ವಜ್ರಮಹೋತ್ಸವ ವರ್ಷ 


ಪಂಚವಾರ್ಷಿಕ ಯೋಜನೆಯ ಪುಸ್ತಕಮಾಲೆ -106 


ಚ್‌ೌಂಡರಾಜ ವಿರಚಿತ 


ಅಭಿನವ ದಶಕುಮಾರ ಚರಿತೆ ` 


ಗದ್ಯಾನುವಾದ 
ನಿದಾನ ಜಿ, ಆರ್‌. ಶ್ರೀನಿವಾಸ ಅಯ್ಕಂಗಾರ್‌ 


ಕನ್ನಡ ಸಾಹಿತ್ರ ಪರಿಷತ್ತು 
ಚಾಮರಾಜಪೇಟೆ : ; ಬೆಂಗಳೂರು-18. 
1911 


PE 
nae BUY 


ಥಿ 13 ತ್ಯೆ ಸ 
ಇಷ ಸ Ay 
ಜಟ 


ಪ 
11 
| ಸ ಕ 


| ಕಾ 


ತ 


(ಕೈಕೆ 
ida 


ws) 


ವಜ್ರಮಹೋತ್ಸವ ವರ್ಷ 


ಪಂಚವಾರ್ಷಿಕ ಯೋಜನೆಯ ಪುಸ್ತಕಮಾಲೆ-106 


ಚ್‌ೌಂಡರಾಜ ವಿರಚಿತ 


ಅಭಿನನ ದಶಕುಮಾರ ಚರಿತೆ 


ಗದ್ಯಾನುವಾದ ) 


ನಿದ್ವಾನ್‌ ಜಿ. ಆರ್‌. ಶ್ರೀನಿವಾಸ ಅಯ್ಯಂಗಾರ್‌ 


ಕನ್ನಡ ಸಾಹಿತ್ಯ ಸರಿಷತ್ತು 
ಚಾಮುರಾಜಸೇಟಿ : : ಬೆಂಗಳೂರು-18, 
1977 


Chowndaraja Virachita ABHINAVA DASHAKUMARA CHARITE 
Original with Prose rendering by Sri Vidwan G. R. Srinivasa lyengar. First 
Published in 1977 by Kannada Sahitya Parishat, Bangalore-560 018. in 
Commemoration of its Diamond Jubilee, Demy Octavo Pages xvi+ 628, 
Price Rs. 10-00 


© ಹಕ್ಕುಗಳು : ಕನ್ನಡ ಸಾಹಿತ್ಯ ಪರಿಷತ್ತು 


ಮೊದಲನೆಯ ಮುದ್ರಣ : 1977 


Bk 
೧ರ L 


೮೦೪65 3. 


ಬಿಲೆ : ಹತ್ತು 


ಏ.ಎಂ. ಶ್ರೀ ಸಾಗಳೆ ಪ್ರತಿಷ್ಟಾನ 


“J 


{ ತೆ ` ; 


ವರ್ಗ... ಬ ಜಗಳ 
ವರ್ಗ ಸಂ: ; ಸ ಸಗ ಸವನ” 
ಬಂದ ತಾ| RS 
BE EN RR ಟಾ 


ಪ್ರಕುಶಕರು : ಕನ್ನಡ ಸಾಹಿತ್ಯ ಪರಿಷತ್ತು, ಚಾಮರಾಜಪೇಟೆ, ಬೆಂಗಳೂರು-560 018 


ಮಂದ್ರಣ : ಶ್ರೀ ಮೀರಾ ಪ್ರಿಂಟರ್ಸ್‌, ಶಿವರಾಂಪೇಟೆ, ಮೈಸೂರು-510 001 


ಬ ಎ 
ಪ್ರಸ್ತಾವನೆ 


ಕನ್ನಡದ ಪ್ರಾಚೀನ ಕಾವ್ಯಸಂಪತ್ತು ಅಮೂಲ್ಯವಾಗಿದೆ. ಈ ಸಂಪತ್ತನ್ನು 
ಈಗಿನ ಕನ್ನಡ ಜನತೆ ಓದಿ ತಿಳಿದುಕೊಳ್ಳುವುದು ಅತ್ಯಾವಶ್ಯಕವಾಗಿದೆ. ಆದರೆ ಈ 
ಕಾವ್ಯಗಳು ಜನಸಾಮಾನ್ಯರಿಗೆ ಕಠಿಣವಾಗಿ ತೋರುವುದರಿಂದ ಇವುಗಳ ವ್ಯಾಸಂಗದಲ್ಲಿ 
'ಉತ್ಸಾಹಪೂರ್ಣವಾದ ಪ್ರವೃತ್ತಿ ಕಂಡುಬರುತ್ತಿಲ್ಲ. ಅನೇಕ ಸಂದರ್ಭಗಳಲ್ಲಿ ಮೂಲ 
ಗ್ರಂಥಗಳೂ ಯುಂ... ಎಷ್ಟೋ ವೇಳೆ ವಿಶ್ವವಿದ್ಯಾನಿಲಯದವರು ಪ್ರಾಚೀನ 
ಕಾವ್ಯಗಳನ್ನು ಕನ್ನಡ ಬಿ.ಎ., ಎಂ.ಎ. ಪದವಿ ಪರೀಕ್ಷೆಗಳಿಗೆ ಪಠ್ಯ ಪುಸ್ತ ಕಗಳಾಗಿ 
ಇಟ್ಟಾಗಲಂತೂ ಮೂಲಗ್ರಂಥಗಳ ಅಭಾವ ವಿಶೇಷವಾಗಿ ಕಂಡುಬರುತ್ತದೆ 

ಆದ್ದರಿಂದ ಈ ಕೊರತೆಯನ್ನು ನಿವಾರಣೆ ಮಾಡಲು ಕನ್ನಡ ಸಾಹಿತ್ಯ ಪರಿಷತ್ತು 


ಸ ತನ್ನ ಪಂಚ ವಾರ್ಷಿಕ ಯೋಜನೆಯಲ್ಲಿ. ಹಳಗನ್ನಡ ಕಾವ್ಯಗಳ ಪುನರ್ಮುದ್ರಣಕ್ಕೆ ವಿಶೇಷ 


ಗಮನ ಹರಿಸಿ ಅದಕ್ಕಾಗಿ ಪ್ರತ್ಯೇಕ ಯೋಜನೆಯನ್ನು ಹಾಕಿಕೊಂಡಿತು. ಆರಿಸಿದ 
ಹಳಗನ್ನ ಡ ಹಾಗೂ ನಡುಗನ ಗಡ ಕಾವ್ಯಗಳನ್ನು ಹೊಸಗನ್ನಡ ಗದ ದ್ಯದಲ್ಲಿ ಅನುವಾದಿಸಿ, ಆ 
ಅನ ುವಾದದೊಡನೆ ಮೂಲಪಾಠವನ್ನು ಸ ಪ್ರಕಟಿಸಿ ಪುಸ್ತಕ ರೂಪದಲ್ಲಿ ಹೊರತರುವುದು 
ಮತ್ತು ಸರ್ಕಾರದ ಸಹಾಯ ಪಡೆದು ಆ ಪುಸ್ತಕಗಳು ಸಾಧ್ಯವಾದಮಟ್ಟಿಗೆ ಸುಲಭ ಬೆಲೆ 
ಯಲ್ಲಿ ದೊರೆಯುವಂತೆ ಮಾಡುವುದು, ಈ ಯೋಜನೆಯ ಮುಖ್ಯ lds. 

ಈ ಯೋಜನೆಯ ಕಾರ್ಯನಿರ್ವಹಣೆಗಾಗಿ ಪರಿಷತ್ತು ಭೆ ಅನೇಕ 
ವಿದ್ವಾಂಸರಿಗೆ ಪ್ರಾರ್ಥನಾಪತ್ರಗಳನ್ನು ಕಳಿಸಿ ಯಾವ ಯಾವ ಕಾವ್ಯಗಳನ್ನು ಹೊಸ 
ಗನ್ನ ದ ಗದ್ಯಾ ನುವಾದಕ್ಕೆ ತೆಗೆದುಕೊಳ್ಳಬ ಬ ಹುದು ಎಂದು ತಿಳಿಸುವಂತೆ ಕೇಳಿಕೊಳ 
ಲಾಯಿತು. 6 ಗತರ ಸಹಾನುಭೂತಿಯುತವಾ 
ಗಳು ಬಂದಮೇಲೆ ಅನುವಾದಗ್ರಂಥಗಳ ಪಟ್ಟಿಯೊಂದನ್ನು ಪರಿಷತ್ತು 
ಆ ಪಟ್ಟಿಯಲ್ಲಿ ಸುಮಾರು ಅರವತ್ತಕೂ ಸ ಮಿಕ್ಕು ಕಾವ್ಯಗಳು ಇದ್ದುವು. 

ತರುವಾಯ ಆ ವಿದ ದ್ವಜ್ಜನರ ಒಂದು ಉಳ ನು ದ 23-9..73ನೆಯಂ 
ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕನ್ನಡ ಸಾಹಿತ್ಯ ಕರೆಯಲಾಯಿತು. ಆ 


ಸಭೆ ಬೆಳಗ್ಗೆ ಯಿಂದ ಸಂಜೆಯವರೆಗೆ ನಡೆದು ಅನುವಾದ ರ್ಯದ ವಿಷಯವನ್ನು 


ತ 
2 
# 
ತ್ರ 
ಗ 


iv 


ಕುರಿತು ಕೂಲಂಕಷವಾಗಿ ಸಮಾಲೋಚಿಸಿ ಈ ಕೆಳಕಂಡ ತೀರ್ಮಾನಗಳನ್ನು 
ಕ್ರ ಕೈಗೊಂಡಿತು. 


1. ಭಾರತೀಯ ಜ್ಞಾ ನಪೀಠದವರು, ವಿಶ ವಿದ್ಯಾನಿಲಯದವರು, ಖಾಸಗಿ 
ಪ್ರಕಾಶಕರು ಪರಿಷತ್ತಿನ ಉದ್ದೇಶದಂತೆ ಈಗಾಗಲೆ ಕನ್ನಡ ಕಾವ್ಯಗಳನ್ನು ಅನುವಾದ 
ಮಾಡಲು ಕಾರ್ಯ ಕೆ [ಗೊಂಡಿದ್ದರೆ, ಅಂಥ ಕಾವ್ಯಗಳನ್ನು ಪರಿಷತ್ತು ಅನುವಾದಕ್ಕೆ 
ತೆಗೆದುಕೊಳ ಬೇಕಾಗಿಲ್ಲ. 


2. ಅಗತ್ಯ ಕಂಡ ಕಡೆ ಮೂಲವನ್ನು ಪರಿಷ್ಕರಿಸಿ ಅನುವಾದವನ್ನು ಕೈಗೊಳ್ಳ 
ತಕ್ಕದ್ದು. 

3. ಈ ಕೆಳಗೆ ಕಾಣಿಸಿದ ಹಳಗನ್ನಡ ಮತ್ತು ನಡುಗನ್ನಡ ಕಾವ್ಯಗಳನ್ನು ಸದ್ಯ 
ದಲ್ಲಿ ಅನುವಾದಕ್ಕೆ ಆರಿಸಿಕೊಳ ತಕ್ಕದ್ದು : 


ಹಳೆಗನ್ನಡ : ವಿಕ್ರಮಾರ್ಜುನವಿಜಯ, ಆದಿಪುರಾಣ, ಗದಾಯುದ್ಧ, ನೇಮಿ 
ನಾಥಪುರಾಣ (1. ಕರ್ಣಪಾರ್ಯ 2. ನೇಮಿಚಂದ್ರ), ಯಶೋಧರಚರಿತೆ, ಅನಂತನಾಥ 
ಪುರಾಣ ಧರ್ಮಾಮೃತ, ಕಾದಂಬರಿ, ಪಂಚತಂತ್ರ, ನಳಚಂಪು, ವಡ್ಡಾರಾದನೆ, ಗಿರಿಜಾ 
ಕಲ್ಯಾಣ, ಜಗನ್ನಾಥವಿಜಯ, ಕಬ್ಬಿಗರಕಾವ, ಶಬರಶಂಕರವಿಳಾಸ, ಹರಿಹರನ ರಗಳೆ 
ಗಳು, ಕೆಳದಿನೃಪವಿಜಯ, ದಮಯಂತೀಸ ಹೈಯೆಂವರ, ಶಾಂತಿಪುರಾಣ, ಚಂದ್ರಪ್ರಭ 
ಪುರಾಣ, ಉದ್ದ, ಟಕಾವ್ಯಂ, ಕುಸುಮಾವಳಿ ಕಾವ್ಯ, ಅಭಿನವ ದಶಕುಮಾರಚರಿತೆ, ಮಲ್ಟಿ 
ನಾಥಪುರಾಣ, ರಾಜಶೇಖರವಿಳಾಸ, ಚಿಕ್ಕದೇವರಾಜ ವಂಶಾವಳಿ, ದಿವ್ಯಸೂರಿ ಚರಿತೆ. 

ನಡುಗನ್ನಡ : ಸಿದ್ಧರಾಮಚಾರಿತ್ರ, ಬಸವಪುರಾಣ, ಪ್ರಭುಲಿಂಗಲೀಲೆ, ತೊರವೆ 
ರಾಮಾಯಣ, ರಾಮನಾಥಚರಿತೆ, ಭರತೇಶವೆ ಭವ, ಅನುಭವಾಮೃತ, ಗೀತಗೋಪಾಲ, 
ಹದಿಬದೆಯಧರ್ಮ, ನಳಚರಿತ್ರೆ, ಅದ್ಭುತರಾಮಾಯಣ, ಚೆನ್ನಬಸವ ಪುರಾಣ, 
ಭಾಗವತ, ಹರಿಕಥಾಮೃತಸಾರ, ಭಿಕ್ಷಾಟನಚರಿತೆ, ಮೋಹನತರಂಗಿಣಿ. 

4, ಅನುವಾದ ಕಾರ್ಯವನ್ನು ನಡೆಸಲು ಪರಿಷತ್ತಿನ ಪ್ರಕಟಣಾ ಸಮಿತಿ 
ಆಶ್ರಯದಲ್ಲಿ ಎರಡು ಅನುವಾದಕ ಮಂಡಲಿಗಳು ಇರತಕ್ಕದ್ದು ; ಒಂದು ಬೆಂಗಳೂರಿ 
ನಲ್ಲಿ, ಇನ್ನೊಂದು ಮೈಸೂರಿನಲ್ಲಿ. ಅನುವಾದ ಕಾರ್ಯವನ್ನು ನಡೆಸಿಕೊಡಲು 
ಒಪ್ಪಿರುವ ಪಂಡಿತರು ಈ ಎರಡು ಅನುವಾದಕ ಮಂಡಲಿಗಳ ಪೈಕಿ ತಮಗೆ ಹತ್ತಿರ 
ವಿರುವ ಮಂಡಲಿಯ ಸದಸ್ಯರಾಗಬಹುದು. 


೨. ಮಂಡಲಿಯ ಸದಸ್ಯರಾದ ಅನುವಾದಕರು ಕನ್ನಡದಲ್ಲಿ ವಿದ್ವಾಂಸರಾಗಿದ್ದು 
ಆಧುನಿಕರಿಗೆ ಹಿತಕರವಾದ ಹೊಸಗನ್ನಡ ಶೈಲಿಯನ್ನು ಚೆನ್ನಾಗಿ ಬಲ್ಲವರಾಗಿರಬೇಕು. 
ಅವರಿಗೆ ಹಳಗನ್ನಡ ಮತ್ತು ಸಂಸ್ಕೃತ ಸಾಹಿತ್ಯವಾಜ್ಮಯದಲ್ಲಿ ಉತ್ತಮವಾದ ಪರಿಣತಿ 


Vv 


ಇರಬೇಕು. ಒಂದೊಂದು ಅನುವಾದಕ ಮಂಡಲಿಗೂ ಒಬ್ಬೊಬ್ಬ ಅಧ್ಯಕ್ಷರಿದ್ದು ಆ 
ಮಂಡಲಿಯ ಸಲಹೆಯಂತೆ ಅನುವಾದ ಕಾರ್ಯವು ನಡೆಯತಕ್ಕದ್ದು. 

6. ಮೈಸೂರಿನ ಅನುವಾದಕ ಮಂಡಲಿಗೆ ಶ್ರೀ ಕೆ. ವೆಂಕಟರಾಮಪ್ಪ ಅವರು 
ಅಧ್ಯಕ್ಷರಾಗಿರಬೇಕೆಂದೂ ಬೆಂಗಳೂರಿನ ಅನುವಾದಕ ಮಂಡಲಿಗೆ ವಿದ್ವಾನ್‌ ಎನ್‌. 
ರಂಗನಾಥಶರ್ಮಾ ಅವರು ಅಧ್ಯಕ್ಷರಾಗಿರಬೇಕೆಂದೂ ಪರಿಷತ್ತಿನ ಅಧ್ಯಕ್ಷರು ನೀಡಿದ 
ಸೂಚನೆಗೆ ಸಭೆ ತನ್ನ ಸಮ್ಮತಿ ನೀಡಿತು. 

7. ಒಂದು ತಿಂಗಳಿಗೆ ಕನಿಷ್ಠಪಕ್ಷದಲ್ಲಿ ಮೂರು ಸಲವಾದರೂ ಈ ಅನುವಾದಕ 
ಮಂಡಲಿಯು ಆಯಾ ಊರಿನಲ್ಲಿ ಸಭೆ ಸೇರಿ ಕಾರ್ಯವಿಧಾನವನ್ನೂ ಕಾರ್ಯುಪ್ರಗತಿ 
ಯನ್ನೂ ಪರಿಶೀಲಿಸತಕ್ಕದ್ದು. ಅನುವಾದ ಕಾರ್ಯದಲ್ಲಿ ಸಂಭವಿಸಬಹುದಾದ ಎಡರು- 
ತೊಡರು, ಸಂದೇಹಗಳನ್ನು ಪರಸ್ಪರವಾಗಿ ಚರ್ಚಿಸಿ ಪರಿಹರಿಸಿಕೊಳ್ಳತಕ್ಕದ್ದು. 

(ಅ) ಒಬ್ಬೊಬ್ಬ ಅನುವಾದಕನಿಗೆ ಒಂದೊಂದು ಕಾವ್ಯವನ್ನು ಪೂರ್ತಿಯಾಗಿ ಅನು 
ವಾದಿಸುವ ಕಾರ್ಯವನ್ನು ವಹಿಸಿಕೊಡಬೇಕು. ವಿಶೇಷ ಸಂದರ್ಭದಲ್ಲಿ ಒಂದು ಪುಸ್ತಕ 
ವನ್ನು ಇಬ್ಬರು ಮೂವರು ಅನುವಾದಕರಿಗೆ ವಹಿಸಿಕೊಡಬಹುದು. 

(ಆ) ಅನುವಾದದಲ್ಲಿ ಏಕರೂಪತೆ ಇರಬೇಕು, ಮಧ್ಯದಲ್ಲಿ ವಿಚಿ ನ್ನತೆ ಕಾಣ 
ಬಾರದು. ಕಥೆಯಂತೆ ಓದಿಸಿಕೊಂಡು ಹೋಗಬೇಕು. 

(ಇ) ಅನುವಾದವು ಆಧುನಿಕರಿಗೆ ಪ್ರಿಯವಾಗುವ ಹೊಸಗನ್ನಡ ಗದ್ಯದಲ್ಲಿ 
ಇರಬೇಕು. 

(ಈ) ಭಾಷೆಯು ಸರಳವಾಗಿಯೂ ಶುದ್ಧವಾಗಿಯೂ ಇರಬೇಕು. ಅನುವಾದವು 
ಮೂಲದಿಂದ ದೂರ ಹೋಗಬಾರದು ಮತ್ತು ಮೂಲವನ್ನು ಬಿಡಲೂಬಾರದು. 


(ಉ) ಇದು ಪ್ರಾಚೀನ ಕಾವ್ಯಗಳ ಅನುವಾದವಾದ್ದರಿಂದ ವಿಷಯದ ಗಂಭೀರತೆ 
ಪವಿತ್ರತೆಗಳಿಗೆ ಅನುಗುಣವಾಗಿ ಭಾಷೆಯು ಲಲಿತಗಂಭೀರವಾಗಿ ಇರಬೇಕು. 

(ಊ) ಪ್ರತಿಯೊಬ್ಬ ಅನುವಾದಕನೂ ತಾನು ಅನುವಾದಿಸಿದ ಗ್ರಂಥಕ್ಕೆ ಒಂದಂ 
ಉಪೋದ್ಭಾತ, ಶಬ್ದಾರ್ಥಕೋಶ., ಅನುಬಂಧಗಳನ್ನು ತಯಾರಿಸಿ ಕೊಡಬೇಕು. 
ಉಪೋದ್ಭಾತದಲ್ಲಿ ಪ್ರಸ್ತುತ ಕವಿಯ ದೇಶಕಾಲಾದಿ ಪರಿಚಯ, ಪ್ರಸ್ತುತ ಕಾವ್ಯದ 
ವಿಮರ್ಶೆ ಮುಂತಾದವು ಸಂಕ್ಷೇಪವಾಗಿ ಇರಬೇಕು. ಕಾವ್ಯದಲ್ಲಿ ಬಂದಿರುವ ನ್ಯಾಯಗಳು, 
ಗಾದೆಗಳು, ಪೂರ್ವಕಥೆಗಳು ಮುಂತಾದವುಗಳ ವಿವರಣೆ ಅನುಬಂಧದಲ್ಲಿ ಇರಬೇಕು, 
ವಿವರಣೆ ಸಂಕ್ಷಿಪ್ತವಾಗಿದ್ದರೆ ಆಯಾ ಪುಟದ ಅಡಿಟಿಪ್ಪಣಿಯಲ್ಲಿ ಬರಬಹುದು. 

(ಯ) ಅನುವಾದಕನು ಮೂಲ ಪರಿಷ್ಕೃತ ಪಾಠವನ್ನೂ ಅದರ ಕೆಳಗಡೆ ಅನು 
ವಾದವನ್ನೂ ಕೊಡಬೇಕು. 


vi 


(ಯೂ) ಉಪೋದ್ಭಾತದಲ್ಲಿ ಅನುವಾದಕನು ತನ್ನ ಸ್ಪಂತ ವಿಷಯವೇನನ್ನೂ 
ಪ್ರಸ್ತಾಪಿಸಕೂಡದು. 

(ಎ) ಯಾವೊಬ್ಬ ಅನುವಾದಕನ ಅನುವಾದಕಾರ್ಯ ಮಂಡಲಿಗೆ ತೃಪ್ತಿಕರ 
ವಾಗಿ ಕಂಡುಬಾರದಿದ್ದಲ್ಲಿ ಅಥವಾ ಅನುವಾದಕ ತಾನಾಗಿ ಒಪ್ಪಿಸಿದ ಕಾರ್ಯಮಾಡಲು 
ತನ್ನಿಂದ ಸಾಧ್ಯವಿಲ್ಲವೆಂದು. ತಿಳಿಸಿದ ಸಂದರ್ಭದಲ್ಲಿ ಆ ಅನುವಾದಕಮಂಡಲಿಯ 
ಅಧ್ಯಕ್ಷರು ಪರಿಷತ್ತಿನ ಅಧ್ಯಕ್ಷರಿಗಾಗಲೀ ಅಥವಾ ಪರಿಷತ್ತಿನ ಪ್ರಕಟಣ ಸಮಿತಿ ಪ್ರಧಾನ್ನ 
ಸಂಪಾದಕರಿಗಾಗಲೀ ಆ ವಿಷಯವನ್ನು ತಿಳಿಸಿ ಆ ಕಾರ್ಯಕ್ಕೆ ಬೇರೊಬ್ಬ ವಿದ್ವಾಂಸರನು 
ಗೊತ್ತುಮಾಡಬಹುದು. ಹಾಗೆಯೇ ಅನುವಾದಕ ಮತ್ತು ಅನುವಾದಕ ಮಂಡಲಿ 
ಅಧ್ಯಕ್ಷರ ಮಧ್ಯೆ ಉದ್ಭವಿಸಬಹುದಾದ ಸಮಸ್ಯೆಗಳನ್ನು ಪರಿಷತ್ತಿನ ಅಧ್ಯಕ್ಷರು ಅಥವಾ 
ಪ್ರಕಟಣ ಸಮಿತಿಯ ಪ್ರಧಾನ ಸಂಪಾದಕರು ಪರಿಹರಿಸತಕ್ಕದ್ದು. 

(ಏ) ನಿಯಮದಂತೆ ಗ್ರಂಥದ ಅನುವಾದಕಾರ್ಯ ಮುಗಿದಕೂಡಲೆ ಮಂಡಲಿಯ , 
ಅಧ್ಯಕ್ಷರು ಅದನ್ನು ಅನುವಾದಕರಿಂದ ಪಡೆದು ತಮ್ಮ ಸಲಹೆಯೊಡನೆ ಅದನ್ನು 
ಪರಿಷತ್ತಿನ ಅಧ್ಯಕ್ಷರಿಗೆ ಕಳುಹಿಸಿಕೊಡತಕ್ಕದ್ದು. 

8. ಹೀಗೆ ಅನುವಾದ ಕಾರ್ಯವನ್ನು ವಿದ್ವಾಂಸರಿಂದ ಮಾಡಿಸಿದಾಗ ಅವರಿಗೆ 
ಯುಕ್ತಸಂಭಾವನೆಯನ್ನು ಕೊಡುವ ಬಗ್ಗೆ ಸಭೆ ತೀರ್ಮಾನ ಕೆ ಕೈಗೊಂಡು, ಸಂಭಾವನೆ 
ಗ್ರಂಥದ ಪರಿಮಾಣದ ಆಧಾರದ ಮೇಲೆ ಸಲ್ಲಬೇಕೆಂದು ನಿರ್ಣಯಿಸಿ, ಗ್ರಂಥದ 400 
ಅಕ್ಷರಗಳಿಗೆ ಒಂದು ಘಟಕವೆಂದೂ ಒಂದು ಘಟಕಕ್ಕೆ 2 ರೂ. ನಂತೆ ಸಂಭಾವನೆ ನೀಡ 
ಬೇಕೆಂದೂ ನಿಶ್ಚ ಯಿಸಲಾಯಿತು. ಮತ್ತು ಅನುವಾದಕ ಮಂಡಲಿಯ ಅಧ್ಯಕ್ಷರಿಗೆ 
ಅನುವಾದಕರಿಗೆ ಸಲ್ಲುವ ಸಂಭಾವನೆಯ ಶೇಕಡ 15ರಷ್ಟನ್ನು ಸಂಭಾವನೆಯಾಗಿ ಕೊಡ 
ತಕ್ಕದ್ದೆಂದೂ ಸಭೆ ನಿರ್ಣಯಿಸಿತು. ಮತ್ತು ಅವರು ಮೂಲಪಾಠ ಪರಿಷ್ಕರಣ, 
ಮುನ್ನುಡಿ, ಉಪೋದ್ಭಾತ, ಶೋಧನೆ, ಮೇಲ್ವಿಚಾರಣೆ ಇತ್ಯಾದಿ ಕಾರ್ಯಗಳನ್ನು 
ಗಮನದಲ್ಲಿಟ್ಟುಕೊಂಡು ಹಸ್ತಪ್ರತಿಯನ್ನು ಸಿದ್ದಮಾಡಿ ಪರಿಷತ್ತಿಗೆ ಒಪ್ಪಿ ಸತಕ್ಕದ್ದೆಂದೂ 
ತೀರ್ಮಾನಿಸಲಾಯಿತು. 

9, ಅನುವಾದಕರಿಗೆ ಅನುವಾದ ಕಾರ್ಯಕ್ಕಾಗಿ ಹಣ ಸಂದಾಯವಾದಮೇಲೆ ಆ 
ಗ್ರಂಥದ ಪೂರ್ಣ ಹಕ್ಕಾ ಪರಿಷತ್ತಿಗೆ ಸೇರುತ್ತದೆ. ಪುಸ್ತಕ ಪ್ರಕಟಣೆಯಾದ ಮೇಲೆ 
ಅನುವಾದಕರಿಗೆ ಗೌರವಧನ ನೀಡುವ ಪ್ರಶ್ನೆ ಬರುವುದಿಲ್ಲ. ಪುಸ್ತಕ ಅಚ್ಚಾದಮೇಲೆ 
ಅನುವಾದಕರಿಗೆ ಆ ಗ್ರಂಥದ ಹತ್ತು ಪ್ರತಿಗಳನ್ನೂ, ಮಂಡಲಿಯ ಅಧ್ಯಕ್ಷರಿಗೆ ಎರಡು 
ಪ್ರತಿಗಳನ್ನೂ ಉಚಿತವಾಗಿ ನೀಡತಕ್ಕದ್ದು. 

ಮೇಲ್ಕಂಡ ತೀರ್ಮಾನದಂತೆ ಅನುವಾದಕಾರ್ಯ ಕೈಗೊಳ್ಳಲು ಪರಿಷತ್ತು 
ಮೈಸೂರಿನಲ್ಲಿ ಮತ್ತು ಬೆಂಗಳೂರಿನಲ್ಲಿ ಅನುವಾದಕ ಮಂಡಲಿಗಳನ್ನು ರಚಿಸಿ ಅವಕ್ಕೆ 


vii 


ಬೇಕಾದ ಸಲಕರಣೆಗಳನ್ನು ಒದಗಿಸಿಕೊಟ್ಟಿದೆ. ಯೋಜನೆಯ ಪ್ರಕಾರ ಅನುವಾದ 
ಕಾರ್ಯ ಎರಡು ಕಡೆಯೂ ನಡೆಯುತ್ತಿದೆ. ವಿದ್ವಾಂಸರು ಅನುವಾದಕ ಮಂಡಲಿ 
ಅಧ್ಯಕ್ಷರೊಡನೆ ಸಹಕರಿಸುತ್ತಿದ್ದಾರೆ. ಅನುವಾದಕ ಮಂಡಲಿ ಅಧ್ಯಕ್ಷರು ವಿಶೇಷ ಆಸಕ್ತಿ 
ವಹಿಸಿ ಅನುವಾದಕಾರ್ಯ ಅಚ್ಚುಕಟ್ಟಾಗಿ ನಡೆಯುವಂತೆ ಶ್ರಮಿಸುತ್ತಿದ್ದಾರೆ. ಪರಿಷತ್ತಿನ 
ಪ್ರಕಟಣ ಸಮಿತಿಯ ಪ್ರಧಾನ ಸಂಪಾದಕರಾದ ಡಾ| ರಂ. ಶ್ರೀ. ಮುಗಳಿಯವರು 
ಅಷ್ಟೇ ಮುತುವರ್ಜಿಯಿಂದ ಅನುವಾದಕರಿಗೆ, ಮಂಡಲಿ ಅಧ್ಯ ಕ್ಷರಿಗೆ, ತಮ್ಮ ಸಲಹೆ 
ಸೂಚನೆಗಳನ್ನು ನೀಡಿ ಸಹಕರಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಈ ಎಲ್ಲ ವಿದ್ವನ್ಮಣಿಗಳೂ 
ಇದೊಂದು ಕನ್ನಡ ನುಡಿಯ ಮಹತ್ತರವಾದ ಸೇವೆ ಎಂಬ ಭಾವನೆಯಿಂದ ದುಡಿಯುತ್ತಿ 
ದ್ದಾರೆ, ಇವರೆಲ್ಲರಿಗೂ ಪರಿಷತ್ತಿನ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. 


ಈಗ 20 ಗ್ರಂಥಗಳ ಅನುವಾದಕಾರ್ಯ ಮುಗಿದು ಅವು ಅಚ್ಚಿಗೆ ಹೋಗಿವೆ. 
1917ನೆಯ ಏಪ್ರಿಲ್‌ ತಿಂಗಳಿನಲ್ಲಿ ನಡೆಯಂವ ಕನ್ನಡ ಸಾಹಿತ್ಯ ಪರಿಷತ್ತಿನ ವಜ್ರ 
ಮಹೋತ್ಸವ ಸಂದರ್ಭದಲ್ಲಿ ಈ ಗ್ರಂಥಗಳು ಹೊರಬಿದ್ದು ಸಾರ್ವಜನಿಕರ ಕೈಗೆ ಸೇರು 
ವಂತೆ ಮಾಡಬೇಕೆಂದು ಪರಿಷತ್ತು ನಿಶ್ಚಯಿಸಿದೆ. ಆ ವೇಳೆಗೆ ಈ ಎಲ್ಲ ಗ್ರಂಥಗಳನ್ನು 
ಮುದ್ರಿಸಿಕೊಡುವ ಜವಾಬ್ದಾರಿಯನ್ನು ಮೈಸೂರಿನ ಶ್ರೀ ಮೀರಾ ಪ್ರಿಂಟರ್ಸ್‌ ಮಾಲಿಕ 
ರಾದ ಶ್ರೀ ಕೆ. ಪಿ. ಪುಟ್ಟಸ್ವಾಮಿಯವರು ವಹಿಸಿಕೊಂಡಿದ್ದಾರೆ. ಅದಕ್ಕಾಗಿ ಅವರು ಈ 
ವರ್ಷ ಬೇರೆ ಯಾವ ಮುದ್ರಣ ಕೆಲಸಗಳನ್ನೂ ತೆಗೆದುಕೊಳ್ಳದೆ ಪರಿಷತ್ತಿನ ಈ ಅನುವಾದ 
ಗ್ರಂಥಗಳ ಮುದ್ರಣಕ್ಕೇ ವಿಶೇಷ ಗಮನಕೊಟ್ಟಿದ್ದಾರೆ. ಇವರಿಗೆ ಪರಿಷತ್ತು ಎಷ್ಟು 
ಕೃತಜ್ಞತೆಯನ್ನು ಅರ್ಪಿಸಿದರೂ ಸಾಲದು. ಇಂಥ ಗ್ರಂಥಗಳ ಕರಡಚ್ಚು ತಿದ್ದುವ 
ಕಾರ್ಯ ಎಷ್ಟು ಕಷ್ಟಕರವಾದುದು ಎಂಬುದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. 
ಇದರ ಹೊಣೆಯನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾರಾಂಗದ ಉಪನಿರ್ದೇಶಕ 
ರಾದ ಶ್ರೀ ಆರ್‌. ಎಲ್‌. ಅನಂತರಾಮಯ್ಯನವರು ಮತ್ತು ಕನ್ನಡ ಅಧ್ಯಯನ 
ಸಂಸ್ಥೆಯ ಸಂಪಾದನ ವಿಭಾಗದ ಸಹಾಯಕ ನಿರ್ದೇಶಕರಾದ ಶ್ರೀ ಬಿ. ಎಸ್‌. ಸಣ್ಣಯ್ಯ 
ನವರು ಹೊತ್ತುಕೊಂಡು ತಮಗಾಗುವ ಅಪಾರ ಶ್ರಮವನ್ನು ಲೆಕ್ಕಿಸದೆ ಪ್ರೀತಿಯಿಂದ 
ದಂಡಿಯುತ್ತಿದ್ದಾರೆ. ಈ ಮಹನೀಯರಿಗೆ ಷರಿಷತ್ತು ತುಂಬಾ ಆಭಾರಿಯಾಗಿದೆ. 


ಈ ಅನುವಾದ ಗ್ರಂಥಗಳು ಕನ್ನಡ ಜನತೆಗೆ ಸುಲಭ ಬೆಲೆಯಲ್ಲಿ ದೊರೆಯ 
ಬೇಕೆಂಬ ಪರಿಷತ್ತಿನ ಆಶೆಯು ಸರ್ಕಾರದ ನೆರವಿನಿಂದ ಕೈಗೂಡಿದೆ. ಎಂದು ತಿಳಿಸಲು 
ಸಂತೋಷಿಸುತ್ತೇನೆ. ವಜ್ರಮಹೋತ್ಸವದ ವೇಳೆಗೆ ಬಿಡಂಗಡೆಯಾಗಲಿರುವ 20 ಅನು 
ವಾದ ಗ್ರಂಥಗಳಿಗೆ ತಗಲುವ ವೆಚ್ಚ ಸುಮಾರು 4 ಲಕ್ಷ ರೂಪಾಯಿಗಳೆಂದು ಅಂದಾಜು 
ಮಾಡಲಾಗಿದೆ. ಈ ಅಂದಾಜಿನಂತೆ ಅನುವಾದ ಕೃತಿಗಳ ಬೆಲೆಯನ್ನು ಗೊತ್ತು 
ಮಾಡುವುದಾದರೆ ಈಗ ಇಟ್ಟಿರುವ ಬೆಲೆಯು ಮೂರು ಅಥವಾ ನಾಲ್ಕುಪಟ್ಟು ಸ ಹೆಚ್ಚಾಗು 


viii 

ತ್ತದೆ. ಅನುವಾದ ಕೃತಿ ಎಷ್ಟೇ ಪುಟವಿರಲಿ 10 ರೂಪಾಯಿಗಳಿಗಿಂತ ಹೆಚ್ಚು ಬೆಲೆ 
ಇಡಕೂಡದು, ಪುಸ್ತಕದ ಬೆಲೆಯನ್ನು ನೋಡಿಯಾದರೂ ಜನರು ಈ ಗ್ರಂಥಗಳನ್ನು 
ಕೊಂಡು ಓದಲಿ ಎನ್ನುವ ದೃಷ್ಟಿಯಿಂದ ಉದಾರ ಧನಸಹಾಯಕ್ಕಾಗಿ ಈ ಯೋಜನೆ 
ಯನ್ನು ರಾಜ್ಯಸರ್ಕಾರದ ಮುಂದಿಡಲಾಯಿತು. ರಾಜ್ಯಸರ್ಕಾರ ಅನುವಾದ ಕೃತಿಗಳ 
 ಮಹತ್ವವನ್ನರಿತು, ಪರಿಷತ್ತಿನ ಕೋರಿಕೆಯನ್ನು ಸಹಾನುಭೂತಿಯಿಂದ ಪರಿಶೀಲಿಸಿ 
ಉಚಿತ ಪ್ರಮಾಣದಲ್ಲಿ ಧನಸಹಾಯ ನೀಡಲು ಒಪ್ಪಿದೆ. ಇದರಿಂದ ಈ ಪುಸ್ತಕಗಳನ್ನು 
ಸುಲಭ ಬೆಲೆಗೆ ಕೊಡಲು ಸಾಧ್ಯವಾಗಿದೆ. ಈ ಸಹಾಯಕ್ಕಾಗಿ ಕನ್ನಡ ಸಾಹಿತ್ಯ 
ಪರಿಷತ್ತು ನಾಡಿನ ಜನತೆಯ ಪರವಾಗಿ ರಾಜ್ಯಸರ್ಕಾರಕ್ಕೆ ತನ್ನ ಅಪಾರ ಕೃತಜ್ಞತೆ 
ಗಳ್ನು ಅರ್ಪಿಸುತ್ತದೆ. 

ಕನ್ನಡಿಗರು ಈ ಅಮೂಲ್ಯವಾದ ಕೃತಿಗಳನ್ನು ಉತ್ಸಾಹದಿಂದ ಬರಮಾಡಿ 
ಕೊಂಡು ಇವುಗಳ ಪೂರ್ಣ ಪ್ರಯೋಜನ ಪಡೆಯಬೇಕೆಂದು ಪರಿಷತ್ತು ಬಯಸುತ್ತದೆ. 


ಬೆಂಗಳೂರು ದೇಶಹಳ್ಳಿ ಜಿ. ನಾರಾಯಣ 
ದಿನಾಂಕ : 2-10.76 ಅಧ್ಯಕ್ಷ 
ಗಾಂಧಿ ಜಯಂತಿ ಕನ್ನಡ ಸಾಹಿತ್ಯ ಪರಿಷತ್ತು 


ಬಿನ್ನಹ 


ಹಳೆಗನ್ನಡ ಕಾವ್ಯಗಳನ್ನು ಪ್ರಚಲಿತವಾದ ಕನ್ನಡದಲ್ಲಿ ಗದ್ಯಾನುವಾದ ಮಾಡಿ 
ಜನತೆಗೆ ಒದಗಿಸಬೇಕೆಂಬ ಉದ್ದೇಶದಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಎರಡು ಅನು 
ವಾದಕ ಮಂಡಲಿಗಳನ್ನು ರಚಿಸಿತು. ಒಂದು ಬೆಂಗಳೂರಿನಲ್ಲಿಯೂ ಇನ್ನೊಂದು 
ಮೈಸೂರಿನಲ್ಲಿಯೂ ಅನುವಾದ ಕಾರ್ಯವನ್ನು ನಡೆಸಬೇಕೆಂದು ನಿರ್ಣಯವಾಯಿತು. 
ಬೆಂಗಳೂರಿನ ಅನುವಾದಕ ಮಂಡಲಿಗೆ ನಾನು ಅಧ್ಯಕ್ಷನಾಗಿರಬೇಕೆಂದು ಕನ್ನಡ ಸಾಹಿತ್ಯ 
ಪರಿಷತ್ತು ಗೊತ್ತುಮಾಡಿತು. ಈ ಮಂಡಲಿಗೆ ಅನುವಾದಕ ಸದಸ್ಯರಾಗಬೇಕೆಂದು 
ಕೆಲವು ವಿದ್ವಾಂಸರನ್ನು ಪರಿಷತ್ತು ಕೇಳಿಕೊಂಡಿತು. ಇದನ್ನು ಅಂಗೀಕರಿಸಿ ವಿದ್ವಾಂಸರಂ 
ಅನುವಾದಕ ಮಂಡಲಿಯ ಸದಸ್ಯರಾಗಿ ತಮ್ಮ ಕಾರ್ಯವನ್ನು ನಡೆಸಿಕೊಟ್ಟಿದ್ದಾರೆ. 


ತಾ. 2-12-73 ರಂದು ಬೆಂಗಳೂರು ಅನುವಾದಕ ಮಂಡಲಿಯು ಸಾಹಿತ್ಯ 
ಪರಿಷತ್ತಿನಲ್ಲಿ ಸಭೆ ಸೇರಿ, ಅನುವಾದದ ವಿಧಾನವನ್ನು ಚರ್ಚಿಸಿತು. ಕೆಲವು ನಿರ್ಣಯ 
ಗಳು ಸರ್ವಾನುಮತದಿಂದ ಅಂಗೀಕೃತವಾದವು. ಮಾರ್ಗದರ್ಶಕವಾದ ಈ ನಿರ್ಣಯ 
ಗಳಲ್ಲಿ ಕೆಲವನ್ನು ಇಲ್ಲಿ ಉದಾಹರಿಸಿದೆ. 


1) ಹಲವಾರು ವಿಶೇಷಣಗಳಿರುವ ದೀರ್ಫವಾಕ್ಯವನ್ನು ಒಡೆದು ಚಿಕ್ಕ 
" ವಾಕೈಗಳನ್ನಾಗಿ ಪರಿವರ್ತಿಸಬೇಕು. ಮೊದಲು ವಿಶೇಷ್ಯವಾಕ್ಯವನ್ನು ಬರೆದು ಅನಂತರ 
ಎಕೆಷಣ ವಾಕ್ಯಗಳನ್ನು ಬರೆಯುವುದು ಉತ್ತಮ. 


2) ಮೂಲ ಗ್ರಂಥದಲ್ಲಿಲ್ಲದ ಯಾವ ವಿಷಯವನ್ನೂ ಹೊಸದಾಗಿ ಸೇರಿಸ 
ಬಾರದು. ಅಭಿಪ್ರಾಯದ ಸ್ಪಷ್ಟತೆಯು ಅವಶ್ಯಕವೆನಿಸಿದರೆ ಕಂಸದಲ್ಲಿ ನಿರೂಪಿಸಬೇಕು. 
ಹೆಚ್ಚಿನ ವಿಷಯವಿದ್ದರೆ ಅಡಿಟಿಪ್ಪಣಿಯಲ್ಲಿ ಬರೆಯಬೇಕು. 


3) ಅನೇಕಾರ್ಥಗಳನ್ನು ಕೊಡುವ ಶ್ಲೇಷವಾಕ್ಯವಿದ್ದರೆ ಪ್ರಕೃತವಾದ ಅರ್ಥವನ್ನು 
ಮೊದಲು ಬರೆದು ಅನಂತರ ಉಳಿದ ಆರ್ಥವನ್ನು ಬರೆಯಬೇಕು, 


೫ 


4) ವಿರೋಧಾಭಾಸ, ಪರಿಸಂಖ್ಯಾ ಮುಂತಾದ ಅಲಂಕಾರಗಳಿರುವ ಸಂದರ್ಭ 
ದಲ್ಲಿ ಅರ್ಥದ ಯವನ್ನು ಅನುವಾದದಲ್ಲಿಯೇ ಬರೆಯಬೇಕು. 


ಅನಂತರ ತಿಂಗಳಿಗೊಂದು ಸಲ ಸಭೆ ಸೇರಿ ಆ ತಿಂಗಳು ಮಾಡಿದ ಅನುವಾದ 
ಭಾಗವನ್ನು ಪರಿಶೀಲಿಸಿ ನ್ಯೂನಾತಿರೇಕಗಳನ್ನು ತಿದ್ದುವ ಕ್ರಮ ನಡೆಯುತ್ತಾ ಬಂದಿತು. 
ಅನುವಾದ ಕ್ರಮದಲ್ಲಿ ಬರುವ ತೊಡಕನ್ನು ಬಿಡಿಸುವುದು, ಕಠಿಣವಾದ ಗ್ರಂಥಭಾಗಕ್ಕೆ 
ಅರ್ಥವನ್ನು ನಿರ್ಣಯಿಸುವುದು ಮುಂತಾದ ಕಾರ್ಯಗಳು ನಡೆದವು. ಹೀಗೆ ಹಂತ 
ಹಂತವಾಗಿ ಅನುವಾದ ಕಾರ್ಯ ನಡೆಯುವಾಗ ನಾನು ಅವನ್ನು ಪರಿಶೀಲಿಸಿ ಯಥಾಮತಿ 
ಯಾಗಿ ಮಾರ್ಗದರ್ಶನವನ್ನು ಮಾಡಿದ್ದೇನೆ. ಮೇಲೆ ಕಾಣಿಸಿದ ನಿರ್ಣಯಗಳಿಗೆ 
ಅನುಸಾರವಾಗಿ ಅನುವಾದವು ಇರಬೇಕೆಂದು ನನ್ನ ಸಂಕಲ್ಪವಾಗಿತ್ತು. 


ಹಸ್ತಪ್ರತಿಗಳು ಕೈಸೇರುತ್ತಾ ಬಂದಂತೆ ಅವನ್ನು ಪರಿಶೀಲಿಸಿ ಅಲ್ಲಲ್ಲಿ ತಿದ್ದಿರು ' 
ತ್ತೇನೆ. ತಿದ್ದಿರುವುದನ್ನು ಅನುವಾದಕರ ಗಮನಕ್ಕೆ ತಂದು ಅವರ ಒಪ್ಪಿಗೆಯನ್ನು 
ಪಡೆದಿರುತ್ತೇನೆ. ಹೆಚ್ಚಿನ ವಿಶೇಷವನ್ನು ಅಡಿಟಿಪ್ಪಣಿಯಲ್ಲಿ (ರಂ) ಎಂಬ ಸಂಕೇತದಿಂದ 
ಸೂಚಿಸಿದ್ದೇನೆ. ' 


ಪ್ರತಿಯೊಂದು ವಾಕ್ಯವನ್ನೂ ತಿದ್ದಿ ಮಾರ್ಪಡಿಸುವುದು ಕಾರ್ಯ ಸಾಧ್ಯವಲ್ಲ ; 
ಅಪೇಕ್ಷಣಿಯವೂ ಅಲ್ಲ. ಅನುವಾದಕರು ವಿದ್ವಾಂಸರಾದ್ದರಿಂದ ಹೆಚ್ಚಿನ ಹಸ್ತಕ್ಷೇಪ 
ನನಗೆ ಸರಿಯೆನಿಸಲಿಲ್ಲ. ಮೂಲವನ್ನೂ ಅನುವಾದವನ್ನೂ ಅಕ್ಷರಶಃ ತಾಳನೋಡು 
ವುದು ಕಠಿಣವೇ, ಅದೆಲ್ಲವನ್ನೂ ಅನುವಾದಕರು ಸರಿಯಾಗಿ ಗಮನಿಸಿಯೇ ಇರುತ್ತಾರೆಂಬ 
ವಿಶ್ವಾಸವನ್ನು ತಳೆದು, ಮೇಲ್ಲೋಟದಲ್ಲಿ ಕಾಣುವ ಕೆಲವು ದೋಷಗಳನ್ನು ಅಲ್ಲಲ್ಲಿ 
ತಿದ್ದುವ ಪ್ರಯತ್ನ ಮಾಡಿದ್ದೇನೆ. ಅನುವಾದದಲ್ಲಿರುವ ಗುಣಗಳಿಗೆ ಆಯಾ 
ಎದ್ದಾಂಸರೇ ಭಾಗಿಗಳು. 


ಈ ಕಾರ್ಯದಲ್ಲಿ ನನಗೆ ಪೂರ್ಣ ಸಹಕಾರವನ್ನಿತ್ತು ತಮ್ಮ ಕಾರ್ಯವನ್ನು ಯಶಸ್ವಿ 
ಯಾಗಿ ನಡೆಸಿಕೊಟ್ಟಿರುವ ಎಲ್ಲ ವಿದಾ ಿಂಸರನ್ನು ಅಭಿನಂದಿಸುತ್ತೇನೆ. 


ಚೌಂಡರಸನ ಈ ಅಭಿನವದಶಕುಮಾರ ಚರಿತೆ ಅಪೂರ್ಣವಾಗಿದೆ. ೧೪ ನೆಯ 
ಆಶ್ವಾಸದ ೨೯ ನೆಯ ಪದ್ಯದವರೆಗೆ ಮಾತ್ರ ಉಪಲಬ್ಧವಾಗಿದೆ. ಮುಂದಿನ ಗ್ರಂಥ 
ಭಾಗ ದೊರಕಿಲ್ಲ. ಓದುಗರ ಸೌಕರ್ಯಕ್ಕಾಗಿ ಉಳಿದ ಕಥಾಂಶವನ್ನು ಸಂಸ್ಕೃತ 
ದಶಕುಮಾರ ಚರಿತದಿಂದ ಸಂಗ್ರಹಿಸಿ, ಗ್ರಂಥದ ಕಡೆಯಲ್ಲಿ ಬರೆದಿದ್ದೇನೆ. 


xi 


ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಜಿ. ನಾರಾಯಣ ಅವರು ನನ್ನಲ್ಲಿ 
ವಿಶ್ವಾಸವಿಟ್ಟು ಅಭಿಮಾನದಿಂದ ಪ್ರೋತ್ಸಾಹಿಸಿದ್ದಾರೆ. ಈ ಮಂಡಲಿಯ ಅಧ್ಯಕ್ಷನಾಗಿ 
ಕೆಲಸ ಮಾಡಲು ಸಕಲ ಸೌಕರ್ಯಗಳನ್ನೂ ಒದಗಿಸಿಕೊಟ್ಟಿದ್ದಾರೆ. ಆ ಮಹನೀಯರಿಗೆ 
ಕೃತಜ್ಞತೆಯ ವಂದನೆಗಳನ್ನು ಅರ್ಪಿಸುತ್ತೇನೆ, ಎಲ್ಲ ನೆರವಿತ್ತು ಸಹಕರಿಸಿದ ಕನ್ನಡ 
ಸಾಹಿತ್ಯ ಪರಿಷತ್ತಿನ ಆಧಿಕಾರಿವರ್ಗದವರ ಉಪಕಾರವನ್ನು ಸ್ಮರಿಸಿಕೊಳ್ಳುತ್ತೇನೆ. 


ಬೆಂಗಳೂರು ಎನ್‌. ರಂಗನಾಥಶರ್ಮಾ 
ತಾ| 83.77 ಅಧ್ಯಕ್ಷ 
ಬೆಂಗಳೂರು ಅನುವಾದಕ ಮಂಡಲಿ 
ಕನ್ನಡ ಸಾಹಿತ್ಯ ಪರಿಷತ್ತು. 


ಮುನ್ನುಡಿ 


ಕನ್ನಡ ಸಾಹಿತ್ಯದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ, ಕನ್ನಡ ಸಾಹಿತ್ಯ ಪರಿಷತ್ತು 
ಸಾಹಿತ್ಯದ ಸಂರಕ್ಷಣೆಗಾಗಿಯೂ ಕೆಲಸ ಮಾಡಬೇಕಾಗಿದೆ. ಕನ್ನಡ ಸಾಹಿತ್ಯ ಚರಿತ್ರೆ 
ಯನ್ನು ಅಭ್ಯಾಸ ಮಾಡಿದವರಿಗೆ ಸಾಹಿತ್ಯದಲ್ಲಿ ವಿವಿಧ ರೀತಿಯ ಆಂದೋಳನಗಳು ನಡೆ 
ದಿರುವುದು ಗೋಚರವಾಗದೆ ಇರದು. ಚಂಪೂರೂಪದಲ್ಲಿ ಬರವಣಿಗೆ ಕೆಲವು ಕಾಲ 
ನಡೆದು ವಚನ, ರಗಳೆ, ಷಟ್ಟದಿ, ಸಾಂಗತ್ಯ ಈ ಮುಂತಾದ ಪ್ರಕಾರಗಳು ತರುವಾಯ 
ಬಳಕೆಗೆ ಬಂದುದನ್ನು ನಾವು ಖಚಿತವಾಗಿ ಗುರುತಿಸಬಹುದು. ಅಲ್ಲಿಂದ ನವೋದಯದ 
ಕಾಲದಲ್ಲಿ ಇಂಗ್ಲಿಷ್‌ ಸಾಹಿತ್ಯದ ಪ್ರಭಾವದಿಂದ ಹೊಸ ಛಂದಸ್ಸು "ಭಾವಗೀತೆ' ಗಳ 
ಧಾಟಿಯಲ್ಲಿ ಬಂದದ್ದನ್ನೂ ನಾವು ನೋಡುತ್ತೇವೆ. ಈಚೆಗೆ ಮುಕ್ತ ಛಂದಸ್ಸೂ, “ನವ್ಯ 
ಕಾವ್ಯ'ದ ಧಾಟಿಯ ಗದ್ಯ ಛಂದಸ್ಸೂ ಬಳಕೆಯಲ್ಲಿವೆ. ಈ ರೀತಿಯ ಮಾರ್ಪಾಡು 
ಸಾಹಿತ್ಯರಚನೆಯಲ್ಲಿ ಅನಿವಾರ್ಯ ಮತ್ತು ಅವಶ್ಯ. ಇದು ಸಾಹಿತಿಗಳ, ಕವಿಗಳ ಪ್ರಗತಿ 
ಪರ ಮನೋಭಾವವನ್ನೂ ಸಾಮಾಜಿಕ ಪ್ರಜ್ಞೆಯನ್ನೂ ಪ್ರದರ್ಶಿಸುತ್ತದೆ. ಈ ಹೊಸ 
ದೃಷ್ಟಿ ಮೂಡಿದಂತೆ ಹಳೆಯದರ ಕಡೆ ಜನ ದೃಷ್ಟಿ ಹರಿಸುವುದು ಅಪರೂಪ. ಛಂದಸ್ಸಿನ 
ಬಗ್ಗೆ ಈ ಮಾತು ಹೇಗೆ ಅನ್ನ ಶೈಯಿಸುತ್ತದೆಯೋ ಹಾಗೆಯೇ ಕಾವ್ಯವಸ್ತುವಿಗೂ 
ಅನ್ವಯಿಸುತ್ತದೆ. ದೇವರು, ಪುರಾಣ, ಶ್ಲೀಲ, ಅಶ್ಲೀಲ, ಈ ವಿಷಯಗಳಲ್ಲಿಯೂ 
ಜನತೆಯ ಕಲ್ಪನೆ ಮತ್ತು ಅವುಗಳಿಗೆ ನೀಡುವ ಮೌಲ್ಯ ವ್ಯತ್ಯಾಸವಾಗುತ್ತಲೇ ಹೋಗು 
ತ್ರವೆ. ಆ ಹಳೆಯ ಸಾಹಿತ್ಯ ಪ್ರಕಾರಗಳು ಮತ್ತು ವಿಷಯಗಳು ಇಂದಿನ ದೃಷ್ಟಿಗೆ ದಾರಿ 
ಮಾಡಿಕೊಟ್ಟಿವೆ ಎಂಬುದನ್ನು ನಾವು ಮರೆಯಬಾರದು. ಹೊಸ ಸಾಹಿತ್ಯಸೃಷ್ಟಿಯ 
ಮೋಹದಲ್ಲಿ ಹಳೆಯದು ನಮ್ಮ ಕ್ಕೆ ಬಿಟ್ಟು ಹೋಗಬಾರದು ಎಂಬುದನ್ನು ನಾವು 
ಅರಿಯಬೇಕು. ಏಕೆಂದರೆ ಈಚೆಗೆ ಪಂಪಾದಿ ಕವಿಗಳ ಕಾವ್ಯಾಭ್ಯಾಸ ಪದವಿಪರೀಕ್ಷೆ 
ಗಳಲ್ಲ ಬಿಟ್ಟರೆ ಉಳಿದ ಕಡೆ ಕಡಮೆ ಆಗುತ್ತಿದೆ. ಅದನ್ನು ಉಳಿಸಿಕೊಳ್ಳಬೇಕು, ನಮ್ಮ 
ಜನಕ್ಕೆ ಅದು ಎಟುಕುವಂತಿರಬೇಕು ಎಂಬ ಉದ್ದೇಶದಿಂದ ಪರಿಷತ್ತು ಹಳಗನ್ನಡ 
ಕಾವ್ಯಗಳನ್ನು ಹೊಸಗನ್ನಡಕ್ಕೆ ಅನುವಾದಿಸಿ ವೂಲಪಾಠಗಳೊಡನೆ ಸುಲಭ ಬೆಲೆಗೆ 
ಕೊಡಲು ಯೋಜನೆಯೊಂದನ್ನು ಹಾಕಿಕೊಂಡಿದೆ. ಇದರ ವಿವರ ಪರಿಷತ್ತಿನ ಅಧ್ಯಕ್ಷರ 
ಪ್ರಸ್ತಾವನೆಯಲ್ಲಿ ವಿವರವಾಗಿ ಬಂದಿದೆ. 


೫1೪ 

ಹಳಗನ್ನಡ ಕಾವ್ಯಗಳನ್ನು ಹಳೆಯ ಮಾದರಿಯಲ್ಲಿ ಓದಿ, ವ್ಯಾಸಂಗ ಮಾಡಿ 
ಅದರಲ್ಲಿ ಪಾಂಡಿತ್ಯವನ್ನು ಸಂಪಾದಿಸಿಕೊಂಡಿರುವ ಜನ ನಮ್ಮಲ್ಲಿ ಈಗ ಕಡಮೆ. ಆದರೂ 
ಆ ರೀತಿಯ ಪಾಂಡಿತ್ಯವುಳ್ಳೆ ವರನ್ನು ಪರಿಷತ್ತು ಆರಿಸಿ, ಅವರಿಂದ ಈ ಅನುವಾದ ಕಾರ್ಯ 
ಗಳನ್ನು ಮಾಡಿಸಿದೆ. ಕಾವ್ಯವನ್ನು ಅಭ್ಯಾಸ ಮಾಡಿದವರು, ಪಾಠ ಹೇಳಿದವರು, 
ಕವಿಯ ಮನೋಭಾವವನ್ನು ಅರಿತವರು, ಹೊಸಗನ್ನಡವನ್ನು ಬಲ್ಲವರು ನಮಗೆ ಈ 
ಅನುವಾದಕಾರ್ಯವನ್ನು ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೆ ಪರಿಷತ್ತು ತನ್ನ ಹೃತ್ಪೂರ್ವಕ 
ವಾದ ವಂದನೆಯನ್ನು ಸಲ್ಲಿಸುತ್ತದೆ. 

ಅಭಿನವ ದಶಕುಮಾರ ಚರಿತೆಯನ್ನು ಉಭಯ ಭಾಷಾ ಪಂಡಿತರಾದ ಶ್ರೀ 
ಜಿ. ಅರ್‌. ಶ್ರೀನಿವಾಸ ಅಯ್ಯಂಗಾರ್‌ ಅವರು ಅನುವಾದ ಮಾಡಿಕೊಟ್ಟಿದ್ದಾರೆ. ಇವರು 
ಬೆಂಗಳೂರಿನ ದೇಶೀಯ ವಿದ್ಯಾಶಾಲೆಯಲ್ಲಿ ಸಂಸ್ಕೃತ ಪಂಡಿತರಾಗಿ ಬಹುಕಾಲ ಸೇವೆ 
ಸಲ್ಲಿಸಿ ಈಗ ನಿವೃತ್ತರಾಗಿದ್ದಾರೆ. "ಅಪ್ರತಿಮ ವೀರಚರಿತ' ಮೊದಲಾದ ಅಲಂಕಾರ 
ಶಾಸ್ತ್ರ ಗ್ರಂಥಗಳನ್ನು ಪ್ರಕಟಿಸುವುದರಲ್ಲಿ ತಮ್ಮ ಅಪೂರ್ವ ವಿದ್ವತ್ತನ್ನು ತೋರ್ಪಡಿಸಿ 
ದ್ದಾ ರೆ. ಈ ಕಾವ್ಯವನ್ನು ವಿಶಿಷ್ಟವಾಗಿ ಸಂಸ್ಕೃತದ ಕಾವ್ಯದೊಡನೆ ಅಧ್ಯಯನ ಮಾಡಿ 
ಕನ್ನಡ ಅನುವಾದ ಮಾಡಿಕೊಟ್ಟಿದ್ದಾರೆ. 

ಎದ್ವಾಂಸರಿಂದ ಆದ ಕಾವ್ಯಾನುವಾದವನ್ನು ನಿಷ್ಣಾತ ಪಂಡಿತರಾದ ಶ್ರೀ ರಂಗ 
ನಾಥಶರ್ಮರು ನೋಡಿ, ಅವಶ್ಯವಾದ ಕಡೆಗಳಲ್ಲಿ ತಿದ್ದಿ ಪರಿಷತ್ತಿನ ಪ್ರಕಟಣೆಗಾಗಿ ಕೊಟ್ಟಿ 
ದ್ದಾರೆ. ಹೀಗೆ ಘನ ವಿದ್ವಾಂಸರಿಬ್ಬರು ತಮ್ಮ ಪೂರ್ಣ ಪಾಂಡಿತ್ಯದಿಂದ ಈ ಅನುವಾದಕಾರ 
ವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಹೀಗಿದ್ದರೂ ಆ ಕಾವ್ಯಗಳ ಕೆಲವು ಘಟ್ಟಗಳಲ್ಲಿ, 
ಸಂದರ್ಭಗಳಲ್ಲಿ ಅರ್ಥ ಕ್ಲಿಷ್ಟವಾಗಿ ಅಭಿಪ್ರಾಯ ಚರ್ಚೆಗೆ ಅವಕಾಶವನ್ನು ಒದಗಿಸ 
ಬಹುದು. ಅಂಥ ಸ್ಥಿತಿ ಅನಿವಾರ್ಯ. ಆದ್ದರಿಂದ ಅಲ್ಲಿ ವ್ಯಕ್ತಪಡಿಸಿರುವ ಅಭಿಪ್ರಾಯ 
ಪರಿಷತ್ತಿನದೆಂದು ಯಾರೂ ಭಾವಿಸಬಾರದು. ಅದು ಪಂಡಿತರ ಅಭಿಪ್ರಾಯ. ಅದರಲ್ಲಿ 
ನಿನ್ನಾ ಭಿಪ್ರಾಯವಿದ್ದರೆ ವಿದ್ವಾಂಸರು ಸೂಚಿಸಬಹುದು. ಏಕೆಂದರೆ "ಜಗನ್ನಾಥ 
ವಿಜಯ”, "ರಾಜಶೇಖರ ವಿಳಾಸ', “ಪಂಪಭಾರತ” ಮುಂತಾದ ಕಾವ್ಯಗಳ ಅಭಿಪ್ರಾಯ 
ವನ್ನು ಇಂದು ಖಚಿತವಾಗಿ ಹೇಳುವುದು ಕಷ್ಟಕರವಾದುದೇ. 

ಇವರ ಅನುವಾದಶೈಲಿಯು ಸರಳವಾಗಿದ್ದು ಜನಸಾಮಾನ್ಯಕ್ಕೆ ಚೌಂಡರಸನ್ಯ 
ದಶಕುಮಾರ ಚರಿತೆಯ ರಸವನ್ನು ಸವಿಯಲು ಸಹಾಯಕವಾಗಿದೆಯೆಂದೂ ನಂಬಿದ್ದೇನೆ. 

ಅನುವಾದವನ್ನು ಮಾಡಿಕೊಟ್ಟ ಅನುವಾದಕರಿಗೂ, ಅನುವಾದ ನೋಡಿ ಪರಿ 
ಶೀಲಿಸಿ ಕೊಟ್ಟ ವಿದ್ವಾನ್‌ ಶ್ರೀ ಎನ್‌. ರಂಗನಾಥ ಶರ್ಮಾ ಅವರಿಗೂ ನಮ್ಮ ಅಭಿ 
ನಂದನೆಗಳು. ಕನ್ನಡಿಗರು ಇದರ ಉಪಯೋಗವನ್ನು ಪಡೆಯುತ್ತಾರೆಂದು ನಂಬಿದ್ದೇನೆ. 


ಬೆಂಗಳೂರು ರಂ. ಶ್ರೀ. ಮುಗಳಿ 
2-10-76 ಪ್ರಧಾನ ಸಂಪಾದಕ 


`ದ ೦೦ ಆಟಿ DN | ಯಹು UY Np ಇಒ 


ee "ಇಇ ಇಇ... (ಇಓ. ಧಡ 6್ಥೃ 1% 
ಅಕ ಛ್‌ ಹಾ; ಈಡಿ ಗಟ a 


ಉಪೋದ್ಭಾತ 
ಪ್ರಥಮಾಶ್ಚಾಸಂ 


PY ಿತೀಯಾಶ್ನಾ ಸಂ 


ಖಿ ದ 
ತ್ರ ತೀಯಾಶಾ ಸಂ 


ಚತುರ್ಥಾಶಾ ಸಂ 
ಪಂಚಮಾಶಾ ಪ್ರಿಸಂ 
ಷಷ್ಮಾಶಾ ಕೆ ಸಂ 

ಸಪ್ತಮಾಶ್ವಾಸಂ 


ನಿಷಯ ಸೂಚಿ 


ಉಪೋದ್ಭಾತ 


ಹಳಗನ್ನಡ ಸಾಹಿತ್ಯವು ಸುಕ್ರಿ. ಶ. ಒಂಭತ್ತನೆಯ ಶತಮಾನದಿಂದ ವಿಸ್ತಾರವಾಗಿ 
ಬೆಳೆದುಬಂದಿದೆ. ಪಂಪ, ರನ್ನ, ಪೊನ್ನ, ಜನ್ನ, ನಾಗಚಂದ್ರ, ಹರಿಹರ, ರಾಘವಾಂಕ, 
ಷಡಕ್ಷರಿ, ತಿರುಮಲಾರ್ಯ, ಚಿಕ್ಕುಪಾಧ್ಯಾಯ ಮತ್ತು ಆಧುನಿಕನಾದ ಮುದ್ದಣನವರೆಗೆ 
ಹಲವಾರು ಮಹಾಕವಿಗಳು ಕನ್ನಡ ಸಾರಸ ೈತೆದೇವಿಯನ್ನು ತಮ್ಮ ಉಜ್ಜ ಎಲವಾದ 
ಕಾವ್ಯೂಭರಣಗಳಿಂದ ಆಲಂಕರಿಸಿ ಬೆಳಗಿದ್ದಾರೆ. ಈ ಕವಿ ಪರಂಪರೆಯಲ್ಲಿ ಚೌಂಡರಸನೂ 


ಒಬ್ಬ ಮಹಾಕವಿ. ಇವನು : 


ಮೊದಲೊಳ್‌ ದಂಡಿಕವೀಶ್ವರಂ ದಶಕುಮಾರಾಖ್ಯಾತ ಚಾರಿತ್ರಮಂ 1 

ಪದೆಪಿಂ ಸಂಸ್ಕತ ಭಾಷೆಯಿಂ ರಚಿಸಿದಂ ಧಾತ್ರೀಜನ ಸ್ತೋತ್ರ ಸ 8 
ಮ್ಮದವಪ್ಪಂತದನಾಂ ಪ್ರಸಿದ್ಧಿಯವತಾರಾಕಾರಮಂ ತಾಳ್ವಿ ಸ | 

ದ್ವಿದಿತಂ ರಂಗದೊಳಾಡಿ ತೋರ್ಪ ತೆಜದಿಂ ಪೇಟಕ್ಕಿಂ ಸುಕರ್ಣಾಟದಿಂ॥ ೧-೧೭ 


ಎಂದು ದಂಡಿಕವೀಶ್ವರನನ್ನು ಶ್ರದ್ಧೆಯಿಂದ ಸ್ಮರಿಸಿದ್ದಾನೆ. ಹೀಗೆ ಕವಿಯ ಪರಮಾದರಕ್ಕೆ 
ಪಾತ್ರನಾದ ದಂಡಿಕವಿಯು ಸಂಸ್ಕೃತ ಸಾಹಿತ್ಯದಲ್ಲಿ ಒಂದು ಪ್ರಮುಖವಾದ ಸ್ಥಾನವನ್ನು 
ಪಡೆದಿದ್ದಾನೆ. ಸಂಸ್ಕೃ ತದಲ್ಲಿ ಗದ್ಯ ಸಾಹಿತ್ಯವು ವಿಸ್ತಾರವಾಗಿ ಬೆಳೆದಿಲ್ಲ. ಗ ಕಂಥಗಳನ್ನೂ 
ಕವಿಗಳನ್ನೂ ಬೆರಳಲ್ಲಿ ಎಣಿಸಬಹುದು. ದಂಡಿ, ಬಾಣ, ಸುಬಂಧು, ಇವರೆಲ್ಲರೂ ಸುಪ್ರ 
ಸಿದ್ಧರೇ. ಇವರಲ್ಲಿ ದಂಡಿಯೇ ಮೊದಲಿನವನು. ಒಂದು ಸಲ ಶ್ರೇಷ್ಠಕವಿ ಯಾರೆಂದು 
ಜಿಜ್ಞಾಸೆಯುಂಟಾಗಲು ಸರಸ್ವತಿಯು 'ಕವಿರ್ದಂಡಿಃ ಕವಿರ್ದಂಡಿಃ ಕವಿರ್ದಂಡಿಃ 
ನ ಸಂಶಯಃ' ಎಂದು ಘೋಷಿಸಿದಳು ಎಂದು ಒಂದು ಕಥೆಯಿದೆ. ಅದೇನೂ ಸುಳ್ಳಲ್ಲ. 
ಇವನು ಲಲಿತವಾದ ಪದಗಳಿಂದ ಕಾವ್ಯವನ್ನು ಬರೆಯುವುದರಲ್ಲಿ ಜಾಣನು. "ದಂಡಿನಃ 
ಪದಲಾಲಿತ್ಯಂ' ಎಂದೇ ಪ್ರಸಿದ್ಧಿಯಿದೆ. ಈ ಕವಿಯು ಕ್ರಿ. ಶ. ೬ನೆಯ ಶತಮಾನದಲ್ಲಿದ್ದ 


“ಇ ೧ 
ನೆಂದು ವಿಮರ್ಶಕರ ಅಭಿಪ್ರಾಯ. ಇವನು ಕಾವ್ಠಾದರ್ಶ, ದಶಕುಮಾರ ಚರಿತೆ, 


ಆ 


ಅವಂತಿ ಸುಂದರೀ ಕಥಾ ಎಂಬ ಮೂರು ಗ ಂಥಗಳನ್ನು ಬರೆದಿದ್ದಾನೆ. ಪ್ರಕೃತ ಸಳ 


ರಾಜನು ದಂಡಿಯ ಸಂಸ್ಕೃತ ತ ದಶಕುಮಾರ ಚರಿತೆಯನ ಸ್ಹ ಕನ ಸಷ ಅನುವದಿಸಿದಾ 


ಕನ್ನ ಡ ಗ )೦ಥವು ಸಂಸ್ಕೃತ ತ ಗ್ರಂಥದಷ್ಟೇ ಪ್ರೌಢವೂ ಸುಂದರವೂ ಆ 
ಚೌಂಡರಾಜ : ಇವನನ್ನು ಚೌಂಡರಸನೆಂದೂ ನಾವೂ ಗ್ರಂಥದ 


ed) | 
ಈ ~ಫಿ ಅವೆ ಇ ಹ ಆಗೆ ಕ ಗಯಾ x ಪ 
ಅಲಯೂಂದು ಸದ ಕೊ: ಯಲ್ಲಿಯೂ ಚಿ*೦ಂಡರಾಜ ಬರಚಿ ಕಿತಮುಪ್ಪ' ಎಂದು 
ಇ”, ~ 


ಹೇಳಿದೆ. ರಾಜ ಅರಸ ಎರಡೂ ಸಮಾನಾರ್ಥಕಗಳಾಗಿರುವುದರಿಂದ ಚೌಂಡರಸನೆಂದೂ 


೫.8 


ಪ ಅಭಿನವ ದಶಕುಮಾರ ಚರಿತೆ 


ಬಳಕೆಗೆ ಬಂದಿರಬಹುದು. ಈತನು ಭಾರದ್ವಾಜ ಗೋತ್ರದ ಬ್ರಾಹ್ಮಣ. ತಂದೆ 
ಮಧುಸೂದನ. ತಾಯಿ ಮಲ್ಲವೆ ್ರೈ. ಹೆಂಡತಿ ಲಕ್ಷ್ಮಿ. ಅಣ್ಣ ಸರಸಕವೀಶ ರ. ಈ ಹೆಸರು 
ಇಟ್ಟ ಹೆಸರೋ ಕವಿಯಾಗಿದ್ದು ಬಂದ ಹೆಸರೋ ತಿಳಿಯಲು ಸಾಧ್ಯವಿಲ್ಲ. “ಉದ್ದಂಡ 
ಮನೋಹರ ಪ್ರಚುರ ಶಿಷ್ಕಂ' ಎಂದು ಹೇಳಿಕೊಂಡಿರುವುದರಿಂದ ಇವನ ಗುರು 
ಮನೋಹರ. ಉದ್ದಂಡ ಶಬ್ದವು ಶ್ರೇಷ್ಠ ವಾಚಕವಾದ ವಿಶೇಷಣವಾಗಿರಬಹಂದು. 
ಅಥವಾ ಗುರುವಿನ ಹೆಸರೇ ಉದ್ದಂಡ ಮನೋಹರ ಎಂದಿದ್ದರೂ ಇರಬಹುದು. 


ಸಕಲಾಂತರ್ಯಾಮಿ ಜೀವಪ್ರಕರ ವಿವಿಧ ಚೈತನ್ಯ ರೂಪಂ ಜಗದ್ವ್ಯಾ 
ಪಕಭಾವಂ ಎಷ್ಟುವೆಂದಾಗಮತತಿ ಸತತಂ ಸಾರ್ವ ಸಂಬಂಧದಿಂ ಕೌ 
ತುಕದಿಂದಾವಾವುದಂ ಬಣ್ಣಿಸಿದೊಡದು ಹರಿಸ್ತೋತ್ರಮೆಂದೀಗಳೀ ಚಿ 
ತ್ರಕಥಾವಿಸ್ತಾರಮಂ ಬಣ್ಣಿಸಲೊಡರಿಸಿದೆಂ ಸತ್ಯವಿಶ್ರೇಣಿ ಮೆಚ್ಚಲ್‌ ೧-೧೬ 


ಎಂಬ ಪದ್ಯದಲ್ಲಿ ಕವಿಯು ತನ್ನ ವಿಷ್ಣು ಭಕ್ತಿಯನ್ನು ಸಂಶಯಕ್ಕೆಡೆಯಿಲ್ಲದಂತೆ ಹೇಳಿದ್ದಾನೆ. 
ಪ್ರಥಮಾಶ್ವಾಸದ ಹದಿನಾಲ್ಕನೆಯ ಪದ್ಯದಲ್ಲಿ "ಹರಿಪಾದ ಶೋಣ ಪಂಕರುಹ ಮಧು 
ವ್ರತಂ' ಎಂದು ಹೇಳಿ ತನ್ನ ಹರಿಭಕ್ತಿಯನ್ನು ಪ್ರದರ್ಶಿಸಿದ್ದಾನೆ. ಇದರಿಂದ ಇವನಂ 
ಎಷ್ಟುಭಕ್ತನೆಂಬುವುದರಲ್ಲಿ ಸಂಶಯವಿಲ್ಲ. ಆದರೆ ಗ್ರಂಥಾರಂಭದಲ್ಲಿ ಸರಸ್ವತಿ, ಲಕ್ಷ್ಮಿ, 
ಶಿವ, ಗಣೇಶ, ಚಂಡಿ ಈ ಎಲ್ಲ ದೇವತೆಗಳಿಗೂ ಕವಿಯು ಗೌರವವನ್ನು ಸಲ್ಲಿಸಿದ್ದಾನೆ. 
ಎಲ್ಲಕ್ಕಿಂತ ಹೆಚ್ಚಾಗಿ ಇವನು ವಿಟ್ಕಲನ ಭಕ್ತ. ಗ್ರಂಥಾರಂಭದ ಮಂಗಳವೇ ವಿಟ್ಮಲನ 
ಸ್ತುತಿ. “ಪಂಡರೀರಾಯನಭಂಗ ವಿಟ್ಕಲನಲಂಪಿನೊಳೀಗೆಮಗಿಷ್ಠ ಸಿದ್ದಿಯಂ' ಎಂದು 
ಪ್ರಾರ್ಥಿಸುತ್ತಾನೆ. ಪ್ರತಿಯೊಂದು ಆಶ್ವಾಸದ ಕೊನೆಯಲ್ಲಿಯೂ, “ಶ್ರೀಮದಭಂಗ 
ವಿಟ್ಮಲ ಪದಾಂಭೋಜ ಮತ್ತ ಮಧುಕರ' ಎಂದು ತನ್ನ ಹೆಸರಿನ ಹಿಂದೆ ಒಂದು 
ವಿಶೇಷಣವನ್ನು ಜೋಡಿಸಿದ್ದಾನೆ. ಆಶ್ವಾಸಗಳ ಆದ್ಯಂತಗಳಲ್ಲಿ ವಿಟ್ಟಲನ ನಾಮವನ್ನು 
ಸೇರಿಸಿದ್ದಾನೆ. ಹದಿನಾಲ್ಕನೆಯ ಆಶ್ವಾಸದಲ್ಲಿ ಕಥಾನಾಯಕನಾದ ವಿಶ್ರುತನನ್ನು 
ಪ್ರಸಕ್ತಿಯಿಲ್ಲದಿದ್ದರೂ ಪಂಡರಿಪುರಕ್ಕೆ ಕರೆತರುತ್ತಾನೆ. ಅವನನ್ನು ನಿಮಿತ್ತ ಮಾಡಿ 
ಕೊಂಡು ತನ್ನ ಇಷ್ಟ ದೇವತೆಯಾದ ವಿಟ್ಕಲನನ್ನು ಒಂದು ಪಡ್ಡಳಿಯಲ್ಲಿಯೂ ಅಷ್ಟಕ 
ದಲ್ಲಿಯೂ ಭಕ್ತಿ ವಿಹ್ವಲನಾಗಿ ರೋಮಾಂಚಿತನಾಗಿ ಮನಸಾರೆ ಹಾಡಿ ಹೊಗಳಿದ್ದಾನೆ. 
ಇದರಿಂದ ಇವನು ಪಂಡರಿ ವಿಟ್ಮಲನ ಪರಮ ಭಕ್ತನೆಂದು ಸ್ಪಷ್ಟವಾಗಿ ತಿಳಿದುಬರುತ್ತದೆ. 
ಪ್ರಾಯಶಃ ಕವಿಯು ಪಂಡರೀಪುರದವನಾಗಿರಬಹುದು ಅಥವಾ ಅಲ್ಲಿ ಕೆಲವು ಕಾಲ 
ನೆಲಸಿದ್ದಿರಬೇಕೆಂದು ಊಹಿಸಬಹುದಂ. 

ಇವನ ಕಾಲವನ್ನು ನಿರ್ಧರಿಸಲು ಸಾಕಷ್ಟು ಹೊರಗಿನ ಆಧಾರಗಳಿಲ್ಲ. ಆದರೆ 
ಗ್ರಂಥದಲ್ಲಿನ ಕೆಲವು ಆಧಾರಗಳನ್ನು ಬಳಸಬಹುದು. ಪೂರ್ವ ಕವಿಗಳಾದ ಪಂಪ, 
ಪೊನ್ನ, ಚಂದ್ರ, ರುದ್ರಭಟ್ಮ ಇವರನ್ನು ಸ್ತುತಿಸಿದ್ದಾನೆ. ಆದುದರಿಂದ ಇವರಲ್ಲಿ 


ಉಪೋದ್ಭಾತ ೩ 


ಅತ್ಯಾಧುನಿಕನಾದ ರುದ್ರಭಟ್ಟನಿಗಿಂತ ಈಚಿನವನು ಅಂದರ ಕ್ರಿ. ಶ. ಶ. ಹನ್ನೆರಡನೆಯ 
ಶತಮಾನದ ನಂತರದವನು ಅಂದರೆ ಹದಿಮೂರನೆಯ ಶತಮಾನದವನು. ಇದು ಕವಿ 
ಚರಿತೆಕಾರರ ಮತ. 
“ಪಂಡರೀರಾಯನಭಂಗವಿಟ್ಕಲಂ' ಇಲ್ಲಿ ಅಭಂಗವೆಂಬ ಪದ ಮರಾಠಿಯಲ್ಲಿ 
ಪದ್ಯ ದ ಒಂದು ಧಾಟಿಗೆ ಹೆಸರು. “ಅಭಂಗಗಳಿಂದ ಸ್ತುತನಾದ ವಿಟ್ಮಲ' ಎಂದು ಅರ್ಥ 
ಮಾಡಿದರೆ ಆ ಧಾಟಿಯು ಪ್ರಚಾರಕ್ಕೆ ಬಂದ ಹದಿಮೂರನೆಯ ಶತಮಾನದಲ್ಲಿಯೇ 
ಚೌಂಡರಾಜನಿದ್ದಿರಬೇಕು. ಎಂಟನೆಯ ಆಶ್ವಾಸದ ೫೫ನೇ ಪದ್ಯದಲ್ಲಿ ಸಿಂಹಣ ದೊರೆಯ 
ಉಲ್ಲೇಖವೂ ಇದಕ್ಕೇ ಪೋಷಕವಾಗಿದೆ ಬ ಶ್ರೀ ಮುಗಳಿಯವರು ತಮ್ಮ ಕನ್ನಡ 
ಸಾಹಿತ್ಯ ಚರಿತ್ರೆಯಲ್ಲಿ ಅಭಿಪ್ರಾಯ ಪಟ್ಟಿದ್ದಾರೆ. ಇಬ್ಬ ರ ಮತಗಳಲ್ಲಿ ಅಂಥ ವ್ಯತ್ಯಾಸ 
ನೂ ಇಲ್ಲ. ಅಭಂಗ ಶ ಬ್ದ ಕ್ಕೆ ತಾಯ ಭಕ್ತ ರಕ್ಷಣೆಯಲ್ಲಿ ತಪ್ಪದವನೆಂದೂ 
ರ್ಥ ಮಾಡಬಹುದು. 
ರುದ್ರಭಟ್ಟನು ವಿಷ್ಣುಪುರಾಣವನ್ನು ಕನ್ನಡಿಸಿದನು. ಇದು ಧಾರ್ಮಿಕ ವಿಷಯ, 
ನಾಗವರ್ಮನು ಕಾದಂಬರಿಯನ್ನು ಕನ್ನಡದಲ್ಲಿ ಬರೆದನು. ಇದು ಕಾಲ್ಪನಿಕ ಕಥೆ 
ದುರ್ಗಸಿಂಹನು ಪಂಚತಂತ್ರವನ್ನು ಬರೆದನು. ಇದು ನೀತಿಶಾಸ್ತ್ರ. ಹಾಗೆಯೇ ಚೌಂಡ 
ರಾಜನು ದಶಕುಮಾರ ಚರಿತೆಯ ಲೌಕಿಕಚಿತ್ರಕಥಾವಿಸ್ತಾರವನ್ನು ಮೇಲಿನ ಕವಿಗಳಂತೆ 
ಚಂಪೂ ಶೈಲಿಯಲ್ಲಿ ಬರೆದನು. ವಿಟ್ಮಲ ಭಕ್ತನಾದ ಇವನಿಗೆ ಇದರಲ್ಲಿ ಬರುವ ಜಾರ 
ಚೋರರ ಸಾಹಸ ವೃತ್ತಾಂತಗಳನ್ನು ಬರೆಯಲು ಹೇಗೆ ಮನಸ್ಸುಬಂದಿತು ? ಇದಕ್ಕೆ 
“ಸಕಲಾಂತರ್ಯಾವಿಂ........ - * ಕೌತುಕದಿಂದಾವುದಂ ಬಣ್ಣಿಸಿದೊಡದು ಹರಿ 
ಸ್ತೋತ್ರಮೆಂದೀಗಳೀ ಚಿತ್ರಕಥಾವಿಸ್ತಾರಮಂ ಬಣ್ಣಿಸಲೊಡರಿಸಿದೆಂ' ಎಂದು ಕವಿಯೇ 
ಉತ್ತರ ಕೊಟ್ಟಿದ್ದಾನೆ. ಕಾವ್ಯವು ನವರಸಗಳಿಂದ ತುಂಬಿದೆ. ಪ್ರೌಢವಾಗಿದ್ದರೂ ಸರಳ 
ವಾಗಿದೆ. ವರ್ಣನೆಗಳು ಮನೋಹರವಾಗಿವೆ. ಇದಲ್ಲದೆ ಇವನು ನಳಚರಿತ್ರೆ, ಬಾಣಾ 
ಸುರವಿಜಯಂ ಎಂಬ ಮತ್ತೆರಡು ಗ್ರಂಥಗಳನ್ನು ಬರೆದಿದ್ದಾನೆ ನಿ. "'ಬಾಣಾಸಂರವಿಜಯಂ ಕ| 
ಲ್ಯಾಣನಳಖ್ಯಾತಿದಶಕುಮಾರಚರಿತ್ರಂ | ಕ್ಷೋಣೀಜನ, “ಕಣ ೯೯ಮನಃ । ಪ್ರೀಣನಮಿವು 


ವ 
ರಾಜ ವಿರಚಿತ ಕೃತಿಗಳ್‌' ಎಂದು ಇವನ ನಳಚರಿತ್ರೆಯಲ್ಲಿ ಹೇಳಿದೆ. 
ಅಭಿನವ ದಶಕುಮಾರ ಚರಿತೆಯಲ್ಲಿ ೧೪ ಆಶ್ವಾಸಗಳಿವೆ. ಹದಿನಾಲ್ಕನೆಯದು 
ಅಪೂರ್ಣ. ಹದಿಮೂರನೆಯ ಆಶ್ವಾಸವನ್ನು ಮೂಲದಲ್ಲಿರುವಂತೆಯೇ 
ವಾಗಿ ಬರದಿದ್ದಾನೆ. ಇದು ಇವನ ಸಾಮಥ ರವನ್ನು ನ ಗು ಏಳನೆಯ 
ಆಶ್ವಾಸದವರೆಗೂ ಮೂಲ ಗ್ರಂಥದ ಪೂರ್ವ ಪೀಠಿಕೆಯ 
ಪ್ರಾರಂಭವಾಗಿದೆ. ಪೂ ಸಗರನ 


ಸ್ಯ 


ಭಃ 
cP 
ನ್ನುವೆ 


pl Ww pO A ನಶಿ pe — ವಾಡ 

ಕಥೆಯು ಏಳರಿಂದಲೇ ೪p ದಲ್ಲಿ ದಶಕುಮಾರರ ಜನನ 
wm, ye) ತಾವೆ — — 4 PN ಮ ಗಾ ಕ ಹ — ಹ ಹಾ ಜು 

ಸಿಮಾಗಿವು ವೃತ್ತಾಂತಗಳು ಬಂದಿವ. ಉತ್ತರ ಭಾಗದಲಿ ಆ ಹತ್ತುಜನ ಕುಮಾರರ 


೩ __ ಘಾ ಬ ಸ ಗ Ne ಕಾರಾ ಗ ಚ Kx 
WE We ¥ ಈ) ಒಳಗ ಜ್ರ. ೦ತಗಳು WC ತವಾ] Wwe Ww 


೪ ಅಭಿನವ ದಶಕುಮಾರ ಚರಿತೆ 


ಇದು ಮೂಲದ ತದ್ರೂಪಭಾಷಾಂತರವಲ್ಲ. ಕಥೆಯನ್ನು ಮಾತ್ರ ಅನುಸರಿಸಲಾಗಿದೆ. 
ಉಳಿದ ಭಾಗವೆಲ್ಲ ಸ್ವತಂತ್ರ ಕಲ್ಪನೆಗಳು. ಅಲ್ಲಲ್ಲಿ ಇಷ್ಟಬಂದಂತೆ ಬದಲಾವಣೆಯನ್ನು 
ಮಾಡಿದ್ದಾನೆ. ಓದುವವರಿಗೆ ಅನುವಾದವೆಂಬ ಭಾವನೆಬರುವುದಿಲ್ಲ. 

ಹದಿನಾಲ್ಕನೆಯ ಆಶ್ವಾಸದ ಪಂಡರಪುರದ ವರ್ಣನೆ, ವಿಟ್ಮ್ಕಲನಸ್ತೋತ್ರ ಇವು 
ಕವಿಯ ಸ್ವತಂತ್ರ ಕಲ್ಪನೆ, ಸಂಸ್ಕೃತ ಮೂಲದಲ್ಲಿಲ್ಲ. ಅಲ್ಲಿಯೇ ಕತೆಯಲ್ಲಿ ಒಂದು ಸಣ್ಣ 
ಬದಲಾವಣೆಯನ್ನು ಮಾಡಿದ್ದಾನೆ.  ಅನಂತವರ್ಮನು ದುರ್ವ್ಶಸನಿಯಾಗಿದ್ದನು. 
ಅವನಿಗೆ ಸುರಕ್ಷಿತನು ಬುದ್ದಿ ಹೇಳಿದನು ಎಂದು ಬರೆದಿದ್ದಾನೆ. ಮೂಲ ಸಂಸ್ಕೃತದಲ್ಲಿ 
“ಅನಂತವರ್ಮನು ಸರ್ವಸದ್ಗುಣಗಳಿಂದ ತುಂಬಿದ್ದನು. ಆದರೆ ಅವನಿಗೆ ರಾಜ ನೀತಿ 
ಯಲ್ಲಿ ಆಸಕ್ತಿಯಿರಲಿಲ್ಲ. ಕಲೆಗಳಲ್ಲಿ ಅನುರಕ್ತನಾಗಿದ್ದನು. ಆಗ ವೃದ್ಧನಾದ 
ವಸುರಕ್ಷಿತನು ಅವನಿಗೆ ರಾಜನೀತಿಯನ್ನು ಉಪದೇಶಮಾಡಿದನು ಎಂದಿದೆ. ಆ ಆಶ್ವಾಸ 
ವಲ್ಲವೂ ಕೇವಲ ರಾಜನೀತಿಯಿಂದಲೇ ತುಂಬಿದೆ. ಆದುದರಿಂದಲೇ ಕತೆಗೆ ಸ್ವಾರಸ್ಯ 
ವಾಗಿಲ್ಲವೆಂದು ಚೌಂಡರಾಜನು ಅದನ್ನು ಪ್ರಾರಂಭದಲ್ಲಿಯೇ ನಿಲ್ಲಿಸಿ ಬಿಟ್ಟಿರಬಹುದೆಂದೂ 
ತೋರುತ್ತದೆ. 

ದ್ವಿತೀಯಾಶ್ಚಾಸದ ಅಪಹಾರವರ್ಮ ಪ್ರಾಪ್ತಿ ಕಥೆಯಲ್ಲಿ "ಮುದುಕಿಯು ಹುಲಿಗೆ 
ಹೆದರಿ ಚೂಪಾದ ಕಲ್ಲಿಗೆ ಎಡವಿಬಿದ್ದಳು. ಆಗ ಮಗು ಅವಳ ಕೈಯ್ಯಿಂದ ಜಾರಿಬಿದ್ದು 
ಒಂದು ಕಪಿಲಾ ಶವದೊಳಕ್ಕೆ ನಂಸುಳಿತು' ಎಂದು ಮೂಲದಲ್ಲಿದೆ. ಇಲ್ಲಿ ಮುದುಕಿಯು 
ಹುಲಿಗೆ ಹೆದರಿ ಮಗುವನ್ನು ಎಸೆದು ಓಡಿದಳೆಂದು ಬರೆದಿದೆ. ಇದೊಂದು ಸಣ್ಣ ಬದ 
ಲಾವಣೆಯಾದರೂ ಕವಿಯು ಮೂಲವನ್ನು ಅಲ್ಲಿದ್ದಂತೆಯೇ ಅನುಕರಿಸುವುದಿಲ್ಲ ಎಂಬು 
ದಕ್ಕೆ ನಿದರ್ಶನವಾಗಿದೆ. 

ಸಂಸ್ಕೃತ ದಶಕುಮಾರಚರಿತೆಯ ಪೂರ್ವಪೀಠಿಕೆಯಲ್ಲಿ ಐದು ಉಚ್ಛಾ ಎಸಗಳಿವೆ. 
ಅನಂತರ ಎಂಟು ಉಚ್ಛ _ಸಗಳಿವೆ. ಕೊನೆಯಲ್ಲಿ ಉತ್ತರಪೀಠಿಕೆಯೊಂದಿದೆ. ಇಲ್ಲಿ 
ಕನ್ನಡದಲ್ಲಿ ಒಟ್ಟು ಹದಿನಾಲ್ಕು ಆಶ್ವಾಸಗಳಿವೆ. ಮೊದಲನೆಯ ಆಶ್ವಾಸದಲ್ಲಿ ಪೀಠಿಕಾ 
ಪ್ರಕರಣ, ಮಂಗಳಾಚರಣೆ ಕವಿವಿಚಾರ ಕಾವ್ಯವಿಚಾರವನ್ನು ಬರೆದು ಹದಿನೆಂಟನೆಯ 
ಪದ್ಯದಿಂದ ಕಥೆಯನ್ನು ಪ್ರಾರಂಭಿಸಿದ್ದಾನೆ. ಏಳನೆಯ ಆಶ್ವಾಸದ ಪ್ರಾರಂಭದಲ್ಲಿ 
ಬಂದಿರುವ ಭುವನಕೋಶ ವಿಸ್ತಾರವರ್ಣನೆಯು ಮೂಲ ಸಂಸ್ಕೃತದಲ್ಲಿಲ್ಲ. ಅಲ್ಲಿ ೫ನೆಯ 
ಆಶ್ವಾಸದ ಕೊನೆಯಲ್ಲಿ "ಚತುರ್ದಶಭುವನ ವೃತ್ತಾಂತಂ ಶ್ರಾವಯಾಮಾಸ' ಎಂದು 
ಹೇಳಿ ಮತ್ತೆ ಮುಂದಿನ ಪ್ರಥಮಾಶ್ವಾಸದ ಮೊದಲಲ್ಲಿ 'ಶ್ರುತ್ವಾತು ಭುವನ ವೃತ್ತಾಂತ 
ಮುತ್ತಮಾಂಗನಾ' ಎಂದು ಮುಂದಃವರಿಸಿದ್ದಾನೆ. ಆದರೆ ಚೌಂಡರಾಜನು ಅದನ್ನೇಕೆ ಬಿಡ 
ಬೇಕೆಂದು ಯೋಚಿಸಿ. ಅದನ್ನು ೨೮ ಪದ್ಯಗಳಿಂದ ವರ್ಣಿಸಿದ್ದಾನೆ. ಮುಂದಿನ ಪ್ರಥಮಾ 
ಶ್ವಾಸದ ರಾಜವಾಹನನ ಕತೆಯನ್ನು ಈ ಏಳನೆಯ ಆಶ್ವಾಸದಿಂದಲೇ ಪ್ರಾರಂಭಿಸಿದ್ದಾನೆ. 
ಅಂದರೆ ಪೂರ್ವ ಪೀಠಿಕ್ಕೆ ದಶಕುಮಾರ ಚರಿತೆ, ಉತ್ತರ ಪೀಠಿಕೆ ಎಂಬ ಮೂಲ ವ್ಯವಸ್ಥೆ 


ಉಪೋದ್ಭಾತ ೫ 


ಯನ್ನು ಅನುಸರಿಸದೆ ಚೌಂಡರಾಜನು ಸುಮ್ಮನೆ ಉದ್ದಕ್ಕೆ ಕತೆ ಹೇಳುತ್ತಾನೆ. ವರ್ಣನೆ 
ಗಳಲ್ಲಿಯೂ ಸ್ವತಂತ್ರ ಪ್ರವೃತ್ತಿಯನ್ನು ತೋರಿಸಿದ್ದಾನೆ. ಸಣ್ಣ ಪ್ರಸಂಗವನ್ನು 
ವಿಸ್ತರಿಸುತ್ತಾನೆ. ಶೃಂಗಾರರಸ ನಿರೂಪಣೆಯಲ್ಲಿ ಹೆಚ್ಚಿನ ಕುತೂಹಲ ತೋರಿಸಿದ್ದಾನೆ. 
ಇವನ್ನೆಲ್ಲ ಸಂಸ್ಕೃತ ಕನ್ನಡ ದಶಕುಮಾರ ಚರಿತೆಗಳೆರಡನ್ನೂ ಜೊತೆಯಾಗಿ ಓದುವಾಗ 
ಅರಿಯಬಹುದು. 

ಕವಿ ಪ್ರತಿಭೆಯ ದಿಗ್ಬರ್ಶನಕ್ಕಾಗಿ ಕೆಲವು ಪದ್ಯಗಳನ್ನಿಲ್ಲಿ ಆರಿಸಿಕೊಡಲಾಗಿದೆ. 
ರಸಾನುಭವಕ್ಕೆ ಅವು ಸಹಾಯಕಗಳಾಗಿವೆ-- 

೧. ಚೌಂಡರಸನ ಸೂರ್ಯೋದಯದ ವರ್ಣನೆಯ ರೀತಿಯನ್ನಿ ಲ್ಲಿ ಕಾಣಬಹುದು 

"ನೈದಿಲೆಯು ದುಃಖದಿಂದ ತಲೆತಗ್ಗಿ ಸಿದೆ. ಅಮೃತಕಿರಣನ ಸಂಗಮಾಡಿದ ನಾನೀಗ 
ಈ ಉಷ್ಣಕಿರಣನ ಸಂಗಮವನ್ನು ಸಹಿಸುವುದು ಹೇಗೆ ಎಂಬ ದುಃಖವೇ ಅದಕ್ಕೆ ಕಾರಣ. 
ಎಷ್ಟು ಸಹಜವಾಗಿದೆ ಕಲ್ಪನೆ ! ತಂಪನ್ನನುಭವಿಸಿದವರು ತಾಪದ ಬೇಗೆಯನ್ನು ಬಯಸಂ 
ವರೇ? ಸೂರ್ಯನುದಯಿಸಿದಾಗ ಸಹಜವಾಗಿ ಬಾಡಿ ಬಗ್ಗಿದ ನೈದಿಲೆಗೆ ಒಂದು ಸುಂದರ 
ಕಾರಣವನ್ನು ಕಲ್ಪಿಸಿ ತನ್ನ ಪ್ರತಿಭಾತಿಶಯವನ್ನು ತೋರಿಸಿದ್ದಾನೆ ಕವಿ. 
| ೨. ಕವಿ ಈ ಪದ್ಯದಲ್ಲಿ ಮಹಾಶೂರನೊಬ್ಬನ ಶೌರ್ಯವನ್ನು ಕಣ್ಣಿಗೆ ಕಟ್ಟು 
ವಂತೆ ವರ್ಣಿಸಿರುತ್ತಾನೆ. ೭-೧೧೬ 

"ವೀರನೊಬ್ಬನಂ ಕಠಾರಿಯನ್ನು ಹಿರಿದು ಕೈಯಲ್ಲಿ ಹಿಡಿದುಕೊಂಡು ಧ್ಲೆ ೈರ್ಯವಾಗಿ 
ದಾರಿಯಲ್ಲಿ ನುಗ್ಗಿ ಬರುತ್ತಾ ಎರಡು ಬದಿಯಲ್ಲೂ ಸಿಕ್ಕಿದ ಶತ್ರುಗಳನ್ನು ಕೊಲ್ಲುತ್ತಾ 
ಶಬ್ದದಿಂದ ಗುರುತು ಹಿಡಿದು ರಾಜನ ಎದುರಿಗೆ ಬರುತ್ತಿದ್ದನು” ಇವನ ಧೆ ರ್ಯ, 
ಶೌರ್ಯ, ಪರಾಕ್ರಮಗಳು ಅಸಮ. 
| ೩. ಪ್ರಹಾರವರ್ಮನ ಮಗ ಉಪಹಾರವರ್ಮ. ಇಬ್ಬರೂ ಬಹುಕಾಲ ಅಗಲಿ 
ಹೋಗಿದ್ದರು. ಪರಸ್ಪರ ಸೇರುವ ಆಶೆಯೇ ಇರಲಿಲ್ಲ. ಆದರೆ ದೈವಲೀಲೆಯಿಂದ 
ತ್ರೈ ಸೇರಿದರು. ಆಗ ಉಪಹಾರವರ್ಮನ ಸಮಾಗಮದಿಂದ ಅವನ ತಾಯಿತಂದೆಗಳಿ 
ದ ಆಮಿತಾನಂದವನ್ನು ಈ ಪದ್ಯದಲ್ಲಿ ಕವಿ ಸೊಗಸಾದ ರೀತಿಯಲ್ಲಿ ವರ್ಣಿಸಿರು 
ನೆ 


9 ಪ್ರ 


p) 


ಒಂ" 


"ಮಹಾರಾಜನೆ! ನನ್ನ ತಂದೆಯೂ ನನ್ನ ತಾಯಿಯೂ, ನನ್ನನ್ನು ತನ್ನ ಮ 
ನೆಂದು ತಿಳಿದರು. ಕೂಡಲೆ ಅವರ ಶರೀರದಲ್ಲಿ ರೋಮಾಂಚವುಂಟಾಯಿತು. ಮನಸ್ಸಿ 
ನಲ್ಲಿ ಹರ್ಷವುಕ್ಕಿತು. ಎವೆಯಿಕ್ಕದೆ ಒಂದೇಸಮನಾಗಿ ನನ್ನ ಮುಖನೋಡುತ್ತಾ 
ನಿಂತರು. ಬಳಿಕ ಗಟ್ಟಿಯಾಗಿ ಸೆಳೆದು ತಬ್ಬಿಕೊಂಡರು. ಪೂರ್ವಜನ್ಮ ಇ ಮಾಡಿದ 
ಪುಣ್ಯವು ಫಲಿಸಿತೆಂದು ಅನಂದವನ್ನು ಹೊಂದಿದರು.” ಇದು ಅಕಸ್ಮಾತ್‌ ಆದ ಪಿತಾ 
ಯೋಗ. ಅದರಲ್ಲಿ ಅನುಭವಕ್ಕೆ ಬರುವ ಆಶ್ಚರ್ಯ, ಆನಂದ, ರೋಮಾಂಚ 
ಮೊದಲಾದ ಭಾವಗಳನ್ನು ಮನಮುಟ್ಟುವಂತೆ ವರ್ಣಿಸಿದ್ದಾನೆ ಕವಿ 


L 


ಪುತ್ರಸ 
ಹ ಲ, 
ಹರ್ಷ 


3 ಅಭಿನವ ದಶಕುಮಾರ ಚರಿತೆ 


ಅಮೃತಕರ ಸಂಗಮಂ ಮಾ 1 

ಡಿ ಮಗುಲಿಕ್ತಿಂತುಷ್ಸಕರಕೆಮೆಯ್ಯೊಡ್ಡುವೆನೆಂ ॥ 

ಬಮಳಿನ ಸುಕುಮಾರತೆಯಿಂ | 

ಕುಮುದಿನಿ ತಲೆವಾಗಿ ದುಗುಡಮಂ ತಳೆದಿರ್ದಳಿ* ॥ ೮-೧೨೯ 


ಕರದೊಳ್‌ ಕಿಟ್ಟಿಕಠಾರಂ ॥ 
ಬೆರಸದಟಿಂ ಬೀದಿವರಿಯುತಿರ್ಕೆಲನಂ ಸಂ॥ 
ಹರಿಸುತ್ತಾದನಿವಟಿಯಿಂ 1 


ದರಸನಿದಿರ್ಗೊರ್ವ ವೀರನೆಯ್ಲಿದನಾಗಳ್‌ 1 ೭-೧೧೬ 


ತನು ಪುಳಕಂಗಳುಣ್ಮಿ ಮನದುತ್ಸವಮುರ್ಬಿ ನಿರಂತರಂ ತದಾ 
ನನವನಲಂಪಿನಿಂದಡರೆ ನೋಡಿ ಬಲಕಿಕ್ಕಮರ್ದಪ್ಪಿ ಪೂರ್ವಕ 

ಲ್ಪನ ಕೃತಪುಣ್ಯವೃಕ್ಷಮೆನಸುಂ ಫಲಮಾಯ್ತೆಮಗೆಂದೆನುತ್ತೆ ಮ | 
ಜ್ವನಕನುಮಂತೆ ಮಜ್ಜನನಿಯುುಂ ಪೊರೆಯೇರಿದರುರ್ವರಾಧಿಪಾ ॥ ೧೦-೧೨೯ 


ಲ, ಈ ಕಾವ್ಯದಲ್ಲಿ ಜಾರ ಚೋರರ ಸಾಹಸವಿಹಾರಗಳೇ ಬಹುಭಾಗವಾಗಿದೆ. 
ಶೃಂಗಾರರಸವು ನಿರರ್ಗಳವಾಗಿ ಉಕ್ಕಿಹರಿದಿದೆ. ಒಂದೊಂದು ಸಲ ಹೆಚ್ಚೇನೋ 
ಅಶ್ಲೀಲವೋ ಎಂದು ತೋರಲೂಬಹುದು. ಆದರೆ ಶೃಂಗಾರ ರಸವನ್ನು ಕವಿಗಳು 
ರಸರಾಜನೆಂದು ಮಹತ್ವನೀಡಿ ತಪ್ಪದೆ ಅದನ್ನು ವರ್ಣಿಸುತ್ತಾರೆ. ಕಾರಣ ಇದು ಎಲ್ಲ 
ವರ್ಗದ ಪ್ರಾಣಿಗಳಿಗೂ ಮಾನವರಿಗೂ ಅನುಭವಕ್ಕೆ ಬರುವ ರಸ. ಜೀವನದಲ್ಲಿ 
ಹುರುಪನ್ನೂ ಆನಂದವನ್ನೂ ಉಕ್ಕಿಸುವ ರಸ. ಆದುದರಿಂದ ಕವಿಯು ಇದನ್ನೂ 
ವಿಶೇಷವಾಗಿ ವರ್ಣಿಸುತ್ತಾನೆ. ಒಂದು ಸಾಮಾನ್ಯವಾದ ಗಂಭೀರವಾದ ಶೃಂಗಾರದ 
ವರ್ಣನೆಯನ್ನಿಲ್ಲಿ ಕೊಡಲಾಗಿದೆ. 


"ಅವಂತಿ ಸುಂದರಿಯು, ಹಬ್ಬುತ್ತಿರುವ ಕಲ್ಬಲತೆಯು ಕಲ್ಪವೃಕ್ಷದ ತುದಿಯನ್ನು 
ಸುತ್ತಿಕೊಳ್ಳುವಂತೆ, ನಾಚಿಕೆಯು ಸಡಿಲವಾಗಿ ತನ್ನೆರಡು ಭುಜಲತೆಗಳಿಂದ ರಾಜವಾಹನ 
ನನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಹರ್ಷದಿಂದ ಅಧರವನ್ನು ಹಿಡಿದು ಚುಂಬಿ 
ಸಿದಳು. ರತಿಸುಖದ ಬಯಕೆಯಾಯಿತು. ಆದರೆ ನಾಚಿಕೆ, ಅದನ್ನರಿತ ರಾಜವಾಹನನು 
ಮತ್ತೆ ಕಾಂತೆಯನ್ನು ಬಿಗಿಯಾಗಿ ತಬ್ಬಿಕೊಂಡನು,' (೭-೩೨) ಇಲ್ಲಿ ನವವಧುವಿನ 
ಪ್ರಥಮ ಸಂಗಮದಲ್ಲಾಗುವ ಆವೇಗ, ಔತ್ಸುಕ್ಕ ಲಜ್ಜೆ ಹರ್ಷ ಮೊದಲಾದ ಭಾವ 
ಗಳನ್ನು ಕವಿಯು ಪ್ರೌಢಿಮೆಯಿಂದ ವರ್ಣಿಸಿದ್ದಾನೆ. 


ಉಪೋದ್ಭಾತ ಕ್ತಿ 


ಕುಡಿಯಿಡುತಿರ್ಪ ಕಲ್ಪಲತೆ ಕಲ್ಪಕುಜಾಗ್ರಮನಪ್ಪವಂತೆ ನಾಣ್‌ 
ಸಡಿಲೆ ಕುಮಾರನಂ ಭುಜಲತಾದ ಸೈಯದಿಂ ಬಿಗಿಯಪ್ಪಿ ಹೆ:ಪಿನಿಂ 
ಪಿಡಿದಧರಾಗ್ರಮಂ ಸವಿದು ಮತ್ತೆ ರತೋತ್ಸವದಿಚ್ಛೆಯಾಗೆ ನಾ 
ಣ್ಹುಡುಕುವ ಕಾಂತೆಯಂ ಮಗುಳ್ಳು ತಾನಮರ್ದಪ್ಪಿದನುರ್ಹರಾಧಿಪಾ॥ 
೭೩೪ 


೫. ಕವಿಗಳು ನಾರೀ ಸೌಂದರ್ಯ ಸೌಕುಮಾರ್ಯಗಳನ್ನು ಹತ್ತಾರು ಬಗೆಗಳಿಂದ 
ವರ್ಣಿಸಿದ್ದಾರೆ. ಚೌಂಡರಸನ ರೀತಿಯೇ ಒಂದು ಹೊಸಬಗೆ. ಅದನ್ನೀ ಪದ್ಯದಲ್ಲಿ 
ಕಾಣಬಹುದು. 

“ಮಲಯ ಸಮೀರನು ಈ ಅವಂತಿ ಸುಂದರಿಯನ್ನು ಪಡೆದನು. ಮದನನು 
ಸಾಕಿ ಬೆಳೆಯಿಸಿದನು. ಚಂದ್ರನು ಮರಗಳ ಚಿಗುರುಗಳ ತಳದಲ್ಲಿ ಸೊಗಸಾಗಿ 
ನಡೆಯಿಸಿದನು. ರತಿಯು ತನ್ನ ವಿಶೇಷವಾದ ವಿಲಾಸವನ್ನಿವಳಿಗಿತ್ತಳು, ವಸಂತನು 
ನಲ್ನುಡಿಯನ್ನು ಕಲಿಸಿದನಂ. ಅಲ್ಲದಿದ್ದರೆ ಈ ಕುಮಾರಿಯಲ್ಲಿ ಈ ಸೌಕುಮಾರ್ಯವು 
ಸಾಧ್ಯವೇ ?' ಎಂಥ ಸ್ವಾರಸ್ಯವಾದ ಕಲ್ಪನೆಯಿದು. ಅವಂತಿ ಸುಂದರಿಯು ಮಂದ 
ಗಮನೆ. ಕಾಮನ ಆಕರ್ಷಣೆಯುಳ್ಳೆವಳು. ಚಂದ್ರವದನೆ, ರತಿವಿಲಾಸೆ, ಮಧುರವಾಣಿ, 
ಎಂಬಂಶಗಳು ವ್ಯಂಜಿತವಾಗುವಂತೆ ಕವಿ ವಿನೂತನ ರೀತಿಯಿಂದ ವರ್ಣಿಸಿರುತ್ತಾನೆ. 


"ಮಲಯಸಮೀರನೊಲ್ಲು ಪಡೆದಂ ಮದನಂ ಪೊರೆದಂ ಸುಧಾಕರಂ 
ತಳಿರಡಿರಂಜಿಸಲ್‌ ನಡೆಪಿದಂ ರತಿ ತನ್ನ ವಿಳಾಸದೇಲಕಿ ಯಂ 
ನಲವಿನೊಳಿತ್ತಳೊಲ್ಲು ಮಧು ಮೆಲ್ನುಡಿಯಂ ಕಲಿಸಿಟ್ಟನಲ್ಲದಂ 
ದೆಳೆಯಳ ಸೌಕುಮಾರ್ಯಮಿನಿತಪ್ಪುದೆ ಭೂಮಿಯೊಳೆಂದನಾನ ಪಂ' 

೬, ಇದೊಂದು ಬಾಲಲೀಲೆಯ ಮಧುರವರ್ಣನೆ. ಬಾಲನೇ ಕಣ್ಮುಂದೆ ಕುಣಿಯು 
ತ್ತಿರುವಂತೆ ಅನುಭವವಾಗುತ್ತದೆ. ಅಪ್ಪ ಅಪ್ಪ, ಎನ್ನುತ್ತಾ ಓಡಿಬಂದು ತಬ್ಬಿಕೊಳ್ಳು 
ತ್ತಾನೆ. ಹಣೆಗೆ ಹಣೆ ತಗಲಿಸುತ್ತಾನೆ. ಕೈಚಪ್ಪಾಳೆ ತಟ್ಟುತ್ತಾ ಕುಣಿ ಕುಣಿದು ಅಪ್ಪಿ 
ಕೊಳ್ಳುತ್ತಾನೆ. ಇಂಥ ಬಾಲನನ್ನು ತೊರೆದು ಬದುಕುವುದು ಸಾಧ್ಯವೇ ? ಇದನ್ನು 1! 
ಓದಿದರೆ ಮನದಲ್ಲಿ ಮಕ್ಕಳಾಸೆ ಬಲಿಯುತ್ತದೆ. (೫-೬೪) 

೭, ಕವಿಯ ಸೂರ್ಯಾಸ್ತದ ಕಲ್ಪನೆ ನೂತನವೂ ಸುಂದರವೂ ಆಗಿದೆ. ಕವಿ 
ಪ್ರತಿಭೆಯ ಕನ್ನಡಿಯಿದು. ಆಕಾಶ ಗಂಗೆಯ ದಡದಲ್ಲಿ ಆನಂದದಿಂದ ನಲಿಯುತ್ತಿದ್ದ 
ಹಂಸವು ಪಶ್ಚಿಮ ದಿಕ್ಕು ಎಂಬ ಸಮುದ್ರಕ್ಕೆ ಹಾರಿ ಹೋಯಿತೋ ಎಂಬಂತೆ ಸೂರ್ಯನು 
ಪಶ್ಚಿಮ ಜಲನಿಧಿಗೆ ಹೋದನು', ಇಲ್ಲಿ ಹಂಸಶಬ್ದಕ್ಕೆ ಸೂರ್ಯನೆಂದೂ ಅರ್ಥ. ಚಮ 
ತ್ಕಾರವಾಗಿ ಎರಡರ್ಥಗಳೂ ಬರುವಂಥ ಪದವನ್ನು ಪ್ರಯೋಗಿಸಿ ಸೊಗಸಾಗಿ ವರ್ಣಿಸಿ 
ದ್ದಾನೆ, ಈ ಕಲ್ಪನೆ ಹೊಸದು. (೫-೩೩) 


೮ ಅಭಿನವ ದಶಕುಮಾರ ಚರಿತೆ 


ಅಪ್ಪಪ್ಪೆನೆ ಮಿಗೆ ಪರಿಶಂದಪ್ಪುವ ಚೈಮುಂಡೆನಲ್‌ ನೊಸಲ್ಗೆ 
ಳಸುವ ಕೈ ತಪ್ಪಳೆಗುಟ್ಟಲ್‌ಕುಣಿ | ದಪ್ಪುವ ಬಾಲಕನ 
ನುಳಿದು ಜೀವಿಪರೊಳೆರೇ ? ೫-೬೪ 


ಅಂಬರ ಗಂಗಾ ತೀರದೊಳಿಂಬಿಂದೋಲಾಡುತಿರ್ಪಹಂಸಂ ವರುಣಾ 
ಶಾಂಬುಧಿಗೆ ಪಾಣಿಸಪೋದ । ತ್ತೆಂಬಂತಿನನಪರಜಲನಿಧಿಗೆಯ್ದಿ ದನಾಗಳ್‌ ೫-೩೩ 


೮. ಕಾಡು ಕೋಣಗಳ ಸೊಗಸಾದ ವರ್ಣನೆಯನ್ನಿಲ್ಲಿ ನೋಡಬಹುದು. 
ಕೆಂಗಣ್ಣು. ಭಯಂಕರವಾದ ಆಕಾರ, ಬಾಯಿಂದ ಘುರಘುರು ಎಂದು ಶಬ್ದ ಮಾಡುತ್ತಿವೆ, 
ಕೊಂಬುಗಳು ಮುರಿದಿವೆ, ಕಲ್ಲಿನಂತೆ ಗಟ್ಟಿಯಾದ ಶರೀರ, ಉದ್ದವಾದ ಬಾಲ, ಕಠಿಣ 
ವಾದ ಗೊರಸು, ಹಣೆಯ ಮೇಲೆ ಧೂಳುಕೂತಿದೆ. ದುಂಡಾದ ಕೊರಳು, ಮೆಲುಕು 
ಹಾಕುತ್ತಾ ಹೊರ ಬಂದ ನೊರೆಯು ಹೂವಿನಂತೆ ಬೆಳ್ಳೆಗಿದೆ. ಕಾಡಿನಲ್ಲಿ ಹೀಗೆ ಭೀಕರ 
ವಾದ ರೂಪವುಳ i ಆನೆಗಳಂತಿರುವ ಕಾಡು ಕೋಣಗಳ ಗುಂಪು ಒಪ್ಪುತ್ತದೆ ೪-೨೯ 

೯. ಬೆಳುದಿಂಗಳನ್ನು ವರ್ಣಿಸಿರುವ ರೀತಿ ಮನೋಹಾರಿಯಾಗಿದೆ. "ಕೆಂಪಾದ 
ಸಂಜೆ ಹಿಡಿದಿರುವ ತೆರೆಯಾಗಿದೆ. ಆಗಸದಲ್ಲಿ ಮಿನುಗುವ ತಾರೆಗಳು ಸುತ್ತ ಚೆಲ್ಲಿದ 
ಪುಷ್ಪಾಂಜಲಿ, ಆಗಸವೇ ನರ್ತಿಸುವ ರಂಗಭೂಮಿ. ಅಲ್ಲಿ ಚಂದ್ರಕಾಂತಿಯು ನರ್ತಿಸುತ್ತಿದೆ' 
ಕಣ್ಮುಂದೆ ನಾಟ್ಯವೇ ನಿಜವಾಗಿ ನಡೆಯುತ್ತಿರುವಂತೆ ಭಾಸವಾಗುತ್ತದೆ, ಹಿಂದಿನ ಪದ್ಯದಲ್ಲಿ 
ಕಾಡು ಕೋಣಗಳ ಗುಂಪು ಕೆಂಗಣ್ಣಿನಿಂದ ನಮ್ಮನ್ನು ನೋಡುತ್ತಿರುವಂತೆ ತೋರುತ್ತದೆ. 
ಕವಿಯು ಹೀಗೆ ಬೇರೆ ಬೇರೆ ರಸಗಳನ್ನು ಹೊಸಹೊಸ ರೀತಿಯಿಂದ ವರ್ಣಿಸಿದ್ದಾನೆ. 


ಅರುಣಾಕ್ಷಂ ರೌದ್ರರೂಪಂ ಘುರುಘುರಿತಮುಖಂ ಶೀರ್ಣಶೃಂಗಂ ಶಿಲಾನಿ 
ಹ್ಮುರದೇಹಂ ದೀರ್ಥವಾಳಂಕಠಿಣ ಖುರಪುಟಂ ರೇಣುಭಾಳ ಸ್ಮಳಂಘ 
ರ್ಫರನಾದಂ ವೃತ್ತಕಂಠಂ ಕುಸುಮಧವಳ ರೋಮಂಥ ಫೇನೆಂ ಕರಂಭೀ 
ಕರಮಾಗಲ್ಕೊಪ್ಪುಗುಂ ಕಾನನದೊಳಿಭಸಮಾನಂ ಲುಲಾಯ ಪ್ರತಾನಂ ೪-೨೯ 


ಕಿಸುಸಂಜೆ ಪಿಡಿದಜವನಿಕೆ | ಮಿಸುಗುವ ತಾರಾಳಿ ಪರೆದ 
ಪುಪ್ಪಾಂಜಲಿಯಾ ॥ ಗಸಮೆಸೆವರಂಗಮಾಗಲ್‌ । 
ಶಶಿಪ್ರಭಾನಾಟ್ಯಮೇಂ ಮನಂಗೊಳಿಸಿದುದೋ ೯-೧೦೫ 


೧೦. ಕವಿಯು ಭಕ್ತಿಭಾವವನ್ನು ಭಕ್ತಿಯನ್ನು ಪ್ರಚೋದಿಸುವಂತೆ ವರ್ಣಿಸಿ 
ದ್ದಾನೆ. ಪಂಡರಿನಾಥನ ಸ್ತುತಿಯಲ್ಲಿ ಕಾಣಬಹುದು. 'ವಿಟ್ಮಲ ! ಬಾಳಿದಷ್ಟು ದಿನಗಳು 
ಈ ಶರೀರದ ಭೋಗಗಳ ಚಿಂತೆಯಲ್ಲಿಯೇ ಕಾಲ ಕಳೆಯುವಂತೆ ಮಾಡಿದೆ. ಆದರೂ 
ಅವಸಾನ ಕಾಲದಲ್ಲಿ ಸಾಂಸಾರಿಕ ಸುಖ ಮೋಹದ ಕಡೆ ಹೋಗದಂತೆ ತಡೆದು ನಿನ್ನ ಪಾದ 


ಉಪೋದ್ಭಾತ ೯ 


ಗಳಲ್ಲಿ ನನ್ನ ಮನಸ್ಸು ಸ್ಥಿರವಾಗಿ ನೆಲಸುವಂತೆ ಮಾಡು” ಕವಿಯ ಭಕ್ತ್ಯತಿಶಯ 
ವನ್ನಿಲ್ಲಿ ಕಾಣಬಹುದು. 

ಈ ಗ್ರಂಥದಲ್ಲಿ ಇವಿಷ್ಟೇ ಉತ್ತಮ ಪದ್ಯಗಳೆಂದು ಭಾವಿಸಬಾರದು. ಮೃಗಯಾ 
ವಿಹಾರ, ಜಲವಿಹಾರ, ಯುದ್ಧ, ಸಾಹಸ, ಸ್ತ್ರೀ ಗುಣಗಳಿಗೆ ಸಂಬಂಧಿಸಿದ ನೀತಿಕತೆಗಳು, 
ನಗರ ಗ್ರಾಮ ವಿಷಯಾದಿವರ್ಣನೆ, ಸೂರ್ಯೋದ ಯಾಸ್ತ, ಚಂದ್ರೋದಯಾಸ್ತ, ಮದ್ಯ 
ಪಾನ, ರಾಜನೀತಿ, ದೈವಭಕ್ತಿ ಹೀಗೆ. ಉತ್ತಮ ಕಾವ್ಯಗಳಲ್ಲಿರಬೇಕಾದ ಎಲ್ಲ ವಿಷಯ 
ಗಳೂ ವರ್ಣಿತವಾಗಿವೆ. ಇದು ಸಂಸ್ಕೃತ ಗ್ರಂಥದಷ್ಟೇ ಸುಂದರವೂ ಸ್ವತಂತ್ರವೂ 
ಆಗಿದೆ. ಕನ್ನಡದಲ್ಲಿ ಇದೊಂದು ಉದ್ದ )ಂಥ. ಶುಭಮಸ್ತು 


ಎನಿತುದಿನಂ ಬರ್ದುಂಕುವನಿತುಂ ದಿನಮೆನ್ನಶರೀರಭೋಗ ಚಿಂ 

ತನೆಯನತೀವ ಪೂಜ್ಯಮೆನೆಮಾಡಿ ಬಲಕಿಕ್ಕವಸಾನ ಕಾಲದೊಳ್‌ 
ನವರತಿಮೋಹದಿಂ ಚಲಿಸದಂತು ನಿಜಾಂಘ್ರನಿವಾಸದಲ್ಲಿ ನೆ 

ಟನೆ ನೆಲಸಿರ್ಪಬಲ್ಪಗೆಯನೀವುದು ಬೇಲಕಿನಭಂಗವಿಟ್ಮಲಾ ೧೪-೮ 


ತೆ 
¥ 
# 
, 
ತೆ 
ಕ ಇ 
8 _ 
4 
ತ 
[3 
| 
| 
ಳ 
ತ 
ಕ 
ತೌ 
` 
[a 
ಕ 
ಕ ತಾ 
ಡಾ 
ಈ ಬಾ 
ಕಿ 
| 
~ 
\ ಇ 
+ KY 
ಕ & 
ಡೆ 
ಈ 
| 
#7 ಇ 
ಒಡೆ 


4 


ಕ್ಲಿ 


ಅಭಿನವ ದಶಕುಮಾರ ಚರಿತೆ 


= 


| 


ಪ್ರಥಮಾಶ್ವಾಸಂ 


ಉ॥ ಶ್ರೀಯನುದಾರದಿಂದುರದೊಳೊಪ್ಪಿರೆ ತಾಳ್ವ ದಶಾವತಾರ ಸಂ 
ಧಾಯಕದಿಂ ವಿರೋಧಿಬಲಮಂ ತವೆ ಗೆಲ್ಫಮರುನ್ನಿಕಾಯಮಂ 
ಸ್ವಾಯತಸತ್ವದಿಂ ಪೊರೆದ ಲೋಕಜನ ಸ್ತುತಿವೆತ್ತ ಪಂಡರೀ 
ರಾಯನಭಂಗ ವಿಟ್ಮಲನಲಂಪಿನೊಳೀಗೆಮಗಿಷ್ಟ ಸಿದ್ಧಿಯಂ ೧ 


ಚಂ8 ತರಳಕಟಾಕ್ಷಮಾತ್ರಗತಿಯಿಂ ದಿವಿಜಾಸುರಮರ್ತ್ಯಪನ್ನ ಗೋ 
ತೃರಪರಿಖೇದಮಂ ಕಳೆದು ನಾಡೆ ಕೃತಾರ್ಥರೆನಲೈ ಮಾಲ್ಟ ಭಾ 
ಸುರ ಸಿತ ಪದ್ಮಹಸ್ತೆ ಕಮಲಾಸನೆ ನೀರಜನೇತ್ರೆ ದುಗ್ಮಸಾ 
ಗರಸುತೆ ಸಿದ್ಧಲಕ್ಸ್ಮ್ಮಿ ನಮಗೀಗೆ ವಚೋವಿಭವಪ್ಪಸಿದ್ಧಿಯಂ 2 


ಉ॥ ಪಂಚಮುಖ ಪ್ರಸಿದ್ಧಿವಡೆದುಂ ಗಜವಕ್ರ ಸುಖಾವಹಂ ವಿಷೋ 
ದಂಚಿತಕಂಠನಾಗಿಯುಮಣಂ ಖಗರಾಜವಿಲೋಚನಂ ಯಶ 
ಸ್ಪಂಚಿತ ತಾರಕಾರಿಪದಮಂ ತಳೆದುಂ ವಿಗೆ ತಾರಕಾಪ್ರಿಯ 
ವ್ಯಂಜಿತ ಜೂಟನಾದಭವನೀಗೆಮಗುದ್ದ,ಮತಿಪ್ರಕಾಶಮಂ ೩ 


೧. ಪಂಡರೀಪ್ರರದೊಡೆಯನಾದ ಅಭಂಗ ವಿಟ್ಮಲನು ಸಂತಸದಿಂದ ನಮಗೆ 
ಇಷ್ಟಾರ್ಥಗಳನ್ನು ಸಾಧಿಸಿಕೊಡಲಿ. ಅವನು ಲಕ್ಷ್ಮಿಯನ್ನು ತನ್ನ ಹೃದಯದಲ್ಲಿ ಪ್ರಕಾಶಿ 
ಸುವಂತೆ ಧರಿಸಿದ್ದಾನೆ. ಹತ್ತು ಅವತಾರಗಳನ್ನು ಎತ್ತಿ ಶತ್ರು ಸೇನೆಯನ್ನು ಪೂರ್ತಿ 
ಯಾಗಿ ಗೆದ್ದು ದೇವತೆಗಳ ಸಮೂಹವನ್ನು ತನ್ನ ಶಕ್ತಿಯಿಂದ ಕಾಪಾಡಿದ್ದಾನೆ. ಲೋಕದ 
ಜನರಿಂದ ಸ್ತುತಿಸಲ್ಪಟ್ಟಿದ್ದಾನೆ. ೨. ಸಿದ್ಧಲಕ್ಷ್ಮಿಯು ನಮಗೆ ವಾಗ್ದೈಭವದ ಸಿದ್ದಿ 
ಯನ್ನು ಅನುಗ್ರಹಿಸಲಿ. ಅವಳು ತನ್ನ ಚಂಚಲವಾದ ಕಡೆಗಣ್ಣ ನೋಟದಿಂದಲೇ 
ದೇವತೆಗಳು, ರಾಕ್ಷಸರು, ಮನುಷ್ಯರು, ಸರ್ಪಗಳು, ಇವರೆಲ್ಲರ ಕಷ್ಟವನ್ನು ಹೋಗಲಾ 
ಡಿಸಿ, ವಿಶೇಷವಾಗಿ ಧನ್ಯರನ್ನಾಗಿ ಮಾಡುತ್ತಾಳೆ. ಹೊಳೆಯುವ ಬೆಳ್ಳಾವರೆಯನ್ನು ಕೆ ೈ 
ಯಲ್ಲಿ ಹಿಡಿದಿದ್ದಾಳೆ. ಕಮಲದ ಮೇಲೆ ಕುಳಿತಿದ್ದಾಳೆ. ಅವಳ ಕಂಗಳು ತಾವರೆಯ 
ಎಸಳಿನಂತೆ ಸುಂದರವಾಗಿವೆ. ಅವಳು ಕ್ಷೀರಸಾಗರದಲ್ಲಿ ಹುಟ್ಟಿದವಳು. ೩. ಶಿವನು 
ನಮಗೆ ಶ್ರೇಷ್ಠವಾದ ಮತಿ ಪ ಶ್ರಿಕಾಶವನ್ನು ಅನುಗ್ರಹಿಸಲಿ. ಇವನು ಪಂಚಮುಖನೆಂದು 
ಹೆಸರುವಾಸಿಯಾಗಿದ್ದರೂ ಗಜಮುಖನಿಗೆ ಸುಖಕರನಾಗಿದ್ದಾನೆ. ವಿಷಕಂಠನಾಗಿದ್ದರೂ 
ಖಗರಾಜವಿಲೋಚನನಾಗಿದ್ದಾನೆ. ಕೀರ್ತಿಶಾಲಿಯಾದ ತಾರಕಾರಿಗೆ ಆಶ್ರಯನಾದ್ದರೂ 
ತಾರಕಾಪ್ರಿಯನಿಂದ ಪ್ರಕಾಶಿಸುವ ಜಟೆಯುಳ್ಳವನಾಗಿದ್ದಾನೆ. ಕವಿಯು ವಿರೋಧಾ 
ಭಾಸಾಲಂಕಾರದಿಂದ ಈ ಪದ್ಯದಲ್ಲಿ ಶಿವನನ್ನು ಚಮತ್ಕಾರಕರವಾಗಿ ವರ್ಣಸಿದ್ದಾನೆ. 


ಪಂಚಮುಖ ಶಿವ, ಸಿಂಹ, ಗಜವಕ್ರ ಎ ಆನೆ, ಗಣೇಶ, ಸಿಂಹದಿಂದ ಆನೆಗೆ ಸುಖ 


(೪ ಅಭಿನವ ದಶಕುಮಾರ ಚರಿತೆ 


ಚಂ॥ ಸಿತಗಳನಂ ದಿಗಂಬರನನಸ್ಸಿ ವಿಭೂಷಣನಂ ಪಿಶಾಚ ಸಂ 
ತತಿಕೃತಸಂಗನಂ ಧವಳದೇಹನನುಗ್ರನನೊಲ್ಲು ತನ್ನ ಸಂ 
ಗತಿಯೊಳತೀವಪೂಜ್ಯನನೆ ಮಾಡಿ ಜಗದ್ಗುರುವಾದ ದೇವಿಪಾ 
ರ್ವತಿ ದಯೆಗೆಯ್ಗೆ ನಮ್ಮೊಳನುರಾಗದಿನೊಪ್ಪುವ ವಾಗಿ | ಳಾಸಮಂ ೪ 
ಶಾ॥ ಸೀಮಾತೀತ ಜಗನ್ನಿಕಾಯ ವಿಲಸನ್ನಿರ್ಮಾಣಕಂ ಖುಗ್ಯಜು 
ಸ್ಸಾಮಾದಿ ಪ್ರಚುರಾಗಮಪ್ರಭವವಕ್ತಂ ದೇವತಾ ವಂದಿತಂ 


ಹೇಮಾಂಭೋಜಸುತಂ ಮರಾಳಸುರಥಂ ವಿಖ್ಯಾತವಾಣೀಮನಃ 
ಪ್ರೇಮಂ ಪದ್ಮಜನೆಮ್ಮೊಳೀಗೆ ಮುದದಿಂ ವಾಕ್ಚಿ ಒಸಮುತ್ಪತ್ತಿಯಂ ೫ 


ವೆಂದರೆ ವಿರೋಧ. ಶಿವನಿಂದ ಗಣೇಶನಿಗೆ ಸುಖವೆಂದರೆ ವಿರೋಧ ಪರಿಹಾರ. ವಿಷೋ 
ದಂಚಿತಕಂಠ = ಶಿವ, ಸರ್ಪ. ಖಗರಾಜ = ಗರುಡ, ಸೂರ್ಯಚಂದ್ರರು. ಸರ್ಪವಾಗಿ 
ದ್ದರೂ ಗರುಡ ದೃಷ್ಟಿಯುಳ್ಳವನೆಂದರೆ ವಿರೋಧ. ಶಿವನು ಸೂರ್ಯಚಂದ್ರರನ್ನು 
ಕಣ್ಣಾಗಿ ಉಳ್ಳವನೆಂದರೆ ವಿರೋಧ ಪರಿಹಾರ. ತಾರಕಾರಿ. ಕುಮಾರಸ್ವಾಮಿ, ತಾರ 
ಕಾಪ್ರಿಯ್ಲ ಚಂದ್ರ. ಅರಿಗೂ ಪ್ರಿಯನಿಗೂ ಆಶ್ರಯವೆಂದರೆ ವಿರೋಧ. ಕುಮಾರ 
ಸ್ವಾಮಿಗೂ ಚಂದ್ರನಿಗೂ ಆಶ್ರಯನೆಂದರೆ ವಿರೋಧಪರಿಹಾರ. ೪. ಶಿವನು ನೀಲಕಂಠ, 
ದಿಗಂಬರ, ಅಸ್ಥಿ ಮಾಲೆಯನ್ನು (ರುಂಡ ಮಾಲೆಯನ್ನು) ಧರಿಸಿದವನು, ಪಿಶಾಚಿಗಳ ಸಂಗ 
ವುಳ್ಳವನು. ಬಿಳುಪಾದ ಶರೀರವುಳ್ಳಐನು ಉಗ್ರರೂಪಿ. ಹೀಗಿದ್ದರೂ ಪಾರ್ವತಿಯು 
ಪ್ರೀತಿಸಿ ಮದುವೆಯಾಗಿ ತನ್ನ ಸಂಬಂಧದಿಂದ ಶಿವನನ್ನು ಜಗದ್ಗುರುವನ್ನಾಗಿ ಪರಮ 
ಪೂಜ್ಯನನ್ನಾಗಿ ಮಾಡಿದಳು, ಇಂಥ ಪಾರ್ವತಿಯು ಅನುರಾಗದಿಂದ ನಮಗೆ ಸುಂದರವಾದ 
ವಾಗ್ದಿಲಾಸವನ್ನು ದಯೆಗ್ಗೆ ಕೈಯಲಿ (ಇಲ್ಲಿ ಶಿವನಲ್ಲಿರುವ ದೋಷಗಳೆಲ್ಲ ಗುಣಗಳೇ ಎಂದು 
ತಿಳಿಯಬೇಕು- ಅರ್ಥಬೇಧಗಳನ್ನು ಗಮನಿಸಬೇಕು. ಸಿತಗಳ್ವ 1) ಕರೆಗೊರಳ-ಎಷ 
ಕಂಠ, 2) ದಿಗಂಬರ. ಬತ್ತಲೆ-ದಿಕ್ಕುಗಳೇ ಅಂಬರವನ್ನಾಗಿಯುಳ ವನು, 3) ಅಸ್ಮಿ 
ವಿಭೂಷಣ ಮೂಳೆಗಳ ಒಡವೆಗಳುಳ್ಳವನು-ರುಂಡಮಾಲಾಧಾರಿ, 4) ಪಿಶಾಚ 
ಸಂತತಿ ಕೃತ ಸಂಗ ಪಿಶಾಚಿಗಳ ಸಂಗ-ಪ್ರಮಥಾದಿ ಗಣಗಳ ಸಂಗವುಳ ವನು. 
5) ಧವಳದೇಹನಂ = ಶ್ವೇತರೋಗಿ-ಸಹಜವಾಗಿಯೇ ಬೆಳ್ಳಗಿರುವ ದೇಹವುಳ್ಳೆ ವನು, 
6) ಉಗ್ರ ಉಗ್ರರೂಪಿ - ಭಯಂಕರವಾದ ರೂಪವುಳ್ಳವನು - ಪ್ರಳಯಕಾಲದಲ್ಲಿ 
ಉಗ್ರಸ್ಹರೂಪಿ, ಅಮಂಗಳ ಸ್ವರೂಪನಾದ ಶಿವನನ್ನು ಮಂಗಳ ಸ್ವರೂಪನ್ನಾಗಿ ಮಾಡಿ 
ದವಳು ಸರ್ವಮಂಗಳೆ ಪಾರ್ವತಿ ಎಂದರ್ಥ. ೫. ಬ್ರಹ್ಮನು ನಮಗೆ ಮುದದಿಂದ 
ಮಾತಿನ ಸಿರಿಯನ್ನು ನೀಡಲಿ. ಅವನು ಅನಂತ ಲೋಕಗಳನ್ನು ಸುಂದರವಾಗಿ ಸೃಷ್ಟಿಸಿ 
ದ್ದಾನೆ. ಅವನ ಮುಖಗಳು ಖಯಗ್ವೇದ ಯಜುರ್ವೇದ ಸಾಮವೇದ ಮೊದಲಾದ ಅನೇಕ 
ಶಾಸ್ತ್ರಗಳಿಗೆ ಉತ್ಪತ್ತಿಸ್ಥಾನವಾಗಿವೆ. ದೇವತೆಗಳಿಂದ ವಂದಿತನಾಗಿದ್ದಾನೆ. ಚಿನ್ನದ 
ಕಮಲದಲ್ಲಿ ಹುಟ್ಟಿದ್ದಾನೆ, ಹಂಸವು ಅವನ ವಾಹನವಾಗಿದೆ. ಪ್ರಸಿದ್ಧಳಾದ ಸರಸ್ವತಿಯ 


ಪ್ರಥಮಾಶ್ವಾಸಂ ೧೫ 


ಚಂ॥ ಜಲರುಹತಂತು ಸುಂದರ ವಿಲೋಚನಮಧ್ಯೆ ಗಜಾಳಿಯಾನ ಕುಂ 
ತಳೆ ಮಣಿದರ್ಪಣಾಧರಕಪೋಲೆ ಸುಧಾಕಳಶೋಪಮಾಂಗಮಂ 
ಜುಳ ಕುಚಯುಗ್ಮೆ ಶಂಖಲತಿಕಾ ಸಮಕಂಠಭುಜಪ್ರಸಿದ್ಧೆ ರು 
ಗ್ಮಿಳಿತಮರಾಳವಾಹಿನಿ ಸರಸ್ವತಿಮಾಟಕ್ಕಿಮಗಿಷ್ಟಸಿದ್ಧಿಯಂ ೬ 


ಮಸ ಕರುಣಂ ಕೈಮಿಕ್ಕು ಮಾಟಕ್ಕಿಮ್ಮಯಮತಿಗೆ ಮಹಾತೇಜಮಂ ದಿವ್ಮಗಂಗಾ 
ಧರಪುತ್ರಂ ತುಂಗಗಂಡಸ್ಮಳಗಳಿತ ಮದಾಂಬುಪ್ಪವಾಹಪ್ರಕಾಮೋ 
ದ್ಧುರ ಗಂಧಾಯಾತ ಭ ಗಾವಳಿ ಮೃದುಮಧುರಧ್ವಾನ ಸಂತೋಷಿತೋದ್ಯ 
ತ್ಯರಿವಕ್ತಂ ಸಂತತಾರಾಧಕಜನ ಬಹು ವಿಘ್ನ್‌ಘನಾಶಂ ಗಣೇಶಂ ೭ 


ಚಂ॥ ಮಣಿಮಕ.ಟಂ ತ್ರಿಶೂಲಡಮರೂದೃತ ಖಡ್ಗ ಕಪಾಲಪಾಣಿ ಭೀ 
ಷಣ ವದನಂ ಕರೋಟಿವನಮಾಲೆ ಭಯಂಕರ ಭಾಳಲೋಚನಂ 
ಫಣಿಕಟಕಂ ಕರಂ ತನಗೆ ರಂಜಿಪ ಭೈರವ ಮೂರ್ತಿ ದೇವತಾ 
ಗಣಪತಿಸೇವ್ಯೆ ಚಂಡಿಕೆ ಮನೋಮುದಮಂ ನಮಗೀಗೆ ಸಂತತಂ ೮ 


ಪ್ರೇಮಕ್ಕೆ ಪಾತ್ರನಾಗಿದ್ದಾನೆ. ೬. ಶಾರದೆಯು ನನ್ನ ಬಯಕೆಯನ್ನು ಈಡೇರಿ 
ಸಲಿ. ಅವಳ ಕಂಗಳು ತಾವರೆಯಂತೆ ಅಂದವಾಗಿವೆ. ಸೊಂಟವು. ನೂಲಿನಂತೆ 
ಸೂಕ್ಷ್ಮವಾಗಿದೆ. ಆನೆಯಂತೆ ಮಂದಗಮನೆ,  ದುಂಬಿಗಳಂತೆ ಕಪ್ಪಾದ ಕೂದ 
ಲುಳ್ಳವಳು. ಕೆಳದುಟಿಯು ರತ್ನದಂತಿದೆ. ಕೆನ್ನೆಯು ಕನ್ನಡಿಯಂತೆ ಥಳಥಳಿಸು 
ತ್ತದೆ. ಅಮೃತ ಕಲಶಗಳಂತಿರುವ ಸ್ತನಗಳುಳ್ಳವಳು. ಕೊರಳು ಶಂಖದಂತಿದೆ. 
ತೋಳುಗಳು ಬಳಿ ಶೈಯಂತಿವೆ. ಕಾಂತಿಯುಳ್ಳ ಹಂಸದ ಮೇಲೆ ಕುಳಿತು ಸಂಚರಿಸುತ್ತಾಳೆ, 
೭. ಗಣೇಶನು ಅಪಾರ ದಯೆಯಿಂದ ನಮ್ಮ ಬುದ್ದಿಗೆ ಹೆಚ್ಚಾದ ತೇಜಸ್ಸನ್ನುಂಟು 
ಮಾಡಲಿ. ಅವನು ದೇವಗಂಗೆಯನ್ನು ಧರಿಸಿದ ಶಿವನ ಮಗನು, ಎತ್ತರವಾದ ಕೆನ್ನೆ 
ಗಳಿಂದ ಹರಿಯುವ ಮದೋದಕದ ಪ್ರವಾಹದಿಂದ ವಿಶೇಷವಾಗಿ ಹೊರಹೊಮ್ಮಿದ 
ಸೊಗಡಿಗೆ ಬಂದು ಮುಸುರಿದ ದುಂಬಿಗಳ ಮೃದುವಾದ ಇಂಚರದಿಂದ ಸಂತಸಗೊಂಡು 
ತನ್ನ ಆನೆಯ ತಲೆಯನ್ನು ಮೇಲಕ್ಕೆ ಎತ್ತುವವನು. ಎಡೆಬಿಡದೆ ಪೂಜಿಸುವ ಭಕ್ತರ 
ವಿಘ್ನಸಮೂಹವನ್ನು ನಾಶಮಾಡತಕ್ಕವನು. ೮. ರತ್ನಖಚಿತವಾದ ಕಿರೀಟ, ತ್ರಿಶೂಲ, 
ಡಮರು, ಕತ್ತಿಕಪಾಲಗಳನ್ನು ಎತ್ತಿಹಿಡಿದ ಕೈಗಳು, ಭಯಂಕರವಾದ ಮುಖ, ತಲೆ 
ಬುರುಡೆಗಳ ದೊಡ್ಡಹಾರ, ಭಯಂಕರವಾದ ಹಣೆಗಣ್ಣು, ಹಾವಿನ ಕಡಗ, ಇವುಗಳಿಂದ 
ಪ್ರಕಾಶಿಸುವ, ಭೆ ರವ ಮೂರ್ತಿಯಾದ, ದೇವಗಣಗಳಿಗೆ ಒಡೆಯನಾದ ಇಂದ್ರನಿಂದ 
ಸೇವಿತಳಾದ ಚಂಡಿಕೆಯು ಯಾವಾಗಲೂ ನಮಗೆ ಆನಂದವನ್ನುಂಟುಮಾಡಲಿ. 


೧೬ ಅಭಿನವ ದಶಕುಮಾರ ಚರಿತೆ 


ಮ॥ ಬಿರುದಂ ಲೋಕವಿರುದ್ಧಮಂ ಕ ಓತಿಯೊಳುಂತೇಕಾರಣಂ ಪೇಟ್ದು ಕೊ 
ಳ್ಹರೊ ಸಲ್ಲಕ್ಸಣಮಾಗಿ ಪೇಲ್ಮಕೃತಿಯಂ ಕೇಳ್ಬರ್‌ ಮನಂಗೊಂಡಿದ 
ಚ್ಚರಿಯಾಯ್ತೆಂಬರಗಲೈ ಮಾಡುವರುದಾಸೀನರ್‌ ರಸಾಸ್ತಂ* ರಸೇ 
ತರಮೆಂದಂದಿವುತಾವೆಪೇಟವೆ ವೃಥಾ ಸಂರಂಭಮೇಗೆಯ್ಜ್ಹುದೋ ೯ 


ಕುಕವಿಯ ಕಾವ್ಯಮಂ ಸುಕವಿಕೇಳ್ದುಕರಂ ತಲೆದೂಗಿಮೆಚ್ಚಿ ಭಾ 
ವಕನೆನಿಸಿರ್ಪುದಲ್ಲದೆ ರಸಾದ್ಭುತಮೊಪ್ಪವ ಶಬ್ದವೃತ್ತಿ ಲೌ 
ಕಿಕಪರಮಾರ್ಥಮೆಂಬ ಕವಿತಾಗುಣಮಂ ಬೆದಕಲೈೆ ರತ್ನ ಶು, 
ಕ್ರಿಕೆಯನೊಜಲ್ಲು ಪಾಲ್ಗೆಜಕೆಿಯೊಳೀ ಕ್ಷಿಸುವಂಗೆಣೆಯಾಗದಿರ್ಕುವೇ ೧೦ 


ಚಂ ಅವಗುಣ ಕೋಟಿಯಂ ಮಣಿದು ಸದ್ಗು ಣಮೆಳೆ ೈನಿತುಳ್ಳೊ ಡಂತದಂ 
ಭುವನದೊಳ್ಳೆದೆ ಬಿಚ್ಚಳಿಸಿ ನಲ್ಮೆಮಿಗಲ್‌ ತಲೆದೂಗಿ ಮೆಚ್ಚಿಪೆ 
ರ್ಚುವ ನಿರಸೂಯ;ರಂ ವಿಗತಮತ್ಸರರಂ ಸುಚರಿತ್ರರಂ ಬುಧ 
ಪ್ರವರರನರ್ಚಿಪೆಂ ವಿಮಲವಾಕ್ಕು ಸುಮಾವಳಿಯಿಂದಮಾವಗಂ ೧೨ 


೯. ಕಾವ್ಯದಲ್ಲಿ ಲೋಕವಿರುದ್ಧವಾದ ರೀತಿಯಿಂದ ಬಿರುದನ್ನು ಯಾವ ಕಾರಣದಿಂದ 
ತಮ್ಮಲ್ಲಿ ಆರೋಪಿಸಿಕೊಂಡು ಕವಿಗಳು ಹೇಳಿಕೊಳ್ಳುತ್ತಾರೆಯೋ ? ಒಳ್ಳೆಯ ಕಾವ್ಯ 
ಲಕ್ಷಣಗಳಿಂದ ಕೂಡಿದಂತೆ ಹೇಳಿದ ಕಾವ್ಯವನ್ನು ಕೇಳಿದವರು ತಮ್ಮ ಮನಸ್ಸಿನಲ್ಲಿ 
ಮೆಚ್ಚಿಕೊಂಡು ಆಶ್ಚರ್ಯಕರವಾದುದೆಂದು ಹೇಳುತ್ತಾರೆ. ಉದಾಸೀನರು ಉಪೇಕ್ಷಿಸು 
ತ್ತಾರೆ. ರಸಭರಿತವಾದುದು ಅಥವಾ ರಸರಹಿತವಾದುವು ಎಂಬುದನ್ನು ಕಾವ್ಮಗಳು 
ತಾವೇ ಹೇಳಲಾರವೇ ! ವ್ಯರ್ಥವಾದ ಗಡಿಬಿಡಿಯೇಕೆ? ೧೦, ಕುಕವಿಯ ಕಾವ್ಯ 
ವನ್ನು ಕೇಳಿ ಸುಕವಿಯು ಚೆನ್ನಾಗಿದೆಯೆಂದು ತಲೆಯನ್ನಾಡಿಸಿ ಸಹೃದಯನೆಂದು ಕರೆ 
ಯಿಸಿಕೊಂಡು ಸುಮ್ಮನಿರಬೇಕು. ಹಾಗಲ್ಲದೆ ಅದರಲ್ಲಿ ಅದ್ಭುತವಾದ ರಸಗಳು, ಸುಂದರ 
ವಾದ ಶಬ್ದಗಳು, ವೃತ್ತಿಗಳು, ಲೋಕಪ್ರಸಿದ್ದವಾದ ಶ್ರೇಷ್ಠಕವಿತಾಗುಣಗಳು, 
ಇವನ್ನು ಬೆದಕಿ ನೋಡುವವನು, ಹಾಳುಕರ ಲ್ಲಿ ಆಸಕ್ತಿಯಿಂದ ಮುತ್ತಿನ ಚಿಪ್ಪನ್ನು 
ಹುಡುಕುವವನಿಗೆ ಸಮನಾಗುವುದಿಲ್ಲವೇ?. ಹಾಳುಕೆರೆಯಲ್ಲಿ ಮುತ್ತಿನಚಿಪ್ಪು ಹುಡುಕಿ 
ದರೂ ಸಿಗದು. ಹಾಗೆಯೇ ಕುಕವಿಕಾವ್ಯದಲ್ಲಿ ಕಾವ್ಯರಸಗಳೂ ಗುಣಗಳೂ ಹುಡುಕಿ 
ದರೂ ಸಿಗುವುದಿಲ್ಲ ೧೧. ಶ್ರೇಷ್ಠರಾದ ವಿದ್ವಾಂಸರನ್ನು ಯಾವಾಗಲೂ ಶುದ್ಧವಾದ 
ಮಾತುಗಳೆಂಬ ಹೂರಾಶಿಯಿಂದ ಪೂಜಿಸುತ್ತೇನೆ, ಏಕೆಂದರೆ, ಅವರು ಕೋಟಿಗಟ್ಟಲೆ 
ಅವಗುಣಗಳಿದ್ದರೂ ಅವನ್ನು ಮರೆತು ಸದ್ಗುಣಗಳು ಎಳ್ಳಷ್ಟಿದ್ದರೂ ಅವನ್ನು 
ಲೋಕದಲ್ಲಿ ಹಚ್ಚಿಸಿ ವಿವರಿಸುತ್ತಾರೆ. ಅಮಿತವಾದ ಪ್ರೀತಿಯಿಂದ ತಲೆದೂಗಿ ಮೆಚ್ಚಿ 
ಕೊಂಡು, ಹಚ್ಚಾಗಿ ಸಂತೋಷಿಸುತ್ತಾರೆ. ಅವರಿಗೆ ಅಸೂಯೆಯಿರುವುದಿಲ್ಲ. ಅವರು 


3 ರಸೋಕ್ತಂ (ರಸಾತ್ತಂ?) 


pA 
ಪ್ರಥಮಾಶ್ವಾಸಂ ೧ 


ಮ8 ಪೊಗಟಕ ೦ ಲಕ್ಷಣಲಕ್ಕಿ _ತಾದ್ಭುತವಚೋನಿಷ್ಯಂಪನಂ ಪಂಪನಂ 
ಜಗತೀಪ್ರೀತಿಕರಪ್ರಸಿದ್ಧ ಕವಿತಾ ಸಂಪನ್ನನಂ ಪೊನ್ನನಂ 
ಸುಗಮಾರ್ಥಸ್ಫುಟಶಬ್ದ ಸುಂದರತರದ್ವಾಕ್ಸಾಂದ್ರನಂ ಚಂದ್ರನಂ 
ಭಗವದ್ವಿ ಷ್ಣುಕಥಾವತಾರ ರಚಿತ ಶ್ರೀ ಭದ್ರನಂ ರುದ್ರನಂ ೧೨ 


ದ್ವಿಜವಂಶಾಂಬುಧಿ ಪೂರ್ಣಚಂದ್ರನಸಮಖ್ಯಾತಂ ಭರದ್ವಾಜ ಗೋ 
ತ್ರಜನುದ್ದಂಡ ಮನೋಹರ ಪ್ರಚುರಶಿಷ್ಯಂ ದಾನಕಲ್ಪದ್ರುಮಂ 
ತ್ರಿಜಗನ್ಮಂಗಳ ಮೂರ್ತಿವಿಟ್ಮಲ ಪದಾಂಭೋಜಾತಭ ಲಂಗಂ ಗುಣ 
ವ್ರಜಯುಕ್ತಂ ಕವಿತಾವಿಳಾಸನೆನಿಪಂ ಚೌಂಡಂ ದಯಾಮಂಡನಂ ೧೩ 


ವರಮಧುಸೂದನಂ ಜನಕನೊಪ್ಪುವ ಮಲ್ಲವೆಮಾತೆಯಗ್ರಜಂ 

ಸರಸಕವೀಶ್ವರಂ ತನಗೆ ವಲ್ಲಭೆ ಲಕ್ಷ್ಮಿ ಯೆನಿಪ್ಪಪೆಂಪು ಬಿ 

ತ್ತರಿಸುವೊಡಗ್ಗಳಂ ನಿಜಮೆನಲ್‌ ಮೆಜ*ವಂ ಹರಿಪಾದಶೋಣ ಪಂ 
ಕರುಹಮಧುವ್ರತಂ ಸುಕವಿ ಚೌಂಡರಸಂ ಕವಿರಾಜಶೇಖರಂ ೧೪ 


ಹೊಟ್ಟೆಯುರಿಯಿಲ್ಲದವರು ಮತ್ತು ಸದಾಚಾರಿಗಳು. ೧೨. ಕಾವ್ಯಲಕ್ಷಣಗಳಿಂದ 
ಕೂಡಿದ ಅದ್ಭುತವಾದ ಮಾತುಗಳಿಂದ ಬೆರಗುಗೊಳಿಸುವ ಪಂಪನನ್ನು ಹೊಗಳು 
ತ್ತೇನೆ. ಜಗತ್ತಿಗೇ ಪ್ರೀತಿಯನ್ನುಂಟುಮಾಡುವ ಪ್ರಸಿದ್ಧವಾದ ಕವಿತೆಗಳನ್ನು ರಚಿಸಿ 
ರುವ ಪೊನ್ನನನ್ನೂ ಸುಲಭವಾಗಿ ಸ್ಪಷ್ಟವಾಗಿ ಅರ್ಥವಾಗುವ ಸುಂದರವಾದ ತಡೆ 
ಯಿಲ್ಲದೆ ಹೊರಸೂಸಂವ ಮಾತುಗಳಿಂದ ಭರಿತನಾದ ಚಂದ್ರಕವಿಯನ್ನೂ ಭಗವಾನ್‌ 
ವಿಷ್ಣುವಿನ ಅವತಾರದ ಕಥೆಗಳನ್ನು ಬರೆದ ಮಂಗಳಕರನಾದ ರುದ್ರಭಟ್ಟನನ್ನೂ ಹೊಗ 
ಳುತ್ತೇನೆ. ೧೩. ಚೌಂಡರಾಜನು ದ್ವಿಜವಂಶವೆಂಬ ಸಮುದ್ರದಲ್ಲಿ ಹುಟ್ಟಿದ ಪೂರ್ಣಿ 
ಚಂದ್ರನು. ಭರದ್ವಾಜಗೋತ್ತದಲ್ಲಿ ಜನಿಸಿದವನು. ಶ್ರೇಷ್ಠನಾದ ಮನೋಹರನ 
ಪ್ರಸಿದ್ಧನಾದ ಶಿಷ್ಯನು. ದಾನಮಾಡುವುದರಲ್ಲಿ ಕಲ್ಪವೃಕ್ಷ... ಮೂರುಲೋಕಗಳಿಗೆ 
ಮಂಗಳಕರನಾದ ಶ್ರೀವಿಟ್ಶಲನ ಪಾದ ಕಮಲಗಳಲ್ಲಿ ದುಂಬಿ. ಅನೇಕ ಗುಣಗಳುಳ್ಳ 
ವನು. ಕವಿತಾವಿಲಾಸನು. ಕರುಣೆ ತುಂಬಿದವನು, ೧೪. ಶ್ರೇಷ್ಠನಾದ ಮಧು 
ಸೂದನನು ತಂದೆ. ಸದ್ಗುಣಗಳಿಂದ ಒಪ್ಪವ ಮಲ್ಲವೆಯು ತಾಯಿ. ಸರಸ 
ಕವೀಶ್ವರನು ಅಣ್ಣ, ಹೆಂಡತಿಯು ಲಕ್ಷ್ಮಿ. ಈ ಒಂದು ಹಿರಿಮೆಯವನದು. 
ವರ್ಣಿಸಲು ಹಿರಿದಂ, ಇದು ನಿಜ ಎನ್ನುವಂತೆ. ಹರಿಯ ಪಾದಗಳೆಂಬ ಕೆಂದಾವರೆಯ 


ಲ 


| ವಲಂ (ಪಾ) 


2 


೧೮ ಅಭಿನವ ದಶಕುಮಾರ ಚರಿತೆ 


ಚಂ॥ ದೊರಕಿದ ಶಬ್ದದಿಂ ನೆಗಬ್ಬಿ ಕಾವ್ಯಮನೆನ್ನಣವಂತು ಪೇಟಕ್ಕಿನಾ 
ದರಿಸಿ ಸಮಂತು ತಿರ್ದುಗೆ ಬುಧರ್‌ ನವವರ್ಧಕಿ ಗೇಹ ಮಾತ್ರಮಂ 
ನಿರವಿಸಲಂತದರ್ಕೆ ಪರಿಶೋಭೆಯನಗ್ಗ ಳಮಪ್ಪಿನಂ ನಿರಂ 
ತರಮೆಸಗಲೈ ಕರ್ತೃ ಪರಿಭಾವಿಸೆ ಕೇಳ್‌ ಯಜಮಾನನಲ್ಲವೇ ೧೫ 


ಸಕಲಾಂತರ್ಯಾಮಿ ಜೀವಪ್ರಕರವಿವಿಧ ಚೈತನ್ಯರೂಪಂ ಜಗದ್ವ್ಯಾ 


ಪಕಭಾವಂ ವಿಷ್ಣುವೆಂದಾಗಮತತಿ ಸತತಂ ಸಾರ್ವ ಸಂಬಂಧದಿಂ ಕೌ 
ತುಕದಿಂದಾವುದಂ ಬಣ್ಣಿಸಿದೊಡದು ಹರಿಸ್ತೋತ್ರಮೆಂದೀಗಳೀ ಚಿ 
ತ್ರಕಥಾವಿಸ್ತಾರಮಂ ಬಣ್ಣಿಸಲೊಡರಿಸಿದೆಂ ಸತ್ಯವಿಶ್ರೇಣಿ ಮೆಚ್ಚಲ್‌ ೧೬ 


ಮಃ ಮೊದಲೊಳ್‌ ದಂಡಿ ಕವೀಶ್ವರಂ ದಶಕುಮಾರಾಖ್ಯಾತ ಚಾರಿತ್ರಮಂ 


ಪದೆಪಿಂ ಸಂಸ್ಕೃತಭಾಷೆಯಿಂ ರಚಿಸಿದಂ ಧಾತ್ರೀಜನಸ್ತೋತ್ಪ ಸ 


ಮ್ಮದವಪ್ಪಂತದನಾಂ ಪ್ರಸಿದ್ಧಿಯವತಾರಾಕಾರಮಂ ತಾಳ್ವಿಸ 


ದ್ವಿದಿತಂ ರಂಗದೊಳಾಡಿ ತೋರ್ಪ ತೆಜದಿಂ ಪೇಟಕ್ಕಿಂ ಸುಕರ್ಣಾಟದಿಂ ೧೭ 


ದುಂಬಿಯಾದ, ಕವಿರಾಜಶೇಖರನಾದ ಸುಕವಿ ಚೌಂಡರಸನು ಮೆರೆಯುತ್ತಾನೆ. ೧೫. 
ದೊರೆತ ಶಬ್ದಗಳಿಂದ ಪ್ರಸಿದ್ಧವಾದ ಕಾವ್ಯವನ್ನು ನನಗೆ ತಿಳಿದ ಹಾಗೆ ಹೇಳಿದ್ದೇನೆ, 
ವಿದ್ವಾಂಸರು ಅದನ್ನು ಗೌರವಿಸಿ ಚೆನ್ನಾಗಿ ತಿದ್ದ ©. ಹೊಸಬಡಗಿಯು ಮನೆಯನ್ನು 
ಮಾತ್ರ ಕಟ್ಟು ತ್ತಾನೆ... ಆದರೆ ಅದನ್ನು ಅಲಂಕರಿಸಿ ಅತಿ ಸುಂದರವನ್ನಾಗಿ ಯಾವಾಗಲೂ 
ಮಾಡುವವನು ಯಜಮಾನನು ತಾನೇ! ೧೬. ಎಷ್ಟು ವು ಸಕಲವಸ್ತುಗಳಲ್ಲಿಯೂ 
ಅಂತರ್ಯಾಮಿಯಾಗಿದ್ದಾನೆ. ಜೀವ ಸಮೂಹದಲ್ಲಿ ವಿಧವಿಧವಾಗಿ ಚೈ ತನ್ಯ ಸ್ವರೂಪಿ 
ಯಾಗಿದ್ದಾನೆ. ಜಗತ್ತಿ ನಲಿ ವ್ಯಾಪಕನಾಗಿದ್ದಾ ನೆ-ಎಂದು ವೇದಶಾಸ್ತ್ರ ತ ಎಡೆಬಿಡದೆ 
ಸಾರುತ್ತಿವೆ. ಈ ಒಂದು ಸಂಬಂಧದಿಂದಲೂ, ಕುತೂಹಲದಿಂದಲೂ ಯಾವುದನ್ನು 
ವರ್ಣಿಸಿದರೂ ಅದು ಹರಿಯಸ್ತುತಿಯೆಂದೇ ತಿಳಿದು ಈ ವಿಸ್ತಾರವಾದ ಮತ್ತು 
ಆಶ್ಚರ್ಯಕರವಾದ ಕಥೆಯನ್ನು ಸತ್ಯವಿಗಳು ಮೆಚ್ಚು ವಂತೆ ವರ್ಣಿಸಲು ಯತ್ನಿಸಿದ್ದೇನೆ. 
೧೭. - ಮೊದಲು ದಂಡಿಯೆಂಬ ಕವೀಶ್ವರನು ದಶಕುಮಾರರ ಪ್ರಸಿದ್ಧವಾದ ಚರಿತೆ 
ಯನ್ನು ಭೂಲೋಕದ ಜನರು ee ಹೊಗಳುವಂತೆ ಅಂದವಾಗಿ ಸಂಸ್ಕೃ ತ 
ಭಾಷೆಯಲ್ಲಿ ಬರೆದಿದ್ದಾನೆ. ಅದನ್ನೆ ನಾನು, ಬೇರೆ ಬೇರೆ ವೇಷಗಳನ್ನು ಧರಿಸಿ ಪ 
ಭೂಮಿಯಲ್ಲಿ ನಟನು ಅಭಿನಯಿಸಿ ತೋರಿಸುವಂತೆ ಸುಂದರವಾದ ಕರ್ಣಾಟಕ 


ಪ್ರಥಮಾಶ್ವಾಸಂ ೧೯ 


ಮ॥ ವನಮಾಲಾ ಪರಿಶೋಭಿಯಿಂದನಿಮಿಷೋದ್ಯತ್ತ್ರೀತಿಯಿಂ ಶಂಖಚ 
ಕ್ರನವೀನೋಜ್ಜ _ಲದಿಂದನಂತಮಹಿಮಾಧಾರತ್ವದಿಂ ಶ್ರೀನಿವೇ 
ಶನದಿಂ ಗೋತ್ರಸುಖಾಧಿವಾಸದೊದವಿಂ ಮುಕ್ತಾದಿಜನ್ಮ ಪ್ರಕೀ 
ರ್ತನದಿಂ ವಾರಿಧಿವಾರಿಜಾಕ್ಷನವೊಲೇಂ ಚೆಲಾ ಿಯ್ತೊ ಭೂಭಾಗದೊಳ್‌ ೧೮ 


ವಗ ಆ ವಾರ್ಧಿಮೇಖಲೆಯಾದ ಭೂಮಧ್ಯದಲ್ಲಿ 


ಮ॥ ವಿವಿಧೋದ್ಯತ್ಸುರಗಂಗೆ ಪೂರ್ಣಸಲಿಲಂ ಚನ್ಹಾ )ರ್ಕಬಿಂಬಂ ತಳಿರ್‌ 
ನವತಾರಾನಿಕರಂ ಸಿತಾಕ್ಷತಚಯಂ ಸಪ್ತಾಬ್ಬಿ ಸುತ್ತಿರ್ಪ ಸೂ 
ತ್ರ ವಿಶೇಷಂ ತನಗಾಗೆ ಲೋಕಜನನಪ್ರಾರಂಭದೊಳ್‌ ಪದ್ಮ ಸಂ 
ಭವನೊಲ್ಬರ್ಚಿಪ ಹೇಮಕುಂಭಮೆನಿಸಲ್‌ ಸಾಲ್ಮತ್ತು ಹೇಮಾಚಲಂ ೧೯ 


ಆ ಮೇರುಗಿರಿಯ ದಕ್ಸಿಣದಿಗಾ ಗ) ಗದೊಳ್‌ 


ಭಾಷೆಯಲ್ಲಿ ಹೇಳುವೆನು. ೧೮. ದಡದ ವನಗಳ ಸಾಲಿನಿಂದ ವಿಶೇಷವಾದ ಕಾಂತಿ 
ಯನ್ನು ಪಡೆದು, ಮೀನುಗಳಿಗೆ ಹೆಚ್ಚಾದ ಆನಂದವನ್ನುಂಟುಮಾಡಿ, ಶಂಖಚಕ್ರಗಳ! 
ಹೊಸಬಗೆಯ ಹೊಳಪಿನಿಂದ ಕೂಡಿ, ಆದಿಶೇಷನ ಮಹಿಮೆಗೆ ಆಶ್ರಯನಾಗಿ, 
ಲಕ್ಷ್ಮಿಗೆ ಜನ್ಮ ಸ್ಥಾನನಾಗಿ, ಪರ್ವತಗಳಿಗೆ ಸುಖಕರವಾದ ವಾಸಸ್ಥಾನವಾಗಿ, 
ಮುತ್ತು ಮೊದಲಾದ ರತ್ನಗಳಿಗೆ ಜನ್ಮವಿತ್ತು ಹೆಸರುವಾಸಿಯಾದ ಸಮುದ್ರವು 
ನಾರಾಯಣನಂತೆ ಭೂಭಾಗದಲ್ಲಿ ಎಷ್ಟು ಸುಂದರವಾಗಿ ಕಾಣಿಸುತ್ತದೆ ! ವನಮಾಲೆ 
ಯಿಂದ ಶೋಭಿಸುವ, ದೇವತೆಗಳಿಗೆ ಸಂತೋಷವನ್ನುಂಟುಮಾಡುವ, ಶಂಖ 
ಚಕ್ರಗಳಿಂದ ಉಜ್ವಲವಾಗಿ ಪ್ರಕಾಶಿಸುವ, ಎಲ್ಲೆಯಿಲ್ಲದ ಮಹಿಮೆಗೆ ಆಧಾರನಾದ, 
ಲಕ್ಷ್ಮಿಯನ್ನು ಧರಿಸಿದ; ಗೋವುಗಳ ಹಿಂಡಿನಲ್ಲಿ ಸುಖವಾಗಿ ವಾಸಿಸುವ, ಜನ್ಮರಹಿತ 
ನಾದ, ತಾವರೆಯಂತೆ ಕಂಗಳಂಳ್ಳೆ ನಾರಾಯಣನಂತೆ ಎಂದು ನಾರಾಯಣ ಪರವಾದ 
ಅರ್ಥ ಆ ಸಮುದ್ರವನ್ನೇ ಒಡ್ಕಾಣವಾಗಿಯುಳ್ಳ (ಸಮುದ್ರದಿಂದ ಸುತ್ತುವರಿಯಲ್ಪಟ್ಟ) 
ಭೂಮಿಯ ನಡುವೆ, ೧೯. ಬ್ರಹ್ಮನು ಲೋಕಗಳನ್ನು ಸೃಷ್ಟಿಸಲು ಪ್ರಾರಂಭಿಸಿ 
ದಾಗ, ಆತನು ಪೂಜಿಸುವ ಚಿನ್ನದ ಕಳಶವೋ ಎಂಬಂತೆ ಮೇರುಗಿರಿ ಕಂಗೊಳಿಸಿತು. 
ವಿಧವಿಧವಾಗಿ ಉಕ್ಕುವ ಗಂಗೆಯೇ ಕಲಶದಲ್ಲಿ ತುಂಬಿದ ನೀರು, ಚಂದ್ರಸೂರ್ಯರ 
ಬಿಂಬಗಳೇ ಕಲಶದ ಮೇಲಿಟ್ಟ ಚಿಗುರು, ನಕ್ಷತ್ರಗಳ ಸಮೂಹವೇ ಪೂಜಿಸುವ ಬಿಳಿಯ 
ಅಕ್ಷತೆಯ ಕಾಳು. ಏಳು ಸಮುದ್ರಗಳೇ ಆ ಕಲಶಕ್ಕೆ ಸುತ್ತಿದ ವಿಶೇಷವಾದ ದಾರ, 


1} ಚಕ್ರ ಒಂದು ಬಗೆಯ ಹುಳುವಿನ. ಗೂಡು ಅಥವಾ ಸುಳಿ, 


೨೦ ಅಭಿನವ ದಶಕುಮಾರ ಚರಿತೆ 


ಕಂ8 ಕ್ಷೋಣಿಗೆ ವಿಶೇಷಪುಣ್ಯ 
ಶ್ರೇಣಿಯೆ:ನಲ್‌ ಗ್ರಾಮ ನಗರ ಖರ್ವಟ ಖೇಟ 
ದ್ರೋಣಾಮೂುಖಂಗಳಿಂದ 
ಕ್ಲೀಣಮೆನಲ್‌ ಮೆಜ*ವುದಲ್ಲೆ ಜಂಬೂದ್ವೀಪಂ 50 


ವ॥ ಆ ಜಂಬೂದ್ವೀಪದಲ್ಲಿ 


ಕಂ॥ ಸಕಲಾವನಿಗಿದೆ ಮಣಿಮಯ 
ಮುಕುರಮೆನಲ್‌ ಸಾನುರಾಗದಿಂ ಸುಕ್ಷೇತ್ರ 
ಪ್ರಕರತೆಯಿಂದೆಸೆದಿರ್ಕುಂ 
ಸುಕವಿಸ್ತುತ ಮಗಧದೇಶಮಬ್ಬಿ ನಿವಾಸಂ ೨೧ 


ಮ ಸ್ರ॥ ಸತತಂ ಮಾಂಗಲ್ಯದಿಂದಚ್ಯುತಸುಖಭರದಿಂ ಸಂತತಂ ಪದ್ಮಪೀಠಾ 
ನ್ವಿತದಿಂ ಸೌಂದರ್ಯದಿಂ ಕೋಮಲಮೃದುತರದಿಂ ವಾರ್ಧಿಸಂಭೂತಸೀಮಾ 


ಯುತದಿಂ ಸದ್ವ ಲಕ್ಬದಿವ್ಯಾಮೃತರಸ ಸಹಜಾತತ್ವದಿಂ ಕಾಮಜನ್ಮ 


ಸ್ಥಿತಿಯಿಂ ಚೆಲ್ವಾದ ದೇಶಂ ಪರಿಕಿಪೊಡೆ ಮಹಾಲಕ್ಷ್ಮಿ ಯಂತೊಪ್ಪಿ ತೋರ್ಕುಂ 
ವಿ೨ 


ಆ ಮೇರು ಪರ್ವತದ ದಕ್ಷಿಣ ದಿಕ್ಕಿನ ಪ್ರದೇಶದಲ್ಲಿ ೨೦. ಭೂಮಿಯಲ್ಲಿ ವಿಶೇಷ 
ವಾದ ಪುಣ್ಯದ ಕೇರಿಯೋ ಎಂಬಂತೆ ಕಾಣಿಸುವ ಗ್ರಾಮ ನಗರ ಖರ್ವಟ (ಬೆಟ್ಟದ 
ತಪ್ಪಲ ಹಳ್ಳಿ) ಖೇಟ (ಸಣ್ಣಹಳ್ಳಿ) ದ್ರೋಣಾಮುಖ (೪೦೦ಹಳ್ಳಿಗಳ ಕೇಂದ್ರನಗರ) 
ಇವುಗಳಿಂದ ಜಂಬೂ ದ್ವೀಪವು ಪ್ರಶಸ್ತವಾಗಿ ಮೆರೆಯುತ್ತದೆ. ಆ ಜಂಬೂದ್ವೀಪದಲ್ಲಿ- 
೨೧. ಸುಕವಿಗಳಿಂದ ಹೊಗಳಲ್ಪಟ್ಟ ಸಮುದ್ರಮಧ್ಯದಲ್ಲಿರುವ, ಭೂಮಂಡಲಕ್ಕೆ 
ಅನುರಾಗದಿಂದ ತೋರಿಸುವ ರನ್ನಗನ್ನಡಿಯೋ ಎಂಬಂತೆ ಸುಂದರವಾದ ಮಗಧವೆಂಬ 
ದೇಶವು ಹೊಲಗದ್ದೆಗಳಿಂದ ಕೂಡಿ ಪ್ರಕಾಶಿಸುತ್ತದೆ, ೨೨. ಈ ಚೆಲುವಾದ ನಾಡು 
ಆಲೋಚಿಸಿದರೆ ಮಹಾಲಕ್ಷಿಯಂತೆ ಪ್ರಕಾಶಿಸುತ್ತದೆ. ಅದು ಸದಾ ಮಂಗಳಕರ 
ವಾದುದು. ಶಾಶ್ವತವಾದ ಸುಖವನ್ನು ನೀಡತಕ್ಕುದು. ನಿಧಿಗೆ ಆಶ್ರಯವಾದುದು 
ಸೌಂದರ್ಯವುಳ್ಳದ್ದು. ಕೋಮಲವಾದುದು, ಸಮತಲವಾದ್ದು. ಸಮುದ್ರವೇ ಎಲ್ಲೆ 
ಯಾಗಿರುವುದು. ಉತ್ತಮವಾದ ಮರಗಳಿಂದಲೂ, ದಿವ್ಯವಾದ ಅಮೃತದಂಥ ನೀರಿ 
ನಿಂದಲೂ ಕೂಡಿದುದು. ಕಾಮವನ್ನು ಹೆಚ್ಚಿಸುವ ಪರಿಸರವುಳ್ಳದ್ದು-ಮಹಾಲಕ್ಷಿ್ಮಯ 
ಪರವಾದ ಅರ್ಥ-ಸದಾಮಂಗಳ ಸ್ವರೂಪಳು, ನಾರಾಯಣನ ಸಂಗದಿಂದ ಹೆಚ್ಚು ಸುಖ 
ವುಳ್ಳವಳು. ತಾವರೆಯ ಪೀಠದಲ್ಲಿ ಕುಳಿತವಳು. ಸೌಂದರ್ಯ, ಕೋಮಲತೆ ಮತ್ತು 
ಮಾರ್ದವದಿಂದ ಕೂಡಿದವಳು. ಸಮುದ್ರದಲ್ಲಿ ಕಲ್ಪವೃಕ್ಷ ಮತ್ತು ಅಮೃತದೊಡನೆ 
ಹುಟ್ಟಿದವಳು. ಮನ್ಮಥನಿಗೆ ಜನ್ಮವಿತ್ತವಳು. (ಶ್ಲೇಷಾರ್ಥದಿಂದ ದೇಶಕ್ಕೆ ಮಹಾ 


ಪ ಥಮಾಶ್ವಾ ಸಂ ೨೧ 


ವ॥ ಮತ್ತಮುದ್ವ ತ್ತ!ಮಾರ್ಗಂ ಕವಿತೆಯೊಳ್‌ ಕಾಯ್ದಿರಿಿಯೆಂಬುದು ವೃಕ್ಷದೊಳ* 
ಪೊಡೆಯೆಂಬುದು ಕುಕ್ಷಿಯೊಳ್‌ ಬಯ್ತೂ*ದು ನಿಕ್ಷೇಪ ಭಾಷೆಯೊಳ್‌ ಕಟ್ಟೆ5ಂಬುದು ರಸವಿಶೇಷ 
ದೊಳ್‌ ರಾಗ್‌ದ್ವೇಷಂ ವಿರಹಿಗಳೊಳ್‌ ಬಲ?ಪ್ರವರ್ತನಂ ತೆಲ್ಲಿಗರೊಳ್‌ ತಮಸ್ಸಂಕುಳಂ ಬಹುಳ 
ಪಕ್ಷದೊಳಿ ಮಿತ್ರದ್ವೇಷಂ ಗೂಗೆಗಳೊಳ್‌ ವಿಶ್ವಾಸ'ಭಂಗಂ ತಿದಿಗಳೊಳ್‌ ನಿದಿ! ಸುವುದು 
ಯುದ್ಧದೊಳ್‌ ಜಭೋಗ'?ಭಂಗ ಹಾವಡಿಗರೊಳ" ಹಿರಣ್ಯಾಕ್ಷ'*ದಂಡಂ ವರಾಹಾವತಾರದೊಳ₹ 
ಆಕ್ಷೇಸ4ಪಮಲಂಕಾರದೊಳ್‌ ಅರ್ಥ''ವಾದಂ ಸ್ತೋತ್ರದೊಳಲ್ಲದೆ ತನ್ನೊಳಿಲ್ಲೆನಿಸಿರ್ಪುದು 


ಅಂತುಮಲ್ಲದೆಯುಂ 


ಲಕ್ಷ್ಮಿಯ ಹೋಲಿಕೆ) ವ॥ ಮತ್ತು ನಡತೆ ಮೀರಿ ನಡೆಯುವುದು ಆ ನಾಡಿನಲ್ಲಿರಲಿಲ್ಲ 
. ಕವಿತೆಯಲ್ಲಿ ಮಾತ್ರ ನೆಲಸಿದ್ದಿತು. ಹೀಗೆಯೇ ಕೋಪಿಸಿಕೊಂಡು ಇರಿ ಎಂಬ ಮಾತು 
ಕೇವಲ ಮರದಲ್ಲಿ ವ್ಯವಹರಿಸಲಾಗುತ್ತಿತ್ತು. ಹೊಡೆ ಎಂಬುದು ಹೊಟ್ಟೆಯೆಂಬರ್ಥದಲ್ಲಿ 
ಮಾತ್ರ, ಬಯ್ಯುವುದು ಎಂಬುದು ಹಣವನ್ನು ಬಚ್ಚಿಡುವುದು ಎಂಬರ್ಥದಲ್ಲಿ ಮಾತ್ರ. 
ಕಟ್ಟು ಎಂಬ ಪದವು ಬೇಳೆ ಮೊದಲಾದುವನ್ನು ಬೇಯಿಸಿದ ತಿಳಿಯಾದ ರಸದಲ್ಲಿ 
ಮಾತ್ರ. ರಾಗ ದ್ವೇಷಗಳು ಪರಸ್ಪರ ಅಗಲಿದ ಪ್ರಣಯಿಗಳ ವಿಷಯದಲ್ಲಿ ಮಾತ್ರ, 
ದುಷ್ಟತನವನ್ನು ತೋರಿಸುವುದು ಎಣ್ಣೆಮಾರಂವವರಲ್ಲಿ ಮಾತ್ರ, ತಮಸ್ಸಿನ (ಅಜ್ಞಾನ) 
ಸಮೂಹವು ಕೃಷ್ಣ ಪಕ್ಷದಲ್ಲಿ ಮಾತ್ರ, ಮಿತ್ರದ್ವೇಷವು ಗೂಬೆಗಳಲ್ಲಿ ಮಾತ್ರ. ವಿಶ್ವಾಸ 
ಭಂಗವು ಚರ್ಮದ ತಿದಿಗಳಲ್ಲಿ ಮಾತ್ರ. ನಿಂದಿಸುವುದು ಯುದ್ಧದಲ್ಲಿ ಮಾತ್ರ. ಸುಖಕ್ಕೆ 
ಅಡ್ಡಿಯು ಹಾವಾಡಿಗರ ವಿಷಯದಲ್ಲಿ ಮಾತ್ರ. ಹಿರಣ್ಯಾಕ್ಷ ಚಿನ್ನದ ನಾಣ್ಯಗಳ ದಂಡವು 
ವರಾಹಾವತಾರದಲ್ಲಿ ಮಾತ್ರ, ಆಕ್ಷೇಪಿಸುವುದು ಅಲಂಕಾರದಲ್ಲಿ ಮಾತ್ರ ಹೊಗಳಿಕೆಯ 
ಮಾತು ಸ್ತೋತ್ರಗಳಲ್ಲಿ ಮಾತ್ರ ಇತ್ತಲ್ಲದೆ ಈ ನಾಡಿನಲ್ಲಿರಲಿಲ್ಲ ಎಂದು ಈ ನಾಡು 
ಪ್ರಸಿದ್ಧವಾಗಿದೆ. ಅಷ್ಟೇ ಅಲ್ಲದೆ... ವಿರೋಧವನ್ನು ಪರಿಹರಿಸುವ ಬಗೆ. ಕ್ರಮವಾಗಿ 
ಉತ್ತಮವಾದ ಗೌಡೀ! ರೀತಿ, ಕಾಯ್ದ 3೪ನ್ನು ಬಿಡಿಸುವುದು, ಹೊಟ್ಟೆ, ಬಚ್ಚಿಡು*ವುದು, 
ಕಸಾರ ಆಸಕ್ತಿ *ನಿರಾಸಕ್ತಿಗಳು, ಗಾಣ? ತಿರುಗಿಸುವುದು, ಕತ್ತಲೆಯ* ಸಮೂಹ, 
ಸೂರ್ಯ" ದ್ವೇಷ, ತಿದಿಯ'ಂನ್ನು ಒತ್ತುವಾಗ ಗಾಳಿ ನಿಂತು ನಿಂತು ಹೆಚ್ಚು ಕಡಿಮೆ 
ಯಾಗುವುದು. ನಿಂದಿ''ಸುವುದಂ, ಹಾವಿನ ದೇಹವು ಬಗ್ಗು ವುದು ಹಿರಣ್ಯಾಕ್ಷ!*ನ 
ವಧ ಆಕ್ಷೇ14ಪವೆಂಬ ಅಲಂಕಾರ, ಪೋಷಕವಾದ! ಹೊಗಳಿಕೆಯ ಮಾತು. ಎಂದು 
ಅರ್ಥಮಾಡಿಕೊಳ್ಳ ಬೇಕು, ಈ ನಾಡಿನಲ್ಲಿ ಯಾವ ದೋಷವೂ ಇರಲಿಲ್ಲವೆಂದರ್ಥ, 


/ 
೧) 


ಮ 
ಇ 
Ww 


೨೨ ಅಭಿನವ ದಶಕುಮಾರ ಚರಿತೆ 


ಮ॥ ರತಿಲೀಲಾಭವನಂ ವನಂ ಸತತಸಂಖ್ಯೋಜ್ಜೀವನಂ ಜೀವನಂ 
ಶ್ರುತಿಚಿನನ್ನಾ ಮತಿಭಾಜನಂ ಜನಮನೆಂಗಾಸ್ತಾಕುಲಂ ಸ್ತ್ರೀಕುಲಂ 
ನುತಸಸ್ಯಾದಿ ಸಮುದ್ಧತಂ ಧರಣಿಲಕ್ಷ್ಮೀಬಂಧುರಂ ಬಂಧು ರಂ 
ಜಿತ ರಾಜನ್ಯಕಮೆಂದೊಡಾ ವಿಷಯದೊಳ್ಳಂ ಬಣ್ಣಿಸಲ್‌ ಬರ್ಕುಮೇ ೨೩ 


ವ॥ ಅಂತಾ ಮಗಧದೇಶಕ್ಕೆ ಭೂಹಣವೆನಿನ 


ಕಂ॥ ನಯನಾನಂದಕರಂ ಸುಖ 
ಚಯಸಹಿತಂ ನಿಖಲದೇವತಾಯತನ ಸುಖ 
ಪ್ರಯತಂ ಸಜ್ಜನಚಿತ್ತ 
ಪ್ರಿಯಮೆನಲೆಸೆದಿರ್ಪದಧಿಕಮೆನೆ ಕುಸುಮಪುರಂ ೨೪ 


ಮ॥ ಪ್ರಕಟಂಬೆತ್ತಿರ್ಪ ಪೊಂಗೋಂಟೆಯ ತೆನೆಯೆಸಳ್ಗ೪್‌ ಕೇಸರಂ ಸೌಧಶಾಲಾ 
ನಿಕರಂ ರಾಜಾಲಯಂ ಕರ್ಣಿಕೆ ವಿವಿಧಪುರಂಧ್ರೀಲಸತ್ಸೌ ಕುಮಾರ್ಯಂ 
ಮಕರಂದಂ ವಂದಿವೃಂದಂ ಮಧುಕರಪಟಲಂ ತಾನೆನಲ್ಕೊಪ್ಪುಗುಂ ಸಾ 
ರ್ಥಕನಾಮಂ ರಂಜಿಸಲ್‌ ತತ್ಕುಸುಮಪುರಿ ಜಗತ್‌ ಖ್ಯಾತಿಯಿಂದಂ ನಿತಾಂತಂ ೨೫ 


೨೩. ಆ ನಾಡಿನ ಸೊಬಗನ್ನು ವರ್ಣಿಸಲು ಸಾಧ್ಯವೇ ? ಆ ನಾಡಿನ ವನವು ರತಿಯ 
ಲೀಲಾಭವನವಾಗಿದ್ದಿತು. ಅಲ್ಲಿಯ ಜೀವನವು ಸತತವಾದ ಜ್ಞಾ ನಕ್ಕೆ ಪೋಷಕವಾಗಿತ್ತು . 
ಜನರು ವೇದ ವಿಚಾರಗಳಲ್ಲಿ ತೊಡಗಿದ ಸೂಕ್ಷ ಒಬುದ್ಧಿಯುಳ ವರು. ಹೆಂಗಸರು ಕಾಮನ 
ಅಸ್ತ್ರಗಳಿಂದ ಕಳವಳವುಳ್ಳ ಶವರಾಗಿದ್ದರು. ನೆಲವು ಉತ್ತಮವಾಗಿ ಬೆಳೆದ ಸಸ್ಯಗಳಿಂದ 
ಕೂಡಿತ್ತು. ಬಂಧುಗಳಿಂದ ಸಂತೋಷದಿಂದಿರುವ ಕ್ಷತ್ರಿಯರು ಶ್ರೀಮಂತರಾಗಿದ್ದರು, 
ಹಾಗೆ ಆ ಮಗಧ ದೇಶಕ್ಕೆ ಅಲಂಕಾರವೆನಿಸಿ ೨೪. ಆ ಶ್ರೇಷ್ಠವಾದ ಕುಸುಮಪುರವು 
ಕಂಗಳಿಗೆ ಆನಂದವನ್ನು ಕೊಡುತ್ತಾ ಸುಖ ಸಮೂಹದಿಂದ ಕೂಡಿತ್ತು. ಅನೇಕ 
ದೇವಾಲಯಗಳಿಂದ ಸುಖಕರವಾಗಿತ್ತು. ಸಜ್ಜನರ ಮನಸ್ಸಿಗೆ ಪ್ರಿಯವಾಗಿತ್ತು. 
ಹೀಗೆ ಆ ಕುಸುಮಪುರವು ಪ್ರಕಾಶಿಸುತ್ತಿತ್ತು. . ೨೫. ಆ ಕುಸುಮಪುರವು ಸಾರ್ಥಕವಾದ 
ಹೆಸರಿನಿಂದ ಜಗತ್ತಿನಲ್ಲಿ ಖ್ಯಾತಿಯನ್ನು ಪಡೆದು ಪ್ರಕಾಶಿಸುತ್ತಿದ್ದಿತು, ಸ್ಪಷ್ಟವಾಗಿ 
ಎದ್ದು ತೋರುವ ಕೋಟೆಯ ತೆನೆಗಳು (ಪ್ರಾಕಾರದ ತುದಿ) ಹೂವಿನ ಎಸಳುಗಳು 
ಉಪ್ಪರಿಗೆಗಳ ಗುಂಪು ಕೇಸರಗಳು. ಅರಮನೆಯು ಹೂವಿನ ನಡುವೆ ಇರುವ ಬೀಜ 
ಕೋಶ. ವಿವಿಧ ಸುಮಂಗಲಿಯರ ಪ್ರಕಾಶಮಾನವಾದ ಸೌಕುಮಾರ್ಯವು ಮಕರಂದ 
ರಸ, ಸ್ತುತಿಪಾಠಕರು ದುಂಬಿಗಳು. ಹೀಗೆ ಕುಸುಮಪುರವು ನಿಜವಾಗಿ ಕುಸುಮ 


ಪ ಶ್ರಿಥಮಾಶಾ ಸಂ ೨೩. 


ಚೆಂ ತಳಿರ ತೊಡಂಬೆಯಂ ತಳೆದ ಮಾಮರನಳ್ಳೆ ಗೊಂಬಿನೊಳ್‌ 
ಕಳರವದಿಂ ಕುಕಿಲ್ವ ಮಳಗೋಗಿಲೆ ಪೂಗುಡಿಭಾರದಿಂ ಪೊರ 
ಳೈಳಲತೆಯಾ ಲತಾವಳಿಯಿಡುಂಕುಜಿಗಯೊಳಾವಗಮಾಡಿಪಾಡುತಿ 
ರ್ಪಳಿಗಳಪಿಂಡು ರಂಜಿಸುವಿನಂ ಮೆಚಿಗುಂ ಪುರದಾ ಬಹಿರ್ವಣಂ ೨೬ 


ವ॥ ಅದಲ್ಲದೆಯುಂ 


ದೆಸೆಗೆ ಕವಿಲ್ತು ಗಂಟಿಡಿದು ನುಣ್ಣಸಿಟಿ೨ಂ ಪೊರೆಯೇಅಕಿ ಕೊರ್ಬಿಯು 

ರ್ಬಿಸಿ ಪೊಡೆದುಂಬಿಪಾಲ್ಡೆನೆಗಳುರ್ಬೆ ಕರಂ ತಲೆವಾಗಿ ಬಿಣ್ಣಿನಿಂ 

ದೆಸೆವುವು ನೀಳ್ವ ತಮ್ಮ ಮುಖದೊಪ್ಪ ಮನೊಪ್ಪಿರೆ ನೀರ್ಗಳೊಳ್‌ ನಿರೀ 
ಕ್ಷಿಸುವವೊಲಾವಗಂ ಕಣಿಶಸಂತತಿಗಳಿ ಕಳಮಪ್ರದೇಶದೊಳ್‌ ೬ 


ಉ॥ ಕುಂದದ ಚಂದ್ರಲೇಖೆ ನಸುಗುಂದದೆ ರಂಜಿಪ ಪುಪ್ಪಮಾಲೆ ಕುಂ 
ದೊಂದದ ಸೋಮಶಾಖೆ ತವಿಲಾಗದ ಕೆಂಗೊನೆವಾಲ* ಸರ್ವಸಾ 
ಧ್ಯಂದಲೆನಿಪ ಕೇಸರಿ ನಿರಂತರಮೊಪ್ಪುವ ದಮ್ಮಗುತ್ತಿಯೆಂ 
ಬಂದದನೇಕ ನಾಮದೆಸೆಗುಂ ಮೃದುಬಂಧುರ ಗಂಧಶಾಲಿಗಳ್‌ ೨೮ 


ಪುರವೇ ಆಗಿತ್ತು. ೨೬. ಆ ಪುರದ ಹೊರಗಿನ: ಉದ್ಯಾನವು ಮನೋಹರವಾಗಿದೆ, 
ಅಲ್ಲಿ ಮಾವಿನ ಮರಗಳೆಲ್ಲ ಚಿಗುರಿನ ಗೊಂಚಲುಗಳಿಂದ ತುಂಬಿವೆ. ಆ ಮರಗಳ 
ಕೊಂಬೆಗಳಲ್ಲಿ ಕುಳಿತು ಕೋಗಿಲೆಯ ಮರಿಗಳು ಇಂಪಾಗಿ ಸದ್ದು ಮಾಡುತ್ತಿರು 
ತ್ತವೆ. ಎಳಬಳ್ಳಿಗಳು ಹೂವಿನ ಗೊಂಚಲುಗಳ ಭಾರದಿಂದ ಜಗಿ ರುತ್ತವೆ. ಆ 
ಬಳ್ಳಿಗಳ ಇರುಕಲಿನಲ್ಲಿ ಯಾವಾಗಲೂ ದುಂಬಿಗಳು ಹಾಡುತ್ತಿರುತ್ತವೆ. ವ॥ ಅದೂ 
ಅಲ್ಲದೆ... ೨೭, ಭತ್ತದ ಗದ್ದೆಗಳಲ್ಲಿ ತೆನೆಗಳ ಗುಂಪು ದಿಕ್ಕುಗಳಲ್ಲಿ ಹೊಂಬಣ್ಣವನ್ನು 
ಹರಡುತ್ತಿದೆ. ಪರಸ್ಪರ ಹೆಣೆದುಕೊಂಡು ನಯವಾದ ಫಲದಿಂದ ಭಾರವಾಗಿ ಕೊಬ್ಬಿ 
ಬೆಳೆದ ಹೊಡೆಗಳಲ್ಲಿ ಹಾಲ್ಗೆನೆಗಳು ತುಂಬಿವೆ. ಅವುಗಳ ಭಾರದಿಂದ ತಗ್ಗಿ ಸಿದ ಆ 
ತೆನೆಗಳು ತಮ್ಮನೀಳವಾದ ಮುಖಗಳ ಅಂದವನ್ನು ಯಾವಾಗಲೂ ನೀರಿನಲ್ಲಿ 
ಳ್ಳಿ, ರಂವಂತೆ ಪ್ರಕಾಶಿಸುತ್ತವೆ. ೨೮. ದೋಷವಿಲ್ಲದ ಚಂದ್ರಲೇಖೆ, 

ಸ್ವಲ್ಪವೂ ಕಾಂತಿಗುಂದದೆ ಪ್ರಕಾಶಿಸುವ ಪುಷ್ಪಮಾಲೆ, ಶ್ರೇಷ್ಠವಾದ ಸೋಮಶಾಖೆ, 
ಕೆಡದ ಕೆಂಗೊನೆವಾಳೆ, ಎಲ್ಲರಿಗೂ ಪಡೆಯಲು ಸಾಧ್ಯವ ವಾದುದೆಂದು ಹೆಸರುವಾಸಿಯಾದ 
ಕೇಸರಿ, ಎಡೆಬಿಡದೆ ಒಪ್ಪುವ ದಮ್ಮಗುತ್ತಿ ಹೀಗೆ ಅನೇಕ ಬಗೆಯ ಹೆಸರುಗಳಿಂದ 


ಈ 


— ಎನ್‌ 7 ಸನೆಯು ಭತ 4 Ft, 
ಮೃದುವೂ ಸುಂದರವೂ ಸುವಾಸನೆ ಯುಳ್ಳದ್ದೂ ಆದ ಗಳು ಪೃಕಾಶಿಸುತ್ತವೆ, 


ವಿ೪ ಅಭಿನವ ದಶಕುಮಾರ ಚರಿತೆ 


ಚಂ॥ ಸೆಳೆನಡು ಬಳ್ಳೆ ತೋಳ್ಕೊದಲ ನುಣ್ಣೊಗರೊಪ್ಪೆ ಘನಸ್ತನಂಗಳ 
ವ್ವಳಿಸೆ ನಿಮಿರ್ದ್ವವೇಣಿ ಕದಪಂ ಪುಗೆ ಮುಂದೆಡವಜ್ಜೆ ಮೀಣ ಕ್ಸೈ 
ಗಳಬಳೆ ಮೆಲ್ಪಿನಿಂದುಲಿಯೆ ಸಂಭ್ರಮದಿಂ ನಸುಬಾಗಿ ಬೀಸುಗ 
೪ ಳನಿಡುತಿರ್ಪ್ಹ ಪಾಮರಿಯರೊಪ್ಪುವರಾ ಕಳಮಪ್ರದೇಶದೊಳ್‌ ತ 


ಮ॥ ಕಡುಚಿಲಿ ೦ ಮೆಣದಿರ್ಹ್ಪ ಶಾಲಿವನಮಂ ಪಾಯಲ್ಕೆ ಕೀರಂ ಮ ಗಂ 
ಗಡಣಂಗೊಂಡು ಬರಲ್ಮೆ ಸೋವಬಗೆಯಂ ಮಾಣ್ಣಿರ್ಪರೇಕೆಂದೆನಲ್‌ 
ನುಡಿಯಂ ನೋಟಮನೆಮ್ಮೊಳೊಲ್ಲು ಪದಪಿಂ ಮುಂ ಕಲ್ಪಲಂಪಿಂಗೆ ಬಂ 


ದೊಡೆ ಬಿರ್ದೂಟಮಿದೆಂಬ ನೇಹದೊಲವಿಂ ತತ್ಥಾಮರೀ ಸಂಕುಳಂ ೩೦ 


ಕಂ ಜಡಿದು ಗಿಳಿಸೋವ ಹರಯದ 
ಮಡದಿಯರ ಶರೀರ ವರ್ಣ ರೂಪಂ ಗಂಧಂ 
ನಡುವಿನ ಸಣ್ಣಂ ತಮ್ಮೊಳ 
ಮೆಡೆಗೊಂಡವೊಲಿರ್ಪ ನೆಲ್ಲಳೇನೊಪ್ಪಿದುವೋ ೩೧ 


೨೯. ಭತ್ತದ ಗದ್ದೆಗಳಲ್ಲಿ ಎಡ ಹೆಜ್ಜೆಯನ್ನು ಮುಂದಿಟ್ಟುಕೊಂಡು, ಸಂಭ್ರಮದಿಂದ 
ತುಸ ಬಗ್ಗಿ ಕಲ್ಲುಗಳನ್ನು ಬೀಸಿ ಎಸೆಯುತ್ತಿದ್ದ ಮುಗ್ಗೆಯರು ಎಲ್ಲರನ್ನೂ ತಮ್ಮಾ ಕಡೆ 
ಆಕರ್ಷಿಸುತ್ತಿದ್ದರು.. ಆಗ ಅವರ ತೆಳುವಾದ ಸೊಂಟ ಬಳುಕುತ್ತಿತ್ತು. ಕಂಕುಳ 
ನಯವಾದ ಕಾಂತಿಯು ಹೊಳೆಯುತ್ತಿದ್ದಿ ತು. ಪೀನಸ್ತನಗಳು ಒಂದಕ್ಕೊಂದು ತಾಗು 
ತಿದ್ದವು. ಮೇಲಕ್ಕೆದ್ದ ಜಡೆಯು ಕೆನ್ನೆಗೆ ತಗಲುತ್ತಿತ್ತು. ಕೆ ಬಳೆಗಳು ಮೃದು ಮಧುರ 
ವಾಗಿ ದನಿಗೊಡುತ್ತಿದ್ದುವು, ೩೦. ಬಹು ಸುಂದರವಾಗಿ ಪ್ರಕಾಶಿಸುತ್ತಿದ್ದ ಬತ್ತದ 
ಗದ್ದೆಗೆ ನುಗ್ಗಲು ಗಿಳಿಗಳೂ ಜಿಂಕೆಗಳೂ ಗುಂಪುಗೂಡಿಬಂದರೆ ಆ ಮುಗ್ದೆ ಯರು 
ಅವನ್ನು ಓಡಿಸುವ ಪ್ರಯತ್ನವನ್ನೇ ಮಾಡುತ್ತಿರಲಿಲ್ಲ. ನುಡಿಯನ್ನೂ ನೋಟವನ್ನೂ 
ಮೊದಲು ತಮ್ಮಿಂದ ಕಲಿತು ಆ ಸಂತೋಷವನ್ನು ತೋರಲು ಬಂದಿರುವುದರಿಂದ ಇದು 
ಒಂದು ಔತಣ ಎಂದು ತಿಳಿದ ಆ ಪಾಮರಿಯರಲ್ಲಿದ್ದ ಸ್ನೇಹಪೂರ್ಣವಾದ ಪ್ರೀತಿಯೇ 
ಅದಕ್ಕೆ ಕಾರಣವೆನ್ನಬಹುದು. ೩೧. ವೇಗವಾಗಿ ತಿರುಗುತ್ತಾ ಗಿಳಿಗಳನ್ನು ಓಡಿಸುವ 
ಹರೆಯದ ಹೆಣ್ಣುಗಳ ಶರೀರದ ಬಣ್ಣ ರೂಪ ಗಂಧ ಸೊಂಟದ ತೆಳುವು ಇವು 
ತಮ್ಮಲ್ಲಿಯೂ ಸೇರಿಕೊಂಡಂತೆ ಕಾಣಿಸುವ ಭತ್ತಗಳದೇನು ಸೊಗಸಾಗಿ ಕಾಣುತ್ವವೆ 


ಪ್ರಥಮಾಶ್ವಾಸಂ | ೨೫ 


ವಣ ಅಲ್ಲಿಂ ಬಟಕಿಯಿಂ 


ಕಂ॥ ಇದಪೂರ್ವಂ ಪುರರಿಪುವೆಂ 
. ಬುದನೀಶನೊಳೀಯದಧಿಕ ಸಂಪದಮಂ ಮಾ 
ಟ್ಟುದೆನುತ್ತೆ ಗಂಗೆ ಪುರಮಂ 
ಪ್ರದಕ್ಷಿಣಂಗೆಯ್ಯುತಿರ್ಪಳೆನಲಗಟಿ*ಸೆಗುಂ ೩೨ 


ಪುರದೊಳಿ" ಭೋಗಿಗಳೆನಿಶುಂ 

ನೆರೆದಿರ್ದಪರಾನವರ್ಗೆ ರಕ್ಷಕನಪ್ಪೆಂ 

ತೆರಳದೆನುತ್ತುಂ ಶೇಷಂ | 
ಪರಿವೇಷ್ಟಿಸಿದಂತೆ ರಂಜಿಕುಂ ಪ್ರಾಕಾರಂ ೩೩ 


ಗಗನೇಚರಿಯರ್‌ ಶ್ರಮಮಂ 

ಮಿಗೆ ನೂಂಕಲ್‌ ನಿಲ್ವುದರ್ಕಿವೆಮ್ಮೆಮ್ಮಯ ಠಾ 

ವುಗಳೆಂದು ಕುಟುಪುಗೊಂಡಾ 

ಬಗೆಗಿಟ್ಟಂತೆಸೆವುವಿದಆ ಕೋಂಟೆಯ ತೆನೆಗಳ” ೩೪ 
ಪಗೆಗಳ ಶೃಂಗಲಮಂ ಡೊಣೆ 

ಗೆಗೆತ್ತಿ ತತ್ಪುರವರೇಶನಾನಂದಲತಾ 


ಳಿಗೆಗಳ ಪರ್ಚಿಪುದೆಂತುಂ 
ಬಗೆಗೆನಿತುಂ ಬಿಂಕದಿಂದೆನಿಡುಡೆಂಕಣಿಗಳ ೩೫ 


ವ॥ ಅಲ್ಲಿಂದ ಮುಂದೆ... ೩೨. ಪುರರಿಪುವೆಂಬ ಶಬ್ದವನ್ನು ಶಿವನಿಗೆ ಈಯದೆ 
ಈ ಪುರವೇ ಅಧಿಕವಾದ ಸಂಪತ್ತನ್ನು ಕೊಡಬಲ್ಲದು ಎಂದು ಪುರವನ್ನು ಗಂಗೆಯು 
ಪ್ರದಕ್ಷಿಣೆ ಮಾಡುತ್ತಿರುವಳೋ ಎಂಬಂತೆ ಕಂದಕವು ಪ್ರಕಾಶಿಸುತ್ತದೆ. ಇದು 
ಅಪೂರ್ವವಾಗಿದೆ, ಸಕಲ ಸಂಪದ್ಭರಿತವಾದ ಈ ಪುರವಿರುವಾಗ ಶಿವನು ಪುರರಿಪು 
ವಾಗುವುದು ಹೇಗೆ ? ಎಂದು ಆಶಯ, ೩೩. ಆ ಕುಸುಮಪುರದ ಸುತ್ತ ಬಳಸಿರುವ 
ಕೋಟೆಯು "ಈ ಪುರದಲ್ಲಿ ಭೋಗಿಗಳೆಲ್ಲರೂ (1ಹಾವುಗಳು 2 ಸುಖಿಗಳು) ನೆರೆದಿದ್ದಾರೆ. 
ನಾನು ಅವರಿಗೆ ಸ್ಥಿರವಾಗಿ ರಕ್ಷಕನಾಗಿರುತ್ತೇನೆ' ಎಂದು ಯೋಚಿಸಿ ಆದಿಶೇಷನೇ ಬಳಸಿ 
ಕೊಂಡಿರುವಂತೆ ಕಾಣುತ್ತದೆ. ೩೪. ಆಕಾಶದಲ್ಲಿ ಸಂಚರಿಸುವ ಅಪ್ಸರ ಸ್ತ್ರೀಯರು 
ಆಯಾಸವನ್ನು ಕಳೆದುಕೊಳ್ಳಲು ನಿಲ್ಲುವುದಕ್ಕೆ ಇವೇ ನಮ್ಮ ನಮ್ಮ ಸ್ಥಾನಗಳು ಎಂದು 
ಗುರುತು ಹಿಡಿಯುವುದಕ್ಕಾಗಿ ಇಟ್ಟಿರುವರೋ ಎಂಬಂತೆ ಆ ಪುರದ ಕೋಟೆಯ 
ಶಿಖರಗಳು ಪ್ರಕಾಶಿಸುತ್ತವೆ. ೩೫. ಶತ್ರುಗಳ ಕುತ್ತಿಗೆಗಳ ಸಾಲನ್ನು ಕುಂಡವಾಗಿ 
ಮಾಡಿಕೊಂಡು ಬೆಳೆಯುವ, ಆ ರಾಜನ ಆನಂದಲತೆಗಳನ್ನು ಹಬ್ಬಿಸಲು 


ನಿಲ್ಲಿಸಿರುವ ಕಂಬಗಳೋ ಎಂಬಂತೆ ಧೃ ೈಜಸ್ವಂಭಗಳು ಶೋಭಿಸುತಿ ದ್ದವು. 


ವಿ 


೨೬ ಅಭಿನವ ದಶಕುಮಾರ ಚರಿತೆ 


ವ॥ ಅಂತೆಸೆವ ಪುರದೊಳ್‌ 


ಉ॥ ಬೆಟ್ಟವನೇ್‌ ನೀರೊಳಗೆ ಪೊಕ್ಕು ತೃಣಂಬಿಡಿದೆಂಜಲಾಗಿ ನಾ 
ಣ್ಗೆಟ್ಟಿನಿತಲ್ಲದೀ ಪುರಚತುಪ್ಪಥಮಧ್ಯದ ರತ್ನ ಶಾಲೆಯೊಳಿ್‌ 
ಕಟ್ಟಿಯದೇಕೆ ತೂಗುವರೊ ಮಾಣಿಕವಂ ಪೊಸಮುತ್ತನೊಳ್ಳುನೇ 
ರ್ಪಟ್ಟುರು ನೀಲಮಂ ತೊಳಪ ಪಚ್ಚೆಗಳಂ ಮಣಿಗಾಆರಾವಗಂ ೩೬ 


ವ॥ ಅಂತು ನಿಂದೆಯನಾಂತು ಸ್ತುತಿವೆತ್ತ ಮಣಿಗಾಅರ ಪಸರದಿಂ ಮುಂದೆ 


ಕಂ॥ ಸಲ್ಲಲಿತ ರಾಜಹಂಸ 
ರ್ಗಲ್ಲದೆ ಸುತ್ತಲ್ಕಮರಿದೆನಿಪ್ಪಂಬರಮಂ 
ನಿಲ್ಲೆಂದು ನಿಲಿಸಿ ಪುರದವ 
ರೆಲ್ಲರ್‌ ಕೊಳಲೆಸೆವುವಂಬರಂಗಳ ಪಸರಂ ೩೭ 


ಆತಿಶಯವೆನಲುತ್ಪತ್ತಿ 

ಸ್ಥಿತಿಲಯಮಂ ತೋರ್ಪೆವೀಗಳೆಂಬಂತೆ ಜನ 

ಪ್ರತಿಬಿಂಬಮನಾಂತದಧಿಕೆ 

ದ್ಯುತಿಯಿಂದೊಪ್ಪಿದುದು ಕಂಚ(ಚು)ಗಾಅರ ಪಸರಂ ೩೮ 


೩೬, ಬೆಟ್ಟವನ್ನು ಹತ್ತಿ, ನೀರಿನಲ್ಲಿ ಮುಳುಗಿ, ಹಂಲ್ಲನ್ನು ಹಿಡಿದು ಎಂಜಲಾಗಿ ನಾಚಿಕೆ 
ಯನ್ನು ಕಳೆದುಕೊಂಡು ಅವಮಾನಪಚುತ್ತಿರುವುದು ಸಾಲದೆಂಬಂತೆ ಈ ನಗರದ ಚೌಕದ 
ನಡುವೆ ಇರುವ ರತ್ನದಂಗಡಿಗಳಲ್ಲಿ ರತ್ನ ವ್ಯಾಪಾರಿಗಳು ಮಾಣಿಕ್ಯಗಳನ್ನೂ ಹೊಸ 
ಮುತ್ತುಗಳನ್ನೂ ಸೊಗಸಾದ ನೀಲರತ್ನಗಳನ್ನೂ ಹೊಳೆಯುವ ಪಚ್ಚೆ ರತ್ನಗಳನ್ನೂ 
ಯಾವಾಗಲೂ ಎಲ್ಲರಿಗೂ ಕಾಣಿಸುವಂತೆ ಅದೇಕೆ ಕಟ್ಟಿ ತೂಗುಹಾಕುತ್ತಾರೆಯೋ ? 
1. ರತ್ನಗಳು ಬೆಟ್ಟದಲ್ಲಿ ಸಿಕ್ಕುತ್ತವೆ. ಮುತ್ತು ನೀರಿನಲ್ಲಿ ಸಿಗುತ್ತದೆ. ಹವಳ ಬಳ್ಳಿಗಳಲ್ಲಿ 
ಬಿಡುತ್ತದೆ. 2. ಮಣಿಕಾರರು ದಡ್ಡರೆಂದು ನಿಂದೆ. 3. ರತ್ನಗಳು ರತ್ನವ್ಯಾಪಾರಿಗಳಲ್ಲಿ 
ಸಮೃದ್ಧವಾಗಿದ್ದುವೆಂದು ಪ್ರಶಂಸೆ. ವ॥ ಹಾಗೆ ನಿಂದೆಯನ್ನು ಹೊಂದಿ ಹೊಗಳಿಕೆ 
ಯನ್ನೂ ಪಡೆದ ರತ್ನ ವ್ಯಾಪಾರಿಗಳ ಅಂಗಡಿಗಳ ಸಾಲಿನಿಂದ ಮುಂದೆ. ೩೭. 1. 
ಮನೋಹರವಾದ ಚಂದ್ರಸೂರ್ಯರಲ್ಲದೆ ಉಳಿದವರಿಗೆ ಸುತ್ತಲು ಆಗದು ಎಂದೆನಿಸುವ 
ಅಂಬರ (ಆಕಾಶ)ವನ್ನು ಪುರದ ಜನರೆಲ್ಲರೂ ಕೊಳ್ಳಲಿ ಎಂದು, ಪಡೆದು ನಿಲ್ಲಿಸಿದಂತೆ 
ಅಂಬರಗಳ (ವಸ್ತ್ರಗಳ) ಅಂಗಡಿಗಳು ಪ್ರಕಾಶಿಸುತ್ತವೆ. 2. ಶ್ರೇಷ್ಠರಾದ ರಾಜರಲ್ಲದೆ 
ಉಳಿದವರಿಗೆ ಉಡಲು ಸಾಧ್ಯವಾಗದ ಶ್ರೇಷ್ಠವಾದ ವಸ್ತ್ರಗಳನ್ನು ಪುರಜನರೆಲ್ಲರಿಗೂ 
ಕೊಂಡು ಕೊಳ್ಳಲು ಅನುಕೂಲವಾಗುವಂತೆ ತಡೆದು ನಿಲ್ಲಿಸಿರುವಂತೆ ಬಟ್ಟೆಯ ಅಂಗಡಿ 
ಗಳು ಪ್ರಕಾಶಿಸುತ್ತವೆ ಎಂದರ್ಥಮಾಡಿ ವಿರೋಧವನ್ನು ಪರಿಹರಿಸಬೇಕು. ೩೮. ಅತಿ 
ಶಯವಾದ ರೀತಿಯಲ್ಲಿ ಸೃಷ್ಟಿ ಸ್ಥಿತಿಲಯಗಳನ್ನು ಈಗಲೇ ತೋರಿಸುವೆವು ಎಂದು 
ಹೇಳುವಂತೆ ಜನರ ಪ್ರತಿಬಿಂಬಗಳನ್ನೊಳಗೊಂಡ ಕಂಚುಗಾರರ ಅಂಗಡಿಗಳ ಸಾಲು ಅಧಿಕ 


ಪ್ರಥಮಾಶ್ವಾಸಂ ೨೭ 


ಮ॥ ಬಿದಿಯುತ್ತತ್ತಿಯಬೀಜಮಂ ಹರಿಜಗತ್ಸಂಪಾಲನಾ ರತ್ನಮಂ 
ಮದನಾರಾತಿ ದಿಗಂಬರತ್ವಮಟಕಿಯಲ್‌ ಸದ್ವಸ್ವಮಂ ಭಾಸ್ಕರಂ 
ಮೃದು ಶೈತ್ಯಾಷಧಿಯಂ ಶಶಾಂಕನೊಲದಿಂದಂ ರಾಜಯಕ್ಷ ಕೈ ಮಾ 
ಡಿದ ಮರ್ದಂ ಪಡೆವುಜ್ಜುಗಂದಳೆವರಂತಾ ಸೆಟ್ಟಿ ಗುರ್ತರ್ಗಳೊಳ್‌ ೩೯ 


ವ॥ ಅಲ್ಲಿಂ ಮುಂದೆ 


ಉ॥ ಪೂಗೊಳಲೆಂದು ಬಂದ ವಿಟಸಂತತಿಯಳ್ಳೆರ್ದೆ ಡಿಳ್ಳವಪ್ಪಿನಂ 
ಪೂಗಣೆಯುರ್ಚೆ ಮೂರ್ಛೆಗೊಳಗಾಗಲೊಡಂ ಕಡುಪಿಂ ಸಹಾಯಿಗರ್‌ 
ಪೊಗೊಳದತ್ತಲುಯ್ಲ್ದು ಮದನಾಗ್ನಿಯನಾಜಶಸುವಂತು ಮಾಡಿದಾ 
್ಷ ಪೂಗಳನೊಪ್ಪೆ ಕಟ್ಟಿ ಪೊಸಮಾಲೆಯನೆತ್ತುವ ಮಾಲಗಾರ್ಶಿಯರ್‌ ೪೦ 


ಚಂ॥ ತರತರದಿಂದೆ ಬಾಹುಲತೆ ಪುಪ್ಪಿತಮಾದುವೊ ಕಾಮಮಾರ್ಗಣಂ 
ತರುಣಿಯರಿಂದೆ ಕಟ್ಟುವಡೆದಿರ್ದುವೊಮೇಣ್‌ ನಜುಸುಯ್ಗೆಸೋಲ್ವು ಬಂ 
ದುರುತರ ಭ ಂಗಮಾಲಿಕೆಯೊ ಪೇಟಕಿನೆ ದಿವ್ಯಸುಗಂಧದಿಂ ಮನೋ 
ಹರಮೆನಿಸಿರ್ಪಪೊಚ್ಚಪೊಸಮಾಲೆಯನೆತ್ತುವರತ್ತ ಬಾಲೆಯರ್‌ ೪೧ 
ಕಾಂತಿಯಿಂದ ಒಪ್ಪಿತು. ಕಂಚಿನ ಪಾತ್ರೆಗಳಲ್ಲಿ ಪ್ರತಿಫಲಿಸಿದ ಪ್ರತಿಬಿಂಬಗಳು ಸೃಷ್ಟಿ ಸ್ಥಿತಿ 
ಲಯಗಳನ್ನು ಪ್ರತಿ ನಿಧಿಸುತ್ತವೆ, ೩೯. ಬ್ರಹ್ಮನು ಸೃಷ್ಟಿಗೆ ಕಾರಣವಾದ ಬೀಜವನ್ನೂ 
ಹರಿಯು ಜಗತ್ತನ್ನು ಪಾಲಿಸಲು ಸಾಧಕವಾದ ರತ್ನವನ್ನೂ, ಹರನು ತನ್ನ ಬೆತ್ತಲೆತನ 
ವನ್ನು ಕಳೆದುಕೊಳ್ಳಲು ಉತ್ತಮವಸ್ತ್ರವನ್ನೂ, ಸೂರ್ಯನು ಶೈತ್ಯ ನಿವಾರಕವಾದ 
ಔಷಧಿಯನ್ನೂ ಚಂದ್ರನು ಕ್ಷಯ ನಿವಾರಕವಾದ ಮದ್ದನ್ನೂ ಪಡೆಯಲು ಆ ಊರಿನ 
ಶ್ರೇಷ್ಠರಾದ ವರ್ತಕರ ಬಳಿಗೆ ಬರಲು ಯತ್ನಿಸುತ್ತಾರೆ. ವಃ ಅಲ್ಲಿಂದ ಮುಂದೆ. ೪೦. 
ಹೂಗಳನ್ನು ಕೊಳ್ಳಲು ಬಂದ ವಿಟ ಪುರುಷರ ದುರ್ಬಲವಾದ ಹೃದಯಕ್ಕೆ ದಿಗಿಲು 
ಹುಟ್ಟಿಸಿ ಹೂ ಬಾಣಗಳು ಚುಚ್ಚಿ ಕೊಳ್ಳ ಸಲು ಅವರು ಮೆ ಮರೆತರು. ಆಗ ಅವರ 
ಸಹಾಯಕರು ಬೇಗ ಅವರನ್ನು ಹೂಗೊಳದ ಕಡೆ ಕರೆದುಕೊಂಡು ಹೋಗಿ ಮದನಾಗ್ನಿ 
ಯನ್ನು ಆರಿಸಲು ಯತ್ನಿಸಿದರು. ಹೂಗಳನ್ನು ಒಪ್ಪವಾಗಿ ಕಟ್ಟಿ ಹೊಸ ಹೂ 
ಮಾಲೆಗಳನ್ನು ಎತ್ತಿಹಿಡಿದ ಮಾಲೆಗಾರ್ತಿಯರು ಅದಕ್ಕೆ ಕಾರಣರಾಗಿದ್ದ ರು, ೪೧. 
ತೋಳುಗಳೆಂಬ ಬಳಿ ಗಳು ವಿಧವಿಧವಾದ ಹೂಗಳನ್ನು ಬಿಟ್ಟುಮೋ ? ಕಾಮನಬಾಣಗಳು 
ಯುವತಿಯರಿಂದ ಸೆರೆ ಹಿಡಿಯಲ್ಪಟ್ಟಿರುವುವೋ ? ಅಥವಾ ಸುವಾಸನೆಯುಳ್ಳ ಉಸಿರಿಗೆ 
ಸೋತು ಬಂದ ಶ್ರೇಷ್ಠವಾದ ದುಂಬಿಗಳ ಮಾಲಿಕೆಯೋ ? ಹೇಳು! ಎಂಬಂತೆ ದಿವ್ಯ 
ವಾದ ಸುಗಂಧದಿಂದ ಮನೋಹರವಾದ ಹೊಚ್ಚ ಹೊಸ ಹೂವಿನ ಮಾಲೆಗಳನ್ನು ಬಾಲೆ 


೨೮ ಅಭಿನವ ದಶಕುಮಾರ ಚರಿತೆ 


ಉ ॥ ಸಾರಸುಗಂಧದಿಂದೆಸೆವ ಪೂವಿನಮಾಲೆಯನೀವೆನಿತ್ತ ಬಾ 
ಬಾರೆಲೆ ಧೂರ್ತಯೆಂಬವರ ತೋಳಮೊದಲ್ಲಳನುನ್ನತಸ್ತನಾ 
ಕಾರಮನೆಯ್ದೆ ಕಂಡು ನಡೆಗೆಟ್ಟಿರೆ ದೂರದೊಳಿರ್ಪರೇಕೆನಲ್‌ 
ದೂರಿತರಲ್ಲೆ ಪುಪ್ಪವತಿಯರ್‌ ಪರಿಭಾವಿಸೆ ನೀತಿವಂತರೊಳ್‌ ೪೨ 


ವ॥ ಎಂಬ ವಿಟರ ಚತುರೋಕ್ತಿ ಪರಿವೃತಮಾದ ಮಾಲೆಗಾಅವಸರದಿಂ ಮುಂದೆ 


ಮ ಸ್ತ॥ ರತಿರೂಪಾಂಚದ್ಭ್ವಜಂ ಮನ್ಮಥನಿಚಿತಪತಾಕಾಳಿ ಸೌಭಾಗ್ಯಘಂಟಾ 
ಯತಬದ್ಧದ್ಧಾರಮಂಗೋದೃವಚರಿತಕಥಾಲೇಖ್ಯ ಸದ್ದಿತ್ತಿಪಾರಾ 
ವತಕೀರ ಶ್ರೇಣಿ ವಿಭ್ರಾಜಿತ ಮಣಿಮಯಕೂಟಂ,...ವಿಟಾ 
ನ್ವಿತ ಶೋಭಾವೇದಿಕಾ ವಿಸ್ಮಯವೆನಿಸುವುದಲ್ಲಲ್ಲಿ ವೇಶ್ಯಾಲಯಂಗಳ್‌ ೪೩ 


ಹದಿಅಕಿನಗೊಟ್ಟಿ ಹಂಗಿಸುವನಾಣ್ನುಡಿ ಅಚ್ಚೆಯಮಾತು ಕೆಲ್ಲೆ ನೋ k 
ಡದ ಬೆಲೆ ಟಕ್ಕಿನೊಲ್ಮೆ ಹೆರೆಹಚ್ಚದಮೋಹಮಸತ್ಯದಾಣೆ ನಿ 
ಲ್ಲದ ಪುಸಿತೋಟಿಯಲ್ಲದುಪತಾಪಮೆನಿಪ್ಪ ಸಮಸ್ತ ವೈಶಿಕಂ 
ಸುದತಿಯರಾದವೊಲ್‌ ಸುಟಿತಿವುದಾ ಪುರದೊಳ*ಗಣಿಕಾ ಕದಂಬಕಂ ೪೪ 


ಯರು ಅಲ್ಲಿ ಎತ್ತಿಹಿಡಿಯುತ್ತಾರೆ. ೪೨. "ಎಲೆ, ಧೂರ್ತನೆ ಇತ್ತ ಬಾ ಬಾ, ಸಾರವಾದ 
ಸುಗಂಧದಿಂದ. ಮನೋಹರವಾದ ಹೂಮಾಲೆಯನ್ನು ಕೊಡುವೆನು' ಎಂದು ಕೂಗಿ ಕರೆ 
ಯುತ್ತಿರುವ ಮಾಲಗಾರ್ತಿಯರ ಕಂಕುಳ ಮೂಲವನ್ನೂ ಉನ್ನತವಾದ ಮೊಲೆಗಳ ಗಾತ್ರ 
ವನ್ನೂ ನೋಡಿ ವಿಟರು ಬೆರಗಾಗಿ ಚಲಿಸದೆ ನಿಂತು ಬಿಟ್ಟರು. ಆಗ ಅವರು "ಏಕೆ ದೂರ 
ದಲ್ಲಿಯೇ ನಿಂತಿರಿ' ? ಎಂದು ಕೇಳಿದರು. ನೀತಿವಂತರು ಪುಷ್ಪವತಿಯರ (1. ಮಾಲೆ 
ಗಾರ್ತಿ 2. ಮುಟ್ಟಾದವಳು). ಹತ್ತಿರ ಬರಬಾರದು' ಎಂದು ವಿಟರು ಚಾತುರ್ಯದಿಂದ 
ಉತ್ತರಿಸಿದರು. ವ॥ ಹೀಗೆ ವಿಟ ಪುರುಷರ ಚತುರೋಕ್ತಿಗಳಿಂದ ತುಂಬಿದ ಹೂವಾಡಿ 
ಗರ ಕೇರಿಯಿಂದ ಮುಂದೆ. ೪೩. ವೇಶ್ಯೆಯರ ಮನೆಗಳು ವಿಸ್ಮಯಕರಗಳಾಗಿ ಕಂಗೊಳಿ 
ಸುತ್ತವೆ. ಆ ಮನೆಗಳ ಮೇಲೆ ರತಿಯ ಚಿತ್ರವುಳ್ಳ ಬಾವುಟಗಳಿವೆ, ಸುತ್ತ ಮದನನ 
ಚಿತ್ರಗಳುಳ್ಳ ಪತಾಕೆಗಳ ಸಾಲು ಕಂಗೊಳಿಸುತ್ತದೆ. ಸೌಭಾಗ್ಯ ಸೂಚಕವಾದ ಗಂಟೆಗಳನ್ನು 
ಬಾಗಿಲಲ್ಲಿ ಕಟ್ಟಿದೆ. ಗೋಡೆಗಳ ಮೇಲೆ ಮನ್ಮಥನ: ಕತೆಯ ಚಿತ್ರಗಳನ್ನು ಬರೆದಿದೆ, - 
ಮನೆಗಳ ಗೋಡೆಗಳ ಚಾಚುಗಲ್ಲುಗಳ ಮೇಲೆ ಗಿಳಿ ಪಾರಿವಾಳಗಳು ಸಾಲಾಗಿ ಕುಳಿತು 
ಶೋಭಿಸುತ್ತವೆ. ಅಲ್ಲಲ್ಲಿ ಸುಂದರವಾದ ಜಗಲಿಗಳ ಮೇಲೆ ವಿಟರು ಕುಳಿತಿದ್ದಾರೆ. ಇವು 
ಗಳಿಂದ ಸೂಳೆಯರ ಮನೆಗಳು ಮನೋಹರವಾಗಿದ್ದುವು. ೪೪. ಅಣಕದ ಮಾತುಗಳು 
ಹಂಗಿಸಿ ಅಡುವ ರೂಢಿಯ ಮಾತುಗಳು, ಗುಟ್ಟನ್ನು ರಟ್ಟು ಮಾಡುವ ಮುನಿಸಿನ 
ಮಾತುಗಳು, ಹಿಂದೆ ಮುಂದೆ ನೋಡದೆ ಹೇಳುವ ದುಬಾರಿ ಬೆಲೆ. ನಟನೆಯ . ಪ್ರೀತಿ, 
ಸ್ವಲ್ಪವೂ ಕಡಿಮೆಯಾಗದ ಮೋಹ, ಸುಳ್ಳು ಸುಳ್ಳಾಗಿ ಆಣೆಯಿಡುವುದು. ಎಡೆಬಿಡದೆ 


ಪ್ರಥಮಾಶ್ವಾಸಂ ೨೯ 


ವಣ ಆ ವೇಶ್ಯಾವಾಟಕ್ಕೆ ಸಮೀಪವಾಗಿ” 


ಮ ಸ್ತ್ರ ಸತತಂ ಸಂಗೀತಚಿತ್ರಂ ಸಕಲವಿವಿಧವಾದ್ಯೋತ್ಸವಂ ನೃತ್ಯ ವಿಭ್ರಾ 
ಜಿತಮುದ್ಯದ್ಧೂಪಧೂಮಕ್ಷುಭಿತಮಖಿಲ ಪೌರಾಣಮಂತ್ರಾನುವಾದಂ 
ಚಿತ ರಮ್ಯಾಷ್ಟಾಪಹಂ ಮಂಜುಳಮಣಿಕಲಶಂ ಪೆಂಪುವೆತ್ತಿರ್ಪದೇವಾ 
ಯತನಂ ಕಣ್ಣೊ ಪ್ಪುಗುಂ ತತ್ಸುರವರದೊಳನೂನ ಪ್ರಸಾದಂಗಳಿಂದಂ ೪೫ 


ವ॥ ಅನಂತರಂ 


ವಿಮಲಪ್ರಾಸಾದ ಭಿತ್ತಿಪ್ರಕಟಘನಸುಧಾಕಾಂತಿಗಳ್‌ ಚಂದ್ರಿಕಾ ವಿ 
ಭ್ರಮಮೆಂಬಂತೊಪ್ಪೆ ನಾನಾಮಣಿಮಯ ಕಳಶಶ್ರೇಣಿಗಳ್‌ ತಾರಕಾಚಿ 
ಶ್ರಮನೆತ್ತಂ ಬೀಳ? ಭಾಸ್ವತ್ಕುಮುದಮನೊಲವಿಂ ಪೆರ್ಚಿಸುತ್ತಾವಗಂ ಸಂ 
ಭ್ರಮದಿಂ ಚೆಲ್ಹಾದರಾಜಾಲಯಮಭಿನವಪೂರ್ವಾದ್ರಿಯಂತೊಪ್ಪಿತೋರ್ಕುಂ 


೪೬ 
ವ8 ಅಂತು ಪೊಗಟಕ್ಕಿಗಳುಂಬಮಾಗಿರೆ 
ಕಂ॥ ತತ್ತುರಪತಿ ನೃಪಮೌಳಿ ಲ 
ಸತ್ಪಾದಪಯೋಜನಖಿಳ ಜನತಾ ನಿಜ ಸಂ 
ಪತ್ಪೂರಕನಭಿಜನಹಿತ 
ಸತ್ಸದನುಜ* ರಾಜಹಂಸನೆಂಬ ನರೇಂದ್ರಂ ೪೭ 


ನಡೆಯುವ ಹುಸಿಜಗಳ, ಅಲ್ಲದೆ ಉಪದ್ರವಕರಗಳಾದ ಎಲ್ಲ ಬಗೆಯ ಮೋಸಗಳು, 
ಇವೆಲ್ಲವೂ ಹೆಂಗಸರ ರೂಪವನ್ನು ಧರಿಸಿವೆಯೋ ಎಂಬಂತೆ ಕಾಣುವ ಸೂಳೆಯರು. 
ಆ ಪುರದಲ್ಲಿ ಗುಂಪು ಗುಂಪಾಗಿ ಸಂಚರಿಸುತ್ತಾರೆ. ವ॥ ಆ ಸೂಳೆ ಗೇರಿಯ ಹತ್ತಿರ 
೪೫. ಆ ಪುರವರದಲ್ಲಿ ಪ್ರಸಿದ್ಧವಾದ ದೇವಾಲಯವು ಎಲ್ಲರನ್ನೂ ಅನುಗ್ರಹಿಸುತ್ತಾ 
ಕುಂಗೊಳಿಸುತ್ತದೆ. ಅದು ಯಾವಾಗಲೂ ಸಂಗೀತದಿಂದ ಸುಂದರವಾಗಿದೆ. ಸಕಲ ವಿಧ 
ವಾದ್ಯ ಧ್ವನಿಗಳಿಂದಲೂ ನರ್ತನಗಳಿಂದಲೂ ಪ್ರಕಾಶಿಸುತ್ತದೆ. ಅಲ್ಲಿ ಮೇಲೇಳುವ 
ಧೂಪದ ಹೊಗೆ ಹರಡಿರುತ್ತದೆ. ಪುರಾಣಗಳ ಪ್ರವಚನಗಳೂ ಮಂತ್ರಗಳ ಪಠನವೂ 
ನಡೆಯುತ್ತಿರುತ್ತದೆ. ದೇವಾಲಯದ ಮೇಲೆ ಸುಂದರವೂ ಸುವರ್ಣಮಯವೂ ಆದ ರತ್ನ 
ಕಲಶವಿದೆ. ವ॥ ಅನಂತರ- ೪೬. ಯಾವಾಗಲೂ ಸಂಭ್ರಮದಿಂದ ಸುಂದರವಾದ ರಾಜಾ 
ಲಯವು ನೂತನವಾದ ಪೂರ್ವಾದ್ರಿಯಂತೆ ಪ್ರಕಾಶಿಸಿತು. ನಿರ್ಮಲವಾದ ಪ್ರಾಸಾದದ 
ಗೋಡೆಗಳಿಗೆ ಹಚ್ಚಿರುವ ಸುಣ್ಣದ ಹೊಳಪು ಬೆಳದಿಂಗಳ ವಿಲಾಸದಂತೆ ಒಪ್ಪಿತು. ಬಗೆ 
ಬಗೆಯ ರತ್ನಕಲಶಗಳು ಎಲ್ಲ ಕಡೆ ಹರಡಿದ ನಕ್ಷತ್ರಗಳಂತೆ ಕಂಡುವು. ಹೊಳೆಯುವ 
ಕುಮುದವನ್ನು ಹೆಚ್ಚಿಸುತ್ತಾ ಇದ್ದಿತು. ಟಿ ರಾಜಾಲಯ- ಅರಮನೆ ಮತ್ತು ಉದಯ 
ಗಿರಿ ಕುಮುದ ಭೂಮಿಗೆ ಆನಂದ ಮತ್ತು ನೈದಿಲೆ, ವ॥ ಹಾಗೆ ಹೊಗಳಿಕೆಗೆ ಮೀರಿ 
ರಲು. ೪೭. ರಾಜಹಂಸನೆಂಬ ನರೇಂದ್ರನು ಆ ನಗರದ ರಾಜನು. (ನಮಸ್ಕರಿಸುವಾಗ 
ಹಲವು ರಾಜರ ಕಿರೀಟಗಳ ರತ್ನಕಾಂತಿಯಿಂದ ಅವನ ಪಾದಕಮಲಗಳು ಹೊಳೆಯುತಿ 


ಶಿ 
ಡೆ 


೩೦ ಅಭಿನವ ದಶಕುಮಾರ ಚರಿತೆ 


ಕಂ] ಆತಂಗೆ ಸಚಿವರಾದರ್‌ 
ನೀತಿವಿದರ್‌ ಸದ್ದುಣಪ್ರಸಿದ್ಧರ್‌ ವಿಶ್ವ 
ಖ್ಯಾತರೆನಿಪೇಲ್ಲ ರುಂ ಧಾ 
ತ್ರೀ ತಿಲಕರ್‌ ಬುದ್ಧಿ ವಿದರತೀವ ಸಮರ್ಥರ್‌ ೪೮ 
ವಣ ಅವರಾರೆಂದೊಡೆ ರತ್ನೋದ್ಭವ ಪ್ರೇಮದತ್ತ ಕಾಮಪಾಲ ಸುಮಿತ್ರ ಸುಮತಿ 
ಸುಶ್ರುತ ಸತ್ಯವರ್ಮನೆಂಬೇಟ್ಟಠ್‌ ಅವರೊಳ್‌ ರತ್ನೋದೃವಂ ವ್ಯವಹಾರಕ್ಕೆ ಪ್ರೇಮದತ್ತಂ 
ತೀರ್ಥಯಾತ್ರೆಗೆ ಕಾಮಪಾಲಂ ದೇಶಾಂತರಕ್ಕೆ ಪೋಗೆ ಮಿಕ್ಕನಾಲ್ವರ್‌ ಪ್ರಧಾನರುಂ ತಾನುಂ 
ಮ॥ ಜನಪಂ ತನ್ನಭುಜಪ್ರತಾಪದಿನಮಾತ್ಯ ಶ್ರೇಷ್ಠರಿಂ ರಾಜ್ಯವ 
ರ್ಧನರಿಂ ಮಿತ್ರರಿನೊಪ್ಪುವಾತ್ತಬಲದಿಂ ಭಂಡಾರದಿಂ ದುರ್ಗದಿಂ 


ಘನಸಪ್ತಾಂಗವಿಳಾಸಮಂ ಪಡೆದುಮಂತೇಕಾಂಗವೀರಂ ದಲೆಂ 
ಬಿನಮೊಪ್ಪಂಬಡೆ*ವಂ ನೃಪಾಲತಿಲಕಂ ಭೂಪಾಲವಿದ್ಯಾಧರಂ ರ್ಳ 


ಕಂ॥ ಆತನ ಸತಿ ಗುಣವತಿ ಧೈ 
ರ್ಯಾತಿವಿಳಾಸ[ದರಿಮೆ(?)ಸೆವ]ಗಳಿ? ಮೆಸೆವ ರತಿ ವರ ಹಂಸ 
ವ್ರಾತಗತಿ ಲೋಕನುಶ ವಿ 
ಖ್ಯಾತೆಯೆ ವಸುಮತಿಯೆನಿಪ್ಟವನಿತಾರತ್ನಂ ೫೦ 


ದ್ಹುವು. ಅವನು ಎಲ್ಲ ಜನರ ಸಂಪತ್ತನ್ನೂ ಹೆಚ್ಚಿಸುತ್ತಿದ್ದನು. ಸಜ್ಜನರಿಗೆ ಆಶ್ರಯ 
ನಾಗಿದ್ದನು. ೪೮. ಆತನಿಗೆ ಏಳು ಜನ ಮಂತ್ರಿಗಳಿದ್ದರು. ಅವರೆಲ್ಲರೂ ನೀತಿ ಶಾಸ್ತ್ರ 
ವನ್ನರಿತವರು. ಸದ್ಗುಣಗಳಿಂದ ಪ ಸಿದ್ದರು. ಪ್ರಪಂಚದಲ್ಲಿಲ್ಲಾ ಹೆಸರು ಗಳಿಸಿದವರು, 
ಭೂಮಿಯಲ್ಲಿ ಶ್ರೇಷ್ಠರು. ತುಂಬ ಬುದ್ದಿವಂತರು ಮತ್ತು ದಕ್ಷರು. ವ॥ ಅವರು 
ಯಾರೆಂದರೆ, ರತ್ನೋದ್ಭವ, ಪ್ರೇಮದತ್ತ, ಕಾಮಪಾಲ, ಸುಮಿತ್ರ, ಸುಮತಿ, ಸುಶ್ರುತ, 
ಸತ್ಯವರ್ಮ ಎಂಬ ಹೆಸರಿನ ಏಳು ಜನರು. ಅವರಲ್ಲಿ ರತ್ನೋದ್ಧ ವನು ವ್ಯಾಪಾರಕ್ಕಾಗಿ, 
ಪ್ರೇಮದತ್ತನು ತೀರ್ಥಯಾತ್ರೆಗಾಗಿ, ಕಾಮಪಾಲನು ದೇಶಾಂತರ ಸಂಚಾರಕ್ಕಾಗಿ 
ಹೋಗಲು ಉಳಿದ ನಾಲ್ವರು ಮಂತ್ರಿಗಳೂ ತಾನೂ- ೪೯. ಭೂಪಾಲರಲ್ಲಿ ವಿದ್ಯಾ 
ಧರನೆನಿಸಿದ ಆ ರಾಜನು ತನ್ನ ತೋಳ್ಸಲದಿಂದಲೂ, ಶ್ರೇಷ್ಠರಾದ ಮಂತ್ರಿಗಳಿಂದಲೂ, 
ರಾಜ್ಯವನ್ನು ವೃದ್ಧಿಗೊಳಿಸುವ ಗೆಳೆಯರಿಂದಲೂ, ವಿಶ್ವಾಸ ಪಾತ್ರವಾದ ಸೈನ್ಯದಿಂದಲೂ, 
ಖಜಾನೆಯಿಂದಲೂ, ದುರ್ಗದಿಂದಲೂ, ಹೀಗೆ ಘನವಾದ ಸಪ್ತಾಂಗಗಳ ವಿಲಾಸ 
ದಿಂದಲೂ ಕೂಡಿ ರಾಜರಲ್ಲಿ ಶ್ರೇಷ್ಠನಾಗಿ ಏಕಾಂಗ ವೀರನೆಂದು ಹೆಸರು ಪಡೆದಿದ್ದನು. 
[ಟಿ॥ ಸ್ವಾಮಿ, ಅಮಾತ್ಯ, ಸುಹೃತ್‌, ಕೋಶ, ರಾಷ್ಟ್ರ, ದುರ್ಗ, ಸಿ ನ್ಯ ಇವು ಸಪ್ತಾಂಗ 
ಗಳು.] ೫೦. ವಸುಮತಿಯಂಬ ಸ್ತ್ರೀರತ್ನವು ಆ ರಾಜನ ಹೆಂಡತಿಯಾಗಿದ್ದಳು. ಅವಳು 
ಗುಣವತಿ. ಧೆ ರ್ಯ ಮತ್ತು ಬೆಡಗಿನಿಂದ ರತಿ. ಅವಳು ಹಂಸಗಮನೆ. ಲೋಕದ 


a 
]. ಮೋಘಂ ಬಗೆವಂ 


ಪ್ರಥಮಾಶ್ವಾಸಂ ೩೧ 


ವ॥ ಆ ಕಂಣಂತೆ ಒಂದು ದಿನಂ ನಿಜಕಾಂತ ಸಹಿತಂ 


ಮ ಸ್ರ8 ಎಳೆಮಾವಿಂ ಕೌಂಗಿನಿಂ ಸತ್ಯದಳಿಯಿನರನೇಜಕಿಲ್ಲಳಿಂ ದಾಡಿಮೀ ಸಂ 
ಕುಳದಿಂ ಚೆಂದೆಂಗಿನಿಂ ಸಂಪಗೆಯಿನಸುಗೆ(ಕೆ)ಯಿಂ ಬಕ್ಕೆಯಿಂ ಮಾತುಳುಂಗಂ 
ಗಳಿನುದ್ಕದ್ಧ್ವಾ ಕ್ಷೆಯಿಂ ಪೂದುಜುಗಲ ಲತೆಯಿಂ ಕೋಕಿಲಧ್ವಾನದಿಂ ಕಂ 
ಗೊಳಿಪೊಂದುದ್ಯಾನಮಂ ಭೋಂಕನೆ ಮನದೊಲವಿಂ ಕಾಂತೆ ಪೊಕ್ಕಳ್‌ ನಿತಾಂತಂ 


೫೧ 
ವ॥ ಅಲ್ಲಿ 
ಚಂ॥ ಮೃದುತರಮಾರ್ಗದಿಂ ಜಗವನಂಡಲೆವುದ್ದ ತ ಸತ್ವವೃತ್ತಿಯಿಂ 
ಮದನಶಿಲೀಮುಖಂಗಳೆನಿಸಿರ್ದು ಮೊಟಿಲ್ಪಶಿಲೀಮುಖಪ್ರಘಾ 
ತದಕಡುಪಿಂಗೆ ಸಿಲ್ಕುವುದಿದಾವ ವಿಳಾಸಮೆನುತ್ತೆ ತುಂಬಿಗ 
ಳ್ಮದ ನಟಿಗಂಪು ಪೊಂಪುಳಿಸೆಪೆಂಪೆಸೆದಿರ್ದುದು ಚಂಪಕವ್ರಜಂ ೫೨ 


ನಿರವಧಿಯಿಂ ಕುಳಿರ್ವುದಕಮಂ ನಡುನೆತ್ತಿಯೊಳಾಂತು ತನ್ನ ಕ 
ಣ್ವುರಿಗುಪಶಾಂತಿಯಂ ಪಡೆದನಿಲ್ಲಭವಂ ಬಿಸಿಲೊಳ್‌ಪೊದಟ್ಟು ಬಿ 
ತ್ತರಿಪೆಳನೀರ್ಗಳಂ ತಳೆದು ಶೈತ್ಯಮನೆಲ್ಲರೊಳೀವಪೆರ್ಮೆಗಾ 
ರ್ದೊರೆಯೆಮಗೆಂಬವೋಲ* ವನದೊಳಗ್ಗದ ತೆಂಗಿನ ಸಾಲ್ಗಳೊಪ್ಪು ಗುಂ ೫೩ 


ಹೊಗಳಿಕೆಯಿಂದ ವಿಖ್ಯಾತಳಾಗಿದ್ದಾಳೆ. ವ॥ ಆ ಕಾಂತೆಯು ಒಂದು ದಿನ ತನ್ನ ಕಾಂತ 
ನೊಡನೆ ೫೧. ಎಳೆಮಾವು, ಅಡಿಕೆ, ಬಾಳೆ, ಶ್ರೇಷ್ಠವಾದ ನೇರಿಳೆ, ದಾಳಿಂಬೆ, ಕೆಂದೆಂಗು. 
ಸಂಪಗೆ, ಅಸುಗೆ, ಸೀಹಲಸು, ಮಾದಳ-ಈ ಮೊದಲಾದ ಮರಗಳಿಂದಲೂ, ಹಬ್ಬಿದ 
ದಾಕ್ಷಿಯ ಬಳ್ಳಿಗಳಿಂದಲೂ, ಹೂಗೊಂಚಲುಗಳುಳ್ಳ ಬಳ್ಳಿಗಳಿಂದಲೂ. ಕೋಗಿಲೆಯ 
ಇನಿದನಿಯಿಂದಲೂ ಕಂಗೊಳಿಸುವ ಉದ್ಯಾನವನ್ನು ಮನದೊಲವಿನಿಂದ ಪ್ರವೇಶಿಸಿದಳು. 
ಅಲ್ಲಿ ೫೨. ಸಂಪಿಗೆ ಹೂಗಳು ಆತಿ ಮೃದುವಾದ ಮಾರ್ಗದಿಂದ ಜಗತ್ತನ್ನು ಕಾಡುವ 
ತನ್ನ ಅತಿಶಯವಾದ ಪರಾಕ್ರಮದಿಂದ ಮನ್ಮಥನ ಬಾಣಗಳು-ಶಿಲೀಮುಖಗಳು ಎಂದು 
ಪ್ರಸಿದ್ಧಿಯನ್ನು ಪಡೆದಿದ್ದುವು. ಆದರೂ ರೋಂಕರಿಸುತ್ತಿರುವ ಶಿಲೀಮುಖಗಳ (ದುಂಬಿ) 
ಏಟಿಗೆಸಿಕ್ಕುವುದೂ ಒಂದು ವಿನೋದವೇ! ಎಂದು ಯೋಚಿಸಿ ದುಂಬಿಗಳಿಗೆ ಹೆದರದೆ ತನ್ನ 
ಮಧುರವಾದ ಸುವಾಸನೆಯಿಂದ ರೋಮಾಂಚವನ್ನುಂಟುಮಾಡುತ್ತಾ ಶೋಭಿಸಂ 
ತ್ತಿದ್ದವು* ೫ನ. “ನಿರಂತರವಾಗಿ ನೆತ್ತಿಯಮೇಲೆ ತಂಪಾದ ಗಂಗೆಯ ನೀರನ್ನು 
ತಳದಿದ್ದರೂ, ಶಿವನು ತನ್ನ ಹಣೆಗಣ್ಣಿನ ಬೆಂಕಿಯುರಿಗೆ ಉಪಶಾಂತಿಯನ್ನು ಪಡೆಯಲಿಲ್ಲ 
ಆದರೆ ಬಿಸಿಲಿನಲ್ಲಿ ಕಾಯುವ ಎಳೆನೀರುಗಳನ್ನು ತಲೆಯಮೇಲೆ ಹೊತ್ತು ಎಲ್ಲರಿಗೂ 
ತಂಪನ್ನು ನೀಡುವ ಹಿರಿಮೆ ನಮ್ಮದು. ನಮಗೆ ಸಮರಾದವರು ಮತ್ತೆ ಯಾರಿದ್ದಾರೆ?” 
ಎಂದು ಹೇಳುತ್ತಿರುವಂತೆ ಶೆ ್ರೀಷ್ಠವಾದ ತೆಂಗಿನ ಮರಗಳ ಸಾಲುಗಳು ವನದಲ್ಲಿ ಪ್ರಕಾಶಿ 

*ಟಿಕ ಶಿಲೀಮುಖವು ಶಿಲೀಮುಖಕ್ಕೆ ಹೆದರಬೇಕೆ ? ಸಂಪಗೆಯು ದುಂಬಿಗಳಿಗೆ ಹೆದರ 


ಲಿಲ್ಲ. ಎಂದು ಚಮತ್ಕಾರವಾಗಿ ವರ್ಣಿಸಲಾಗಿದೆ. ದುಂಬಿಗಳು ಸಂಪಿಗೆಗೆ ಎರಗುವುದೇ ಇಲ್ಲ, 
ಇದೇ ಅದರ ಹಿರಿಮೆ. 


೩೨ ಅಭಿನವ ದಶಕುಮಾರ ಚರಿತೆ 


ವ॥ ಅಂತೆಸೆವ ಉಪವನದ ಮಧ್ಯದಲ್ಲಿ 


ಮಸ್ತ॥ ಇದೆ ಮೀಂಗಳ್‌ ಮೀಂಗಳುದ್ಯದ್ಧ _ಮರವನೊಳಕೊಂಡಬ್ಬವಬ್ಬಂ ವಳರ್ಕ್ಷ 
ಚ್ಛದಹಂಸಂ ಹಂಸಮತ್ಯದ್ಭುತ ಲಲಿತ ಲಸತ್ಪುಷ್ಕರಂ ಪುಷ್ಕರಂ ಬೇ 
ಗದಿನೈಳಾಭಾಗಕ್ಕೆ ನೈರ್ಮಲ್ಯಮನೆಸಗೆ ಶರತ್ಯಾಲದಾಕಾಶಮೇಲ್ತಿಂ 
ದುದೆನಲ್‌ ಚೆಲ್ಹಾದ ಪದ್ಮಾಕರಮನೊಲವಿನಿಂ ಕಂಡು ಕೊಂಡಾಡುತಿರ್ದಳ್‌ ೫೪ 


ಕಂ॥ ಶತಪತ್ರನೇತ್ರಹಸ್ತ 
ಸ್ಥಿತಿಯಂತಿರೆ ಚಕ್ರಸಂಯುತಂ ಮಾಸದವೊಲ್‌ 
ಸಿತಪಕ್ಷಬಹುಳಪಕ್ಷಾ 
ಗತಿಯಿಂ ರಂಜಿಪುದಖಂಡಮಂಬುಜಹಂಡಂ ೫೫ 


ವ8 ಅಂತೆಸೆವ ಪುಂಡರೀಕಷಂಡಮಂ ವಸುಮತೀದೇವಿಯೆವೆಯಿಕ್ಕದೆ ನೋಟಕಿನಮಲ್ಲಿ 


ಚಂ॥ ತಿಳಿಗೊಳದಿಂಬಿನಿಂ ಮಜಯನಿಟ್ಟು ಸರೋಜದಬೀಜರಾಜಿಯಂ 
ಘಳಿಲನೆತಂದು ಚಂಚುಪುಟದೊಳ್‌ ನಿಜಚಂಚುವನಿಟ್ಟುಕೊಟ್ಟು ಕೋ 
ಮಳಸಿತಪಕ್ಷಮಂ ಪೊದಿಸಿಲಾಲಿಪ ಹಂಸೆಯಪುತ್ರಮೋಹಮಂ 
ಲಳನೆ ಸಮಂತುಕಂಡು ಮಿಗೆ ಚಿಂತಿಸಿದಳ್‌ ಸುಕುಮಾರಲಾಭಮಂ ೫೬ 


ಸುತ್ತಿದ್ದವು. ಹಾಗೆ ಶೋಭಿಸುವ ಉಪವನದ ನಡುವೆ ೫೪. ಮೀನುಗಳೇ ನಕ್ಷತ್ರಗಳು 
ಮೇಲೆರಗುವ ದುಂಬಿಯುಳ್ಳ ತಾವರೆಯೇ ಚಂದ್ರ, ಬಿಳುಪಾದ ಗರಿಗಳುಳ್ಳ ಹಂಸವೇ, 
ಸೂರ್ಯ. ಅದ್ಭುತವಾಗಿ ಸುಂದರವಾಗಿ ಹೊಳೆಯುವ ನೀರೇ ಆಕಾಶ. ಇವುಗಳಿಂದ ಶರ 
ದೃತುವಿನ ಆಕಾಶವೇ ನಿರ್ಮಲತೆಯನ್ನುಂಟುಮಾಡಲು ಭೂಭಾಗಕ್ಕೆ ಇಳಿದು ಬಂದಿ 
ದೆಯೋ ಎಂಬಂತೆ ಕಾಣಿಸುವ ಕಮಲಾಕರವನ್ನು ನೋಡಿದ ಸುಮತಿಯು ತುಂಬ 
ಕೊಂಡಾಡುತ್ತಿದ್ದಳು, ಟಿ॥ ಇಲ್ಲಿ ತಾವರೆಯಲ್ಲಿ ದುಂಬಿಯ ಸಂಬಂಧವು ಚಂದ್ರನಲ್ಲಿ 
ರುವ ಕಳಂಕದ ಅಂದವನ್ನು ತೋರಿಸುತ್ತದೆ. ೫೫. ಅಖಂಡವಾದ ಕಮಲಗಳ ಗುಂಪು 
ತಾವರೆಯ ಎಸಳಿನಂತೆ ಕಣ್ಣುಳ್ಳ ನಾರಾಯಣನ ಹಸ್ತದಂತೆ ಚಕ್ರದಿಂದ ಕೂಡಿದೆ. 
ತಿಂಗಳಿನ ಹಾಗೆ ಶುಕ್ಲಪಕ್ಷ ಕೃಷ್ಣಪಕ್ಷಗಳ ಸಂಚಾರದಿಂದ ಮನೋಹರವಾಗಿದೆ. ಚಕ್ರ. 
ಚಕ್ರಾಯುಧ ಮತ್ತು ಚಕ್ರವಾಕ ಪಕ್ಷಿ, ಸಿತಪಕ್ಸ ಶುಕ್ಲೆ ಪಕ್ಷ ಮತ್ತು ಹಂಸ, ಬಹುಳ 
ಪಕ್ಷ ಕೃಷ್ಣ ಪಕ್ಷ ಮತ್ತು ಕಪ್ಪರೆಕ್ಕೆಯ ಹಕ್ಕಿಗಳು. ವ॥ ಹಾಗೆ ಪ್ರಕಾಶಿಸುವ 
ಕಮಲಗಳ ಗುಂಪನ್ನು ವಸುಮತೀದೇವಿಯು ರೆಪ್ಪೆ ಹಾಕದೆ ನೋಡುತ್ತಿರುವಾಗ ಅಲ್ಲಿ 
೫೬. ತಿಳಿನೀರಿನ ಕೊಳದ ದಡದಲ್ಲಿ ಹಂಸಿ ತನ್ನ ಮರಿಯನ್ನಿಟ್ಟಿತು. ತಾವರೆಯ ಬೀಜ 
ಗಳನ್ನು ತಂದು ಅದರ ಕೊಕ್ಕಿನೊಳಗೆ ತನ್ನ ಕೊಕ್ಕನ್ನಿಟ್ಟು ಅದನ್ನು ತಿನ್ನಿಸಿತ. ಅನಂತರ 
ತನ್ನ ಮೃದುವಾದ ಬಿಳುಪಾದ ರೆಕ್ಕೆಯನ್ನು ಹೊದಿಸಿ ಲಾಲಿಸುತ್ತಿದ್ದಿತು. ಈ ತೆರನಾದ 
ಹಂಸಿಯ ಪುತ್ರ ಪ್ರೇಮವನ್ನು ಕಂಡು ವಸುಮತಿಯು ತನಗೂ ಮಕ್ಕಳಾಗಬೇಕೆಂದು 


ಪ ರ್ರಥವನಾಶ್ವಾ ಸಂ ೩೩ 


ಚಂ॥ ಚಿಲಿಪಿಲಿಗುಟ್ಟಿ ನುಣ್ಣೊದಳ್ಗಳಿಂ ಕಿವಿಗಿಂಪನೊಡರ್ಚಿ ಗೆಜ್ಜೆಗಳ 
ಘಲಿಕೆನಿಪಂತಿರೆಯ್ದಿ ಬಿಗಿಯಪ್ಪಿ ಕುಚಂಗಳನುಂಡು ಸೋಂಕಿಲೊಳ್‌ 
ಮಲಗಿ ಮನಕ್ಕೆ ಸಮ್ಮುದಮನೀವ ಕುಮಾರಕನಂ ಮದೀಯ ಸ 
ತ್ಕುಲ ಗೃ ಹದೀಪನಂ ಪಡೆವ ಸೈಪಿನ ಸುಗ್ಗಿಯದೆಂದು ಸಾರ್ಗುಮೋ ೫೭ 


ಕಂ॥ ಪಕ್ಷಿಮೊದಲಾಗಿ ಭವ ದುಃ 
ಖ ಕ್ಷಯಕಾರಣಮಿದೆಂದು ತನ್ನಯ ಶಿಶುವಂ 
ರಕ್ಷಿಸುತಿರ್ದಪುದದಜನ 
ತಿಕ್ತೀಣವ(ದಾ)ಯ್ತು ಭಾವಿಸಲ್‌ ಮಜ್ಜನ್ಮಂ ೫೮ 


ವ॥ ಎಂದು ಮತ್ತಂ 


ಇಷ್ಟ ಸುಖಕಾಮಭೋಗಮ 
ನಿಷ್ಟಂ ಸುತರಿಲ್ಲದರ್ಗೆನುತ್ತತಿ ಚಿಂತಾ 
ದಷ್ಟಾಂಗಿ ಸುಯ್ಲೂ ಹಾ! ಹಾ! 


ಕಷ್ಟವಿಧಾತ್ರಾ! ಯೆನುತ್ತೆ ಮೂರ್ಛೆಗೆ ಸಂದಳ* ೫೯ 


ಹಂಬಲಿಸಿದಳು. ೫೭. ಚಿಲಿಪಿಲಿ ಚಿಲಿಪಿಲಿಯೆಂದು ಗದ್ದಲಮಾಡುತ್ತಾ, ತಡವರಿಸುವ 
ತೊದಲುನುಡಿಗಳಿಂದ ಕಿವಿಗಳಿಗೆ ಆನಂದವನ್ನುಂಟುಮಾಡುತ್ತಾ, ಕಾಲಿನ ಕಿರುಗೆಜ್ಜೆ 
ಗಳನ್ನು ಘಲಿರ್‌ಘಲಿರ್‌ ಎಂದು ಸದ್ದುಮಾಡುತ್ತಾ, ಹತ್ತಿರ ಬಂದು ಬಿಗಿಯಾಗಿ ತಬ್ಬಿ 
ಕೊಂಡು ಮೊಲೆಹಾಲನ್ನು ಭೂಯ: ತಗುಲಿದಂತೆ ಪಕ್ಕದಲ್ಲಿ ಮಲಗಿ ಮನಸ್ಸಿ ಗೆ 
ಸಂತೋಷವನ್ನುಂಟುಮಾಡುವ, ನನ್ನ ಸತ್ಕುಲವನ್ನೂ ಮನೆಯನ್ನೂ ಬೆಳಗುವ ದೀಪ 
ವಾದ ಕುಮಾರನನ್ನು ಪಡೆಯುವ.ಪುಣ್ಯದ ಸುಗ್ಗಿಯ ಕಾಲವು ಜಿ ಬರುವುದೋ?” 
ಎಂದು ವಸುಮತಿಯು ಚಿಂತಿಸಿದಳು, ೫೮. ಜ್‌ ದುಃಖವನ್ನು ಹೋಗಲಾಡಿ 
ಸಲು ಇದು ಕಾರಣ' ಎಂದು ತಿಳಿದು ಪಕ್ಸಿ ಮೊದಲಾದ ತಿರ್ಯಗ್ಹಂತುಗಳೂ ಕೂಡ ತನ್ನ 
ತನ್ನ ಶಿಶುವನ್ನು ಸಾಕುತ್ತಿವೆ, ಆದುದರಿಂದ ವಿಚಾರಮಾಡಿದರೆ ಮಕ್ಕಳಿಲ್ಲದ ನನ್ನ 


4 
ಸಾ pe ಅಂಬೆ ಹ. ಶಾ. 
ಬ್ಮು ವ್ಯರ್ಥವಾಯಿ ತಿ, 


[a 
Ww 
A ೯ | | 

ಉಳಿ 0೪. "ಮಕ್ಕ ಳಿಲದವರಿಗೆ 


ಸುಖಕಾಮ Meir ಅರ್ಥ Rey ಸವು' ಎಂದು ಚಿಂತಾಕ್ರಾಂತಳಾಗಿ ನಿಟ್ಟು 


« ೯ನೆ pe ಹ 
ಸಿರುಬಿಟ್ಟ ಳು. "ಹಾ! | ಹಾ! ಸ ಷ್ಟಿಕರ್ತನ ! ಇದು ಕಷ್ಟ ಎಂದು ಹೇಳು ಈ ಮೈಮರೆತಳು. 


3 


೩೪ .. ಅಭಿನವ ದಶಕುಮಾರ ಚರಿತೆ 


ವ॥ ಅಂತು ಮೂರ್ಛೆ ವೋದರಸಿಯನರಸನೆಂತಾನುಮೆಟ್ಟಿರಿಸಿ ನಿಜ ನಿವಾಸಮಂ ಪುಗಿಸೆ 
ತನ್ನ ಮನದನ್ನಳಪ್ಪ ಕಮಳಿನಿಯೆಂಬ ತಾಂಬೂಲಕರಂಕವಾಹಿನಿ ತತ್ಕಾಂತೆಯಂ ಸಂತೈಸುತ್ತು 
ಮಿರೆಯಿರೆ 


ತರುಣಿಯ ಮಾಸಿದಂಗಲತೆ ಸೂಸಿದ ಕುಂತಳಮೊಯ್ಯನೊಯ್ಯನೋ 

ಸರಿಸುವ ಭಂಗಿ ಕೈಯಸೆಳೆ ಬಾಡಿದಪೂಮುಡಿ ಶೂನ್ಯಹಾರಮ 
ಚ್ವರಿಯಿನಿಷ್ಟಂಗದಾ ಸೊವಡು ಜಾಡ್ಯದ ಮೆ  ಕಡುಲಜ್ಜೆ ಕಜ್ಜಳಂ 
ಪರೆದಲರ್ಗಣ್ಣಳೆಂಬಿನಿತು ಪೇಲವೆ ಮಾಣಿಕವಾಂತಭಾವಮಂ ೬೦ 


ವ॥ ಅಂತು ವಸುಮತೀದೇವಿ ಪುಷ್ಪವತಿಯಾಗಿ ಚತುರ್ಥಸ್ನಾನಾನಂತರಂ 


ಇಂದುಕಳಾಧಿದೇವತೆ ಮನೋಹರ ನಿರ್ಮಲ ಪೂರ್ಣಚಂದ್ರಿಕಾ 
ಚಂದನದಣ್ಣನುತ್ಸವನ ತಾರಕಸಂಕುಳ ಪುಷ್ಪಮಾಲಿಕಾ 

ವೃಂದಮನಬ್ಬಿ ಫೇನಧವಳಾಂಬರಮಂ ಮನಮೊಲ್ಹಾತಾಳ್ವಳೆಂ 

ಬಂದಮೆನಲ್ಕೆ ಬೆಳ್ಳಸದನಂ ಮೆಜ್‌ದಿರ್ದುದು ತಲ್ಲತಾಂಗಿಯಾ ೬೧ 


ವ॥ ಅಂತು ಬೆಳ್ವಸದನಂಗೊಂಡು ನಯನಕಾಂತಿಕಾಮುದಿಯಿಂ ಪ್ರಿಯನಯನ ಕುಮಂ 
ದಮಂ ವಿಕಾಸಮನೆಯ್ಲಿಸುತ್ತುಂ ದಂತಮರೀಚಿದರ್ಪಣದಿಂ ಕಾಂತನಕಮನೀಯತೆಯಂ ಕವಲ್ವರಿ 


ವ॥ ಹಾಗೆ ಮೈಮರೆತ ಅರಸಿಯನ್ನು ಅರಸನು ಶೈತ್ಯೋಪಚಾರದಿಂದ ಹೇಗೋ 
ಎಚ್ಚರಿಸಿ ತನ್ನ ಮನೆಗೆ ಕರೆದುಕೊಂಡು ಹೋದನು. ಅಲ್ಲಿ ಅವಳಿಗೆ ತುಂಬ ಪ್ರಿಯಳಾದ 
ಕಮಳಿನಿಯೆಂಬ ತಾಂಬೂಲದ ಭರಣಿಯನ್ನು ಹೊರುವ ದಾಸಿಯು ಅವಳನ್ನು ಸಮಾ 
ಧಾನಮಾಡುತ್ತಾ ಇರಲು (ರಾಣಿಯು ಯತು ಮತಿಯಾದಳು). ೬೦, ತರುಣಿಯ 
ಮಾಸಿದ ಬಳಿ ಯಂಥ ಶರೀರ, ಅತ್ತಲಿತ್ತ ಕೆದರಿದ ತಲೆಗೂದಲು, ಮೆಲ್ಲಗೆ ಪಕ್ಕಕ್ಕೆ 
ಸರಿಯುವರೀತಿ, ಕೈಸೆಳೆತ, ಬಾಡಿದ ಹೂಮುಡಿದ ತಲೆಗೂದಲ ಗಂಟು, ಹಾರ ಧರಿಸದೇ 
ಇರುವುದು, ಆಶ್ಚರ್ಯಕರವಾದ ಶರೀರದ ಉಗ್ರಗಂಧ, ಅಲಸಿಕೆಯುಳ ಶರೀರ, ಹೆಚ್ಚಾದ 
ನಾಚಿಕೆ, ಕಾಡಿಗೆಯಿಲ್ಲದ ಹೂವಿನಹಾಗಿರುವ ಕಂಗಳು. ಈ ಎಲ್ಲ ಲಕ್ಷಣಗಳು ರಾಣಿಯು 
ಯತುಮತಿಯಾಗಿರುವಳೆಂಬುದನ್ನು ತಿಳಿಸುವುದಿಲ್ಲವೆ?' ವ॥ ಹೀಗೆ ವಸುಮತೀದೇವಿ 
ಯು ಖುಶುವಂತಿಯಾಗಿ ನಾಲ್ಕುನೆದಿನದ ಸ್ನಾನವಾದ ಮೇಲೆ ೬೧. ಚಂದ್ರಕಲೆಯ 
ಅಧಿದೇವತೆಯು ಮನೋಹರವಾದ ನಿರ್ಮಲವಾದ ಪೂರ್ಣಚಂದ್ರನ ಬೆಳದೀಗಳೆಂಬ 
ಗಂಧವನ್ನೂ, ಗಾಳಿಯಲ್ಲಿ ಒಲಿಯುತ್ತಿರುವ ನಕ್ಷತ್ರಗಳ ಸಮೂಹವೆಂಬ ಹೂಮಾಲೆ 
ಯನ್ನೂ, ಸಮುದ್ರದ ನೊರೆಯಂತೆ ಬಿಳುಪಾದ ಸೀರೆಯನೂ, ಪ್ರೀತಿಯಿಂದ ಧರಿಸಿ 
ದ್ಹಾಳೆಯೋ ಎಂಬಂತೆ ಆಲತಾಂಗಿಯ ಬಿಳುಪಾದ ಆಲಂಕಾರವು ಮೆರೆಯಿತು. ವ॥ 
ಹೀಗೆ ಬೆಳ್ಳಗಿರುವಂತೆ ಅಲಂಕಾರ ಮಾಡಿಕೊಂಡು, ಕಂಗಳಕಾಂತಿಯೆಂಬ ಬೆಳುದಿಂಗಳಿ 


ಪ್ರಥಮಾಶ್ವಾಸಂ ೩೫ 


ಸುತ್ತುಂ ತನುಪ್ರಭೆಯಿಂ ಮನೋವಲ್ಲಭನ ಮುದಮನೊದವಿಸುತ್ತುಂ ಮಂಗಳಪ್ರಚ್ಛ ಕೈದಾಚ್ಛಾದಿತ 
ಸಕಲ ಧೂಪಧೂಮಗಂಧಾಧಿವಾಸಿತಮಪ್ಪ ನಿಜವಲ್ಲಭನ ಶಯ್ಯಾತಳಕ್ಕೊಯ್ಯನೆ ಬರ್ಪುದುಂ 
ಕಂ॥ ಇಂದಿನ ನಡೆಯಿಂದಿನ ನುಡಿ 
ಯಿಂದಿನೆ ನಿಜಮುಖ ವಿಕಾಸಮಿಂದಿನ ನಗೆಗ 


ಣ್ಣಿಂದಿನ ಮನದನುರಾಗ ಮಿ 
ದೆಂದಿನ ಪರಿಯಲ್ವೆನುತ್ತೆ ನೃಪನೀಕ್ಷಿಸಿದಂ ೬೨ 


ವ8 ಅಂತರಸುಕಾಂತೆಯ ಮುಖಾರವಿಂದಮಂ ನೋಡಿ ಹರ್ಹವಾರ್ಧಿಪರಿಕಾಲ್‌ಮಸಗೆ 


ಕಂ॥ ಮಿಸುನಿಯ ಕಡಗದಕೀಲಂ 
ಸಸಿನಂಗೆಯ್ವಂತೆ ಪೊರೆದಲಕ್ತಕರಾಗಂ 
ಪಸರಿಸುವ ಹಸ್ತಮಂ ಪಿಡಿ 
ದು ಸಮೀಪಕ್ಕೊಲ್ಲು ಕರೆದನಬಲೆಯನರಸಂ ೬೩ 


ವ॥ ಅಂತು ಕರೆದು ಪರ್ಯಂಕದೊಳ೪ಳ" ಕುಳಿ ರಿಸಿ 


ಚಂ॥ ಸೊಗಸಿನಲಲ್ಲೆ ಕೋಮಲಕಚಗ್ರಹಣಂ ಪುಳಕಂಗಳುಣ್ಮುವ 
ಪ್ಪುಗೆ ಮೃದುಚುಂಬನಂ ಸರಸತುಂಗರದಚ್ಛದಪೀಡನಂ ರುಚಿ 
ದ್ವಿಗುಣಿತ ಕಾಮಕೇಳಿಯೆನಿಪಿಂತಿವು ಚಿತ್ತಸುಖಾನುರಾಗಮಂ 
ಬಗೆಗೊಳಿಸಲ್ಕೆ ಕೂಡುತತಿ ಸೌಖ್ಯಸುಧಾಂಬುಧಿಯೊಳ್‌ ಮುಟುಂಗಿದರ್‌ ೬೪ 


ನಿಂದ ಕಾಂತನ ಕಂಗಳೆಂಬ ನೈದಿಲೆಯನ್ನರಳಿಸುತ್ತಾ ಹಲ್ಲಿನ ಕಿರಣಗಳೆಂಬ ಕನ್ನಡಿಯಿಂದ 
ಪತಿಯ ಸೌಂದರ್ಯವನ್ನು ಸುತ್ತ ಹರಡುತ್ತಾ, ಮೈಹೊಳಪಿನಿಂದ ಪ್ರಿಯನ ಮನಸ್ಸಿನ 
ಆನಂದವನ್ನು ಹೆಚ್ಚಿಸುತ್ತಾ, ಮಂಗಳಕರಗಳಿಂದ ದುಪಟಿಗಳನ್ನು ಹೊದಿಸಿದ ಅನೇಕ 
ವಿಧವಾದ ಧೂಪಗಳ ಹೊಗೆಯಿಂದಲೂ ಗಂಧಾದಿಗಳಿಂದ ಸುವಾಸಿತವಾದ ತನ್ನ ಪ್ರಿಯನ 
ಹಾಸಿಗೆಯ ಮೇಲಕ್ಕೆ ಮೆಲ್ಲನೆ ಬಂದಳು. ೬೨. ಅವಳ ಇಂದಿನ ನಡೆ, ನುಡಿ, ಮುಖ 
ವಿಕಾಸ, ನಗೆಗಣ್ಣು ಮನಸ್ಸಿನ ಅನುರಾಗ ಇವು ಎಂದಿನಂತೆ ಇಲ್ಲ. ಹೊಸ ಪರಿಯಾಗಿದೆ 
ಎಂದು ತಿಳಿದು ರಾಜನು ಕಾಂತೆಯನ್ನು ನೋಡಿದನು. ಅವಳ ನಡೆ ನುಡಿ, ನೋಟಗಳಲ್ಲಿ 
ಹೊಸ ಆಕರ್ಷಣೆಯಿದ್ದಿತು. ಅದನ್ನು ರಾಜು ಗಮನಿಸಿ ಹರ್ಷಿತನಾದನು. ವ॥ ಹಾಗೆ 
ರಾಜನು ಪ್ರಿಯೆಯ ಮುಖವನ್ನು ನೋಡಿದಾಗ ಅವನ ಹರ್ಷಸಾಗರವು ಉಕ್ಕಿ ಕಾಲುವೆ 
ಯಾಗಿ ಹರಿಯಿತು... ೬೩. ಚಿನ್ನದ ಕಡಗದ ಕೀಲನ್ನು ಸರಿಪಡಿಸಂವನೋ ಎಂಬಂತೆ ಅರ 
ಗಿನ ಬಣ್ಣ ಹಚ್ಚಿದ ಅವಳ ಕೈಯನ್ನು ಹಿಡಿದು ರಾಜನು ಆ ಅಬಲೆಯನ್ನು ಪ್ರೀತಿಸಿ ತನ್ನ 
ಹತ್ತಿರಕ್ಕೆ ಕರೆದನು. ವ॥ ಹಾಗೆ ಕರೆದಂ ಮಂಚದ ಮೇಲೆ ಕುಳ್ಳಿರಿಸಿಕೊಂಡು, ೬೪. 
ಸೊಗಸಾಗಿ ಪ್ರೀತಿಯ ವರಾತುಗಳನ್ನಾಡುತ್ತಾ, ಕೋಮಲವಾದ ರೀತಿಯಲ್ಲಿ ತಲೆ 
ಗೂದಲನ್ನು ಹಿಡಿದುಕೊಳ್ಳು ತ್ತಾ, ರೋಮಾಂಚವಾಗುವಂತೆ ತಬ್ಬಿಕೊಳ್ಳು ತ್ತಾ, ಮೃದು 


ವಾಗಿ ಮುತ್ತಿಡುತ್ತಾ. ಸರಸಪಾದ ತುಟಿಗಳನ್ನು ಕಚ್ಚಿ ಪೀಡಿಸುತ್ತಾ ಇವುಗಳಿಂದ 
೪ 


೩೬ ಅಭಿನವ ದಶಕುಮಾರ ಚರಿತೆ 


ವ॥ ಅಂತು ಸುಸಿಲೆಸಕದಿಂ ವಸುಮತೀವಲ್ಲಭೆಯುಂ ವಸುಧಾಧಿಪತಿಯುಂ ಬಟಿಲ್ಲು 


ವಿಳಸದಮರಾಪಗಾ ಸ 

ತ್ಹುಳಿನ ಸ್ಥಳದಲ್ಲಿ ಹಂಸಿಹಂಸರ್‌ ನಿದ್ರಾ 

ಏಳರಾಗಿರ್ಪಂತೆಸೆದರ್‌ | 

ಸುಳಳಿತಮೃದುತಳ್ಳದಲ್ಲಿ ತದ್ದಂಪತಿಗಳ್‌ ೬೫ 


ವ॥ ಅಂತು ನಿದ್ರಾಸಕ್ತರಾಗಿರ್ದಾಗಳ್‌ ಬೆಳೆಗಪ್ಪಜಾವದೊಳ್‌ ವಸುಮತೀದೇವಿ 


ಕಂ॥ ಸುರಕರಿಯನಿಂದುವಂ ಕೇ 
ಸರಿಯಂ ದುಗ್ಳುಬ್ಭಿಯಂ ದಿವಾಕರನಂ ಬಂ 
ಧುರ ಪುಷ್ಪಮಾಲೆಯಂ ವಾ 
ರಿರುಹಾನನೆ ಕನಸಿನೊಳ್‌ ಮಿಗೆ ಕಂಡಳ್‌ ಹಹ 


ವ॥ ಅಂತು ಸುಸ್ವಪ್ನಮಂ ಕಂಡು ಸುಖನಿದ್ರೆದಿಳಿದು ಕುಳ್ಳಿರ್ದರಸಂಗೆ ತದ್ವಿಶೇಷಮಂ 


ಪೇಲಲರಸಂ ಬೆಳಗಾಗಲೊಡಂ ಪುರೋಹಿತರಂ ಕರೆಯಿಸಿ ತದ್ವೃತ್ತಾಂತಮಂ ಪೇಟಿಲೊಡಂ 


ಕಂ॥ ಕರಿಯಿಂ ಶಶಿಯಿ3ಂ ಹರಿಯಿಂ 
ಶರನಿಧಿಯಿಂ ರವಿಯಿನೆಸೆವ ಪುಷ್ಪದಿನಧಿಕಂ 
ಕರುಣಿ ಪರಾಕ್ರಮಿ ಪೂಜ್ಯಂ 
ಸ್ಥಿರತೇಜಂ ನ ಪತಿ ಪುಟ್ಟುಗುಂ ಸುಕುಮಾರಂ ೬೭ 


ಇಮ್ಮಡಿಸಿದ ರುಚಿಯುಳ್ಳ ಕಾಮಕೇಳಿಯನ್ನು ನಡೆಯಿಸುತ್ತಾ, ಮನಸ್ಸಿಗೆ ಹೆಚ್ಚಾದ 
'ಸುಖಾನುರಾಗವನ್ನುಂಟುಮಾಡಂವಂತೆ ಪರಸ್ಪರ ಕೂಡುತ್ತಾ ಅತಿ ಸೌಖ್ಯವೆಂಬ ಅಮೃತ 
ಸಾಗರದಲ್ಲಿ ಮುಳುಗಿದರು. ವ॥ ಹಾಗೆ ರತಿಕ್ರೀಡೆಯನ್ನು ನಡೆಯಿಸಿ ವಸುಮತೀ 
ದೇವಿಯೂ ರಾಜನೂ ಬಳಲಿ-- ೬೫. ಮನೋಹರವಾದ ಮೃದುವಾದ ಹಾಸಿಗೆಯ 
ಮೇಲೆ ಮಲಗಿದ್ದ ಆ ದಂಪತಿಗಳು ಉಜ್ಜ್ವಲವಾದ ಗಂಗಾನದಿಯ ಮರಳು ರಾಶಿಯ 
ಮೇಲೆ ನಿದ್ದೆ ಮಾಡುತ್ತಿದ್ದ ಹಂಸಿ ಹಂಸಗಳ ಜೋಡಿಯಂತೆ ಎಸೆದರು. ಹಾಗೆ ನಿದ್ರಿಸು 
ತ್ರಿರುವಾಗ ಬೆಳಗಿನ ಜಾವದಲ್ಲಿ ವಸುಮತೀದೇವಿಯು ೬೬. ಐರಾವತ, ಚಂದ್ರ, ಸಿಂಹ, 
ಕ್ಸೀರಸಮುದ್ರ, ಸೂರ್ಯ, ಸುಂದರವಾದ ಹೂವಿನ ಹಾರ, ಇವುಗಳನ್ನು ಕನಸಿನಲ್ಲಿ 
ಕಂಡಳು. ವ॥ ಹಾಗೆ ಸುಸ್ವಪ್ನವನ್ನು ಕಂಡು ಸುಖನಿದ್ರೆ ತಿಳಿದು, ಎದ್ದು ಕುಳಿತಿದ್ದ ಅರಸನಿಗೆ 
ಆ ಸ್ವಪ್ನ ವೃತ್ತಾಂತವನ್ನು ಹೇಳಿದಳು. ಅರಸನು ಬೆಳಗಾದ ಕೂಡಲೆ ಪುರೋಹಿತರನ್ನು 
ಕರೆಯಿಸಿ ಆ ವಿಷಯವನ್ನು ತಿಳಿಸಿದನು. ೬೭. ಆನೆ, ಚಂದ್ರ, ಸಿಂಹ, ಸಮುದ್ರ, 
ಸೂರ್ಯ, ಹೂವು ಇವುಗಳನ್ನು ಸ ಕಂಡುದರಿಂದ, ಕರುಣಿಯೂ, ಪರಾಕ್ರಮಿಯೂ, 
ಪೂಜ್ಯನೂ ಸ್ಥಿರವಾದ ತೇಜಸ್ಸುಳ್ಳವನೂ ಆದ ರಾಜಕುಮಾರನು ಹುಟ್ಟುವನು, 


ಪ ಶ್ರಿಥಮಾಶ್ವಾಸಂ ೩೭ 


ವ॥ ಎಂದು ಸ್ವಪ್ನಫಲಮಂ ಪೇಟ್ಟಿ ಪುರೋಹಿತಂಗೆ ಕರ್ಪೂರತಾಂಬೂಲಾದಿ ದಾನ 
ದಿಂ ಕಳಿಪಿ ಬಟಿಕಾದಿನಂ ಮೊದಲಾಗಿ ವಸುಮತೀದೇವಿ ನಾನಾವ್ರತನಿಯಮದಿಂದಿರ್ಫಿನಂ 
ಪಲವುಂದಿನಂ ಕಳೆಯೆ 


ಕಂ॥ ನಡೆಯೊಳಡಿಯಿಟ್ಟು ಪೆಂಪಿನ 
ನಡುವಿನೊಳೆಡೆಗೆಯ್ದು ನುಡಿಯೊಳೆಡೆ ಸಂದಲರ್ಗ 
ಣ್ಲಡೆವಿಡಿದು, ನೆಲಸಿ ಚೆಲ್ವಂ 
ಪಡೆದೆಸೆದತ್ತಲಸವೃತ್ತಿ ತತ್ಕೋಮಲೆಯಾ ೬೮ 


ವ॥ ಅದಂ ಕಮಳಿನಿ ಕಂಡಿಳಾಪತಿಯ ಸಮಯಂಬಡೆದೇಕಾಂತಕ್ಕೆ ಬಂದು 


ಚಂ॥ ವನಿತೆಯ ಗರ್ಭಚಿಹ್ನಮತಿ ಕೌತುಕಮೆಂತೆನೆ ರತ್ನನೂಪುರ 
ಧ್ವನಿಗಲಸಿತ್ತು ಮಂದಗತಿಯೊಳ್ನಡು ಕಾಂಚಿಗೆ ತಿಣ್ಣವಾದುದಾ 
ನನರುಚಿಚಂದ್ರನೆಂಬುಪಮೆಗೊಪ್ಪಿ ದುದುಚ್ಚಕುಚಾಗ್ರಿಮಕ್ಕೆಕ 
ರ್ಪನುನಯವಾದುದಂಗಲತೆಕಾಂತಿಯನಾಂತುದಿಳಾಧಿನಾಯಕಾ ೬೯ 


ವ॥ ಎಂಬುದಾಗಿ ಕನಸಿನ ಫಲವನ್ನು ಹೇಳಿದ ಪುರೋಹಿತನನ್ನು ಪಚ್ಚ ಕರ್ಪೂರ 
ಮಿಶ್ರವಾದ ತಾಂಬೂಲವೇ ಮುಂತಾದ ಆನೇಕ ದಾನ ಸನ್ಮಾನಗಳಿಂದ ಗೌರವಿಸಿ 
ಕಳುಹಿಸಿದನು. ಬಳಿಕ ಆ ದಿನ ಮೊದಲುಗೊಂಡು ವಸುಮತಿದೇವಿಯು. ಅನೇಕ 
ವ್ರತಗಳನ್ನು ನಿಯಮದಿಂದ ಮಾಡಿದಳು. ಹಲವು ದಿನಗಳು ಹೀಗೆ ಕಳೆಯಲು 
೬೮. ಮೊದಲು ಅಲಸಿಕೆಯು ಅವಳ ನಡಗೆಯಲ್ಲಿ ಅಡಿಯಿಟ್ಟಿತು. ಅನಂತರ 
ಸೊಂಟದಲ್ಲಿ ಅವಕಾಶ ಮಾಡಿಕೊಂಡಿತು. ಆಮೇಲೆ ನುಡಿಯಲ್ಲಿ ಸೇರಿಕೊಂಡಿತು. 
ತರುವಾಯ ತಾವರೆಯ ಎಸಳಿನಂಥ ಕಂಗಳ ಕಡೆನೋಟವನ್ನು ಆಶ್ರಯಿಸಿತು. ಹೀಗೆ 
ಆ ಕೋಮ ಲಾಂಗಿಯ ಆಲಸ ವೃತ್ತಿಯು ಸುಂದರವಾಗಿ ಕಾಣಿಸಿತು. ಗರ್ಭಭಾರದಿಂದ 
ಅವಳು ಮೆಲ್ಲಗೆ ನಡೆಧಳು. ಸೊಂಟವು ದಪ್ಪವಾಗಿ ಚಲಿಸಲು ಕಷ್ಟವಾಯಿತು. 
ನುಡೆಯೂ.. ನೋಟವೂ : ನಿದಾನವಾಯಿತು.. ವ॥ ಅದನ್ನು: ಕಮಳಿನಿಯು 
ಕಂಡು ಸಮಯ ನೋಡಿ ರಾಜನೊಬ್ಬನೇ ಇರುವಾಗ ಹತ್ತಿರಕ್ಕೆ ಬಂದು ಹೇಳಿದಳು. 
೬೯, “ರಾಣಿಯ ಗರ್ಭ ಚಿಹ್ನೆಗಳು ಆಶ್ಚರ್ಯಕರಗಳಾಗಿವೆ. ಹೇಗೆಂದರೆ. -ಅವಳ ಮೆಲು 
ನಡೆಯು ರತ್ನದ ಕಾಲಂದಿಗೆಯ ಸದ್ದಿಗೆ ಬೇಸರಿಸಿತ್ತು. ಕೋಮಲವಾದ ಸೊಂಟಕ್ಕೆ 
ಒಡ್ಯಾಣವು ಭಾರವಾಯಿತು. ಮುಖದ ಕಾಂತಿಯು ಚಂದ್ರನ ಹೋಲಿಕೆಗೆ ಸರಿ 
ಹೊಂದಿತು. ಎತ್ತರವಾದ ಮೊಲೆಗಳ ತುದಿಗೆ ಕಪ್ಪು ಬಣ್ಣವು ಒಪ್ಪವಾಗಿದ್ದಿತು. 
ರಾಜನೆ ಅವಳ ಅಂಗಲತೆಯು ಕಾಂತಿಯುಕ್ತವಾಗಿದೆ.” ಟಿ. ಗರ್ಭಭಾರದಿಂದ ಒಡವೆ 
ಗಳನ್ನೂ ಧರಿಸಲು ಅವಳು ಇಪ್ಪಪಡಲಿಲ್ಲ. ಮುಖವು ಚಂದ್ರನಂತೆ ಕಾಂತಿಯುಕ್ತ 


ವಾಯಿತು, ಚೂಚುಕಗಳು ಕಪ್ಪಾದುವು. ಶರೀರವೇ ಕಾಂತಿಯಿಂದ ಹೊಳೆಯಿತು ಎಂದು 


ಆ. 


೩೮ ಅಭಿನವ ದಶಕುಮಾರ ಚರಿತೆ 


ವ॥ ಎಂದು ನಿರ್ಭರ ಗರ್ಭವಾರ್ತೆಯಂ ಪೇಟ್ಲು ಸೀಮಂತಸಮಯುವೆಂಬುದುಮರಸನ 
ವಳ್ಗೆ ಪಸಾಯನಂಗೊಟ್ಟು ಹರಮಾನಂದಮಂ ತಳೆದು 


ಮನೋಜ್ಞೆ॥ ಮಹೀತಳಾಧೀಶ್ವರಂ ನಿಜಮನೋರಮಾಾಗರ್ಭದಿಂ 
ಮಹೋತ್ಸವಾನಂದಮಂ ತಳೆದು ಗರ್ಭಸೀಮಂತದಿಂ 
ಸುಹೃದ್ದಿಧಾನ ಪ್ರಿಯಾಸ್ಪದಮಿದಕ್ಕೆನುತ್ತಾಕ್ಷಣಂ 
ಪ್ರಹಾರವರ್ಮಾಖ್ಯನಂ ಕರೆಯಲಟ್ಟಿದಂ ಭೂಭುಜಂ ೩೦ 


ವ॥ ಅಂತು ತನೆಗೆ ಪ್ರಾಣಮಿತ್ರನಪ್ಪ ಮಿಧಿಲಾಪತಿ ಪ್ರಹಾರವರ್ಮನಂ ನಿಜಕಾಂತೆ 
ಪ್ರಿಯಂವದೆ ಸಹಿತಂ ಬರ್ಪುದೆಂದು ಕರೆಯೆಕಳಿಪಿ 


ಚಂ॥ ಸಕಲಸುವಸ್ತ್ರಮಂ ಸಕಲ ನಿರ್ಮಲಸನ್ನುತರತ್ನಕೋಟಿಯಂ 
ಸಕಲಸುವಸ್ತುವಂ ತಳೆದು ತನ್ನ ಮನೋರಮೆಯಂಂ ಸುತರ್ಕಳುಂ 
ಪ್ರಕಟಿತ ಸೇನೆಯಂಂ ಬೆರಸು ಬಂದನನೇಕವಿಭೂತಿಯಿಂದೆ ಕೌ 
ತುಕಮೆನಿಸಲ್‌ ನೆಗಬ್ಬ ಮಿಥಿಲಾಪತಿ ಪುಷ್ಪಪುರಕ್ಕೆ ರಾಗದಿಂ ೭೧ 


ವ॥ ಅಂತು ಬಂದ ಪ್ರಹಾರವರ್ಮನಂ ರಾಜಹಂಸಂ ಪುರಪ್ರವೇಶಂ ಮಾಡಿಸಿ ವಸುಮತೀ 
ದೇವಿಯ ಸೀಮಂತ ಸಂಭ್ರಮದಿನಿರಲೊಡಂ 


ಭಾವ. ವ॥ ಎಂದು ತುಂಬು ಬಸುರಿನ ವಿಷಯವನ್ನು ಸೂಚಿಸಿ ಸೀಮಂತ ಸಮಯವೆಂದು 
ಹೇಳಿದಳು. ಅರಸನು ಸಂತಸದಿಂದ ಉಡುಗೊರೆಯನ್ನಿತ್ತು ಅವಳನ್ನು ಕಳುಹಿಸಿದನಂ. 
ಮತ್ತು ಪರಮಾನಂದಭರಿತನಾದನು. ೭೦. ರಾಜನು ತನ್ನ ಪ್ರಿಯೆಯ ಗರ್ಭಧಾರಣ 
ದಿಂದ ಸಂತುಷ್ಟನಾಗಿ “ಗರ್ಭ ಸಂಬಂಧವಾದ ಸೀಮಂತ ಮಹೋತ್ಸವವು ಮಿತ್ರರನ್ನು 
ಸಂಗ್ರಹಿಸುವ ಪ್ರಿಯಕರವಾದ ಉತ್ಸವವಾಗಲಿ” ಎಂದು ಯೋಚಿಸಿ ಕೂಡಲೆ ಪ್ರಹಾರ 
ವರ್ಮನೆಂಬುವನನ್ನು ಕರೆತರಲು ದೂತರನ್ನಟ್ಟಿದನು. ವ॥ ಹಾಗೆ ತನಗೆ ಜೀವದ 
ಗೆಳೆಯನೂ ಮಿಥಿಲೆಯ ಅರಸನೂ ಆದ ಪ್ರಹಾರವರ್ಮನು ತನ್ನ ಕಾಂತೆ ಪ್ರಿಯಂವದೆ 
ಯೊಡನೆ ಬರಬೇಕೆಂದು ಆತನನ್ನು ಕರೆಯಲು ದೂತರಿಗೆ ಹೇಳಿ ಕಳುಹಿಸಿದನು. ೭೧. 
ಹೆಸರುವಾಸಿಯಾದ ಮಿಥಿಲಾ ರಾಜನಾದ ಪ್ರಹಾರವರ್ಮನು ತನ್ನ ಜೊತೆಯಲ್ಲಿ ಅನೇಕ 
ವಿಧವಾದ ಉತ್ತಮ ವಸ್ತ್ರಗಳನ್ನೂ, ನಿರ್ಮಲವಾದ ಬೆಲೆಬಾಳುವ ರತ್ನ ಕೋಟಿಯನ್ನೂ 
ಅನೇಕ ಒಳ್ಳೆಯ ವಸ್ತುಗಳನ್ನೂ ತೆಗೆದುಕೊಂಡು ತನ್ನ ಹೆಂಡತಿ ಮಕ್ಕಳೊಡನೆ ಮತ್ತು 
ದೊಡ್ಡ ಸೈನ್ಯದೊಡನೆ ಅಚ್ಚ ರಿಯನ್ನುಂಟುಮಾಡುವ ಐಶ್ವರ್ಯದಿಂದ, ಪ್ರೀತಿಯಿಂದ 
ಪುಷ್ಪಪುರಕ್ಕೆ ಬಂದನು. ವ॥ ಹಾಗೆ ಬಂದ ಪ್ರಹಾರವರ್ಮನನ್ನು ರಾಜಹಂಸನು ಪುರ 
ದೊಳಕ್ಕೆ ಕರೆದೊಯ್ದನು. ಅನಂತರ ವಸುಮತಿಯ ಸೀಮಂತ ಮಹೋತ್ಸವದ ಸಡಗರ 


ಪ ಶ್ರೈಥಮಾಶ್ವಾಸಂ ರ೯ 


ಮ॥ ಪದಸಂಘಟ್ಟನೆಯಿಂ ಶಿಲೋಚ್ಚಯಕುಲಂ ನುರ್ಗಾಗೆ ಸೇನಾ ಪ್ರಭಾ 
ರದಿನುರ್ವೀತಳಮಲಕ್ಕಿ ದುರ್ದಮ ಧನುರ್ಜ್ಯಾರಾವದಿಂ ಸಿಂಧುಗಳ* 
ಕದಡಲ್‌ ತುಂಗಪತಾಕೆಯಿಂ ಗಗನವಾದಂತೀವೆ ಮೇಲೆತ್ತಿಮು 
ತ್ತಿದನೊತ್ತಂಬದೆ ರಾಜಹಂಸಪುರಮಂ ಶ್ರೀಮಾಳವಕ್ಟೋಣಿಪಂ ಕಿ 


ವ॥ ಅಂತು ಪೂರ್ವವಿರೋಧಿ ಮಾಳವದೇಶಾಧೀಶ್ವರನಪ್ಪ ಮಾನಸಾರಂ ಕುಸುಮ 
ಪುರಮಂ ಮುತ್ತಿ 


ಕವಿಕವಿ ನೂಂಕು ನೂಂಕಗಬಿಂಲಂಫಿಸಿ ಕೋಟೆಯನೇಜಕಯಾಳ್ಗಳಂ 
ತಿವಿತಿವಿಯೆಂದು ಲಗ್ಗೆ ವಣಿಸಿಯಂ ಪೊಡೆದಬ್ಬರಮುರ್ವಿಯುರ್ವಿಯಂ 
ಕಿ_ವಿಗಿಡಿಸುತ್ತಿರಲ” ದನಿಯದೇನೆನುತುಂ ಕಲಿರಾಜಹಂಸನ 
ಶ್ಚವನೊಸೆದೇಅಕಿಯೆಕ್ಕತುಳದಿಂ ಪೊಜಮಟ್ಟರಿಯೊಳ್‌ ಪೊಣರ್ಚಿದಂ ೭೩ 


ವ॥ ಆ ವ್ಯತಿಕರದೊಳ್‌ ತನ್ನಾಪ್ರಬಲವೆಲ್ಲಮುಂ ಪೊಜಮಟ್ಟಿ ಸುವುದುಂ ಮೀಟಿಕಿದ 
ಮುಕ್ತಕರ ಮುಕ್ತಯಂತ್ರ ಮುಕ್ತ ಮುಕ್ತಾಮುಕ್ತವೆಂಬ ಶಸ್ತ್ರಾಸ್ತ್ರಪ್ರಯೋಗದಿಂ ಕೇಶಾಕೇಶಿ 
ನಖಾನಖಿ ದಂತಾದಂತಿ ಕಚಾಕಚಿ ಮುಷ್ಟಾಮುಷ್ಟಿಯೆಂಬ ಸಂಕುಳಯುದ್ಧದಿಂ ನಿರ್ವಿಚಾರಜೀವಿತ 


ದಿಂದ ಕಾಲ ಕಳೆಯುತ್ತಿದ್ದನು. ೭೨. ಆಗ ಸೇನೆಯ ಕಾಲುಗಳ ತುಳಿತದಿಂದ ಗುಡ್ಡ 
ಗಳೆಲ್ಲ ನೆಗ್ಗಿ ಪುಡಿಯಾದುವು. ಸೇನೆಯ ಬಹು ಭಾರದಿಂದ ಭೂಮಿಯು ಕೆಳಕ್ಕೆ ತಗ್ಗಿತು. 
ಅಡಗಿಸಲಾಗದ ಬಿಲ್ಲುಗಳ ಹೆದೆಗಳ ಶಬ್ದದಿಂದ ನದಿಗಳು ಕದಡಿ ತುಳುಕಿದುವು. ಎತ್ತರ 
ವಾದ ಪತಾಕೆಗಳಿಂದ ಆಕಾಶವೆಲ್ಲ ತುಂಬಿ ಹೋಯಿತು. ಇಂಥ ಸೇನೆಯೊಡನೆ ರಭಸದಿಂದ 
ನುಗ್ಗಿ ಮಾಳವ ರಾಜನು ರಾಜಹಂಸನ ಕುಸುಮಪುರಕ್ಕೆ ಮುತ್ತಿಗೆ ಹಾಕಿದನು. ವ॥ ಹೀಗೆ 
ಹಿಂದಿನ ಹಗೆಯಾದ ಮಾಳವ ರಾಜ ಮಾನಸಾರನು ಕುಸುಮಪುರವನ್ನು ಮುತ್ತಿದನು. 
೭೩. ಮುತ್ತು ಮುತ್ತು, ತಳ್ಳು ತಳ್ಳು, ಕಂದಕವನ್ನು ದಾಟಿ ಕೋಟೆಯ ಮೇಲೆ 
ಬತ್ತೇರಿಯಲ್ಲಿ ನಿಂತಿರುವ ಸೈನಿಕರನ್ನು ತಿವಿ ತಿವಿ, ಎಂದು ಹೇಳುತ್ತಾ ದಾಳಿ ಮಾಡಲಂ 

ಮಟೆಗಳನ್ನು ಹೊಡೆದರು. ಅದರ ಬಿದುರು ದನಿಯು ಉಬ್ಬಿ ಹರಡಿ ಭೂಮಿಯನ್ನೇ 
ಕಿವುಡುಗೊಳಿಸಿತು. ಆಗ "ಇದೇನು ದನಿ' ಎಂದು ಕೇಳುತ್ತಾ ಕಲಿಯಾದ ರಾಜಹಂಸನು 
ಉತ್ಸಾಹದಿಂದ ಕುದುರೆಯನ್ನೇರಿ ಶೌರ್ಯದಿಂದ ಹಗೆಗಳನ್ನು ಎದುರಿಸಿದನು. ವ॥ ಆ 
ಕಾಳಗದಲ್ಲಿ ತನ್ನ ಆಪ್ತ ಬಲವನ್ನೆಲ್ಲ ಕೋಟೆಯಿಂದ ಹೊರಕ್ಕೆ ಹೊರಡಿಸಿದನು. ಅವರು 
ಶಕ್ತಿ ಮೀರಿ ಮುಕ್ತ ಕರಮುಕ್ತ ಯಂತ್ರಮುಕ್ತ ಮುಕ್ತಾಮುಕ್ತ ಮೊದಲಾದ ರೀತಿ 
ಯಿಂದ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸಿದರು. ಕೇಶಾಕೇಶಿ, ನಖಾನಖಿ, ದಂತಾದಂತಿ, 
ಕಚಾಕಚಿ, ಮುಷ್ಟಾಮುಖ್ಟ್ಚ ಮೊದಲಾದ ಬಗೆ ಬಗೆಯ ದ್ವಂದ್ವ ಯುದ್ಧವನ್ನು ಮಾಡಿ 


ವ 
ದರು ತಮ್ಮ ಜೀವವನ್ನು ಲೆಕ್ಕಿಸದೆ ಕಾದಿದರು. ಆಗ ಮಗಧ ರಾಜನು ಮಾನಸಾರನ 


೪೦ ಅಭಿನವ ದಶಕುಮಾರ ಚರಿತೆ 


ರಾಗಿ ಕಾದುವಾಗಳ್‌ ಮಾಗಧೇಶ್ವರಂ ಮಾನಸಾರನನಭಿಮಾನ ಹೀನನಪ್ಪಂತು ವಿರಥನಂ ಮಾಡಿ 
ಮುಂದುಗಾಣದೆ ಬೆಂಗೊಟ್ಟೋಡುವಂತೆ ಭಂಗಂಬಡಿಸಿ ಪಗೆಯೆಲ್ಲಮಂ ಪುಡಿಗುಟ್ಟೆ ಮುಂದು 
ಗೆಡಿಸಿ ಬಂದಬಟ್ಟೆಯಂ ಪತ್ತಿಸಲವಂ ಕೈಪಜಿದಕರಿಯಂತೆ ಸತ್ವಗುಂದಿ ಪೋಗುತ್ತುಂ 
ಮ॥ ಬಲಮೆಲ್ಲಂ ಕಡಿಖಂಡಮಾಯ್ತಪಜಯಂ ಮೆ ವೆರ್ಚಿರಲ್‌ ದುರ್ಯಶಂ 
ತಲೆದೋಟ್‌ತ್ತಭಿಮಾನಮೊರ್ಗುಡಿಸಿತಿನ್ನೇನೆಂದು ಮದ್ರಾಜ್ಯದೊಳ್‌ 


ನೆಲಸಿರ್ಪೆಂ ಸುಡು ಜೀವದಾಸೆಯನೆನುತ್ತುಂ ಮಾನಸಾರಂ ವನ 
ಸ್ಥಲಮಂ ಪೊಕ್ಕತಿರೋಪದಿಂದೆ ಸತತಂ ತಾಳ್ಬಂ ತಪೋನಿಷ್ಮೆಯಂ ೭೪ 


50॥ ದುರ್ಗಮವೈರಿಜಯಕ್ಕಿದು 
ಮಾರ್ಗಂ ನಿಜಮೊಂದು ಮಾನಸಾರನ ಪಾಲಂ 
ದುರ್ಗಿಯನುಪಾಸ್ತಿಗೈಯ್ಯು 
ತ್ತಾರ್ಗಮಗೋಚರಮೆನಿಪ್ಪರಣ್ಯದೊಳಿರ್ದಂ ೭೫ 
ವ॥ ಅಂತು ಮಾನನಾರಂ ಕಾನನಮಂ ಪೊಕ್ಕಂ ಇತ್ತಲಾ ರಾಜಹಂಸಂ ನಿಧಿಪುರುಷಂ ನೀತಿ 
ಯಂ ಪಡೆದಂತೆ ಮುನ್ನವೆ ಉನ್ನತ ಪ್ರಭಾವದಿಂ ಸನ್ನುತಿವಡೆದಿರ್ದಂಗೆ ಜಯಪ್ರಮೋದಂ ಸಮ 
ನಿಸುವುದುಂ 


ಅಭಿಮಾನವನ್ನು ಮುರಿದು, ರಥವನ್ನು ನಾಶಮಾಡಿ, ಮುಂದೇನು ಮಾಡಲೂ ತೋರದೆ 
ಬೆನ್ನಿತ್ತು ಓಡುವಂತೆ ಆತನನ್ನು ಅವಮಾನಕ್ಕೆ ಗುರಿಪಡಿಸಿದನು. ಸೈನ್ಯವನ್ನೆಲ್ಲ ಪುಡಿ 
ಪುಡಿ ಮಾಡಿ ಮುಂದೆ ನುಗ್ಗದಂತೆ ತಡೆದು ಬಂದ ದಾರಿಯಿಂದಲೇ ಓಡಿಸಿದನು. ಆಗ 
ಅವನು ಸೊಂಡಲು ಕತ್ತರಿಸಿದ ಆನೆಯಂತೆ ಶಕ್ತಿಗುಂದಿ ಹಿಂದಿರುಗಿದನು ಟಿ.. ಮುಕ್ತ 
ಬಾಣಬಿಡುವುದು, ಕರಮುಕ್ತ ಎ. ಕೈಯಿಂದ ಬಿಡಂವುದು, ಯಂತ್ರಮುಕ್ತ ಎ.ಯಂತ್ರದಿಂದ 
ಬಿಡುವುದು, ಮುಕ್ತಾಮುಕ್ತ ಎ ಬಿಟ್ಟೂ ಬಿಡದಂತೆ ಬಾಣ ಪ್ರಯೋಗ, ಕೇಶಾಕೇಶಿ = 
ತಲೆಗೂದಲನ್ನು ಹಿಡಿದು ಹೊಡೆದಾಡುವುದು, ನಖಾನಖಿ - ಉಗುರುಗಳಿಂದ. -ದಂತಾ 
ದಂತಿ ಎ ಹಲ್ಲುಗಳಿಂದ ಕಚ್ಚಿ. -ಕಚಾಕಚಿ ಎ ಕೂದಲನು ಬ ಹಿಡಿದೆಳೆಯುವುದು, ಮುಷ್ಕಾ ಕೆ 
ಮುಷ್ಟಿಗಳಿಂದ ಹೊಡೆದಾಡುವುದು. ೭೪. ಸೇನೆಯೆಲ್ಲ ಕತ್ತರಿಸಲ್ಪಟ್ಟು 
ತುಂಡು ತುಂಡಾಯಿತು. ಪ್ರಬಲವಾದ ಸೋಲುಂಟಾಯಿತು. ಕೆಟ್ಟ ಹೆಸರು ಹಬ್ಬಿತು. 
ಅಭಿಮಾನವು ನಾಶವಾಯಿತು. ಇನ್ನು ಏನೆಂದು ಮುಖ ತೆಗೆದುಕೊಂಡು ರಾಜ್ಯದಲ್ಲಿ 
ವಾಸಮಾಡಲಿ ಬದುಕುವ ಆಸೆಯನ್ನು ಸುಟ್ಟು ಹಾಕು' ಎಂದು ಯೋಚಿಸಿ ರೋಷದಿಂದ 
ಮಾನಸಾರನು ಕಾಡಿಗೆ ಹೋಗಿ ನಿಷ್ಠೆಯಿಂದ ತಪಸ್ಸನ್ನಾಚರಿಸಿದನು. ೭೫. ಸೋಲಿಸಲು 
ಕಷ್ಟವಾದ ಶತ್ರುವನ್ನು ಗೆಲ್ಲಲು ಇದೇ ತಕ್ಕ ದಾರಿ ಎಂದು ಚಿಂತಿಸಿ ಐರಾನಸಾರನು 
ಯಾರಿಗೂ ತಿಳಿಯದಂತೆ ಕಾಡಿನಲ್ಲಿ ವಾಸಿಸುತ್ತಾ ದುರ್ಗಿಯ ಉಪಾಸನೆಯನ್ನು ಮಾಡಿ 
ದನು. ವ॥ ಹಾಗೆ ಅತ್ತ ಮಾನಸಾರನು ಕಾಡನ್ನು ಹೊಕ್ಕನು. ಇತ್ತ ಆ ರಾಜಹಂಸನು 
ನಿಧಿ ಪಡೆದವನು ರಾಜನೀತಿ ಪ್ರಯೋಗದಲ್ಲಿ ಸಾಮರ್ಥವನ್ನೂ ಪಡೆದಂತೆ, ಮೊದಲೆ 


₹೭ 
ರ 
| 


ಪ್ರೆಥಮಾಶಾ ಸಸಂ ೪೧ 


ಚಂ॥ ' ಸುರಕರಿಬಂದು ಪರ್ಬಿದ ಸರೋವರಮಂ ಮನಮುರ್ಕಿ ಪೊಕ್ಕು ಪು 
ಹ ರದಿನೊಜಲ್ಹು ಪುಪ್ಯರಮನೀಂಟಿ ಸರೋಜಮನೆತ್ತಿಕಿಟ್ಟು ನಿ 
ರ್ಭರ ನಿಜಲೀಲೆಯಂ ಮೆಅವವೊಲ್‌ ಪ ್ರತಿಪಕ್ಷಬಲಾಬ್ದಿಯಂ ನೆಲಂ 
ಬಿರಿಯೆ ಕಲಂಕಿ ಸತ್ವದೊದವಂ ತಳೆದಂ ಕಲಿಮಾಗಧೇಶ್ವರಂ ೭೬ 


ತನ್ನೆಸವಿಂಗೆ ತನ್ನವಿಭವಕ್ಕೆ ನೆಗಟ್ಕ್ಕಿಯ ತನ್ನ ಚೆನ್ನ ಸಂ 

ಪನ್ನತೆಗೆಂದು ತನ್ನಕುಲದಾಯತಿಗೊಪ್ಪುವಮಾಟಕ್ಕಿಯಿಂ ಕಳಾ 
ಸನ್ನತಮಾಪ್ತಬಂಧುಜನಮಚ್ಚರಿಯೆಂದೆನಲುತ್ಸವಂ ಮಿಗಲ್‌ 
ತನ್ನಯಚಿತ್ತವಲ್ಲಭೆಗೆ ಗೆಂಟಿಗೆ ಕಟ್ಟಿದನುರ್ವರಾಧಿಪಂ ೭೭ 


ವ॥ ಅಂತು ರಮಣೀಯಮಪ್ಪಂತು ನಿಜರಮಣಿಗೆ ಸೀಮಂತಮನೆಸಗಿ 


ಸಕಲದಿಗಂತರಕ್ಕಖಿಳ ಗೂಢಚರರ್ಗಳನಟ್ಟಿ ಶಾತ್ರವ 

ಪ್ರಕರದ ಸದ್ಬಲಾಬಲತೆಯಂ ತಿಳಿಯುತ್ತನುರಾಗ ಲಕ್ಷ್ಮಿಯಂ 

ಸುಕರಮೆನಲ್‌ ಮುಖಾಂಬುಜದೊಳಾಂತು ನೆಗಟ್ಕಿ ನಿಜಾತ್ಮಮಿತ್ರನಂ 
ತಿಕದೊಳಿರಲ್‌ ಸುಖಂಬಡೆದು ರಂಜಿಸುತಿರ್ದನಭಂಗವಿಕ್ರಮಂ ೭೮ 


ಉನ್ನತವಾದ ಪ್ರಭುಶಕ್ತಿಯಿಂದ ಯಶಸ್ಸನ್ನು ಪಡೆದಿದ್ದು ಈಗ ವಿಜಯದಿಂದ 
ಪ್ರಮೋದವನ್ನು ಪಡೆದನು. ೭೬. ಐರಾವತವು ವಿಸ್ತಾರವಾದ ಸರೋವರವೊಂದನ್ನು 
ಹೊಕ್ಕು ತನ್ನ ಸೊಂಡಲಿನಿಂದ, ಫೀಳಿಡುತ್ತಾ ನೀರನ್ನು ಕುಡಿದು ತಾವರೆ ಹೂಗಳನ್ನು 
ಮೇಲಕ್ಕೆ ಸೆಳೆದು ಕಿತ್ತು ಹಾಕಿ ತನ್ನ ಲೀಲೆಯನ್ನು ಅತಿಶಯವಾಗಿ ಮೆರೆಯುತ್ತದೆ. 
ಹಾಗೆಯೇ ಕಲಿಯಾದ ಮಗಧ ರಾಜನಾದ ರಾಜಹಂಸನು ಪಕ್ಷದ ಸೇನೆಯೆಂಬ ಸಮುದ್ರ 
ವನ್ನು ಹೊಕ್ಕು ನೆಲವು ಬಿರಿಯುವಂತೆ ಕಲಕಿ (ಚದುರಿಸಿ) ಅಸಾಧಾರಣವಾದ ಪರಾ 
ಕ್ರಮದಿಂದ ಕೀರ್ತಿಯನ್ನು ಪಡೆದನು. ೭೭. ತನ್ನ ಅಂತಸ್ತು, ಐಶ್ವರ್ಯ, ಹೆಸರುವಾಸಿ 
ಯಾದ ಆಕರ್ಷಕವಾದ ಸೌಜನ್ಯ, ಕುಲದ ಕೀರ್ತಿ, ಇವಕ್ಕೆ ಒಪ್ಪುವ ರೀತಿಯಿಂದ ಆ ಕಲಾ 
ಪ್ರಿಯನಾದ ರಾಜನು ಆಪ್ತರೂ ಬಂಧುಗಳೂ ಅಚ್ಚರಿಪಡುವಂತೆ ಉತ್ಸವವನ್ನು 
ಮಾಡಿ ತನ್ನ ಪ್ರಿಯೆಗೆ ಸೀಮಂತವನ್ನು ಮಾಡಿದನು. ನೆತ್ತಿಯ ಕೂದಲನ್ನು ಇಬ್ಬಗೆ 
ಯಾಗಿ ಬಾಚಿ ಬೈತಲೆದೆಗೆದನು. ವ॥ ಹೀಗೆ ರಮಣಿಯವಾದ ರೀತಿಯಲ್ಲಿ ತನ್ನ ಕಾಂತೆಗೆ 
ಸೀಮಂತವನ್ನು ಎಸಗಿದನು. ೭೮. ಎಲ್ಲ ದಿಗಂತರಗಳಿಗೂ ಗೂಢಚಾರರನ್ನು ಕಳುಹಿಸಿ 
ಶತ್ರುಗಳ ಬಲಾ ಬಲಗಳನ್ನು ತಿಳಿಯುತ್ತಿದ್ದನು. ತನ್ನ ಮುಖ ಕಮಲದಲ್ಲಿ ಅನುರಾಗ 
ಲಕ್ಷ್ಮಿಯನ್ನು ಲೀಲೆಯಿಂದ ಧರಿಸಿ (ಯಾವಾಗಲೂ ಪ್ರೀತಿಯಿಂದ ಮಾತನಾಡುತ್ತಾ) 


ದ ತೆ ಇ. 


ಆಪ್ತ ಮಿತ್ರನು ಹತ್ತಿರದಲ್ಲಿಯೇ ಇರಲು ಆ ಮಹಾ ಪರಾಕ್ರಮಿಯು ಸುಖವನ್ನು 


೪೨ ಅಭಿನವ ದಶಕುಮಾರ ಚರಿತೆ 


ಇದು ನಿಖಿಲ ಬುಧಜನ ಮನೋವನಜವನ ದಿವಾಕರ ಕಿರಣ ಪ್ರತಿಮ ಪ್ರಸನ್ನ ಶ್ರೀಮದ 
ಭಂಗ ವಿಟ್ಕ ಲಪದಾಂಭೋಜ ಮತ್ತ ಮಧುಕರ ಮಧುಸೂದನನಂದನ ಸರಸಕವಿ ಚೌಂಡರಾಜ 
ವಿರಚಿತಮಪ್ಪ ಅಭಿನವ ದಶಕುಮಾರ ಚರಿತೆಯೊಳ್‌ ಪೀಠಿಕಾಪ್ರಕರಣಂ 


ಪ್ರಥಮಾಶ್ಚಾಸಂ 


ಪಡೆದು ರಂಜಿಸುತ್ತಿದ್ದನಂ. ಎಲ್ಲ ವಿದ್ವಾಂಸರ ಮನಸ್ಸೆಂಬ ಕಮಲವನ್ನರಳಿಸುವ 
ಸೂರ್ಯನ ಕಿರಣಕ್ಕೆ ಸಮನಾದ, ಪ್ರಸನ್ನನಾದ, ಅಭಂಗ ವಿಟ್ಮ್ಕಲನ ಪಾದಕಮಲಗಳಲ್ಲಿ 
ಮದಿಸಿದ ದುಂಬಿಯಾದ ಮಧಂಸೂದನನ ಮಗನಾದ ಸರಸಕವಿ ಚೌಂಡರಾಜನಿಂದ 
ವಿರಚಿತವಾದ ಈ ಅಭಿನವದಶಕುಮಾರ ಚರಿತೆಯಲ್ಲಿ ಪೀಠಿಕಾ ಪ್ರಕರಣವೆಂಬ 
ಮೊದಲನೆಯ ಆಶ್ಚಾಸವು ಮುಗಿಯಿತು. 


ದ್ವಿತೀಯಾಶ್ವಾಸಂ 


501 ಶ್ರೀ ವಸುಮತೀವರಂ ಸಕ 
ಲಾವನಿಯಂ ಪಾಲಿಸುತ್ತನೂನವಿಲಾಸಂ 
ಭೂವಿನುತಿವೆತ್ತನರ್ಥಿಜ 
ನಾವಾಸಂ ಪದೆದಭಂಗವಿಟ್ಮಲಭೃತ್ಯಂ ೧ 


ವ॥ಿ ಅದಲ್ಲದೆಯಂಂ 


ಉ॥ ಪೌರವಿಲಾಸಿನೀನಯನಕಾಂತಿ ಕವಲ್ವರಿದೊಪ್ಪುತಿರ್ಪ ಶೃಂ 
ಗಾರರಸಪ್ರವಾಹದೊಳನಂತ ನೃಪಾಲಕ ಸತ್ಕಿರೀಟ ನೀ 
ರೇರುಹಜಾಳದೊಳ್‌ ವಿವಿಧ ಸತ್ಯವಿ ಸಂಕುಲಷುಧ್ಯದೊಳ್‌ ಮಹೋ 
ದಾರದೆ ರಾಜಹಂಸ ನೃಪನೇನೆಸೆದಿರ್ದನೋ ಸತ್ಸಭಾಗ್ರದೊಳ್‌ ೨ 


ವ ಅಂತು ಮನೋನುರಾಗದಿಂ ಮೈಮೆವಡೆದು ಸಕಲರಾಜಪುತ್ರನೇತ್ರ ಪುತ್ರಿಕೆಗಳಂ 
ಕೃತಾರ್ಥಂ ಮಾಡುತ್ತುಂ ಸುಖಸಂಕಥಾ ವಿನೋದದಿಂ ಸಭಾಭವನದೊಳ್‌ ಸಿಂಹಾಸನಾಸೀನ 
ನಾಗಿ ಕುಳ್ಳಿಪುರ್ದುಮಾಸಮಯದೊಳೊರ್ವ ದೌವಾರಿಕಂ ಬಂದು ನಿಟಿಲತಟಘಟಿತಹಸ್ತ 
ಸಂಪುಟನಾಗಿ 


೧. ಶ್ರೀ ವಸುಮತಿಯ ಪತಿಯೂ, ಶ್ರೇಷ್ಠವಾದ ವಿಲಾಸವುಳ್ಳವನೂ, ಯಾಚ 
ಕರಿಗೆ ಆಶ್ರಯನೂ, ಅಭಂಗ ವಿಟ್ಕಲನ ಮೆಚ್ಚಿನ ಸೇವಕನೂ ಆದ ರಾಜಹಂಸನು ಸಕಲ 
ಭೂಮಿಯನ್ನೂ ಪಾಲಿಸುತ್ತಾ ಭೂಮಿಯಲ್ಲಿ ಎಲ್ಲರ ಹೊಗಳಿಕೆಗೆ ಪಾತ್ರನಾದನು. 
ವ॥ ಅದೂ ಅಲ್ಲದೆ, ೨. ಪೌರನಾರಿಯರ ನಯನಗಳ ಕಾಂತಿಯು ಕವಲು ಕವಲಾಗಿ 
ಹರಿದು ಶೃಂಗಾರರಸ ಪ್ರವಾಹವಾಗಿ ಹೊಳೆಯಿತು. ಅದರಲ್ಲಿ ಅನೇಕ ರಾಜರ ಸುಂದರ 
ವಾದ ಕಿರೀಟಗಳೆಂಬ ಕಮಲಗಳ ಸಮೂಹವು ಪ್ರಕಾಶಿಸಿತು. ವಿವಿಧ ಸತ್ಕವಿಗಳ ನಡುವೆ 
ರಾಜಹಂಸ ಮಹಾರಾಜನು ಅತ್ಕೌ ದಾರ್ಯದಿಂದ ಕುಳಿತು ವಿಶೇಷವಾಗಿ ಪ್ರಕಾಶಿಸಿದನು. 
ರಾಜಹಂಸವು ಪ್ರವಾಹದಲ್ಲಿದ್ದ ತಾವರೆಗಳ ನಟುವೆ ಪ್ರಕಾಶಿಸುವಂತೆ ರಾಜಹಂಸರಾಜನು 
ಶೃಂಗಾರರಸ ಪ್ರವಾಹದಲ್ಲಿ ಕಿರೀಟಗಳೆಂಬ ಕಮಲವನದಲ್ಲಿ ಸತ್ಕವಿಗಳ ನಡಂವೆ ಸಭೆಯಲ್ಲಿ 
ಪ್ರಕಾಶಿಸಿದನು. ವ॥ ಹಾಗೆ ಮನೋನುರಾಗದಿಂದ ಮಹಿಮೆಯನ್ನು ಪಡೆದು ಸಕಲ 
ರಾಜಕುಮಾರರ ನೇತ್ರಪುತ್ರಿಕೆಗಳನ್ನು (ಕಣ್ಣಿನ ಗೊಂಬೆ) ಸಫಲವನ್ನಾಗಿ ಮಾಡುತ್ತಾ 
ಸುಸಂಭಾಷಣೆಯಿಂದ ವಿನೋದವನ್ನು ಹೊಂದಿ ಸಭಾಭವನದಲ್ಲಿ ಸಿಂಹಾಸನದ ಮೇಲೆ 
ಕುಳಿತಿದ್ದನು. ಆ ಸಮಯದಲ್ಲಿ ದ್ವಾರಪಾಲಕನೊಬ್ಬನು ಬಂದು ಹಣೆಯ ಮೇಲೆ ಕೈ 


೪೪ ಅಭಿನವ ದಶಕುಮಾರ ಚರಿತೆ 


ಚಿಂ॥8 ಪೊಸಜಡೆ ಮಿಂಚುವೋಲ್‌ ಕುಣಿವ ಕುಂಡಲಮಿಟ ), ವಿಭೂತಿ ಸೆಳು ಗುರ್‌ 
ಕುಸಿದೊಡಲಾಂತಲಾಕುಳ ಕಮಂಡಲುವುಟ್ಟಮಲಾಂಬರಂ ಶ್ರಮ 
ಪ್ರಸವಮುಖಂ ಮನೋಹರ ವಿಲಾಸಮನಾಂತಿರೆ ಚೆಲ್ವ ಮುಗ್ಧ ತಾ 


ಪಸನತಿಸಂಭ್ರಮಂಬೆರಸು ಬಾಗಿಲೊಳಿರ್ದಪನುರ್ವರಾಧಿಪಾ ಕ 


ವ॥ ಎಂದು ದೌವಾರಿಕಂ ಬಿನ್ನಪಂಗೆಯ್ಯಲರಸನಾತನಂ ಬರಿಸೆಂಬುದುಂ 


ಕಂ॥ ಮೆಲ್ಲನಡಿಯಿಡುತೆ ತನ್ನಂ 
ಬಲ್ಲವರಅಕ*ದಪ್ಪರೆಂದು ಶಂಕಿಸುತೆ ಮುದಂ 
ಪಲ್ಲವಿಸೆ ನಡೆದು ಬರೆ ಭೂ 
ವಲ್ಲಭನಾ ಕ್ಷಣದೊಳಜಕಿದನಾತನ ಕುಣುಪಂ ಛ 


ವಣ ಅಂತಣದುಮುಟಯದಂತೆ 


ಕಂ॥  ನೆಸುನಗುತೆ ಕೈಗಳಂ ಮುಗಿ 
ದೊಸೆದಿಲ್ಲಿಗೆ ಬನ್ನಿಮೆಂದು ಕುಳ್ಳಿರಿಸಿ ಸಭಾ 
ವಸಥದೊಳ್ನುಡಿಯಿಂ ಮ 


ನ್ನಿಸಿದಂ ಕುಟಿಲೋಪಚಾರದಿಂ ಭೂಪಾಲಂ ೫ 


ಜೋಡಿಸಿ ಹೀಗೆಂದನು. ೩, “ಮಹಾರಾಜ ! ಹೊಸದಾದ ಜಡೆ, ಮಿಂಚಿನಂತೆ ಕುಣಿ 
ಯುವ ಕುಂಡಲಗಳು, ಹಚ್ಚಿಕೊಂಡ ವಿಭೂತಿ, ಚೂಪಾದ ಉಗುರು, ಕುಸಿದ ಶರೀರ. . 
ಹಿಡಿದ ಯೋಗದಂಡ, ಮತ್ತು ಕಮಂಡಲ, ಉಟ ತ ನಿರ್ಮಲವಾದ ಬಟ್ಟೆ ಟೊ ಆಯಾಸವು 
ತೋರುವ ಮುಖ, ಮನೋಹರವಾದ ವಿಲಾಸ, ಇವುಗಳಿಂದ ಅತಿ ಸುಂದರನಾದ ಮುಗ್ದ 
ತಪಸ್ವಿಯೊಬ್ಬನಂ ಬಾಗಿಲಿನಲ್ಲಿ ಬಂದು ನಿಂತಿದ್ದಾನೆ.” ವ ಹೀಗೆ ದ್ವಾರಪಾಲಕನು 
ವಿಜ್ಞಾಪಿಸಲು ಅರಸನು “ಅವನನ್ನು ಒಳಕ್ಕೆ ಕರೆತಾ” ಎಂದು ಹೇಳಿದನು. ೪. ಆ 
ತಪಸಿ ಯು ತನ್ನನ್ನು ಯಾರಾದರೂ ತಿಳಿದವರು ಗುರುತಿಸಬಹುದೆಂದು ಹೆದರಿ ಮೆಲ್ಲಗೆ 
ಹೆಜ್ಜೆಗಳನ್ನಿಡುತ್ತಾ ಸಂತೋಷದಿಂದ ಬಂದನು. ಕೂಡಲೆ ರಾಜನು ಅವನ ಗುರುತನ್ನು 
ಕಂಡುಹಿಡಿದನು. ವ॥ ಹಾಗೆ ಕಂಡು ಹಿಡಿದರೂ ತಿಳಿಯದಂತೆ '೫. ರಾಜನು ನಸು 
ನಗುತ್ತಾ ಕೆ ಮುಗಿದು ಸ್ವಾಗತಿಸಿದನಂ. “ಇಲ್ಲಿಗೆ ಬನ್ನಿರಿ” ಎಂದು ಕರೆದು ಸಭಾಗೃಹದಲ್ಲಿ 
ಕುಳಿ ರಿಸಿದನು. ಒಳ್ಳೆಯ ಮಾತುಗಳನ್ನಾಡಿ ನಟನೆಯ ಉಪಚಾರದಿಂದ ಗೌರವಿಸಿದನು. 


ದಿ ಿತೀಯಾಶಾ ಸಂ ೪೫ 


ವ॥ ಅಂತು ಕಿಆದು ಬೇಗಮಿರ್ದು ರಾಜಲೋಕಮಂ ಬೀಟಕ್ಕೊಟ್ಟು ಓಲಗಿದಿಂದೆ 
ಟೀಕಾಂತಕ್ಕೆ ಕುಟಿಲತಾಪಸನಂ ಕರೆದಿದೇಂ ಚಟುಲಚರಣಾ |! ಈ ಪರಿಯೊಳ್‌ ಬರ್ಪುದರ್ಕೆ 
ಕಾರಣಮೇನೆಂದು ಕೇಳು ದುಮವನಿಂತೆಂದಂ 


ಚಂಡ ಅವನಿಪ ಬಿನ್ನಪಂ ನಿಜವಿರೋಧಿ ನೃಪಾಲಕ ರಾಜ್ಯದೊಳ* ವಿಶೇ 
ಷವನಚಅದಾಗಳಾಗಳಅಕಿದರ್ಥವನೊಪ್ಪಿ ಸಲೆನ್ನನಟ್ಟಲಾಂ 
ಏವಿಧ ವಿಳಾಸದಿಂದೆಸೆವ ಮಾಳವದೇಶಮನೆಯ್ದಲಲ್ಲಿ ಮಾ 
ಳವ ನೃಪನೊಂದು ಕಾರ್ಯವನೊಡರ್ಚಿದೊಡಾನಜದಲ್ಲಿಗೆ ಬಯ್ದಿದೆಂ J 


ವ8 ಅದಾವುದೆನೆ 


ಉ8 ನಿನ್ನೊಡನಂದು ಕಾದಿ ಮುಜಿದೋಡಿದ ಬನ್ನದ ಬೇಗೆಯಿಂದವಂ 
ತನ್ನ ಪುರಕ್ಕೆ ಪೋಗದೆ ಮಹಾವನಮಂ ತವೆ ಪೊಕ್ಕು ದುರ್ಗೆಯಂ 
ಕೆನ್ನಮುಪಾಸ್ತೆಗೆಯ್ದು ಪಡೆದಂ ಗದೆಯಂ ಪದೆಪಿಂ ರಿಪುಕ್ಷಯಾ 
ರ್ಥನ್ನಿಜಸೇನೆಯಂ ನೆರಪಿ ಬಂದಪನಿಲ್ಲಿಗಿಳಾಧಿನಾಯಕಾ ೭ 


ವ॥| ಎಂದೀ ವಿಶೇಷಮಂ ಪೇಟಿಲೆಂದೀವೇಷದಿಂ ಬಂದೆನೆಂಬುದುಮಾತನಂ 
ಪ್ರೀತಿಯಿಂ ಮನ್ನಿಸಿಯರಸಂ ಮಗುಳಿಂತೆಂದಂ ' 


ವ॥ ಹಾಗೆಯೇ ರಾಜನು ಸ್ವಲ್ಪಹೊತ್ತು ಕಾಲವನ್ನು ಕಳೆದು ಸಭೆಯಲ್ಲಿದ್ದ ರಾಜರನ್ನೆ 
ಹೊರಕ್ಕೆ ಕಳುಹಿಸಿದನು. ತಾನೂ ಒಲಗದಿಂದೆದ್ದು ಆ ಕುಟಿಲ ತಾಪಸನನ 
ಏಕಾಂತ ಸ್ಥಳಕ್ಕೆ ಕರೆದು ಕೊಂಡು ಹೋದನು. ಅಲ್ಲಿ "ಇದೇನು ಚಟುಲ 
ಚರಣ! ಈ ರೀತಿಯಲ್ಲಿ ಬರಲು ಕಾರಣವೇನು ?' ಎಂದಂ ಅವನನ್ನು 
ಕೇಳಿದನು. ಅದಕ್ಕೆ ಅವನು ಹೀಗೆ ಉತ್ತರಿಸಿದನು. ೬. “ರಾಜ! ವಿಜ್ಞಾಪಿಸು 
ತ್ತೇನೆ. “ಶತ್ರುರಾಜರ ರಾಜ್ಯಗಳಿಗೆ ಹೋಗಿ ಅಲ್ಲಿನ ವಿಶೇಷಗಳನ್ನು ತಿಳಿದುಬಂದು 
ಹೇಳು' : ಎಂದು ಹೇಳಿ ನನ್ನನ್ನು ಕಳುಹಿಸಿದಿರಿ. ನಾನು ಅದರಂತೆ ವಿವಿಧ 
ವಿಳಾಸಗಳಿಂದ ಪ್ರಕಾಶಿಸುವ ಮಾಳವ ದೇಶಕ್ಕೆ ಹೋದೆನು. ಅಲ್ಲಿ ಮಾಳವ 
ರಾಜನು ಒಂದು ಕೆಲಸವನ್ನು ಮಾಡಿದ್ದಾನೆ. ಅದನ್ನು ತಿಳಿದು ನಿಮಗೆ ತಿಳಿಸಲು 
ನಾನಿಲ್ಲಿಗೆ ಬಂದಿದ್ದೇನೆ.” ವ॥ ಆದು ಯಾವುದೆಂದರೆ- ೭. "ರಾಜ! ಮಾಳವರಾಜನು 
ಅಂದು ನಿನ್ನೊಡನೆ ಕಾದಿಸೋತ ಅಪಮಾನದ ಬೇಗೆಯಿಂದ ತನ್ನ ಪುರಕ್ಕೆ ಹಿಂದಿರಂಗದೆ 
ಮಹಾವನವನ್ನು ಹೊಕ್ಕನು. ಅಲ್ಲಿ ದುರ್ಗಿಯ ಉಪಾಸನೆಯನ್ನು ಮಾಡಿ ಅವಳಿಂದ 
ಶತ್ರುನಾಶಕವಾದ ಒಂದು ಗದೆಯನ್ನು ಪಡೆದನು. ಈಗ ತನ್ನ ಸೇನೆಯನ್ನು ಕೂಡಿಸಿ 
ಕೊಂಡು ಇತ್ತ ಬರುತ್ತಿದ್ದಾನೆ' ಇದೇ ವಿಷಯವನ್ನು ಹೇಳಲು ಈ ವೇಷದಿಂದ ಬಂದಿ 


| KW & PR ಪರಾ K ಮ ರಾ ತ್ರಾ 
ದೆ ೀನೆ.' ಎಂದು ಹೇಳಿದನು. ಆಗ ಅವನನ್ನು ಪ್ರೀತಿಯಿಂದ ಗ೨ರವಿಸಿ ಅರಸನು ಹೀಗೆ 
[3 4 


೪೬ | ಅಭಿನವ ದಶಕುಮಾರ ಚರಿತೆ 


ಅಕ್ಕಟ ಮಾಳವಂ ಮಗುಟ್ಟು ಚೇಷ್ಟಿಸಿ ಬರ್ಪೊಡೆ ಕೊಂದು ಬಾರದಿಂ 
ತುಕ್ಕೆವದಿಂದೆ ನೀಂ ಬರಲಿದೇಕವರುಂ ಮುಂಿದಿಲ್ಲಿಗೈಯ್ತರಲ್‌ 
ಸೊಕ್ಕಿದಿಭಂ ಮೃಗಾಧಿಪತಿಯಿರ್ಕೆಗೆ ಬಂದವೊಲಾಂತು ಸೀಟ್ಹುಿ ಪೋ 


ಟಿಕಿಕ್ಕದೆಮಾಣ್ಬೆನೇ ಎನುತೆ ಗರ್ಜಿಸಿದಂ ಮಗಧ ಕ್ಷಿತೀಶ್ವರಂ ೮ 


ವ॥ ಅಂತು ಕೋಪಮಂ ತಳೆದಾತನಂ ಕಳುಪಿಯನಂತರಂ ತನ್ನ ನಾಲ್ವರ್‌ ಸಚಿವರಂ 
ಕರೆಯಿಸಿ ತದ್ವೃತ್ತಾಂತಮಂ ಪೇಟಕ್ನಿದರ್ಕೇನಂ ಮಾಲಕ್ಸಿವೆಂದು ಸುಮಿತ್ರನ ಮೊಗಮಂ 
ನೋಡಲಾತನಿಂತೆಂದಂ 


ಹಿಂದಣ ಸೋಲಮೊಂದು ವನವಾಸದ ಸೇದೆಯದೊಂದು ಪೆಂಡಿರಂ 
ನಂದನರಿಂದಗಲ್ಲಲಲದೊಂದು ಮನೋಗತ ವೈರಮೊಂದಿದೊಂ 

ದೊಂದತಿದುಃ: ಖಕಾರಣಮಿವೆಲ್ಲವಣ್‌ಂ ಕಡುನೊಂದು ದೈವದಿಂ 

ದೊಂದು ಗಧಾಯುಧಂ ಬಡೆದನಿಂತಡೆದಿರ್ಪನೆ ಮಾಗಧೇಶ ರಂ ೯ 


ವ॥ ಎಂದ ಮಾತಂ ಕೇಳ್ವಾತಂಗಾತಂ ಮಿಗಿಲಾದಬಲುಮುಬ್ಬೆ ಗಮುಂ ಪುಟ್ಟಿಪುದೆಂದು 
ನಸುನಗುತ್ತುಂ ಸುಮತಿಯ ಮುಖಮಂ ನೋಡಲಾತನಿಂತೆಂದಂ 


ಹೇಳಿದನು ; ೮. “ಅಕಟ ! ಮಾಳವರಾಜನು ಮತ್ತೆ ಯತ್ನಿಸಿಬರುವ ಹಾಗಿದ್ದರೆ 
ನೀನು ಅವನನ್ನು ಅಲ್ಲಿಯೇ ಕೊಂದು ಬರದೆ ಹೀಗೆ ಉತ್ಸವದಿಂದ ಏಕೆಬಂದೆ ? ಮದ್ದಾ 
ನೆಯು ಸಿಂಹದ ವಾಸಸ್ಥಾನಕ್ಕೆ ಬರುವಂತೆ ಅವರು ಕೋಪಿಸಿಕೊಂಡು ಇಲ್ಲಿಗೆ ಬಂದರೆ 
ಅವರನ್ನೆ ದುರಿಸಿ ಸೀಳಿ ಹೋಳು ಮಾಡಿಹಾಕದೆ ಇರುತ್ತೇನೆಯೇ?” ಎಂದು ಹೇಳಿ ಗರ್ಜಿಸಿ 
ದನು. ಮತ್ತು ವ ಹೀಗೆ ಕೋಪವನ್ನು ತೋರಿಸಿ ಅವನನ್ನು ಕಳುಹಿಸಿದನು. ಅನಂತರ 
ತನ್ನ ನಾಲ್ವರು ಮಂತ್ರಿಗಳನ್ನು ಕರೆಯಿಸಿ ಅವರಿಗೆ ಆ ಸುದ್ದಿಯನ್ನು ತಿಳಿಸಿದನು-"ಇದ 
ಕ್ಕ°ೀಗ ಏನುಮಾಡೋಣ' ಎಂದು ಕೇಳುತ್ತಾ ಸುಮಿತ್ರನ ಮುಖವನ್ನು ನೋಡಿದನು. 
ಅದಕ್ಕೆ ಅವನು ಹೀಗೆ ಹೇಳಿದನು. ೯. “ಹಿಂದೆ ಸೋತದ್ದು ಅಡವಿಯಲ್ಲಿ ವಾಸ 
ಮಾಡಿದ ಆಯಾಸ, ಹೆಂಡತಿ ಮಕ್ಕಳ ಅಗಲಿಕೆಯಿಂದುಂಟಾದ ದುಃಖ ಮನೋಗತವಾದ 
ದ್ವೇಷ ಇವು ಒಂದೊಂದೂ ದುಃಖಕ್ಕೆ ಕಾರಣ. ಇವೆಲ್ಲವುಗಳಿಂದ ತುಂಬ ನೊಂದ ಮಗಧ 
ರಾಜನು ಸುದ್ಧೆವದಿಂದ ಗದೆಯನ್ನು ಪಡೆದಿದ್ದಾನೆ, ಹೀಗಿರುವಾಗ ಇನ್ನು ಸುಮ್ಮನೆ 
ಇರುತ್ತಾನೆಯೇ ? ವ॥ "ಈ ಮಾತುಗಳನ್ನು ಕೇಳುವವನಿಗೆ ಮಿಗಿಲಾದ ದುಃಖವೂ 
ಉದ್ದೇಗವೂ ಹುಟ್ಟುವುದು" ಎಂದು ನಸುನಗುತ್ತಾ ರಾಜಹಂಸನು ಹೇಳಿ ಸುಮತಿಯ 


೭ 
ದ್ವಿತೀಯಾಶ್ನಾ ಸಂ ಲ 


ಕಂ8 ನುತ ಸಾಮಭೇದದಾನೋ 
ದೃತ ದಂಡಮೆನಿಪ್ಪ ನಾಲ್ಕು ಮತದೊೊಳ್‌ ಕಾಲೋ 
ಚಿತಮಾವುದಂತದಂ ನಿ 
ಶ್ವಿತಮಪ್ಪಂತೆಸಗು ದೇವ ನೀನಜಿಕಿಯದುದೇ ೦0 


ವ ಎಂದ ಮಾತಂ ಮನದೆಗೊಂಡು ಸತ್ಯಧರ್ಮನ ಮೊಗಮಂ ನೋಡಲಾತ 
ನಿಂತೆಂದಂ 


ಚಂ॥ ಅಪಜಯಮಕ್ಕೆ ಮೇಣ್ವಿಜಯಮಕ್ಕೆ ವಿರೋಧಿ ನೃಪಾಲರೆತ್ತಿ ಬಂ 
ದಪರೆನೆ ಕೇಳ್ದು ತನ್ನ ಪುರಮಂ ಪೊಳಿಮಟ್ಟದಟಿಂ ನಿಜಾರಿ ಭೂ 
ಮಿಪರೆರ್ದೆಯಳ್ಳೆ ತಳ್ತಿಅ೨ದನೇಕಯುಗಂ ಹರಹಾಸ ಚಂದ್ರಮಾ 
ತಪಸಮ ಕೀರ್ತಿಯಂ ಪಡೆದು ಬಾಲು ಎದೆ ದಲ್‌ ನ ೈಪನೀತಿ ಭೂಪತೀ ೧೧ 


ವಃ ಆ ಮಾತಂ ಕೇಳ್ಸರಸಂ ಸಂತಸಂಬಟ್ಟು ಸುಶ್ರುತನ ಮುಖಮಂ ನೋಡಲಾತ 
ನಿಂತೆಂದಂ 


ಕಂ8 ಎನಿತು ರಿಪು ವಿಜಯಮಾಗಿ 
ರ್ದ ನರೇಂದ್ರಂ ದುರ್ಗವರ್ಗಮಂ ಪಾಲಿಪುದೇ 
ಕೆನೆ ಸಿಂಹಗಜವಿದಳನ 
ನೆನಿಸಿರ್ದುಂ ಬಹಳ ಗುಹೆಯನಾಶ್ರಯಿಸುವವೋಲ್‌ ೧೨ 


ಮುಖವನ್ನು ನೋಡಿದನು. ಆಗ ಅವನು ಹೇಳಿದನು. ೧೦ “ದೇವ |! ಸಾಮದಾನ 
ಭೇದ ದಂಡಗಳೆಂಬ ನಾಲ್ಕು ಉಪಾಯಗಳಿವೆ. ಅವುಗಳಲ್ಲಿ ಒಂದನ್ನು ಕಾಲಕ್ಕೆ ಉಚಿತ 
ವಾದುದಾವುದೆಂದು ನಿಸ್ವಯಿಸಿ ಅದರಂತೆ ನಡೆ ನಿನಗೆ ತಿಳಿಯದೇ ಇರುವುದು ಯಾವು 
ದಿದೆ!”. ವ॥ ಈ ಮಾತನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸತ್ಯಧರ್ಮದ ಮುಖವನ್ನು 
ನೋಡಿದನು. ಆಗ ಅವನು. ಹೀಗೆ ಹೇಳಿದನು. ೧೧. "ಸೋಲಾಗಲಿ ಗೆಲುವಾಗಲಿ 
ಶತ್ರುರಾಜರು ದಂಡೆತ್ತಿಬಂದ ಸುದ್ದಿಯನ್ನು ಕೇಳಿ ತನ್ನ ನಗರದಿಂದ ಹೊರಕ್ಕೆಬರಬೇಕು. 
ಪರಾಕ್ರಮದಿಂದ ಶತ್ರುರಾಜರನ್ನು ತುಂಬ ಹೆದರಿಸಿ ಬಲವಾಗಿ ಇರಿಯಬೇಕು. ರಾಯ ! 
ಹೀಗೆ ಇರಿದು ಅನೇಕ ವರ್ಷಗಳಕಾಲ ಹರನ ಹಾಸ, ಚಂದ್ರನ ಬೆಳದಿಂಗಳು-ಇವುಗಳಿಗೆ 
ಸಮನಾದ ಕೀರ್ತಿಯನ್ನು ಹೊಂದಿ ಬಾಳುವುದೇ ರಾಜನೀತಿಯಷ್ಟೆ |” ವ॥ ಈ 
ಮಾತನ್ನು ಕೇಳಿ ರಾಜನು ಸಂತೋಷಿಸಿ ಸುಶ್ರುತನ ಮುಖವನ್ನು ನೋಡಿದನು. ಆಗ 
ಅವನು ಹೀಗೆ ಹೇಳಿದನು. ೧೨. “ಸಿಂಹವು ಆನೆಯನ್ನು ಸೀಳಲು ಸಮರ್ಥನೆನಿಸಿ 
ಕೊಂಡಿದ್ದರೂ ಗುಹೆಯಲ್ಲಿ ಸೇರಿಕೊಳ್ಳುತ್ತದೆ. ಹಾಗೆಯೇ ಎಷ್ಟು ಸಲ ಶತ್ರುಗಳನ್ನು 


೪೮ "ಅಭಿನವ ದಶಕುಮಾರ ಚರಿತೆ 


ವ॥ ಎಂದು ಪೇಟ್ಜವರ ಮಾತೆಲ್ಲಮಂ ಕೇಳ್ದು ಅವರವರಿಚ್ಛೆಯಂ ಮಾಟಕ್ಕಿನೆಂದು 
ರತ್ನಶಿಖರಿಯೆಂಬ ದುರ್ಗಕ್ಕೆ ಸ್ತ್ರೀಸಮೂಹಮಂ ಕಳುಪಿ ತಾಂ ಶುಭದಿನ ಶುಭಮುಹೂರ್ತದಿಂ 
ಪೊಚಿಮಟ್ಟು 


ಚಂ॥ ದೆಸೆಬೆಸಲಾದುದೋ ಧರಣಿಯೀಂದುದೋ ಪನ್ನಗವಲ್ಲಭಂಗೆ ಲೆ 
ಕ್ಕಿಸಲರಿದೆಂಬಿನಂ ಮದಗಜಾಳಿ ಹಯಾಳಿ ರಥಂ ಪದಾತಿ ಘೂ 
ರ್ಮಿಸೆ ಪಗೆಯಂ ಪಡಲ್ವಡಿಸಲೆಂದು ಮಹಾದ್ಭುತದೇಟಕ್ಸೆಯಿಂ ನೆಲಂ 
ಕುಸಿಯೆ ಚತುರ್ಬಲಂಬೆರಸು ತನ್ನಯ ರಾಜ್ಯದ ಸೀಮೆಗೆಯ್ದಿದಂ ೧೩ 


ವ॥ ಅಂದು ರಾಜಹಂಸನಿದಿರಾಗಿ ಬಟು ದಂ ಮಾನಸಾರಂ ಕೇಳ್ದು 


ಉ॥ ಪೂರ್ವವಿರೋಧದಿಂ ನಿಜಪರಾಕ್ರಮದಿಂ ಪರರಾಜ್ಯಕಾಂಕ್ಷೆಯಿಂ 
ದೋರ್ವಲದುರ್ಕಿನಿಂ ವಿಭವ ಮತ್ಸರದಿಂ ಜಸದೇಲಕ್ಷಿಯಿಂ ಗದಾ 
ಗರ್ವದೊಳುರ್ಬಿ ದಿಗ್ವಿತತಿ ಕಂಪಿಸೆ ಮಾಳವಭೂಮಿಪಾಲಕಂ 
ಸರ್ವಬಲಾನ್ವಿತಂ ನಡೆದುಮಾಗಧನೊಳ್‌ ಮುಳಿದೊಡ್ಡನೊಡ್ಡಿದಂ ೧೪ 


ವ॥ ಅಂತು ಭುಜಬಲಸಪ್ರಭೂತ ಪ್ರಭವದಿಂದಭಿಮುಖಮಪ್ಪುದುಂ 


ಗೆದ್ದಿದ್ದರೂ ರಾಜನು ದುರ್ಗದಲ್ಲಿ ಸೇರಿಕೊಂಡು ಯುದ್ಧಮಾಡಬೇಕು.” ವಃ ಹೀಗೆ 
ಎಲ್ಲರ ಮಾತುಗಳನ್ನು ಕೇಳಿ ಅವರವರ ಇಷ್ಟದಂತೆಯೇ ಮಾಡುವುದಾಗಿ ಹೇಳಿದನು 
ಮತ್ತು ಹೆಂಗಸರನ್ನೆ ಲ್ಲ ರತ್ನ ಶಿಖರಿಯೆಂಬ ದುರ್ಗಕ್ಕೆ ಕೂಡಲೆ ಕಳುಹಿಸಿದನು. ಅನಂತರ 
ತಾನು ಒಂದು ಶುಭದಿನ ಶುಭ ಮುಹೂರ್ತದಲ್ಲಿ ನಗರದಿಂದ ಹೊರಕ್ಕೆ ಹೊರಟು 
೧೩. ದಿಕ್ಕುಗಳು ಹಡೆದವೋ |! ಭೂಮಿಯೇ ಹೆತ್ತಿತೋ ! ಆದಿಶೇಷನಿಗೂ ಎಣಿಸಲು 
ಸಾಧ್ಯವಿಲ್ಲ ಎಂಬಂತೆ ಕಾಣುವ ಮದ್ದಾನೆಗಳ ಗುಂಪು, ಕುದುರೆಗಳ ಸಾಲು, ತೇರು 
ಕಾಳಾಳುಗಳು ಕೋಲಾಹಲಮಾಡಿದವು. ಇವುಗಳ ಭಾರಕ್ಕೆ ನೆಲವು ಕುಸಿಯಿತು. ಇಂಥ 
ಅದ್ಭುತವಾದ ಚತುರಂಗ ಸೇನೆಯೊಡನೆ ಅರಸನು ಶತ್ರುವನ್ನು ಪೀಡಿಸುವುದಕ್ಕಾಗಿ ತನ್ನ 

ಎಜ್ಯದ ಗಡಿಪ್ರದೇಶಕ್ಕೆ ಬಂದನು. ವಃ ಹೀಗೆ ರಾಜಹಂಸನು ತನಗೆ ಇದಿರಾಗಿ ಸೈನ 


ವನ್ನು ತಂದು ನಿಲ್ಲಿಸಿದುದನ್ನು ಕೇಳಿ ೧೪. ಹಿಂದಿನ ದ್ವೇಷದಿಂದಲೂ, ತನ್ನ ಸ 
ಕ್ರಮದಿಂದಲೂ ಶತ್ರುರಾಜ್ಯವನ್ನು ಹಿಡಿಯಬೇಕೆಂಬ ಆಶೆಯಿಂದಲೂ, ತೋಳ ಬಲದ 
ಕೊಬ್ಬಿನಿಂದಲೂ, ಶತ್ರುವಿನ ಐಶ್ವರ್ಯದ ಮೇಲಿನ ಮಾಶ್ಸರ್ಯದಿಂದಲೂ, ಹೆಚ್ಚಾದ 
ಕೀರ್ತಿಯಿಂದಲೂ ಗದೆ ಸಿಕ್ಕಿದೆಯೆಂಬ ಗರ್ವದಿಂದಲೂ ಉಬ್ಬಿ ಮಾಳವರಾಜನು ದಿಕ್ಕು 
ಗಳನ್ನು ಸಡುಗಿಸುತ್ತಾ ಎಲ್ಲ ಸೈನ್ಯಗಳಿಂದ ಕೂಡಿಬಂದು ಮಗಧರಾಜನಿಗೆದುರಾಗಿ ತನ್ನ 
ಸೈನ್ಯವನ್ನೂಡ್ಡಿದನು. ವ॥ ಹೀಗೆ ಎರಡು ಸೈನ್ಮಗಳೂ ಹೆಚ್ಚು ಸಂಖೈೆಯಿಂದ ಎದುರು 


೯ 
ದ್ವಿತೀಯಾಶ್ವಾಸಂ ೪ 


ಕಂ॥ ಕರಿಗೆಕರಿ ತುರಗದೋಳಿಗೆ 
ತುರಂಗತತಿ ತೇರ್ಗೆತೇರ್‌ ಪದಾತಿಗೆ ಸುಭಟೋ' 
ತೃರಮಣಿಯನೊಡ್ಡಿ ಕಾದ 
ಲ್ಕುರವಣಿಸಿತ್ತೆಮಗೆ ತಮಗೆನುತ್ತುಭಯಬಲಂ ೧೫ 


ವ॥ ಅಂತುರವಣಿಪುದಂ ಕಂಡು 


ಕಂ ಬಾವುಲಿಯಕಾಲತೊಡರ ಮ 
ಹಾವೀರರ್‌ ಚೂಣಿ ಬವರಮಂ ಕೆಣಕಲ್‌ ಕೋ 
ಪಾವಿಷ್ಟರಾಗಿಯುಗ್ಗಡ 
ರಾವುತರುರವಣಿಸೆ ಕುದುರೆಯಂ ಪೊಳೆಯಿಸಿದ೦* ೧೬ 
ಗಳಸನ್ನೆಯಿಂದೆ ಕರೆಕರೆ 
ದುಃಜುವಾಳ್ಗಳನುಭಯಬಲದ ಬಿರುದರ್‌ ಬಿಲ್ಲುಂ 
ಬೆಜಿಗಾಗಿ ನೋಡೆ ಕಣ್ಗಳ 
ಬಜಿನಂ. ಕಳೆದೆಚ್ಚು ಮೆಚ್ಚಿಪರ್‌ ಬಿಲ್ಲಾಳ್ಸ ೪೯ | ೧೭ 
ಕಿಜುಪುವ ಕಿವಿ ಕಡುವೊಗರಂ 
ಪೆಣಜುವಮೊಗಂ ಸುರ್ಬಡರ್ದವಾಲಾಗ್ರಂ ಮುಂ 


ದುಃಜುವಾಯ್ಡು ತವಕವೊಪ್ಪುವ 
ಕುಟುಪಿನ ಕುದುರೆಗಳನಾರ್ದುಬಿಟ ರ್‌ ಸುಭಟರ್‌ ೧೮ 


ಬದುರಾಗಿ ನಿಲ್ಲಲು ೧೫. ಆನೆಗೆ ಎದುರಾಗಿ ಆನೆ, ಕುದುರೆಗಳಿಗೆ ಎದುರಾಗಿ ಕುದುರೆಗಳು, 
ರಥಗಳಿಗೆ ಎದುರಾಗಿ ರಥಗಳು, ಕಾಲಾಳುಗಳಿಗೆದುರಾಗಿ ಕಾಲಾಳುಗಳು ಹೀಗೆ ಎದುರು 
ಬದುರಾಗಿ ಸಿದ್ಧವಾಗಿ ನಿಂತ ಎರಡು ಸೇನೆಗಳು ನಾಮೊದಲು ತಾನು ಮೊದಲೆಂದು 
ಯುದ್ಧಕ್ಕೆ ಆತುರಪಡುತ್ತಿದ್ದುವು. ವ॥ ಹಾಗೆ ತವಕಿಸುತ್ತಿರುವುದನ್ನು ನೋಡಿ. 
೧೬. ಬಹುವಕಾನ ಸೂಚಕವಾದ ಬಾವುಲಿಯನ್ನೂ ಕಾಲಿನ ಒಡವೆಯನ್ನೂ ಧರಿಸಿದ 
ಮಹಾವೀರರಾದ ಕುದುರೆ ಸವಾರರು ಸ್ಥೆ )ನ್ಯದ ಮುಂಭಾಗದಲ್ಲಿ ಯುದ್ಧವನ್ನು ಕೆಣಕಲು 
ರಭಸದಿಂದ ಕುದುರೆಯನ್ನು ಈಚೆಗೂ ಆಚೆಗೂ ಓಡಿಯಾಡಿಸಿದರು. [ಟಿ. ಬಾವುಲಿ. 
ಕಿವಿಯ ಒಂದು ಒಡವೆ (ರಂ).] ೧೭. ಬಿಲ್ಲುಗಾರರು ಬಾಣಗಳ ಗರಿಗಳಿಂದ ಸನ್ನೆಮಾಡಿ 
ಶೂರರಾದ ಭಟರನ್ನು ಯುದ್ಧಕ್ಕೆ ಕರೆದು ಕರೆದು ಮೂದಲಿಸುತ್ತಿದ್ದರು. ನೋಟಕರ 
ಕಂಗಳಿಗೆ ಹಬ್ಬ ವಾಗುವಂತೆ ಬಾಣಗಳನ್ನು ಬಿಡುತ್ತಿದ್ದರು. ಎರಡು ಕಡೆಯ ಸೇನೆಗಳ 
ಶೂರರೂ ಬೆರಗಾಗಿ ಮೆಚ್ಚಿ ನೋಡುತ್ತಿದ್ದರು. ೧೮. ನಿಮಿರಿದ ಕಿವಿ, ಅತಿಶಯವಾದ 
ಕಾಂತಿಯನ್ನು ಹೊರಸೂಸುವ ಮುಖ, ಸುಕ್ಕಿಲ್ಲದ ಬಾಲದತುದಿ, ರಭಸದಿಂದ ಮುಂದೆ 
ನುಗ್ಗು ವ ತವಕ, ಇವುಗಳುಳ A ಆಯ್ದು ಪ್ರಸಿದ್ಧವಾದ ಕುದುರೆಗಳನ್ನು ಸುಭಟರು 


4 


೫೦ ಅಭಿನವ ದಶಕುಮಾರ ಚರಿತೆ 


ಕ ಪುಷ್ಕರರಂಧ್ರದ ಫೂತೃತಿ A 
ಪುಷ್ಕರಭಾಗಕ್ಕೆ ಪಾಣಿ ಸದೃಟತತಿಯಂ fo ಗೆ ಲ, pS 
ಕೌ | Ne 
ನಿಷ್ಕರುಣದಂತಹತಿಯಿಂ RY - 
Iie 8 (9೨8೧೬೯: 
ನಿಷ್ಕಂಟಕಮಾಗಿ ಮಾಡಿದತ್ತಿಭಯೂಥಂ ಗ್‌ “೧ 
KN / 
ರಣವಾರ್ಧಿಯೊಳರಿಯ ಶಿರೋ NEE NL. / 

ಇ Ko 
ಮಣಿಯಂ ತವೆಮಾಜುಗೊಳ್ವ ಪೆರ್ಬಂಡೆಗೆಂಬಂ ಸ್ಹ ” 
ತಣಿಯೊಡ್ಲಿದಾಳ ಳೆಲಂ lara ಶಿ 

ಆ ೧ ₹7 
ಪೆಣನೊಡ್ಡಾಗಲ್ಕೆ ಪರಿದುವಗ್ಗದ ತೇರ್ಗಳ್‌ | ೨೦ 
ಕಲಿಗಳನಮರಿಯಿರೊಡನಿರೆ 
ಕಳುಪುವ ತೆಜಿದಿಂದೆ ಕೊಂತದಿಂ ಕೋದು ನಭ 
ಸ್ನಳಕೆತ್ತಿ ತಮ್ಮ ಬಾಹಾ 
ಬಳಮಂ ರಣದಲ್ಲಿ ಕೊಂತಕಾಜರ್‌ ಮೆಜ"ದರ್‌ ವಿ೧ಿ 


ರಖುಳಪಿಸಿ ಪೊಯ್ದ ಖಡ್ಗ ಲತೆ ಮಿಂಚು ಭಟರ್ಕಳ ಬೊಬ್ಬೆಯಬ್ಬರಂ 

ಮೊಳಗು ಪೊನಲ್‌ಮಸಂಗಿ ಸುರಿತರ್ಪರುಣಾಂಬುಸುವೃಷ್ಟಿ (ಯ?) ಬಲ್ಬುಪೆ 
ರ್ಬೆಳಸೆನೆ ಸಂಗರಾಂಗಣದೊಳಾಂತರ ಪಂದಲೆರಾಶಿಯಂ ಮರು 

ಛ್ಲಳ ಬಳಗಕ್ಕೆ ಬೀಜುತೆ ಪಳಂಚಿದರಿರ್ವಲದುರ್ವರಾಧಿಪರ್‌ ಹ 


ಅಬ್ಬರಿಸುತ್ತಾ ಮುಂದೆ ನುಗ್ಗಿಸಿದರು. ೧೯. ಆನೆಗಳ ಹಿಂಡು ಶೂರರಾದ ಸೈನಿಕರ 
ಸಮೂಹವನ್ನು ದಯೆಯನ್ನು ತೋರಿಸದೆ ತನ್ನ ದಂತಗಳಿಂದ ಹೊಡೆದು ಕೊಂದು ಶತ್ರು 
ಗಳನ್ನು ನಾಶಪಡಿಸಿತು. ಆಗ ಅವುಗಳ ಸೊಂಡಲಿನ ರಂಧ್ರಗಳಿಂದ ಫೀತ್ಕಾರ ಧ್ವನಿ 
ಗಳು ಹೊರಟು ಆಗಸದಲ್ಲಿ ಹರಡಿದುವು. ೨೦. ಯುದ್ಧ ವೆಂಬ ಸಮುದ್ರದಲ್ಲಿ ಶತ್ರುವಿನ 
ಶಿರೋರತ್ನಗಳನ್ನು ಕೊಂಡುಕೊಳ್ಳುವ ದೊಡ್ಡ ಹಡಗೋ ಎಂಬಂತೆ ಕಾಣಿಸಿದ ಉತ್ತಮ 
ವಾದ ತೇರುಗಳು ಎದುರಾಗಿ ಬಂದ ಸೈನಿಕರ ಗುಂಪನ್ನು ಹೆಣದ ರಾಶಿಯನ್ನಾಗಿ ಪರಿ 
ವರ್ತಿಸುತ್ತಾ ವೇಗದಿಂದ ಹರಿದಾಡಿದವು. ೨೧. ರಣರಂಗದಲ್ಲಿ ಕುಂತಕಾರರು ಶೂರ 
ರನ್ನು ಈಟಿಗಳಿಂದ ತಿವಿದು ಮೇಲಕ್ಕೆ ಎತ್ತಿಹಿಡಿದು ತಮ್ಮ ತೋಳ ಬಲವನ್ನು ಪ್ರದರ್ಶಿ 
ಸಿದರು. ಅವರನ್ನು ಅಮರಾಂಗನೆಯರೊಡನೆ ವಾಸಮಾಡಲು ಮೇಲಕ್ಕೆ ಕಳುಹಿಸು 
ತ್ತಿದ್ದಾರೆಯೋ ಎಂಬಂತೆ ಕಾಣಿಸಿತು. ೨೨. ರುಳಪಿಸಿ ಹೊಡೆಯುವ ಹರಿತವಾದ 
ಕತ್ತಿಗಳು ಮಿಂಚು, ಸೆ ನಿಕರ ಕೂಗಾಟದ ಅಬ್ಬರದ ದನಿಯು ಗುಡುಗು, ಪ್ರವಾಹವಾಗಿ 
ಉಕ್ಕಿಹರಿಯುವ ರಕ್ತವು ದಟ್ಟವಾದ ಮಳೆ, ಹೀಗಿರಲು ಕಾಳಗದ ನೆಲದಲ್ಲಿ ಎದುರಿಸಿ 
ದವರ ರಕ್ತ ಸೋರುವ ತಲೆಗಳ ರಾಶಿಯನ್ನು ಪರಾಕ್ರಮದಿಂದ ಬೆಳೆದ ಹುಲುಸಾ 

ಬೆಳೆಯೆಂಬಂತೆ ಪಿಶಾಚಿಗಳ ಬಳಗಕ್ಕೆ ಹಂಚುತ್ತಾ ಎರಡು ಕಡೆಯ ರಾಜರೂ ಕಡಿದಾಗಿ 


(| ! 
CHO 


ದ್ವಿತೀಯಾಶಾ ಸಂ ೫೧ 


ವ॥ ಅಂತು ಮಾಳವಮಾಗಧರ್‌ ಪಾಳಿಯಟ್‌ದಾಳ ಕಾಳಗಮಂ ನಿಲಿಸಿ 


ಕಂ॥ ಮಾಲವನರಧವನುರ್ವೀ 
ಪಾ* ೨ ಮಾಗಧೇಶ್ವರಂ ನಿಜಾಸ್ಟ್ರಾಳಿಗಳಿಂ 
ಕೀಲಿ ತೆ ಮುಟ್ಟೆವಂದರ್‌ 
ಕಾ /ಡುಮುಳಿದು ಬರ್ಪ ತೆಅದಿಂದಾಗಳ್‌ ೨೩ 


ವ॥ ಅಂತ ಬರ್ಪದುಂ ಕಂಡು ಮಾಳವಂ ತನಗೆ ಸೋಲಂ ಬರ್ಪುದೆಂದಾಳ 
ಮಂಖಮಂ ನೋಡಿ ೇಳೆಂದು ಕವಿಯೆ ಮಾಗಧನಾಳ್‌ ಕಂಡು 


ಕಂ॥ ಮಾಳವನಂಬವನಲೆ ನ 
ಮ್ಮಾಳವನೆಂದಾರ್ದು ಸುಭಟರೆಚ್ಚರ* ಘಟೆಯಂ 
ಗಾಳಿಮಸಗಲೆ ಮಗಧನ 
ಧಾಟಕಿ ಮಹಾಮೇಘದಂತೆ ಪರೆದತ್ತಾಗಳ್‌ ೨೪ 


ವ॥ ಅಂತು ತೆರಳ್ಳುದಂ ಕಂಡು ಮತ್ತೆ 


ಉ॥ ಹಿಂದಣ ಸೋಲಮಂ ಮಜಿಕಿದು ಲಜ್ಜೆಯನೊಲ್ಲದೆ ಮತ್ತೆ ಬಂದನೇ 
ಪಂದೆಗಳೋಜನೆಂದು ಮಿಡುಕುಳ್ಳದಟರ್‌ ಕಡುಕೆಯ್ದು ಬಾಣದಿಂ 
ಸ್ಕಂದನಮಂ ತುರಂಗಚಯಮಂ ನಿಜದೇಹಮನೆಚ್ಚೊಡಾನೃಪಂ 
ನೊಂದು ರಥಾಗ್ರದಿಂ ನೆಗೆದು ದಿವ್ಯಗದಾಯೂಧಮಂ ತುಡುಂಕಿದಂ ೨೫ 


ಕಾದಾಡಿದರು. ವ॥ ಅನಂತರ ಮಾಳವರಾಜನೂ ಮಗಧರಾಜನೂ ಕ್ರಮವಾಗಿ ಸೆ ನಿ 
ಕರ ಯುದ್ಧವನ್ನು ನಿಲ್ಲಿಸಿ ೨೩. ಮಾಲವರಾಜನೂ ಮಗಧರಾಜನೂ ತಮ್ಮ ತಮ್ಮ 
ಅಸ್ತ್ರಗಳಿಂದ ಪರಸ್ಪರವಾಗಿ ಹೊಡೆಯುತ್ತ ಎದುರುಬದುರಾಗಿ ತೀರ ಹತ್ತಿರಕ್ಕೆ ಬಂದರಂ. 
ಆಗ ಅವರಂ ಯಮನೇ ತುಂಬ ರೇಗಿಕೊಂಡು ಬರುತ್ತಿರುವಂತೆ ಕಂಡರು. ವ॥ ಹಾಗೆ 
ಬರುತ್ತಿರುವುದನ್ನು ನೋಡಿ ಮಾಳವ ರಾಜನು ತನಗೆ ಸೋಲು ಬರುವುದೆಂದು 
ಸೈನಿಕರ ಮುಖವನ ನ್ನು ನೋಡಿ ಕೂಗುತ್ತಾ ನುಗ್ಗ ಲು ಮಾಗಧನ ಸೈನಿಕರು ಕಂಡು. 
5. ಮಾಳವನೆಬುವವನು ಆಳು ಎಂದು ಅಬ್ಬರಿಸುತ್ತಾ ಆನೆಗಳನ್ನು ಬಾ 
ಗಳಿಂದ ಹೊಡೆದರು. ಗಾಳಿಯ ರಭಸಕ್ಕೆ ಮಹಾಮೇಘವು ಚದುರುವಂತೆ ನ 
ದಾಳಿಯು ಚದುರಿಹೋಯಿತು. ವ॥ ಹಾಗೆ ಓಡಿದುದನ್ನು ಕಂಡು ಮತ್ತೆ ೨೫. 
ಆದ ಸೋಲನ್ನು ಮರೆತು, ನಾಚಿಕೆಯನ್ನು ತೊರೆದು ಮತ್ತೆ ಹೇಡಿಗಳ 2 
ಇವನು ಯಂದ್ಭಕ್ಕೆ ಬಂದಿದ್ದಾನೆಯೇ |” ಎಂದು ಹೇಳುತ್ತಾ ವೀರಭಟರು ಪರಾಕ್ರಮ 
ವನ್ನು ತೋರಿಸಿ ರಥಕ್ಕೂ ಕುದುರೆಗಳಿಗೂ ಮಾಳ ವರಾಜನ ಶರೀರಕ್ಕೂ ಬಾಣಗಳನ್ನು 
ಹೊಡೆದರು, ಆಗ ಆ ರಾಜನು ತೇರಿನಿಂದ ಕೆಳಕ್ಕೆ ಧುಮುಕಿ ದಿವ್ಯವಾದ ಗದಾಯುಧ 


[- 


೫೨ ಅಭಿನವ ದಶಕುಮಾರ ಚರಿತೆ 


ವ॥ ಅಂತು ದೇವತೆಕೊಟ್ಟ ಗದಾದಂಡಮನುರ್ಚಿದಮರಿಯಂ ನಿಮಿರ್ಚಿ ಪುಲ್ಲಿಯಂ 
ತೆಲ್ಲೆ ಸ ಗೊಂಡೆಯವಂ ದಂಡೆಗೊಳಿಸಿ ಚಾರಣಾಕೃತಿಯಂ ಪಿಡಿದಾಗಳ್‌ 


ಮ ಸ್ರ॥ ಕುಡಿಮಿಂಚಂ ಸೂಸುತಂ ಬಲ್ಲಿಡಿಲಬಳಗಮಂ ಕಾಣುತುಂಕೆಂಡಮಂ ಸಾಲಿ 
ಡುತುಂ ಸಂಹಾರಕಾಲಾಗ್ನಿಯನುಗುಲ; ತುಮೆಂಟುಂ ದಿಶಾಭಿತ್ತಿಯಂ ಘೀ 
ಳಿಡಿಸುತ್ತುಂ ಕೋಟಿಸೂರ್ಯದ್ಯುತಿಯನೊಡೆಯುತುಂ ಭೆ ೈರವಾಟೋಪಮಂ ಕೀ 
ಟೈಡಿಸುತ್ತುಂ ರೌದ್ರಮಾದತ್ತಧಿಕತರ ಗದಾದಂಡ ಮುದ್ಯತ್ತಚಂಡಂ 2೨೬ 


ವ॥। ಅಂತಿರ್ದ ಗದಾದಂಡಮಂ ಬೀಸಿ 


ಮ ಸ್ರ॥ ಕುದಿದುರ್ಕಲ್ವೇಡ ಮುನ್ನೆವ್ಮುನುವಜಟ್‌ಯದುದಾಸೀನದಿಂ ಕಾದಿಯಾಂ ಸೋ 
ಲ್ಲುದು ಮೋಘಂ ಪೋಗುಪೋಗೆಂದೆನುತೆ ಗಜಜ್‌ ಬೊಬ್ಬಿಟ್ಟು ಧೀಂಕಿಟ್ಟು 
ದುಷ್ಟಂ . 
ಗದೆಯಂ ಬೀಸಿಟ್ಟೊಡಾ ಮಾಗಧನ ಪನ ರಥಂ ನುರ್ಗೆ ಜಾತ್ಯಶ್ವಜಾಳಂ 
ಮದಮಾತಂಗವ್ರಜಂ ಬೆಬ್ಬುಣ3 ಮಣಿದೊಜಿಗಲ್‌ ಬಿಟ್ಟು ಪತ್ತಿಪ್ರತಾನಂ ೨೭ 


ವ॥ ಅಂತು ಚಾತುರ್ಬಲಮಂ ವಿಲಯಾಗ್ನಿ ಪರ್ವಿದಂತೆ ಸರ್ವಸಂಹಾರಂ ಮಾಡರಸಂ 
ಶಿರೋಭಾಗದೊಳ್‌ ಗಾಯಂಬಡೆದು ಮೂರ್ಛೆವೋಗೆ 


ವನ್ನು ಎತ್ತಿ ಹಿಡಿದನು. ವ॥ ಹಾಗೆ ದೇವತೆಯು ಕೊಟ್ಟ ಗದಾ ದಂಡವನ್ನು ಎತ್ತಿ 
ಹಿಡಿದು (ದ) ಅಮರಿ ? ಯನ್ನು ಮೇಲಕ್ಕೆತ್ತಿ, ಪುಲ್ಲಿಯನ್ನು ? ಗಟ್ಟಿಮಾಡಿ ಗೊಂಡೆ 
ಯನ್ನು ದಂಡೆಮಾಡಿ ? ಚಾರಣರ ಆಕಾರವನ್ನು ಹೊಂದಿದಾಗ. ? ೨೬. ಆ ಗದೆ 
ಯು ಕುಡಿಮಿಂಚುಗಳನ್ನು ಎಲ್ಲೆಡೆ ಹರಡಿತು. ಸಿಡಿಲುಗಳ ಗುಂಪನ್ನೇ ಕಾರಿತು. ಸಾಲು 
ಸಾಲಾಗಿ ಕೆಂಡಗಳನ್ನು ಸುರಿಸಿತು. ಪ್ರಳಯಕಾಲದ ಬೆಂಕಿಯನ್ನೆ ರಚಿತು. ಎಂಟು 
ದಿಶಾಭಿತ್ತಿಗಳನ್ನೂ ಫೀಳಿಡುವಂತೆ ಮಾಡಿತು. ಕೋಟಿ ಸೂರ್ಯರ ಪ್ರಕಾಶವನ್ನೂ 
ಭೇದಿಸಿತು. ಭೈರವನ ಆಟೋಪವನ್ನು ತಗ್ಗಿಸಿತು. ಹೀಗೆ ಎತ್ತಿಹಿಡಿದ ಪ್ರಚಂಡವಾದ 
ಗದಾದಂಡವು ರೌದ್ರಾಕಾರವನ್ನು ತಳೆಯಿತು. ಪ॥ ಹೀಗಿದ್ದ ಗದಾದಂಡವನ್ನು ಬೀಸಿ 
ದನು. ೨೭. “ಕೋಪಿಸಿಕೊಂಡು ಗರ್ವಪಡಬೇಡ. ಮೊದಲು ನಮ್ಮ ಶಕ್ತಿಯನ್ನರಿ 
ಯದೆ ಉದಾಸೀನತೆಯಿಂದ ಯುದ್ಧ ಮಾಡಿ ವ್ಯರ್ಥವಾಗಿ ಸೋತೆವು. ಹೋಗು 
ಹೋಗು' ಎಂದು ಹೇಳುತ್ತಾ ಗದರುತ್ತಾ ಬೊಬ್ಬೆ ಹಾಕುತ್ತಾ ಧೀಂಕಿಡುತ್ತಾ ಆ ದುಷ್ಟನು 
ಗದೆಯನ್ನು ಬೀಸಿ ಹೊಡೆದನು. ಕೂಡಲೆ ಅದರಿಂದ ಆ ಮಗಧರಾಜನ ತೇರು ನುಗ್ಗಾ 
ಯಿತು. ಒಳೆ ಯ ಜಾತಿಯ ಕುದುರೆಗಳ ಗುಂವೂ, ಮದಿಸಿದ ಆನೆಗಳ ಹಿಂಡೂ ಹೆದರಿ 
ಹೋದವು. ಪದಾತಿಗಳು ಮೈಮರೆಶುಬಿದ್ದರು. ವ॥ ಚತುರಂಗ ಸೆ ನ್ಯವನ್ನೂ 
ಪ್ರಳಯಾಗಿ ಯು ಹರಡಿದಂತೆ ಪೂರ್ತಿಯಾಗಿ ಸುಟ್ಟು ಸಂಹರಿಸಲು ಮಾಗಧನು ತಲೆ 


ದಿ ್ವತೀಯಾಶ್ಚಾಸಂ ೫೩, 


ಕಂ॥| ರಥದೊಳೊಜಿಗಿರ್ದನರಸಂ 

ಮಿಥಿಳಾಪತಿ ಸಿಲ್ಕಿದಂ ಪ್ರಧಾನರ್‌ ನಾಲ್ಬರ್‌ 

ಪ್ರಥನದ ದೆಸೆಯಿಂದುಬ ದರ್‌ 

ಶಿಥಿಲವೆನಲ್‌ ಸೇನೆ ಪರೆದುದೆಣ್ಣೆ ಸೆಗಾಗಳ್‌ ೨೪ 
ಚಂ॥ ಕಿಸಲಯರಾಜಿಯಂ ತಳೆದ ಕಲ್ಪಜಂ ನವಸಾಂಧ್ಯರಾಗದಿಂ 

ಮಿಸುವುದಯಾ ಚಲಂ ವಿವಿಧವಿದ್ರುಮವಲ್ಲರಿಯಿಂ ಕರಂ ವಿರಾ 

ಜಿಸುವ ಮಹಾರ್ಣವಂ ಮೆ:ಜಿವವೊಲ್‌ ಮೆಜ್‌ದತ್ತು ಗದಾಭಿಘಾತದಿಂ 

ಬಸವಟಕದಿರ್ದ ಭೂಪತಿಯನಾಂತ ರಥಂ ರಣಮಧ್ಯಭೂಮಿಯೊಳ್‌ ರ್ರಿ 
ಕಂ॥ ಪಟುಭಟರಟಕಿ ದರರಸಂ 

ನಿಟಿಲದಗಾಯಕ್ಕೆ ತೇಂಕಿ ಮೆ ಮಲಕದಂ ದು 


ರ್ಥಟಮುಲಶವುದೆಂಬವೋಲ* ಸಂ 
ಕಟದಿಂ ರತ್ನಾಚಲಕ್ಕೆ ಸರಿದರ್‌ ಸಚಿವರ ೩೦ 


ವ॥ ಇತ್ತಲ್‌ 


'ಉ॥ ಇಂದು ತಪಃಥಲಂ ಸಫಲಮಾದುದು ಮದ್ಗದೆಯಿಂ ವಿರೋಧಿ ತೀ 

ರ್ದಂ ದಟಮೆಯ್ದೆಮುಗ್ಗಿತು ಜಯಂನಮಗಾಯ್ತೆನುತುರ್ಬಿ ಗರ್ಬದಿಂ 

ದುಂದುಭಿಶಂಖ ಕಾಹಳೆಯಗಾವರದಿಂ ನಿಜಪತ್ತನಕ್ಕೆ ಸಾ 

ನಂದದಿನೆಯ್ದಿ ದಂ ಪುರಜನಂಗಳಿದಿರ್ವರೆ ಮಾಳವೇಶ್ವರಂ ೩೧ 
ಯಲ್ಲಿ ಗಾಯವಾಗಿ ಮ್ಳ ಮರೆತನು. ೨೮. ರಾಜನು ರಥದಲ್ಲಿ ಮೈ ಮರೆತು ಮಲಗಿ 
ದನು. ಮಿಧಿಲೆಯರಾಜ ಣೆ ಸೆರೆ ಸಿಕ್ಕಿದನು. ' ನಾಲ್ವರು ಮಂತ್ರಿಗಳು ಮಾತ್ರ ಯುದ್ಧ 
ದಲ್ಲಿ ಸಾಯದೆ ಉಳಿದರು. ಅಂಕೆಯಿಲ್ಲದ ಸೆ ಸೇನೆಯು ಎಂಟು ದಿಕ್ಕುಗಳಿಗೂ ಓಡಿತು. 
೨೯. ರಣರಂಗದ ನಡುವೆ ಮೆ ಮರೆತ ರಾಜನು ಮಲಗಿದ್ದ ರಥವು (ರಾಜನ ದೇಹದಿಂದ 
ಹರಿದ ರಕ್ತದಿಂದಲೂ ಸೈನಿಕರ ರಕ್ತದಿಂದಲೂ ನೆನೆದು ಹೋಗಿದ್ದುದರಿಂದ) ಸುತ್ತ 
ಚಿಗಂರಿದ ಕಲ್ಪವೃಕ್ಷದಂತೆಯೂ, ನೂತನವಾದ ಸಂಧ್ಯಾಕಾಲದ ರಕ್ತ ವರ್ಣದಿಂದ ಹೊಳೆ 
ಯುವ ಉದಯ ಪರ್ವತದಂತೆಯೂ, ವಿಧವಿಧವಾದ ಹವಳದ ಬಳ್ಳಿಗಳಿಂದ ಪ್ರಕಾಶಿ 
ಸುವ ದೊಡ್ಡ ಸಮುದ್ರದಂತೆಯೂ, ಮೆರೆಯಿತು. ೩೦. ಶೂರರಾದ ಭಟರು ಸತ್ತು 
ಹೋದರು. "'ಆರಸನ ನು ಹಣೆಯ ಗಾಯದಿಂದ ನೊಂದು ಮೂರ್ಛಿತನಾದನು. ಬದುಕು 
ವುದು ಸಾಧ್ಯ ಏಲ್ಲ ಎಂದು ಯೋಚಿಸಿ ಮಂತ್ರಿಗಳೆಲ್ಲರೂ ದುಃಖದಿಂದ ರತ್ತಾ ಚಲಕ್ಕೆ 
ಹೋಗಿ ಸೇರಿದರು. ವ॥ ಇತ್ತ ೩೧. ಇಂದು ತಪಸ್ಸಿನ ಗುರಿಯು ಫಲಿಸಿತು. ನನ್ನ 
ಗದೆಯಿಂದ ಶತ್ರುವು ನಾಶವಾದನು. ಶತ್ರುಸೇನೆಯು ಪೂರ್ತಿಯಾಗಿ ನಾಶವಾಯಿತು 
ನಮಗೆ ಜಯವಾಯಿತು, ಎಂದು ಸಂತಸದಿಂದ ಉಬ್ಬಿ ಗರ್ವದಿಂದ TIA 
ತನ್ನ ಪಟ್ಟ ಣಕ್ಕೆ ಅನಂದದಿ ದಿಂದ ಹೋದನು, ಆಗ ದುಂ ಂದುಭಿ ಶಂಖ ಕಹಳೆ ಮೊದಛಾಧ 


೫೪ ಅಭಿನವ ದಶಕುಮಾರ ಚರಿತೆ 


ವ॥ ಅಂತು ಮಾಳವೇಶ್ವರಂ ತನ್ನ ಪತ್ತನಮಂ ಪೊಕ್ಕು 


ಕಂ॥ ಅನುವರದೊಳ್‌ ಸಿಲ್ಕಿದನಂ 
ಜನಪತಿಗಳ್‌ ಭಂಗವಡಿಸಲಾಗದೆನುತ್ತುಂ 
ಘನತರ ನೀತಿವಿದಂ ಭೋಂ 
ಕನೆ ಬಿಟ್ಟಂ ಬೇಟ್ಟುದಿತ್ತು ಮಿಥಿಳೇಶ್ವರನಂ ೩೨ 


ವ॥ ಅಂತಾ ಮಾಳವೇಶ್ವರಂ ತನಗೆ ಸಿಕ್ಕಿದ ಪ್ರಹಾರವರ್ಮನಂ ಬಿಟ್ಟುಕಳುಪಿ ಜಯ 
ಪ್ರವಮೋದದಿಂದಿರಲಿತ್ತಲ್‌ 
ಕಂ॥ ಮಾಗಧನ ಸಚಿವರಿತ್ತಲ್‌ 
ಬೇಗದೆ ರತ್ನಾಚಲಕ್ಕೆ ಪೋಗಿ ನೃಪಂ ದೇ 
ವಾಗಾರಮನೆಯ್ದಿದನೆಂ 
ದಾಗಳ್‌ ವಸುಮತಿಗೆ ಪೇಟ್ಜರುಬ್ಬೆಗದಿಂ ೩೩ 


ವ॥ ಅಂತು ಪೊಡವಿಪತಿ ಮಡಿದನೆಂದು ಪೇಟ್ಟುದು ವಸುಮತಿ ಸುಮತಿಯಪ್ಪುದ 
ರಿ:ದಾ ಸಚಿವರ್ಗೆ ಇಂತೆಂದಳ 
ಉ॥ -ಭಂಡಣದೊಳ್‌ ಜಯಾಪಜಯಮೆಂಬುದು ಸಿದ್ಧಮದೊಂದು ಕುಂದೆ ಪೇಟ್‌ 
:  ಗಂಡಗುಣಂಗಳುಳ ವರ್ಗದಂತಿರಲೊಪ್ಪುವ ಕೊಯ್ಯಲಾದೊಡೊ 


ಲ್ಸ ೦ಡುಅಕಿ ಪುಯ್ಯಲಾದೊಡೆ ಪಲಾಯನಪಂಡಿತರಾದ ಗಾದೆಯಂ 
ಕಂಡೆಪೆವೀಗಳೆಂದಬಲೆ ಕೋಪಿಸಿದಳ್‌ ಸಚಿವ ಪ್ರಧಾನರಂ ೩೪ 


ವಾದ್ಯಗಳು ಮೊಳಗಿದುವು. ಪುರಜನರು ಇದಿರಾಗಿ ಬಂದು ಸ್ವಾಗತಿಸಿದರು. ವ॥ 
ಹೀಗೆ ಮಾಳವರಾಜನು ತನ್ನ ಪಟ್ಟಣವನ್ನು ಪ್ರವೇಶಿಸಿದನು- ೩೨. ರಾಜನೀತಿಯನ್ನು 
ಚೆನ್ನಾಗಿ ಬಲ್ಲ ಮಾಳವರಾಜನು ಯುದ್ಧದಲ್ಲಿ ಸೆರೆಸಿಕ್ಕಿದ ರಾಜನನ್ನು ಅವಮಾನಕ್ಕೆ ಗುರಿ 
ಗೊಳಿಸಬಾರದು ಎಂದು ನಿಶ್ಚಯಿಸಿ ಕೂಡಲೆ ಮಿಥಿಲೆಯ ರಾಜನಾದ ಪ್ರಹಾರವರ್ಮ 
ನನ್ನು ಬೇಕಾದುದನ್ನೆಲ್ಲ ಕೊಟ್ಟು ಬಿಡುಗಡೆ ಮಾಡಿದನು. ವ॥ ಹೀಗೆ ಮಾಳವರಾಜನು 
ಸೆರೆಸಿಕ್ಕಿದ್ದ ಪ್ರಹಾರವರ್ಮನನ್ನು ಬಿಡುಗಡೆ ಮಾಡಿ ವಿಜಯದ ಹರ್ಷದಲ್ಲಿ ಮುಳುಗಿ 
ದ್ದನು. ಆಗ ಇತ್ತ ೩೩. ಮಗಧಿರಾಜನ ಮಂತ್ರಿಗಳು ಬೇಗ ರತ್ನಾಚಲಕ್ಕೆ ಹೋಗಿ 
ಅರಸನು ಸ ರ್ಗಸ್ಥನಾದನೆಂದು ಉದ್ದೇಗದಿಂದ ವಸುಮತಿಗೆ ಹೇಳಿದರು. ವ॥ ರಾಜನು 
ಮಡಿದ ಸಮಾಚಾರವನ್ನು ಕೇಳಿ ವಸುಮತಿಯು ಬುದ್ದಿಮತಿಯಾಗಿದ್ದುದರಿಂದ ಮಂತ್ರಿ 
ಗಳಿಗೆ ಹೀಗೆ ಹೇಳಿದಳು. ೩೪. “ಯುದ್ದದಲ್ಲಿ ಗೆಲುವು ಸೋಲುಗಳೆಂಬುದು ಸಿದ್ದ 
“ವಾದುದು. ಶೂರರಿಗೆ ಅದೇನು ದೋಷವೇ? ಹೇಳಿರಿ. ಅದು ಹಾಗಿರಲಿ. 
ಬಳೆ ಯಬೆಳೆ ಬಂದರೆ ಚೆನ್ನಾಗಿ ತಿಂದು ತೇಗುತ್ತಾರೆ. ಯುದ್ಧ ಬಂದರೆ ಪಲಾಯನ 
'ದಲ್ಲಿ ಪಂಡಿತರೆನಿಕುತ್ವಾರೆ' ಒಂಬ ಗಾದೆಯನ್ನೀಗ ನಿಮ್ಮಲ್ಲಿ ಕಂಡಂತಾಯಿತು, ಎಂದು 


ದ್ವಿತೀಯಾಶ್ವಾಸಂ ೫೫ 


ವ॥ ಎಂದು ಮತ್ತಮದಂತಿರಲರಸನೊಡನೆ ಪೋಗಲ್ವೇಟಕ್ಕಿನಗಿಂಧನಸಂದೋಹಮಂ 
ಸಮಕಟ್ಟಿಮೆಂಬುದುಂ ಸಚಿವರ್‌ ಸನ್ಮಾನಿಸಿ ದೇವಿಯರ ಗರ್ಭದರ್ಭಕಂ ನಿರ್ಭರರಾಜ್ಯವನಾಳೆ A 
ನೆಂದಾಗಾಮಿ ಕಾರ್ಯಮಂ ಪೇಟ್ತು ನಿಲಿಸಿದೊಡಂ ನಿಲ್ಲದೆ ಜೀವದಾಸೆಯನೊಲ್ಲೆನೆಂಬುದುವು 
ವರ್‌ ಚರಣಕಮಲದೊಳ್‌ ಶಿರೋಭಾಗಮಂ ಸಾರ್ಚುವುದುಮಾಕೆ ತನ್ನೊಳಿಂತೆಂದಳ 


ಕಂ ಏಕೆ ದುರಾತ್ಮರ ಮಾತಂ 
ನೂಕುವೆನಾಂ ಕಂಡ ಬುದ್ಧಿಯಂ ಕಾಣ್ಟೆಂ ನಿ 
ರ್ವ್ಯಾಕುಲದಿನಿಂದಿರುಳೆಂ 
ದಾ ಕಾಂತೆಯಮಾತ್ಯವಚನಮಂ ಮನ್ನಿಸಿದಳ್‌ ೩೫ 


ವ॥ ಅಂತುಮನ್ನಿಸಿ ನೀಂ ಪೇಟ್ಟುದಂ ಮಾಟಕ್ಷಿನೆಂದವರನತ್ತಲ್‌ ಕಳುಪಿದಳ್‌ ಇತ್ತಲ್‌ 


ಕಂ॥ ಮಡುಗಟ್ಟಿಸುರಿವನೆತ್ತರ 
ಕಡಲೊಳ್‌ ತೇಂಕಾಡುತಿರ್ಹ್ಪ ರಥದೊಳ್‌ ಗಾಯಂ 
ಬಡೆದೆನಸುಂಬಟಳುತಿರ್ದಂ 
ಪಡುನೇಸಅತೆಅದೆ ರಾಜಹಂಸನರೇಂದ್ರಂ ೩೬ 


ವ॥ ಅಂತಿರ್ದರಸನ ವರೂಥಮಂ ತುರಗಂಗಳೀ ತರುಗಳಿಂ ದುರಂತರಮಪ್ಪರಣ್ಯ 
ಮಾರ್ಗದೊಳ" ತಮ್ಮಿಚ್ಛೆಯಿಂ ಕೊಂಡೋಡಿ ಪೋಗೆ ಮುಂದೆ 


ಸಚಿವರ ಮೇಲೆ ಕೋಪಿಸಿಕೊಂಡಳು. ವ॥ ಮತ್ತೆ, “ಅದು ಹಾಗಿರಲಿ, ರಾಜ 
ಕೊಡನೆ ಸಹಗಮನ ಮಾಡುವ ನನಗೆ ಚಿತೆಯನ್ನು ಸಿದ್ಧಗೊಳಿಸಿರಿ' ಎಂದಳು. ಆಗ 
ಸಚಿವರು ಸಮಾಧಾನಮಾಡಿ "ದೇವಿಯರ ಗರ್ಭದಲ್ಲಿರುವ ಮಗುವು ಮುಂದೆ ರಾಜ್ಯವ 
ನ್ನಾಳುವನು.' ಎಂದು ಮುಂದಿನ ಕಾರ್ಯವನ್ನು ಹೇಳಿ ಸಹಗಮನ ಮಾಡದಂತೆ ತಡೆ 
ದರು. ಆದರೂ ರಾಣಿಯು "ನನಗೆ ಬದುಕುವ ಆಸೆಯಿಲ್ಲ'ವೆಂದು ಉತ್ತರಿಸಿದಳು. 
ಅದಕ್ಕೆ ಅವರಂ ಅವಳ ಚರಣಕಮಲದಲ್ಲಿ ತಲೆಯಿಟ್ಟು ॥ ಬೇಡಿಕೊಳ್ಳ ಲು ಅವಳು ತನ್ನಲ್ಲಿ 
ಹೀಗೆ ಹೇಳಿಕೊಂಡಳು ; ೩೫, "ಈ ದುರಾತ ರಾದ ಮಂತ್ರಿಗಳ "ಮಾತನ್ನು ಏಕೆ ತಳಿ ಕ 
ಹಾಕಬೇಕು. ಇಂದಿನ ರಾತ್ರಿ ಯಾವ ತಡೆಯೂ ಇಲ್ಲದೆ ನನಗೆ ತೋರಿದಂತೆ ಮಾಡು 
ವೆನು, ಎಂದು ಆಲೋಚಿಸಿಕೊಂಡು ಆ ವಸುಮತಿಯು ಆವರ ಮಾತಿಗೆ ಒಪ್ಪಿದಳು. 
ಅವರ ಮಾತಿಗೆ ಮನ್ನಣೆಯನ್ನಿತ್ತು "ನೀವು ಹೇಳಿದ ಹಾಗೆ ಮಾಡುವೆನು' ಎಂದು ಹೇಳಿ 
ಅವರನ್ನತ್ತ ಕಳುಹಿಸಿದಳು. ಎ॥ ಇತ್ತ ೩೬. ಮಡು ಗಟ್ಟಿ ಹರಿಯುತ್ತಿ ದ್ದ 
ರಕ್ತ ದ ಕಡಲಿನಲ್ಲಿ ಮು ಗಿದ್ದ ರಥದಲ್ಲಿ ಗಾಯಗೊಂಡು ವ ಮಲಗಿದ್ದ ರಾಜ ಹಂಸನು 

ಶ್ಲಿಮಲ್ಲಿ ಮುಳುಗುತ್ತಿದ್ದ ಸೂರ್ಯ ೯ನಂತೆ ಬಳಲುತ್ತಿದ್ದನು. ವ॥ ಹ ಹಾಗಿದ್ದ ರಾಜನ 


ಲ್ಯ 


9೫ ಕುದುರೆಗಳು "ಮರಗಳಿಂದ ದಟ್ಸವಾ ದಕಾ ನ ದಾರಿಯಲ್ಲಿ ತಮಗೆ ಇಹ 


le 


೫೬ ಅಭಿನವ ದಶಕುಮಾರ ಚರಿತೆ 


ಕಂ॥ ಭೂಮಿಗೆ ಶರನಿಧಿಸೆಜಿಗೆಂ 
'ಬಾ ಮಾತಂತಿರ್ಕೆ ಹೆರ್ಚಿದೀವಟ ವೃಕ್ಷಂ 
ಸೀಮಾಸ್ಥಾನಮಿದೆನಲಟ 


ವೀ ದುಧ್ಯದೊಳಿರ್ದುದಭ್ರಮಂ ಚುಂಬಿಸುತುಂ ' ೩೭ 


ರವಿರಥಮಪರಾಚಲಮಂ 
ದಿವಸಾಂತ್ಯದೊಳೋಡಿ ಸಾರ್ದವೋಲ್‌ ವಟಕುಜಮೊ 
ಪ್ಪವ ಬೀಟಿಲೊಗ್ಗಿ ನೋಳ್‌ ನ ಪ 


ನ ವರೂಥಂ ಸಿಲ್ಕಿ ಪೋಗದಿರ್ದತ್ತಾಗಳ್‌ , ೩೮ 


ವ॥ ಅಂತು ಸಿಲ್ಕಿದ ಸಮಯದೊಳ್‌ 


ಚೇ! ಕಡೆವಗಲೊಳ್‌ ನಿಜಾಂಗಮತಿ ರಕ್ತದೊಳೊಪ್ಪಿರೆ ಬಲ್ಬುಗೆಟ್ಟು ತೇರ್‌ 
ಪೊಡೆಗೆಡೆಯಲ್‌ ತುರಂಗತತಿಮುಗ್ಗೆ ಸರೋಜಮುಖಂ ನಿರೋಧಮಂ 
ಪಡೆದಿರೆ ಮಂಡಲಾಗ್ರ ಕರದುಗ್ರತೆ ಕುಂದಿರೆ ರಾಜಹಂಸನಂ 
ಗೆಡೆಗೊಳಲಾರ್ಪೆನೆಂಬ ಬಗೆಯಿಂದಿನನೆಯ್ದಿ ದನಸ್ತಶೈಲಮಂ ೩೯ 


ಬಂದಂತೆ ಎಳೆದುಕೊಂಡು ಓಡಿ ಹೋದವು. ಮುಂದೆ... ೩೭. ಭೂಮಿಗೆ ಸಮು 
ದ್ರವು ಕೊನೆಯ ಗಡಿ ಎಂಬ ಮಾತು ಹಾಗಿರಲಿ, ಎತ್ತರವಾದ ಈ ಆಲದ ಮರವು 
ಭೂಮಿಗೆ ಸೀಮಾಸ್ಥಾನ ಎನ್ನುವಂತೆ ಕಾಡಿನ ಮಧ್ಯದಲ್ಲಿ ಆಗಸವನ್ನು ಚುಂಬಿಸುತ್ತಾ 
ಬೆಳೆದು ನಿಂತಿದ್ದಿತು. ೩೮. ಸೂರ್ಯನ ರಥವು ಓಡಿ ಓಡಿ ಸಾಯಂಕಾಲದಲ್ಲಿ ಅಸ್ತಾ 
ಚಲವನ್ನು ಸೇರುತ್ತದೆ. ಹಾಗೆಯೇ ರಾಜನ ರಥವು ಓಡಿಬಂದು. ಆ ಅಲದ ಮರದ 
ಬೀಳಲುಗಳ ಪೊದರಿನಲ್ಲಿ ಸಿಕ್ಕಿಹಾಕಿಕೊಂಡಿತು. ಮಂದೆ ಹೋಗಲಾರದೆ ಅಲ್ಲಿಯೇ 
ನಿಂತಿತು, ವ॥ ಹಾಗೆ ಸಿಕ್ಕಿಕೊಂಡ ಸಮಯದಲ್ಲಿ... ೩೯, ಸಾಯಂಕಾಲದಲ್ಲಿ ತನ್ನ 
ಶರೀರವು (ಸೂರ್ಯಮಂಡಲವು ತುಂಬ ಕೆಂಪಾಗಿ ಪ್ರಕಾಶಿಸುತ್ತಿದೆ. ರಥವು ಬಲಗುಂದಿ 
ಕೆಳಕೆ ಸ ಬಿದ್ದಿದೆ. 1 ಕುದುರೆಗಳು ಮಗ್ಗ ರಿಸಿದುವು “ಕಮಲಗಳ ಮುಖಗಳು ಕಂದತೊಡ 
ಗಿವೆ- 2 ಮಂಡಲದ ತುದಿಯ ಕಿರಣಗಳ ಉಗ್ರತೆಯು ಕುಂದಿದೆ. ಈ ಸ್ಥ ತಿಯಲ್ಲಿ 
ಸೂರ್ಯನು ತಾನು ರಾಜಹಂಸನಿಗೆ ಜೊತೆಯಾಗಬಲ್ಲೆನೆಂದು ಯೋಚಿಸುತ್ತಾ ಅಸ್ತಗಿರಿ 
ಯನ್ನು ಸೇರಿದನು. (ರಾಜನ ಪರವಾಗಿ 1 ಸರೋಜದಂಥ ಮುಖ 2 ಖಡ್ಗ ವನ್ನು ಹಿಡಿದ 


ದ್ವಿತೀಯಾಶ್ವಾಸಂ ೫೭ 


ವ॥ ಅಂತಿನನಸ್ತಮಾಗಲೊಡಂ 


ಉ॥ ಏಕೆಲೆದೇವ ನಿನ್ನೊಳೆಡಗಣ್‌ ಬಲಗಣ್‌ ಸರಿಯೆನ್ನದಿಂತು ದೋ 
ಹಾಕರನಂ ಸಮಂತು ತಲೆಗೇಟಕಿಸಿಕೊಂಡು ಮದೀಯಕಾಂತನಂ 
ಪ್ರಾಕೃತನಂತಿರಸ್ತಗಿರಿಗೆಯ್ದಿ ಪೆಯೆಂದಭವಂಗೆ ವಾಸರ 
ಶ್ರೀ ಕರಕಂಜಮಂ ಮುಗಿದವೋಲ್‌ ಮುಗಿದಿರ್ದುವು ಪದ್ಮಸಂಕುಳಂ ೪೦ 


ಮ8 ಕುಜಮೆಲ್ಲಂ ಬಗೆಯಲ್‌ ತಮಾಲಮಗಮೆಲ್ಲಂ ನೀಲಿಶೈಲಂ ನದೀ 
ವ್ರಜಮೆಲ್ಲಂ ಯಮುನಾಜಲಂ ಕಮಲಮೆಲ್ಲಂ ಕೋಮಲೆಂದೀವರಂ 
ಪ್ರಜೆಯೆಲ್ಲರ್‌ ಪುರುಷೋತ್ತಮರ್‌ ದೆಸೆಗಳೆಲ್ಲಂ ಕೃಷ್ಣವರ್ತ್ಮಾಶೆಯೆಂ 
ದು ಜಗಂ ಬಣ್ಣಿಸಲುರ್ವಿ ಮರ್ಬು ಪದಪಿಂ ಪರ್ವಿತ್ತು ಸರ್ವೋರ್ವಿಯಂ ೪೧ 


ಕಂ8 ಬಗಿದು ಪುಗಲಿರಿದುನೋಡ 
ಲೃಗೆಯಲ್‌ ಕಣ್‌ ಸಲ್ಲದೊಯ್ಯನಡಿಯಿಡೆ ಚಿತ್ತ 
ಕ್ಕೊಗೆಗುಮತಿಭೀತಿಯೆನಲು 
ರ್ವಿಗೆ ದಟ್ಟೆ ಟಸರ್ದುದಂಧಕಾರಾಕಾರಂ ೪೨ 


ಕೈ) ವ॥ ಹೀಗೆ ಸೂರ್ಯನು ಮುಳುಗಲು ೪೦. ಸ್ವಾಮಿ! ನಿನ್ನ ಎಡಬಲಗಣ್ಣು 
ಗಳೆರಡನ್ನೂ ಒಂದೇ ಸಮನಾಗಿ ತಿಳಿಯದೆ ಹೀಗೆ ದೋಷಾಕರನಾದ ಚಂದ್ರನನ್ನು 
ತಲೆಯ ಮೇಲೇರಿಸಿಕೊಂಡು ನನ್ನ ಕಾಂತನಾದ ಸೂರ್ಯನನ್ನು ಸಾಮಾನ್ಯನೆಂಬಂತೆ 
ಅಸ್ತಗಿರಿಗೆ ಸೇರಿಸುತ್ತಿರುವೆಯೇಕೆ?' ಎಂದು ಹೇಳುತ್ತಾ ದಿವಸಲಕ್ಷಿ ಒಯು ಶಿವನಿಗೆ ತನ್ನ 
ಕರಕಮಲಗಳನ್ನು ಜೋಡಿಸಿದಳೋ ಎಂಬಂತೆ ಕಮಲಗಳ ಗುಂಪು ಮುಚ್ಚಿಕೊಂಡುವು. 
(ಚಂದ್ರನೂ ಸೂರ್ಯನೂ ಶಿವನ ಎರಡು ಕಣ್ಣುಗಳು, ಇಬ್ಬರನ್ನೂ ಒಂದೇ ಸಮನಾಗಿ 
ಕಾಣಬೇಕಾದುದು ಧರ್ಮ. ಹಾಗೆ ಮಾಡದೆ ಚಂದ್ರನನ್ನು ಮಾತ್ರ ತಲೆಯ ಮೇಲೇರಿಸಿ 
ಕೊಂಡು ಸೂರ್ಯನನ್ನು ಮುಳುಗಲು ಬಿಟ್ಟುದು ಪಕ್ಷಪಾತ ಎಂಬುದು ದಿವಸಲಕ್ಷಿಯ 
ಭಾವ) ೪೧. ಕತ್ತಲೆಯು ಭೂಮಿಯನ್ನೆಲ್ಲ ಒತ್ತಾಗಿ ಹರಡಿತು. ಅದರಿಂದ ಮರ 
ಗಳೆಲ್ಲ ಹೊಂಗೆಯ ಮರಗಳಾದವು, ಬೆಟ್ಟಗಳೆಲ್ಲ ನೀಲಗಿರಿಗಳಾದುವು, ನದಿಗಳ 
ನೀರೆಲ್ಲ ಯಮುನಾ ನದಿಯ ಜಲವಾಯಿತು. ಕಮಲಗಳೆಲ್ಲ ಕೋಮಲವಾದ ಕನ್ನ 
ದಿಲೆಗಳಾದುವು, ಪ್ರಜೆಗಳೆಲ್ಲ ಕೃಷ್ಣರಾದರು. (ಕಪ್ಪಾಗಿ ಕಾಣಿಸಿದರು). ದಿಕ್ಕುಗಳೆಲ್ಲ 
ಕಪ್ಪಾದಂತೆ ಕಾಣಸಿದುವು. (ದಿಗಂಗನೆಯರು ಕ್ಕ ಕಷ್ಣನ ಆಗಮನಾಭಿಲಾಷೆಯುಳ್ಳ ವರಾ 
ದರು. ಕೃಷ್ಣ ಗೋಪೀವೃತ್ತಾಂತ ಧ್ವನಿ?) ಎಂದು ಜಗತ್ತಿನ ಜನರು ಒತ್ತಾದ ಕತ್ತಲೆಯ 
ಪ್ರಭಾವವನ್ನು ವರ್ಣಿಸಿದರು. ೪೨, ಸೀಳಿಕೊಂಡು ಮುಂದೆನಡೆಯಲು ಸಾಧ್ಯವಿಲ್ಲ. 
ಕಂಗಳು ಯಾವುದನ್ನೂ ಸ್ಪಷ್ಟವಾಗಿ ಕಾಣಲಾರವ್ಳ, ` ಮುಂದೆ ಅಡಿಯಿಡಲು ಮನಸ್ಸಿನಲ್ಲಿ 


೫೮ ಅಭಿನವ ದಶಕುಮಾರ ಚರಿತೆ 


ಕಂ॥ ಭುವನಕ್ಕೆ ಲೋಚನೇಂದ್ರಿಯ 
ವಿವಿಧ ವ್ಯಾಪಾರಮಿನ್ನದೇಕೆನಲಾಕಾ 
ಶವನವನಿಯನೆಣ್ಣೆಸೆಯಂ 
ಕವಿದೆಸೆದತ್ತಂಛಕಾರಮದ್ಭುತಘೋರಂ ೪೩ 


ನೋಡುವೊಡಂಜನಗಿರಿಯೀ 

ಸಾಡುವೊಡದು ಲವಣವಾರ್ಧಿ ಸಕಲಜನಂ ಕೊಂ 

ಡಾಡುವೊಡೆ ರವಿಶಶಾಂಕರ 

ನೋಡಿಸಿ ಪೆಸರ್ವೆಡೆದ ತಿಮಿರಮೇನೊಪ್ಪಿದುದೋ ೪೪ 


ಸೋಂಕಿಂ ಸ್ಮಾವರಮಂ ಮಾ 

ತಂ ಕೇಳ್ವುದಅಿಿಂದೆ ಜಂಗಮಂಗಳನಜಿರಿವರ್‌ 

ತಾಂ ಕಾಣ್ಕೆಗರಿದೆನಲ್‌ ಬಗೆ 

ಗೇಂ ಕಡುಮಂದೈಸಿ ನಿಂದುದೋ ಫನತಿಮಿರಂ ೪೫ 


ವ8 ಅಂತು ದುಸ್ತರಮಪ್ಪ ಕಟ್ಟಿಲೆ ಪರ್ಬಿರಲಿತ್ತಲ್‌ ವಸುಮತೀ ದೇವಿ ಮರಣಾರ್ಥ 
ಮರಮನೆಯಿಂ ಪೊರಮಟ್ಟು 


ಕಂ॥ ವನದೇವತೆ ವನದೊಪ್ಪಮ 
ನುನುನಯದಿಂ ನೋಟಕಿನೆಂದು ಬಂದಳೋ ಪೇಟ? ಂ 
ದೆನೆ ರಾತ್ರಿಯೊಳೊರ್ಬಳೆ ಕಾಂ 
ತನ ಸಹಗಮನಕ್ಕೆ ಠಾವನಣಿಸುತೆ ಬಂದಳ* ೪೬ 


ಭಯಂವುಂಟಾಗುತ್ತದೆ. ಹೀಗೆ ಕತ್ತಲೆಯು ಸುತ್ತ ದಟ್ಟವಾಗಿ ಹರಡಿದ್ದಿತು. ೪೩. 
ಭುವನಕ್ಕೆ ನಯನೇಂದ್ರಿಯದ ವ್ಯಾಪಾರವಿನ್ನು ಏತಕ್ಕೆ ಬೇಕು ಎನ್ನುವಂತೆ ಅದ್ಭುತವಾದ 
ಘೋರವಾದ ಕತ್ತಲೆಯು ಅಗಸವನ್ನೂ ನೆಲವನ್ನೂ ಎಂಟು ದಿಕ್ಕುಗಳನ್ನೂ ಕವಿದಿದ್ದಿತು- 
೪೪, ನೋಡುವುದಕ್ಕೆ ಅಂಜನಗಿರಿ, ಈಸಾಡಲು ಸಮುದ್ರ ಎಂದು -ಸಕಲ ಜನರೂ 
ಕೊಂಡಾಡಲು ಸೂರ್ಯಚಂದ್ರರನ್ನೋಡಿಸಿ ಹೆಸರುವಾಸಿಯಾದ ಕತ್ತಲೆಯದೆಷ್ಟು 
ಸೊಗಸಾಗಿ ಕಾಣಿಸಿತೋ! ೪೫. ಜನರು ಜಡವಸ್ತುಗಳನ್ನು ಮುಟ್ಟಿ ತಿಳಿಯುತ್ತಿದ್ದರು. 
ಸಂಚರಿಸುವ ಚೇತನರನ್ನು ಮಾತಿನಿಂದ ಗುರುತಿಸುತ್ತಿದ್ದರು, ಹೀಗೆ ದಟ್ಟವಾದ ಕತ್ತ 
ಲೆಯು ಯಾವುದನ್ನೂ ನೋಡಲು ಸಾಧ್ಯವಾಗದಂತೆ ಹರಡಿದ್ದಿತು. ವ ದುಸ್ತರವಾದ 
ಕತ್ತಲೆಯು ಹೀಗೆ ಹರಡಿರಲು ವಸುಮತೀ ದೇವಿಯು ಕಾಂತನ ಸಹಗಮನಕ್ಕಾಗಿ ಅರ 
ಮನೆಯಿಂದ ಹೊರಟು-- ೪೬, ವನದೇವತೆಯು ವನದ ಅಂದವನ್ನು ಒಲವಿನಿಂದ 
ನೋಡಲು ಬಂದಳೋ ಎಂಬಂತೆ ರಾತ್ರಿಯಲ್ಲಿ ಒಬ್ಬಳೇ ಸಹಗಮನಕ್ಕಾಗಿ ಸ್ಥಳವನ್ನು 


ದ್ವಿತೀಯಾಶ್ಶಾ ಸಂ ೫೯ 


ವ॥ ಅಂತಜಿಸುತ್ತುಂ ಗಹನಗಹ್ವರದೊಳ್‌ ವಿಹ್ವಲೆಯಾಗಿ ಬರುತ್ತುಂ 


ಮ॥ ದೆಸೆಯೆಂಟುಂ ಪಿಟಿ ಸುತ್ತಗ್ಗಳಮೆನೆ ಪರೆದಿರ್ಪಳ್ಳೆಗೊಂಬೇಟಕ ಯಿಂದಾ 
ಗಸಮಂ ಪೊತ್ತಿರ್ಪ ಮೇಲ್ಲೊಂಬಿನ ಶಶಿಕಿರಣಂ ಬಾರಿಸಲ್‌ ಬಾರದೆಂಬಂ 
ತೆಸೆವಚ್ಛಾಯಾವಿಲಾಸಂ ತುಟುಗಿದ ತನಿವಣ್‌ ಸೈತು ಪಾತಾಳಮಂ ಭೇ 
ದಿಸೆ ಕಾಲೂಟ್‌ರ್ಪಬೇರ್ಗಳ್‌ ನಟಿಸುವ ವಟ ಭೂಜಾತಮಂ ಕಾಂತೆ ಸಾರ್ದಳ್‌ 

೪೭ 


ವ॥ ಅಂತು ಸಾರ್ದಿದೆನ್ನ ಬಗೆಗೆ ತಕ್ಕ ಠಾವೆಂದು ವಟವಿಟಪಿಯ ಕೆಲದ ಕಿಟುಗೆೊಂಬಿ 
ನೊಳ್‌ ಸೆಜಿಗಂ ಕಟ್ಟಿ ಯುಟುಳನಿಕ್ಕಿಕೊಳಿಲುಜ್ಜುಗಿಸುತ್ತುಮಿರಲಿತ್ತಲರಸಂ 
ಕಂ॥ ತಂಗಾಳಿ ಬೀಸಲಾಕ್ಷಣ 
ಮಂಗದೊಳಸುಪಸರಿಸಲೈ ನ ಪನೆಚ್ಚತ್ತಾ 


ವಂಗೆ ಪುಗಲರಿದೆನಿಪ್ಪ ವ 
ನಾಂಗಣದತ್ತೇಕೆ ಬಂದೆನೆಂಬವಸರದೊಳ್‌ ೪೮ 


ಉ॥ ಆಂ ತನುವಂ ನೆವೇದಿಪೆನೆಲೇ ವನದೇವತೆಯೆನ್ನ ಜನ್ಮ ಜ 

ನ್ಕಾಂತರದಲ್ಲಿ ಕೂರ್ತೆನಗೆ ನಚ್ಚಿನ ಮೆಚ್ಚಿನ ಮಾಗಧೇಶ್ವರಂ 

ಕಾಂತನೆ ಅಪ್ಪನಕ್ಕೆನುತೆ ಗೋಣು ಜ್‌ಲಿಕ್ಕಿಕೊಳುತ್ತುವಿರ್ಪತ 

ತ್ಕಾಂತೆಯ ಮಾತುಗೇಳಲಿನಿಸಾದುದು ಭೂಪತಿಗಾ ವನಾಂತದೊಳ್‌ ೪೯ 
ಹುಡುಕುತ್ತಾ ಬಂದಳು. ದಟ್ಟವಾದ ಕಾಡಿನಲ್ಲಿ ಹುಡುಕುತ್ತಾ ಕಳವಳಗೊಂಡು ಬರುತ್ತಾ 
೪೭, ಆಕಾಂತೆಯು ಒಂದು ದೊಡ್ಡ ಆಲದ ಮರವನ್ನು ಕಂಡು ಅದರ ಹತ್ತಿರಕ್ಕೆ 
ಬಂದಳು. ಆ ಮರವು ಎಂಟು ದಿಕ್ಕುಗಳನ್ನೂ ಹಿಗ್ಗಿಸುವಂತೆ ಸುತ್ತ ಉದ್ದವಾದ ತನ್ನ 
ಕೊಂಬೆಗಳನ್ನು ಚಾಚಿದ್ದಿತು. ಸಣ್ಣ ಸಣ್ಣ ಕೊಂಬೆಗಳು ತುಂಬ ಎತ್ತ ರಕ್ಕೆ ಬೆಳೆದಿದ್ದ 
ರಿಂದ ಮೇ ಲ್ಯೊಂಬೆಗಳ "ಮೂಲಕ ಚಂದ್ರನ ಕಿರಣಗಳಿಗೆ ಆಗಸದಿಂದ ಕೂ 
ಅವಕಾಶವೇ ಇರಲಿಲ್ಲ. ಮರದ ತುಂಬ ಸೊಗಸಾದ ಹಣ್ಣುಗಳು. ಅದರ ಬಿಳಲುಗಳು 
ಪಾತಾಳವನ್ನೇ ಸೀಳುವಂತೆ ನೆಲದಲ್ಲಿ ಆಳವಾಗಿ ಊರಿದ್ದುವು ವು. ಅದರ ಕಾಂತಿ ವಿಲಾಸವು 
ಅಸದೃಶವಾಗಿದ್ದಿತು, ವ ಹತ್ತಿರ ಹೋಗಿ ಈಸ ಸ್ಥಳವು ತನ್ನ ಮನಸ್ಸಿ ಮೆಚ್ಚಿಗೆ 
ಯಾದ ಸ್ಥಳವೆಂದು ? ನಿಶ್ಚಯಿಸಿ ಆ ಆಲದ ಮರದ ಪಕ್ಕದಲ್ಲಿದ್ದ ಒಂದು ಸಣ್ಣ ಕೊಂಬೆಗೆ 
ಸೀರೆಯ "ಸೆರಗನ್ನು ಕಟ್ಟಿ ಉರುಳು ಹಾಕಿಕೊಳ್ಳಲು ಯತ್ನಿಸು ಗ 
ತಂಗಾಳಿ ಬೀಸಿದ ಕೂಡಲೆ ರಾಜನ ಅಂಗದಲ್ಲಿ ಪ್ರಾಣ ಸಂಚಾರವಾಯಿತು. ಅರಸನು 
ಎಚ್ಚೆತ್ತನು. "ಯಾರಿಗೂ ಪ್ರವೇಶಿಸಲು ಕಷ್ಟವಾದ ಈ ಕಾಡಿಗೆ ನಾನು ಏಕೆ ಬಂದೆನು 
ಎಂದು ಯೋಚಿಸತೊಡಗಿದನು, ಆಗ ಛ- ವನದೇವತೆಯೆ | ಘಿ; ಈ ನನ್ನ 
ni ನ್ನು ಅರ್ಪಿಸುತ್ತಿದ್ದೇನೆ Se No ಪ್ರಿ ಹ ಮತ್ತು ನನ್ನ 


p 


ಮೆಚ್ಚಿಗೆಗೆ ಪಾತ್ರನಾದ ಮಗಧ ಹ ನನಗೆ ಗಂಡನಾಗಲಿ' ಎಂದು ಹೇಳುತ್ತಾ ತನ್ನ 


ಇಲೆ 


ವು 
ಇದ್ದ 


೬೦ ಅಭಿನವ ದಶಕುಮಾರ ಚರಿತೆ 
ವ॥ ಅದಂ ಕೇಳ್ದು 


ಕಂ) ಈ ರಾತ್ರಿಯೊಳಂಜದೆ ಕಾಂ 
ತಾರಕ್ಕೆಯ್ತಂದಳಾವಳೆಂಬರಸನ ಗಂ 
ಭೀರರವಮುಣ್ಮೆ ವಸುಮತಿ 
ನಾರಿಯದಂ ಕೇಳ್ದು ನೋಡಿದಳಿ್‌ ನಾಲ್ದೆಸೆಯಂ ೫೦ 


ವ8 ಅಂತು ಪೂರ್ವ ಪರಿಚಯಮಪ್ಪ ಗಂಭೀರ ಧ್ವನಿಯಂ ವಸುಮತಿ ಕೇಳ್ದಾ 
ದೆಸೆಯಂ ನೋಡಿ 


ಕಂ ಈರವಮೆನ್ನರಸನ ಗಂ 
ಭೀರಧ ಓನಿಯಂತೆ ತೋರ್ಪದಲ್ಲದೊಡೇಂ ಘೋ 
ರಾರಣ್ಯದೊಳಗೆ.,,, 


ಧ್ವನಿಯಾದೊಡಂ ಹರೀಕ್ಷಿಪೆನೆಂದಳ ೫೧ 


ಏತೆಅದಿಂದೀ ತಾಣದೊ 

ಳೀ ತನುವಂ ಬಿಡುವೆನಂಜಲೇಕೆನಗಂತಾ 

ಭೂತಪ್ರೇತಂಗಳೆನು | 

ತ್ತಾತರುಣಿ ತದೀಯರವದ ದೆಸೆಗೆ ೈತಂದಳ್‌ ೫೨ 


ಕೊರಳಿಗೆ ಉರುಳನ್ನು ಹಾಕಿಕೊಳ್ಳಲು ರಾಣಿಯು ಪ್ರಯತ್ನಿಸುತ್ತಿದ್ದಳು. ಆ ಕಾಡಿನ 
ನಡುವೆ ಆಕೆಯ ಮಾತನ್ನು ಕೇಳಿ ಅರಸನಿಗೆ ಆಶ್ಚರ್ಯವಾಯಿತು. ಅವಳ ಮಾತುಗಳು 
ಕೇಳಲು ಹಿತವೆನಿಸಿತು. ವ। ಅದನ್ನು ಕೇಳಿ ೫೦. “ಈ ರಾತ್ರಿಯಲ್ಲಿ ಹೆದರದೆ ಕಾಡಿಗೆ ಬಂದಿ 
ರುವ ಹೆಂಗಸು ಯಾರು?' ಎಂದು ಅರಸನು ಕೂಗಿದನು. ಅವನ ಗಂಭೀರವಾದ ಧ್ವನಿ 
ಯನ್ನು ಕೇಳಿ ಕಾಂತೆಯು ನಾಲ್ಕು ದಿಕ್ಕುಗಳನ್ನೂ ತಿರುಗಿ ನೋಡಿದಳು. ಮೊದಲೇ 
ಪರಿಚಿತವಾಗಿದ್ದ ಗಂಭೀರವಾದ ಧ ನೈನಿಯನ್ನು ಕೇಳಿ, ಆಧ ನಿ ಬಂದ ದಿಕ್ಕಿನತ್ತ ನೋಡಿ. 
೫೦. "ಈ ಧ್ವನಿಯು ನನ್ನ ಪತಿಯ ಗಂಭೀರವಾದ ಧ್ವನಿಯಂತೆ ತೋರುತ್ತಿದೆ. ಹೇಗಾದ 
ರೂ ಇರಲಿ, ಈ ಘೋರವಾದ ಅರಣ್ಯದಲ್ಲಿ (ಭೂತ ಪ್ರೇತಗಳ) ಧ್ವನಿಯಾಗಿದ್ದರೂ 
ಆಗಲಿ, ಪರೀಕ್ಷಿಸುವೆನು' ಎಂದು ಹೇಳಿಕೊಂಡಳು. ೫೨. "ಹೇಗಿದ್ದರೂ ಈ ಜಾಗದಲ್ಲಿ 
ನಾನು ಸಾಯಲು ಸಿದ್ದವಾಗಿ ಬಂದಿರುವವಳು, ಭೂತ ಪ್ರೇತಗಳಿಗೇಕೆ ಹೆದರಬೇಕು? ' 


ದಿ ಿ ತೀಯಾಶ್ನಾ ಸಸಂ ೬೧ 


ವ8 ಅಂದು ಬಂದುನೋಟಿಸ್ಟಿನಂ 


ಕಂ॥ ನೀರ್ಗೆಳಸಿ ತೇಂಕುವಶ್ಚಂ 
ಬೇರ್ಗಳ್‌ ಪರಿದಿರ್ಪ ಬೀಟಲೊಳ್‌ ಸಿಲ್ಕಿದ ಬ 
ಲ್ಹೇರ್ಗದೆಯ ಘಾತಿಯಿಂ ನಸು 
ನುರ್ಗಿದ ತನುವೆನುವ ನೃಪನನವಳೀಕ್ಷಿಸಿದಳ್‌ ೫೩ 


ವ॥ ಅಂತು ಮಗುಳ್ಳು ಮೂರ್ಛೆಯನೆಯ್ದಿದನ ಪನ ವರೂಥಮನಾಕೆಯೆಯ್ದಲೊಡಂ 


ಕಂ8 ತಲೆದೋಜಪುಳಕವುಲರ್ಗ 
ಣ್ಣ ಳೊಳಾನಂದಾಶ್ರು ಪೊಣ್ಮೆ ದಟ್ಟೆ,ಸಿದ ಕ 
ಟ್ರಿಲೆಯಾದೊಡಮೇಂ ಚಿತ್ತೋ 
ಜ್ವಳ ಮೋಹರಸಾತಿರೇಕಮಜಿಪಿತ್ತಾಗಳ್‌ ೫೪ 


ವ॥ ಅಂತು ಶಂಕಿಸುವುದುಂಟಾದೊಡಂ ಸಾತ್ವಿಕಭಾವಂ ಶಂಕಿಸದೆ ಮುಂದುವರಿದು 
ಪತಿಯೆಂಬುದನಣಚಿಶಪ್ಪತ್ತಿರೆ ಬಂದು ಕೋಮಲಕರದಿಂ ಭೂಮೀಶನ ಸಕಲಾವಯವಂಗಳನಂಟಿ 
ನೋಡಿ 


ಕಂ॥ ಎನ್ನಂತೆ ಧನ್ಯಳಾವವ 
ಳೆನ್ನಧಿಪತಿ ತಪ್ಪದೆನ್ನ ನೋಂಪಿಯ ಫಲಮೇ 
ಸನ್ನಿದಮಾಯ್ತೆನುತಂಗನೆ 
ತನ್ನರಸನನೊಲ್ಲು ಕಂಡು ಹರ್ಷಮನಾಂತಳ್‌ ೫೫ 


ಎನ್ನುತ್ತಾ ತರುಣಿಯು ಆ ಧ್ವನಿ ಬಂದಕಡೆ ನಡೆದುಹೋದಳು. ವ॥ ಹಾಗೆ ಬಂದು 
ನೋಡಲು, ೫೩. ನೀರಿಗೆ ಆಶಿಸಿ ಬಿಕ್ಕಳಿಸುತ್ತಿರುವ ಕುದುರೆಗಳು, ನೇರು 
ಕತ್ತರಿಸಿದ ಬಿಳಿಲುಗಳಲ್ಲಿ ಸಿಕ್ಕಿಹಾಕಿಕೊಂಡಿದ್ದ ದೊಡ್ಡತೇರು, ಅದರಲ್ಲಿದ್ದ ಗದಾ 
ಘಾತದಿಂದ ತುಸು ಜಜ್ಜಿದ ಶರೀರವುಳ್ಳ 4 ರಾಜ ಇವೆಲ್ಲವನ್ನೂ ಆವಳು 
ಕಂಡಳು. ವ॥ ಆಗ ಮೂರ್ಛಿತನಾದ ರಾಜನಿದ್ದ ತೇರಿನ ಹತ್ತಿರಕ್ಕೆ ಬರಲು, ೫೪. 
ಕೂಡಲೆ ಅವಳ ಶರೀರದಲ್ಲಿ ರೋಮಾಂಚವು ಕ್ರಂಟಾಯಿತು. ಅವಳ ಅಲರ್ಗಣ ಛಳಲ್ಲಿ 
ಆನಂದಬಾಷ್ಟವು ಉಕ್ಕಿ ಹರಿಯಿತು. ದಟ್ಟವಾಗಿ ಕತ್ತಲೆ ಹರಡಿದ್ದ ರೂ ಮನ್ನ 
ಟಾದ ಉಜ್ವಲವಾದ ಪ್ರೇಮ ರಸಾಧಿಕ್ಯವು ರಾಜನನ್ನು ತೋರಿಸಿಕೊಟ್ಟಿತ ವ॥ ಶಂಕಿ 
ಸಬಹುದಾಗಿದ್ದರೂ ಪುಳಕಾಶ್ರುರೂಪವಾದ ಸಾತಿ ಭಾವದಿಂದ ಶಂಕಿಸದೆ Re 
ನೋಡಿ ಪತಿಯೆಂದು ತಿಳಿದು ತನ್ನ ಮೃದು ಕರಗಳಿಂದ ರಾಜನ ಸಕಲಾವಯವಗಳನ್ನೂ 
ಮುಟ್ಟಿನೋಡಿ, ೫೫. “ನನ್ನ ಹಾಗೆ 'ಪುಣ್ಯವತಿಯು ಯಾರಿದ್ದಾರೆ ? ಇವನು ನನ್ನ 

ಪತಿಯೇ ! ಬೇರೆ ಯಾರೂ ಅಲ್ಲ. ನಾನು ಮಾಡಿದ ವ್ರತದ ಫ ಫಲವಿ €ಗ ನನಗೆ ದೊರ 


ಗ 


೬೨ ಅಭಿನವ ದಶಕುಮಾರ ಚರಿತೆ 


ವ॥ ಅಂತು ಹರ್ಷವಾರ್ಧಿಯೊಳ್‌ ಮುಟುಂಗಿ ಇಲ್ಲಿರ್ದೊಡೇನರ್ಪದು ಅರಸನಂ 
ನಮ್ಮ ಪುರಕ್ಕೆ ಕೊಂಡು ಪೋಪಂತೆ ಮಾಡಲ್ವೇಟ್ಟುದೆಂದು 
ಕಂ1 ಅಡಿಗೊರ್ಮೆಬೆರ್ಚುತಂ ಕ 
ಣ್ಲುಡಿವೆಳಗಿಂ ಮರ್ಬನೋಡಿಸುತ್ತುಂ ಮನದೊೊಳ್‌ 
ಗುಡಿಗಟ್ಟುತ್ತಿರುಳೊರ್ಬಳೆ 
ನಡೆತಂದಳ್‌ ಕಾಂತೆ ರತ್ನಶೈಲಕ್ಕಾಗಲ್‌ ೫೬ 


ಶೋಕಾವೇಶಂ ಹರ್ಹೋ 

ದ್ರೇಕಂ ಭಯರಸಮನೊತ್ತಲಪ್ಪುದಜಿಂ ಮ 

ತ್ತಾ ಕಾನನಮಂ ಕಳೆದವ 

ಳೇಕಾಕಿನಿಯಾಗಿ ರತ ಗಿರಿಗೈತಂದಳ* ೫೩ 


ವ॥ ಅಂತು ಬಂದು ರತ್ನಗಿರಿಯಂ ಪೊಕ್ಕು ಎಲ್ಲರಂ ಕರೆಯಿಸಿ 


ಕಂ॥ ಇಂದು ಕಳೆಯಾಂತರಣ್ಯದೊ 
ಳೊಂದಾಲದಮರದ ಬೀಟಲೊಗ್ಗಿನೊಳರಸಂ 
ಸ್ಕಂದನಯುತನಲ್ಲಿರ್ದಪ 
ನೆಂದೆಲ್ಲರ್ಗುಸಿರ್ದಳಬಲೆ ಸಂಭ್ರಮದಿಂದಂ ೫೮ 


ವ8 ಅಂತುಸಿರ್ವದುಂ ಸಚಿವರ್‌ ಸಂತಸಂಬಟ್ಟು ಪುರಜನ ಪರಿಜನಂಬೆರಸು 


ಕಂ॥ ಜ್ಯೋತಿರ್ಮಯಮಾಯ್ತೆನಲವ 

ನೀತಳಮೆಂಬಂತೆ ಮೆಣ್ರ!ಯೆ ಕರದೀಪಮಸಂ 

ಖ್ಯಾತಂ ಜನವೈತಂದ 

ತ್ತಾ ತರುವಿನೊಳಿರ್ದ ನೃಪನನಿದಿರ್ಗೊಳಲೊಲವಿಂ ರ್ಜ 
ಕಿತು” ಎಂದು ಹೇಳುತ್ತಾ ಅರಸಿಯು ಅರಸನನ್ನು ಕಂಡು ಹರ್ಷಿಸಿದಳು. ವ ಹೀಗೆ 
ಹರ್ಷಸಮುದ್ರದಲ್ಲಿ ಮುಳುಗಿ “ಇಲ್ಲಿದ್ದರೆ ಏನು ಲಾಭ ? ಅರಸನನ್ನು ನಮ್ಮ ಊರಿಗೆ 
ಕರೆದುಕೊಂಡು ಹೋಗುವಂತೆ ಮಾಡಬೇಕು' ಎಂದು ಚಿಂತಿಸಿ, ೫೬. ಹೆಜ್ಜೆ ಹೆಜ್ಜೆಗೂ 
ಹೆದರುತ್ತಾ ಕಂಗಳ ಕಾಂತಿಯಿಂದ ಕತ್ತಲೆಯನ್ನೋಡಿಸುತ್ತಾ ಮನಸ್ಸಿನಲ್ಲಿ ಹರ್ಷಿಸುತ್ತಾ 
ಕತ್ತಲೆಯಲ್ಲಿ ಒಬ್ಬಳೇ ರತ್ನಗಿರಿಗೆ ಬಂದಳು. ೫೭. ಶೋಕಾವೇಶವೂ ಹರ್ಷೊೋದ್ರೇ 
ಕವೂ ಭಯವನ್ನು ಅಡಗಿಸಿದುದರಿಂದ ಅವಳು ಆ ಕಾಡನ್ನು ಕಳೆದು ಒಬ್ಬಳೇ ರತ್ನಗಿರಿಗೆ 
ಬಂದಳು. ವ॥ ರತ್ನಗಿರಿಯನ್ನು ಪ್ರವೇಶಿಸಿ ಎಲ್ಲರನ್ನೂ ಕರೆಯಿಸಿ... ೫೮. ಬೆಳದಿಂ 
ಗಳು ಹರಡಿದ ಕಾಡಿನಲ್ಲಿ ಒಂದು ಆಲದಮರದ ಬುಡದ ಬಿಳಿಲುಗಳ ಪೊದರಿನಲ್ಲಿ 
ರಥದೊಡನೆ ಅರಸನಿದ್ದಾನೆ ಎಂದು ಕಾಂತೆಯು ಸಂಭ್ರಮದಿಂದ ಎಲ್ಲರಿಗೂ ಹೇಳಿದಳು. 
ವ॥ ಹಾಗೆ ಹೇಳಲು ಮಂತ್ರಿಗಳು ಸಂತೋಷವನ್ನು ಹೊಂದಿ, ಪುರಜನಪರಿಜನರೊಡನೆ 
೯. ನೆಲವೆಲ್ಲ ಬೆಳಗುವಂತೆ ಕರದೀಪಗಳನ್ನು ಹಿಡಿದು ಅಸಂಖ್ಯಾತರಾದ ಜನರು ಆ 
ಮರದ ಬಳಿಯಿದ್ದ ರಾಜನನ್ನು ಎದುರುಗೊಳ್ಳುವ ಸಲುವಾಗಿ ಒಲವಿನಿಂದ ಬಂದು 


ದ್ವಿತೀಯಾಶ್ವಾಸಂ ೬4 


ವ॥ ಅಂತು ಪೊಜಿಮಟ್ಟು 


ಕಂ8 ಶ್ರುತಿನಿಕರದಂತೆ ಶಾಖಾ 
ನ್ವಿತದಿಂ ಸೇನಾಗ್ರದಂತೆ ನಾನಾ ಪತ್ರೋ 
ನ್ನತಿಯಿಂ ನರರಂತೆ ವಯ 
ಸ್ಮಿತಿಯಿಂ ಮೆಣ್‌ದಿರ್ಪ ವಟಕುಜಕ್ಕೆಯ್ತಂದರ* ೬೦ 


ಬಿಂಜದಡವಿಯೊಳಿಳಾಪತಿ 

ಸಂಜೆ ವಂಗಿಲ್ದುಜುಗಲಂತೆ ರುಧಿರಾರುಣದಿಂ 

ರಂಜಿಸುತಿರ್ಪಿನಮೆಯ್ದಿ 

ತ್ತಂಜಲಿ ಹಸ್ತಂಗಳಿಂದಮಭಿಜನಮನಿತಂ ೬0 


ವ॥ ಅಂತು ಸಚಿವರ" ಬೆರಸು ಸರ್ವಜನಂ ಬಂದು 


ಕಂ॥ ಗದ್ಗದಕಂಠಂ ನವರೋ 
ಮೋದ್ಗಮತನು ಬಾಪ್ತಲುಳಿತ ಲೋಚನಮನಿತಂ 
ತರ್ಗತಚಿಂತಂ ರಂಜಿಸೆ 
ಸದ್ಗುಣಿಯೆನಿಪರಸನಂ ನಮಸ್ಕರಿಸಿರ್ದರ್‌ ೬೨ 


ವ॥ ಅಂತು ನಮಸ್ಕರಿಸಿ ರಾಜಹಂಸ ರಾಜನಂ ಪರಿವೇಷ್ಟಿಸಿದ ತರಳ ತಾರಾನಿಕಾಯ 
ದಂತೆ ಪುರಜನಂ ಪರಿಜನಂ ಬಂದಾಲದ ಬೀಟಲೊಳ್‌ ಸೆಕ್ಕಿದ ಗಾಲಿಯಂ ತೆಗೆದರಸನಂ ರತ್ನಾ 
ಚಲಕ್ಕೆ ಕೊಂಡುಬಂದು ಸಕಲೌಷಧಿಗಳಿಂ ಶಸ್ತ್ರವ್ರಣಮಂ ಮಾಣಿಸಲ್‌ ಬಳಿಕಂ 


ಸೇರಿದರು. ವ॥ ಹಾಗೆ ಹೊರಟು, ೬೦. ವೇದಗಳಂತೆ ಶಾಖೆಗಳಿಂದ (ವೇದವಿಭಾಗ 
ತ್ತು ಕೊಂಬೆ) ಸೇನೆಯ ಮುಂಭಾಗದಂತೆ ಆನೇಕ ಪತ್ರಗಳಿಂದ (ವಾಹನ ಮತ್ತು ಎಲೆ) 
ಮನುಷ್ಯರಂತೆ ವಯಸ್ಸಿತಿಯಿಂದ (ವಯಸ್ಸಿನ ಸ್ಥಿತಿ ಮತ್ತು ಪಕ್ಷಿಗಳ ವಾಸ) ಪ್ರಕಾಶಿಸುವ 
ಆಲದಮರದ ಹತ್ತಿರಕ್ಕೆ ಬಂದರು. ೬೧. ವಿಂಧ್ಯ ಪರ್ವತದ ಕಾಡಿನಲ್ಲಿ ರಕ್ತದಿಂದ 
ನೆನೆದು ಕೆಂಪಾದ ರಾಜನು ಸಂಜೆಯಲ್ಲಿ ಕೆಂಪಾದ ಮೋಡಗಳ ಗುಂಪಿನಂತೆ ಪ್ರಕಾಶಿಸು 


ತ್ರಿದ್ದನು. ಆಗ ಪುರಜನ ಪರಿಜನರೆಲ್ಲರೂ ಕೈಮುಗಿದುಕೊಂಡು ಅಲ್ಲಿಗೆ ಬಂದರು. ಹೀಗೆ 
ತ 


₹1 


ಇ 

ಮಂತ್ರಿಗಳೊಡನೆ ಎಲ್ಲ ಜನರೂ ಅಲ್ಲಿಗೆ ಬಂದು ೬೨. ಕೊರಳು ಬಿಗಿದ, ರೋಮಾಂಜಿ 

ನಾದ, ಕಂಗಳಲ್ಲಿ ಕಣ್ಣೀರನ್ನು ತುಂಬಿಕೊಂಡ, ಮನಸ್ಸಿನಲ್ಲೇ ಸ ಸದ್ಗುಣಿ 
ಹಾದ ರಾಜನಿಗೆ ನಮಸ್ಕರಿಸಿದರು. ವ।। ಹಾಗೆ ನಮಸ್ಕರಿಸಿ ಹೊಳೆಯುವ ತಾರೆಗಳು 

ಚಂದ್ರನನ್ನು ಬಳಸುವಂತೆ ಪುರಜನ ಪರಿಜನರು ರಾಜಹಂಸ ರಾಜನನ್ನು ಬಳಸಿ ನಿಂತರು. 

ಅನಂತರ ಆಲದ ಬೀಳಲಿನಲ್ಲಿ ಸಿಕ್ಕಿಕೊಂಡಿದ್ದ ಚಕ್ರವನ್ನು ಹೊರಕ್ಕೆ ತೆಗೆದು ರಾಜನನ್ನು 

ರತ ಗಿರಿಗೆ ಕರೆತಂದರು. ಅಲ್ಲಿ ಔಷಧಿಗಳಿಂದ ಶಸ್ತ್ರಗಳಿಂದಾದ ಗಾಯಗಳನ್ನು ವಾಸಿ 


೬೪ ಅಭಿನವ ದಶಕುಮಾರ ಚರಿತೆ 


ಕಂ॥ ಅಪಜಯದಚಿಂತೆ ಚಿತ್ತ 
ಕ್ಳುಪತಾಪಮನೆಸಗೆ ಪೋಗಿ ಗುರುಸನ್ನಿಧಿಯೋಳ್‌ 
ತಪಮಂ ಚರಿಸುವೆನೆಂದಾ 
ನ ೃಪನೆಯ್ದಿ ದನೊರ್ಮೆ ವಾಮದೇವರ ಗಿರಿಯಂ ೬೩ 


ವ॥ ಅಂತು ರಾಜಹಂಸಂ ತನ್ನ ಕುಲಗುರುವಪ್ಪ ವಾಮದೇವರಿರ್ಪ ಶಾಂತಾಚಲಕ್ಕೆ 
ಬಂದು ತದಾಶ್ರಮಮಂ ಪೊಕ್ಕು 


ನಸು ಮುಗಿದಕ್ಷಿನಾಸಿಕದೊಳೆೊಂದಿರೆ ನಿಶ್ಚಲಚಿತ್ತವೃತ್ತಿ ನೀ 

ಳ್ಗಸಿತ ಜಟಾಳಿ ನುರ್ಗಿದ ಬಹಿರ್ವಿಷಯಸ್ಥಿತಿ ನೂತ್ನಮೂರ್ತಿ ನೇ 

ರ್ಪೆಸೆದಿರೆ ನೈಷ್ಠಿಕವ್ರತಮನೋವಿ ಜನೌಘದಕಣ್ಣನಂಗ ತಾ 

ಪಸನವೊಲಿರ್ದ ತನ್ಮುನಿಗೆ ವಂದಿಸಿದಂ ಮಗಧಕ್ಷಿತೀಶ್ವರಂ ೬೪ 


' ವ॥ ಅಂತು ವಂದಿಸಿ ಕೈಗಳಂ ಮುಗಿದು ನಿಂದಿರ್ಪದಂ ವಾಮದೇವರ್‌ ಕಾರುಣ್ಯ 
ಕಟಾಕ್ಷದಿಂ ನಿರೀಕ್ಷಿಸಿ ಪರಸಿಯರಸಂ ಬಂದಕಾರ್ಯಮೇನೆಂದು ಬೆಸಗೊಳುದುಮಾತಂ ತನ 
ಾದಪಜಯ ವೃತ್ತಾಂತಮಂ ಪೇಲಟ್ಟು ತಪಕ್ಕುಪದೇಶಂ ಕೊಡಿಮೆಂಬುದುಮಾಮುನಿ 
ತನ್ನೊಳಿಂತೆಂದಂ 


ಮಾಡಿದರು. ಬಳಿಕ ೬೩. ಸೋಲಿನ ಚಿಂತೆಯು ಮನಸ್ಸಿನಲ್ಲಿ ಸಂತಾಪವನ್ನುಂಟು 
ಮಾಡಿತು. ಅದರಿಂದ ಗುರುಗಳ ಹತ್ತಿರ ಹೋಗಿ ತಪಸ್ಸನ್ನಾ ಚರಿಸುವೆನೆಂದು ಯೋಚಿಸಿ 
ರಾಜನು ಒಂದು ದಿನ ವಾಮದೇವರ ಬೆಟ್ಟಕ್ಕೆ ಹೋದನು. ವ।। ಹೀಗೆ ರಾಜಹಂಸನು 
ತನ್ನ ಕುಲ ಗುರುವಾದ ವಾಮದೇವರಿರುವ ಶಾಂತಾಚಲಕ್ಕೆ ಬಂದು ಅವರ ಆಶ್ರಮ 
ವನ್ನು ಪ್ರವೇಶಿಸಿ ೬೪. ಆ ವಾಮದೇವ ಮುನಿಗಳಿಗೆ ಮಗಧ ರಾಜನು ವಂದಿಸಿದನು. 
ಆ ಮುನಿಗಳು ಅರೆಮ.ಚ್ಹಿದ ಕಣ್ಣನ್ನು ಮೂಗಿನ ತುದಿಯಲ್ಲಿ ನಿಲ್ಲಿಸಿ, ನಿಶ್ಚಲವಾದ 
ಚಿತ್ತ ವ್ಯಾಪಾರವುಳ್ಳೆವರಾಗಿ, ಉದ್ದವಾದ ಕಪ್ಪಾದ ಜಡೆಗಳಿಂದ ಕೂಡಿ, ಹೊರಗಿನ 
ವಿಷಯಗಳಲ್ಲಿ ಆಸಕ್ತಿಯನ್ನು ತೊರೆದು, ಹೊಸ ಬಗೆಯ ಸಮರಸವಾದ ಆಕಾರವುಳ್ಳೆ ವ 
ರಾಗಿ ಸ್ಥಿರವಾದ ವ ಶ್ರತವನ್ನು ಕೈಗೊಂಡ ತಪಸ್ವಿಯಾದ ಮನ್ಮಥನಂತೆ ಜನರ ಕಂಗಳಿಗೆ 
ಕಂಡರು. ವ।। ರಾಜನು ವಂದಿಸಿ ಕೆ ಗಳನ್ನು ಜೋಡಿಸಿಕೊಂಡು ನಿಂತನು. ವಾಮ 
ದೇವರು ಕರುಣೆಯಿಂದ ನೋಡಿ ಹರಸಿ, ಬಂದ ಕೆಲಸವೇನೆಂದು ಕೇಳಿದರು. . ಆಗ 
ಅರಸನು ತನಗಾದ ಸೋಲಿನ ವೃತ್ತಾಂತವನ್ನು ವಿವರಿಸಿ “ತಪಸ್ಸಿಗೆ ಉಪದೇಶ ನೀಡಿರಿ 


೧ 


ಎಂದು ಪ್ರಾರ್ಥಿಸಿದನು. ಆಗ ಮುನಿಗಳು ತಮ್ಮ ಮನಸ್ಸಿನಲ್ಲಿ ಹೀಗೆ ಹೇಳಿಕೊಂಡರು, 


ದಿ ಿತೀಯಾಶ್ನಾ ಸಂ ೬೫ 


ಕಂ॥ ಪೂಜಾಭಂಗ೧ ತಪಸಿಗೆ 
ತೇಜೋಭಂಗಂ ಬುಧರ್ಗೆ ಸಂಗರಭಂಗಂ 
ರಾಜರ್ಗೆ ಮರಣದಿಂ ಮಿಗಿ 
ಲೀ: ಸ ದೊಳೆಂದು ಮುನಿಮಗುಳ್ಳಿ ಂತೆಂದಂ ೬೫ 


ವ॥ ಎಲೆುರಸ ತಪದಿಂ ಕ್ಷಪಿಸಿರಿ ಪುವಂ ಸಾಧಿಸುವುಪದೇಶಮಪದೇಶದಂ ಅದಂ 


| ಕಂ॥ ಎಲ್ಲಾರಪದಿಂದಧಿಕಂ 
ಬಲ್ಲರ್ಗೆ ಗ ಹಕ್ಕ ಮಾರ್ಗಮದಜ್‌ೀಂದೆಲೆ ಭೂ 
ವಲ್ಲಭ ನಿನ್ನಯಪುರದೊಳ್‌ 
ಸಲ್ಲೀಲೆಯೊಳಿರ್ಪುದೆಂದು ಮುನಿಪತಿ ಪೇಟ್ಜಂ | ೬೬ 


ವ॥ ಎಂದು ಪೇಟ್ಟುದುಂ ದುಮ್ಮಾನಂ ತೀರ್ದೊ(ರ್ಪೊ)ಡೆನಗೆ ರಿಪುಜಯೋಪಾಯ 
ಮಾವುದೆಂದರಸಂ ವಾಮದೇವನಂ ಬೆಸಗೊಳೆ 


ಕಂ॥ ಸುಮತಿ ವಸುಮತಿಯ ಗರ್ಭದ 
ಕುಮಾರಕಂ ಸಕಲ ವೈರಿಯಂ ತನ್ನ ಪರಾ 
ಕ್ರಮದಿಂದೆ ಗೆಲ್ಲು ಮತ್ತಂ 
ಐ 
ಸಮಸ್ತದೇಶಕ್ಕೆ ಮುಖ್ಯನಪ್ಪ | ನಮೋಘಂ ಓಕ 


೬೫. ತಪಸ್ವಿಗೆ ಪೂಜಾಭಂಗ, ವಿದ್ವಾಂಸರಿಗೆ ತೇಜೋಭಂಗ, ರಾಜರಿಗೆ ಯುದ್ಧ 
ದಲ್ಲಿ ಭಂಗ, ಇವು ಈ ಜನ್ಮದಲ್ಲಿ ಸಾವಿಗಿಂತ ಹೆಚ್ಚು ಎಂದು ಯೋಚಿಸಿ ವಾಮದೇವ 
ಮುನಿಗಳು ಹೇಳಿದರು. ವ।। “ಎಲೆಯರಸನೆ, ತಪಸ್ಸಿನಿಂದ ಶತ್ರುಗಳನ್ನು ನಾಶ 
ಗೊಳಿಸಲು ಉಪದೇಶವು ಬರೀ ಸೋಗುಗಾರಿಕೆ. ನೀನದನ್ನು ತೊರೆದು---೬೬. "ತಿಳಿದ 
ವರಿಗೆ ಎಲ್ಲ ರೀತಿಯಿಂದಲೂ ಗೃಹಸ್ಥ ಮಾರ್ಗವು ಶ್ರೇಷ್ಠವಾದುದು. ಅದರಿಂದ 
ರಾಜನೆ ! ನೀನು ನಿನ್ನ ಪುರದಲ್ಲಿ ಗೃಹಸ್ಥರಿಗೆ ಉಚಿತವಾದ ನಡೆವಳಿಕೆಯಲ್ಲಿಯೇ ಇರು' 
ಎಂದು ಆ ಮುನಿಪತಿಗಳು ಹೇಳಿದರು. ವ।। ಅದನ್ನು ಕೇಳಿ ಚಿಂತೆಯನ್ನು ತೊರೆದು 
ರಾಜನು '(ಮನೋವ್ಯಥೆಯು ಹೋಗಬೇಕಾದರೆ ?) ನನಗೆ ಶತ್ರುಗಳನ್ನು ಗೆಲ್ಲುವ 
ಉಪಾಯವು ಯಾವುದು ?' ಎಂದು ವಾಮದೇವರನ್ನು ಮತ್ತೆ ಪ್ರಶ್ನಿಸಿದನು. ೬೭. ಆಗ 
ಮುನಿಗಳು “ಸುಮತಿಯಾದ ವಸುಮತಿಯ ಗರ್ಭದಿಂದ ಹುಟ್ಟುವ ಕುಮಾರನು ಎಲ್ಲ 


ಪರಾಕ್ರಮದಿಂದ ಗೆದ್ದು ಸಮಸ್ತ ದೇಶಗಳಿಗೂ ಶ್ರೇಷ್ಠನಾದ 
| 


ಷ್‌ 
ಇ ಇ 


೬೬ ಅಭಿನವ ದಶಕುಮಾರ ಚರಿತ 


ವ॥ ಎಂದಾಗಾಮಿನಿ ಕಾರ್ಯಮಂ ಪೇಟ್ದು ಮುನಿಪಂ ಜನಪನಂ ಬೀಟಕ್ಕೊಟ್ಟೊಡೆ 
ಆತಂ ಮುನಿವಾಕ್ಯಂ ತಪ್ಪದೆಂದು ಪ್ರೀತಿಯಿಂ ತನ್ನರತ್ನಾಚಲದೊಳಿರ್ದ ಜನೆಲೋಕಮಂ ಪುಪ್ಪ 
ಪುರಕ್ಕೆತಂದು ಪ್ರಹಾರವರ್ಮನಂ ಮನ್ನಿಸಿ ನಿಜರಾಜ್ಯಕ್ಕೆ. ಕಳುಪಿ ಸುಖಸಂಕಥಾವಿನೋದ 
ದಿಂದಿರಲ್‌ 


ವ॥ ಇತ 


ಉ॥ ಚಾದಗೆ ಕಾರ್ಮುಗಿಲ್ವನಿ ಯನುಜ್ಹ್ವಲವರ್ಣ ಚಕೋರನೊಲ್ಲು ಚಂ 
ದೋೋದಯಮಂ ರಥಾಂಗಮನಿಶಂ ಪಗಲಂ ಪಿಕರಾಜಿ ಚೈತ್ರಮಾ 
ಸಾದಿಯನೆಯ್ದೆ ಪಾರ್ವ ತೆಜಿದಿಂ ನಿಜಕಾಂತೆ ಸುಖಪ್ರಸೂತೆಯ 
ಪ್ಹಾದಿನವಂ ಕರಂಪದೆದು ಪಾರ್ದೆಸೆದಂ ನೃಪರೂಪಮನ್ಮಥಂ ೬೮ 


ವ॥  ಅಂತಿರ್ಪದುಂ ವಸುಮತೀದೇವಿಗೆ ನವಮಾಸಂ ತುಂಬಿ 


> 


ಇಂದುವನಾ ಸುಧಾಂಬುಧಿ ತಣ್ಣದಿರಂ ಶಶಿಲೇಖೆ ಚೈತ್ರನಂ 
ನಂದನಲಕ್ಷಿ ಬ್ರ ಕಾಮಶರಮಂ ಲತೆ ಪೂರ್ಣಸರಂ ಮರಾಳನಂ 
ಮಂದ ಸಮೀರನಂ ಮಳಯಮೇಖಲೆ ಪೆತ್ತವೊಲಾಕೆ ಪೆತ್ತಳಾ 

ನಂದನನಂ ಕುಮಾರಹರಿಚಂದನನಂ ಸುಚರಿತ್ರವೃಂದನಂ ರ್ರ 


ಮಹಾರಾಜನಾಗುವನು” ಎಂದರು. ವ॥। ಹೀಗೆ ಮುಂದೆ ನಡೆಯುವ ಕೆಲಸವನ್ನು 
ಹೇಳಿ ಮುನಿಗಳು ರಾಜನನ್ನು ಬೀಳ್ಕೊಟ್ಟ ರು. . ಆತನು ಮುನಿಗಳ ಮಾತು ಸುಳ್ಳಾಗುವು 
'ದಿಲ್ಲವೆಂದು ಸಂತೋಷದಿಂದ ರತ್ನಗಿರಿಯಲ್ಲಿದ್ದ ಜನ ಸಮೂಹವನ್ನು ಕುಸುಮಪುರಕ್ಕೆ 
ಕರೆತಂದನು. ಪ್ರಹಾರವರ್ಮನನ್ನು ಸನ್ಮಾನಿಸಿ ಅವನ ರಾಜ್ಯಕ್ಕೆ ಕಳುಹಿಸಿದನು. 
ಅನಂತರ ಸುಖಕರವಾದ ಸಂಭಾಷಣೆ ಮೊದಲಾದ ವಿನೋದದಿಂದ ಕಾಲ ಕಳೆಯು 
ತ್ತಿದ್ದನು. ವ।। ಇತ್ತ--೬೮. ಚಾತಕವು ಮಳೆಗಾಲದ ಮೋಡದ ಮಳೆ ಹನಿಗಾಗಿ 
ಕಾಯುತ್ತದೆ. ಹೊಳೆಯುವ ಬಣ್ಣವುಳ್ಳ ಚಕೋರಪಕ್ಷಿಯು ಚಂದ್ರೋದಯಕ್ಕಾಗಿ 
ಕಾಯುತ್ತದೆ. ಚಕ್ರವಾಕಗಳು ಯಾವಾಗಲೂ ಹಗಲಿನ ನಿರೀಕ್ಷಣೆಯಲ್ಲಿರುತ್ತವೆ. ಕೋಗಿಲೆ 
ಗಳು ಚೈತ್ರ ಮಾಸದ ಪ್ರಾರಂಭಕ್ಕಾಗಿ ಕಾಯುತ್ತವೆ. ಇದೇ ರೀತಿಯಲ್ಲಿ ಆ ರಾಜ 
ಮನ್ಮಥನು ತನ್ನ ಕಾಂತೆಯು ಸುಖವಾಗಿ ಪ್ರಸವಿಸುವ ದಿನಕ್ಕಾಗಿ ಆಸೆಯಿಂದ ಕಾಯು 
ತ್ರಿದ್ದನು ವ।। ನಗು ವಸುಮತೀದೇವಿಗೆ ಒಂಭತ್ತು ತಿಂಗಳುಗಳು ತುಂಬಿದುವು-- 
೬೯, ಕ್ಷೀರ ಸಾಗರವು ಚಂದ್ರನನ್ನೂ, ಚಂದ್ರನು ಚಂದ್ರಲೇಖೆಯನ್ನೂ, ನಂದನ 
ಲಕ್ಷ್ಮಿಯು ಚೈತ್ರ ಮಾಸವನ್ನೂ , ಬಳ್ಳಿಯು ಕಾಮನ ಬಾಣವನ್ನೂ, ನೀರಿನಿಂದ ತುಂಬಿದ 
ಟಾ ಹಂಸವನ್ನೂ, ತ ಪರ್ವತದ ಮಧ್ಯಪ್ರದೇಶವು ಮಂದಮಾರುತ 
ವನ್ನೂ ಪಡೆದ ಹಾಗೆ ಆ ಟಟ ಸುಚರಿತ್ರಗಳಿಂದ ತುಂಬಿದ ಹರಿಚಂದನವೆಂಬ 


ದ್ವಿತೀಯಾಶ್ವಾಸಂ ೬೭ 


ಮ॥ ಜನಮಿತ್ರಂ ಪೂರ್ವರಾಜಂ ಭುಜಶಿಖರಲಸತ್ಸಾರ್ವಭೌಮಂ ಜಗನ್ಮೋ 
ಹನಸೌಮ್ಯಂ ಲೋಕಜೀವಂ ಕವಿಕುಲವಿಭವಂ ರಾಜ ಹಂಸಾತ್ಮಜಂ ನ 
ಮ್ಮನಿಬರ್ಗೀತಂ ಪ್ರಿಯಂ ಮತ್ಸಮಮೆನುತೆ ಸಮಸ್ತಗ್ರಹಂ ತತ್ಕುಮಾರಂ 
ಗೆ ನಿ.ಂತಪ್ರೀತಿಯಂಸೈತೆಸಗುವೆವೆನಲಿನ್ನಾತನಿಂ ಖ್ಯಾತನಾವೊಂ ೭೦ 


ವ॥ ಅಂತು ಸಮಸ್ತ ಗ್ರಹಾನುಗ್ರಹ ವಿಗ್ರಹಂ ಪುಟ್ಟಿರ್ಪುದುಂ ಪುರೋಹಿತರ ಬಂದು 


ಕಂ॥ ಅರಸ:! ನಿನ್ನ ಮನೋರಥ 
ಮರಿಗಳ ಹೃಚ್ಛಲ್ಯಮಭಿಜನಂಗಳಭೀಷ್ಟಂ 
ಗುರುಜನರ ಕಾಮ್ಯಫಲಮಂ 
ಕುರಿಪಂದದಿನುದಯನಾದನಾತ್ಮ ತನೂಜಂ ೭೧ 


ವ॥ ಎಂದು ಪುರೋಹಿತರ್‌ ಪೇಟ್ವುದುಂ 


ಮ ಗುಡಿಯಂಕಟ್ಟಿರೆ೧ ಭೇರಿಯಂ ಪೊಯಿಸಿರೋ ಕಾರಾಗೃಹಾಂತಸ್ಥರಂ 
ಬಿಡಿರೋ ಮೇಣ್‌ ಗಣಕಾಳಿಯಂ ಕರೆಯಿರೋ ಬೇಬ್ಬರ್ಗೆ ಬೇಟಿಕಿಷ್ಟಮಂ 
ಕುಡಿರೋ ಕುಂಕುಮಗಂಧದೋಕುಲಕಗಳಂ ಪೊಯ್ವೊಯ್ಯೆನುತ್ತುತ್ಸವಂ 
ಬಡೆಯುತ್ತಾ ಕ್ಷಣಮೆಯ್ದಿದಂ ನೃಪವರಂ ತತ್ಸೂತಿಕಾಗೇಹಮಂ ೩೨ 


ದೇವತರುವಿನಂಥ ಮಗನನ್ನು ಹಡೆದಳು. ೭೦. ಜನರಿಗೆ ಮಿತ್ರ (ಸೂರ್ಯ) ಪೂರ್ವ 
ರಾಜ್ಯಕ್ಕೆ ರಾಜ (ಚಂದ್ರ) ಹೆಗಲ ಮೇಲೆ ಹೊಳೆಯುವ ಸರ್ವಭೂಮಿಯ ಅಧಿಕಾರ 
ವುಳ್ಳ (ಮಂಗಳ) ಜಗತ್ತನ್ನು ಮೋಹಿಸುವ ಸೌಮ್ಯ ಗುಣವುಳ್ಳ (ಬುಧ) ಲೋಕಕ್ಕೆ 
ಜೀವನನಾದ (ಗುರು) ಕವಿಕುಲದ ಐಶ್ವರ್ಯವಾದ (ಶುಕ್ರ) ರಾಜಹಂಸನ ಮಗನಂ 
(ಶನಿ) ನಮಗೆಲ್ಲರಿಗೂ ಪ್ರಿಯನು ಮತ್ತು ನಮಗೆ ಸಮನು ಎಂದು ತಿಳಿದು ಎಲ್ಲ ಗ್ರಹ 
ಗಳೂ ಆ ಕುಮಾರನಿಗೆ ಹೆಚ್ಚಾದ ಪ್ರೀತಿಯನ್ನು ಜನ್ಮಕಾಲದಲ್ಲಿ ಪ್ರಕಟಿಸಿದುವು. ಇನ್ನು 
ಆತನಿಗಿಂತ ಖ್ಯಾತನಾವನಿದ್ದಾನೆ ? (ಜನ್ಮಕಾಲದಲ್ಲಿ ಸಮಸ್ತ ಗ್ರಹಗಳೂ ಅನುಕೂಲ 
ಗಳಾಗಿದ್ದುವು. ಇದನ್ನು ಶ್ಲೇಷಾರ್ಥವುಳ್ಳ ಪದಗಳಿಂದ ವ್ಯಕ್ತಪಡಿಸಲಾಗಿದೆ.) ವಃ! 
ಹೀಗೆ ಸಮಸ್ತ ಗ್ರಹಗಳ ಅನುಗ್ರಹವನ್ನು ಪಡೆದು ಬಾಲಕನಂ ಹುಟ್ಟಲಾಗಿ ಪ್ರರೋಹಿತರು 
ಬಂದು ೭೧. ರಾಜನೆ! ನಿನ್ನ ಮನೋರಥವೂ, ಶತ್ರುಗಳ ಹೃದಯಕ್ಕೆ ಶಲ್ಯವೂ 
ಸಜ್ಜನರ ಇಷ್ಟಾ ಪರ್ಥವೂ, ಗುರುಹಿರಿಯರು ಬಯಸಿದ ಫಲವೂ ಆದ ಮಗನು ನಿನಗೆ 
ಹುಟ್ಟಿದ್ದಾನೆ. ಎಂದು ಹೇಳಲು. ೭೨. “ಬಾವುಟಗಳನ್ನೆತ್ತಿ ಕಟ್ಟಿರಿ ನಗಾರಿಗಳನ್ನು 
ಬಾರಿಸಿರಿ, ಕಾರಾಗೃಹಗಳಲ್ಲಿರುವ ಸೆರೆಯಾಳುಗಳನ್ನು ಬಿಡಿರಿ, ಜೋಯಿಸರನ್ನು 
ಕರೆಯಿರಿ, ಬೇಡುವವರಿಗೆ ಬೇಡಿದ ವಸ್ತುಗಳನ್ನು ಕೊಡಿರಿ, ಕೇಸರಿ ಬೆರೆತ ಸುಗಂಧವುಳ 


ಇ 
ಓಕುಳಿಯ ನೀರನ್ನು ಸುರಿಯಿರಿ ಸುರಿಯಿರಿ' ಎಂದು ಹೇಳುತ್ತಾ ಉತ್ಸವದಿಂದ ಆ 


೬೮ ಅಭಿನವ ದಶಕುಮಾರ ಚರಿತೆ 


ಉ॥ ಬಾಗಿಲೊಳೆಲ್ಲರಂ ನಿಲಿಸಿಬಂದು ನಿಜಾನ್ಹಯರತ್ನನಂ ಮಹಾ 
ಭಾಗನನಾತ್ಮಸಂಭವನನೊಪ್ಪಿರೆ ಕಂಡನುರಾಗದಿಂ ಸುಧಾ 
ಸಾಗರದೊಳ" ಮುಟುಂಗಿ ಪೊಸತೆಂದು ವಿಲಾಸಿನಿಯರ್‌ ಪಸಾಯಮಂ 
ಬೇಗದೊಳೀಟ್ಡು ಕೊಳ್ಳೊಡವರ್ಗೆೇಂ ನಗುತೊಪ್ಪಿದನೋ ನ ಪಾಲಕಂ ೭೩ 


ವ॥ ಅಂತು ಸಂತೋಷಂಮಂಖದೋ ಳ್‌ ತುಟುಂಕಲರಸಂ ತತ್ಕಾಲೋಚಿತ ಕರ್ಮಮಂ 
ಕೂರ್ಮೆಯಿನೆಸಗಿ ಸಕಲದಾನದಿಂ ಸರ್ವರಂ ಸನ್ಮಾನಂಗೆಯ್ದು ದಾ ಎದಶದಿನದೊಳ್‌ ರಾಜ 
ವಾಹನನೆಂದು ನಾಮಕರಣಮಂ ಮಾಡಲ್‌ ಬಟಕಿಯಂ 


ಕಂ॥ ಎಳವೆಣಕೆ ದಿವಸಕ್ರಮದಿಂ 
ಬಳೆವಂತಿರೆ ಮಾತೃಪಿತರ ಹೃದಯಾಂತರದೊಳ* 
ಬಳೆಯಂತಿತ್ತಿರೆ ಸಂತೋಷಂ 
ಬಳೆಯುತ್ತಿರ್ದಂ ನೃಪಾತ್ಮಜಂ ಚೆಲ್ಪೈಸೆಯಲ್‌ ೭೪ 


ಬೆಂಡೋಲೆ ಮುಜುಹು ಮಾಂಗಾಯ್‌ 

ಪೆಂಡೆಯಮರಳೆಲೆಯೆಟಲ ಸ ಕಿಣುಪುಲಿಯುಗುರ್ಗಳ್‌ 

ಗೊಂಡೆಯದುಡಿದಾರಂ ಭೂ 

ಮಂಡಲಪತಿಯಾತ್ಮಜಂಗೆ ರಂಜಿಸುತಿರ್ಕುಂ ೭೫ 


ರಾಜನು ಹೆರಿಗೆ ಮನೆಗೆ ಬಂದನು. ೭೩. ರಾಜನು ಎಲ್ಲರನ್ನೂ  ಬಾಗಿಲಲ್ಲಿಯೇ ನಿಲ್ಲಿಸಿ 
ಒಳಹೊಕ್ಕನು. ತನ್ನ ವಂಶಕ್ಕೆ ರತ್ನವಾದ ಮಹಾ ಭಾಗ್ಯಶಾಲಿಯಾದ ಮಗನನ್ನು 
ಪ್ರೀತಿಯಿಂದ ನೋಡಿದನು. ಆನಂದಾಮೃತ ಸಾಗರದಲ್ಲಿ ಮುಳುಗಿದನು. ಅಲ್ಲಿದ್ದ 
ವಿಲಾಸಿನಿಯರು ಕೂಡಲೇ ಉಡುಗೊರೆಗಳನ್ನು ಬೇಗ ಬೇಗ ಸೆಳೆದುಕೊಂಡರು. ಅದನ್ನು 
ನೋಡಿ ರಾಜನು ನಗುತ್ತಾ ನಿಂತನು. ಅವನ ರೀತಿ ನೂತನವೂ ಆಕರ್ಷಕವೂ ಆಗಿದ್ದಿತು. 
ವ।। ಹೀಗೆ ಅರಸನ ಮುಖದಲ್ಲಿ ಸಂತೋಷವು ಉಕ್ಕಿ ತುಳುಕಿತು. ಕೂಡಲೆ ಅವನು ಆ 
ಸಮಯದಲ್ಲಿ ಮಾಡಬೇಕಾದ ಎಧಿಗಳನ್ನು ಪ್ರೀತಿಯಿಂದ ಮಾಡಿಸಿದನು. ಅನೇಕ ವಿಧ 
ದಾನಗಳಿಂದ ಎಲ್ಲರನ್ನೂ ಗೌರವಿಸಿದನು. ಹನ್ನೆರಡನೆಯ ದಿವಸ ರಾಜವಾಹನನೆಂದು 
ನಾಮಕರಣವನ್ನು ಮಾಡಿಸಿದನು. ಬಳಿಕ ೭೪. ಬಾಲಚಂದ್ರನು ದಿನ ದಿನವೂ ಕ್ರಮ 
ವಾಗಿ ಬೆಳೆಯುವಂತೆ ರಾಜಕುಮಾರನು ಸುಂದರವಾಗಿ ಬೆಳೆದನು. ಅವನೊಡನೆ ತಾಯಿ 
ತಂದೆಗಳ ಹ ಹೃದಯದಲ್ಲಿ ಸಂತೋಷವೂ ಬೆಳೆಯುತ್ತಾ ಬಂದಿತು. ೭೫. ಬೆಂಡೋಲೆ, 
ಮುರುಹು, ಮಾವಿನಕಾಯಿ, ಕಾಲಂದುಗೆ, ಅರಳೆಲೆ, ಜೋಲಾಡುವ ಚಿಕ್ಕ ಹುಲಿಯ 
ಉಗುರುಗಳು, ಗೊಂಡೆಗಳ ಉಡಿದಾರ ಮೊದಲಾದ ಒಡವೆಗಳು ರಾಜಕುಮಾರನ 


' ೯ 
ದಿ ತೀಯಾಶ್ವಾಸಂ ೬ 


ಉತ್ಸಾಹ ವೃತ್ತಂ॥ 


ಚೆನ್ನದಿಂದೆ ಚೆನ್ನಪೊನ್ನಗೆಜ್ಜೆಗಟ್ಟಿರಂಜಿಪೊಂ 

ದೊಂದು ಕಾಲನಾಡಿ ಸೈಕುಮಾರ ಎಂದು ಕಾಂತೆಯರ್‌ 

ಮುಂದೆನಿಂದು ತಪ್ಪಳಿಕ್ಕಿಯಾಡಿಸಲ್‌ ವಿಲಾಸದಿಂ 

ಮಂದಹಾಸಮುಣ್ಮಿ ಪೊಣ್ಮಲಾಡಿದಂ ಕುಮಾರಕಂ ೭೬ 


ವ॥ ಅಂತೊಪ್ಪುವ ಕುಮಾರನ ಬಾಲಲೀಲೆಯಿಂದರಸಂ ಸುಖಂಬಡೆಯುತಿರ್ಪದುಂ 


ಕಂ॥ ಪತಿಹಿತವರೆನಿಪ ಸಚಿವರ 
ಸತಿಯರ” ನಾಲ್ವರ ಮಹೋತ್ಸವಂ ಮಿಗೆ ದೈವ 
ಸ್ಕಿತಿಯಿಂ ಪುತ್ರರನೆರಡೆರ 
ಡು ತಿಂಗಳಿಂ ಹಿಂಚಿ ಪಡೆದರನುನಯಮೆಸೆಯಲ್‌ ೭೭ 


ವ॥ ಅಂತು ನಾಲ್ವರ್‌ ಸಚಿವರ" ತಂತಮ್ಮ ಪುತ್ರರ್ಗೆ ಜಾತಕರ್ಮಮಂ ಮಾಡಿ 
ದ್ವಾದಶದಿನದೊಳ್‌ ಪ್ರಮತಿ ಮಿತ್ರಗುಪ್ತ ಮಂತ್ರಗುಪ್ತ ವಿಶ್ರುತನೆಂದು ನಾಮಕರಣಮಂ 
ಮಾಡಿ 


ಕಂ॥ ಹಿಂದಣಪರಾಧಮದು ತ 
ಮ್ಮಿಂದಂ ಪರಿಹರಿಸಲೆಂದು ಮಗಧೇಶಂಗಾ 
ನಂದದಿನಿತ್ತರ್‌ ತಮ್ಮಯ 
ನಂದನರಂ ನಾಲ್ವರಂ ಮನಂವಿ:ಗೆ ಸಚಿವರ ೭೮ 


ಮೈಯಲ್ಲಿ ಪ್ರಕಾಶಿಸುತ್ತಿದ್ದುವು. ೭೬. "ಕುಮಾರ! ಅಂದವಾಗಿ ಚಿನ್ನದ ಗೆಜ್ಜೆಗಳನ್ನು 
ಕಟ್ಟಿದ ಸುಂದರವಾದ ಒಂದೊಂದು ಕಾಲನ್ನು ಆಡಿಸು' ಎಂದು ಕಾಂತೆಯರು ಮುಂದೆ 
| ನಿಂತುಕೊಂಡು ಆ ಬಾಲಕನನ್ನು ವಿಲಾಸದಿಂದ ಕುಣಿಸುತ್ತಿದ್ದರು. ಕುಮಾರನು ಮಂದ 
ಹಾಸವನ್ನು ಸೂಸುತ್ತಾ ತಪ್ಪು ತಪ್ಪಾಗಿ ಹೆಜ್ಜೆ ಹಾಕುತ್ತಾ ಕುಣಿದಾಡುತ್ತಿದ್ದನು. ವ! 
ಹೀಗೆ ಅರಸನು ಮನೋಹರವಾದ ಬಾಲಲೀಲೆಯಿಂದ ಸುಖವನ್ನು ಪಡೆಯುತ್ತಿರಲು--- 
೭೭, ರಾಜಭಕ್ಕರಾದ ನಾಲ ರು ಮಂತ್ರಿಗಳ ಪತ್ಲಿಯರೂ ದೆ ವ ಯೋಗದಿಂದ ಎರಡೆ 
ರಡು ತಿಂಗಳ ವ್ಯತ್ಕಾಸದಿಂದ ಮಕ್ಕಳನ್ನು ಹಡೆದರು. ವ।। ಅನಂತರ ನಾಲ್ವರು 
ಮಂತ್ರಿಗಳೂ ತಮ್ಮ ತಮ್ಮ ಮಕ್ಕಳಿಗೆ ಜಾತಕರ್ಮ ನಾಮಕರಣಗಳನ್ನು ಮಾಡಿ. 

ನ್ಲೆರಡನೆಯ ದಿವಸ ಪ್ರಮತಿ, ಮಿತ್ರಗುಪ್ತ, ಮಂತ್ರಗುಪ್ಪ, ವಿಶ್ರುತ ಎಂದು 
ಹೆಸರಿಟ್ಟರು. ೭೮, ಹಿಂದೆ ತಾವು ಮಾಡಿದ ಅಪರಾಧವನ್ನು ಪರಿಹರಿಸಿಕೊಳ್ಳ ಬೇಕೆಂದು 


ಯೋಚಿಸಿ ಮಗಧ ರಾಜನಿಗೆ ತಮ್ಮ ನಾಲ್ಕರು ಮಕ್ಕಳನ್ನೂ ಆನಂದದಿಂದ ಆ ಮಂತ್ಳಿ 


೩೦ ಅಭಿನವ ದಶಕುಮಾರ ಚರಿತೆ 


ವ8 ಅಂತಿತ್ತಕುಮಾರರ್ವೆರಸು ಕುಸುಮಾಸ್ತಂ ಕುಸುಮಬಾಣಂಗಳಂ ಪೊರೆವಂತೆ 
ಪೊರೆಯುತಿರ್ದು 


ಮ ಸ್ರ॥ ಧನಿಕಂ ಸೌಜನ್ಯಮಂ ಯೌವನಸುಭಗಲಸನ್ಮೂರ್ತಿ ಸದ್ದಿದ್ಯೆಯಂ ಭೋ 
ಗಿ ನಿತಾಂತಾರೋಗ್ಯಮಂ ಭೂತಳಪತಿ ವಿವಿಧೌದಾರ್ಯಮಂ ತ್ಯಾಗಿ ಸತ್ತಾ 
ತ್ರ ನಿಧಾನಪ್ರೌಢಿಯಂ ತಾಮೆಸೆವತಿಶಯದಿಂ ಪೆತ್ತಮೋಲ್‌ ಪೆತ್ತನಾನಂ 
ದನಿವಾಸೋಲ್ಲಾಸದಿಂ ನಂದನರಧಿಕರಂ ರಾಜಹಂಸಕ್ಷಿತೀಶಂ ರ 


ವ॥ ಅಂತಾನಂದ ಸಂದೋಹಂ ಸಂಪೂರ್ಣಮಾಗಿರ್ಪಿನಮಿತ್ತ ಲ್‌ ವಾಮದೇವರ ಶಿಷ್ಯಂ 
ವಿದ್ಯಾನಿಧಿಯೆಂಬನೊಂದು ದಿವಸಂ 


ಕಂ॥ ನಿರ್ಭೇದ್ಯ ಚಿತ್ತನಿಂದ್ರಹ 
ವಿರ್ಭಾಗಪ್ರದನಮೋಘವಾಜ್ಕುನಿಶಿಷ್ಯಂ 
ದರ್ಭೇಂಧನಕ್ಕೆ ಪೋಗು 
ತ್ತರ್ಭಕನಂ ತಳೆದ ವೃದ್ಧಸತಿಯಂ ಕಂಡಂ ೮೦ 
ಎಲೆವೃದ್ಧೆ ಘೋರ ಕಾನನ 
ದೊಳೊರ್ಬಳೇಂ ತೊಲಿಲುತಿರ್ಹ್ಪೆ ನೀನಾರ್ಗೆ ಕರ 


ಸ್ಥಳದ ಶಿಶುವಾವನೆಂದೊಡೆ | 
ತಳವೆಳಗಾಗುತ್ತೆ ಪೇಟಿಲುದ್ಯತೆಯಾದಳ್‌ ೮೧ 


ಗಳು ಕೊಟ್ಟರು. ವ।। ಹಾಗೆ ಕೊಟ್ಟ ಕುಮಾರರ ಜೊತೆಯಲ್ಲಿ ರಾಜವಾಹನನನ್ನು 
ಅರಸನು ಕಾಮನು ಹೂಬಾಣಗಳನ್ನು ಕಾಪಾಡುವಂತೆ ಪೊರೆಯುತ್ತಿದ್ದನಂ. ೭೯. ಹಣ 
ಗಾರನು ಸೌಜನ್ಯವನ್ನು ಪಡೆದಂತೆ, ಯೌವನದಿಂದ ಸುಂದರವಾದ ಶರೀರವುಳ್ಳವನು 
ಸದ್ದಿದ್ಯೆಯನ್ನು ಪಡೆದಂತೆ, ಭೋಗಿಯು ಸಂಪೂರ್ಣ ಆರೋಗ್ಯವನ್ನು ಪಡೆದಂತೆ, 
ರಾಜನು ವಿವಿಧವಾದ ಔದಾರ್ಯವನ್ನು ಪಡೆದಂತೆ, ತ್ಕಾಗಿಯು ಸತ್ಪಾತ್ರದಲ್ಲಿ ದಾನ 
ಮಾಡುವ ಚಾತುರ್ಯವನ್ನು ಪಡೆದಂತೆ, ರಾಜಹಂಸನು ಹೆಚ್ಚಿನ ಮಕ್ಕಳನ್ನು ಪಡೆದು 
ಅತ್ಯಾನಂದಭರಿತನಾದನು. ವ।। ಹೀಗೆ ಆನಂದ ಸಮೂಹವು ಸಂಪೂರ್ಣವಾಗಿರುವಾಗ 
ಇತ್ತ ವಾಮದೇವರ ಶಿಷ್ಯ ವಿದ್ಯಾನಿಧಿಯೆಂಬುವನು ಒಂದು ದಿವಸ (ಆಶ್ಚರ್ಯವೊಂದನ್ನು 
ಕಂಡನು. ಏನೆಂದರೆ) ೮೦. ಸ್ಥಿರವಾದ ಮನಸ್ಸುಳ್ಳ ಇಂದ್ರನಿಗೆ (ಯಾಗ ಮಾಡಿ) ಹವಿ 
ರ್ಭಾಗವನ್ನು ಕೊಡುವ, ಅಮೋಘ ವಾಕ್ಕನೂ ವಾಮದೇವರ ಶಿಷ್ಯನೂ ಆದ ವಿದ್ಯಾ 
ನಿಧಿಯೆಂಬವನು ದರ್ಭೆ ಸಮಿತ್ತುಗಳನ್ನು ತರಲು ಹೋಗುತ್ತಿರುವಾಗ ಮಗುವನ್ನೆತ್ತಿ 
ಕೊಂಡಿದ್ದ ಮುದುಕಿಯೊಬ್ಬಳನ್ನು ಕಂಡನು, ೮೧. "ಎಲೆ ಮುದುಕಿ! ಈ ಘೋರವಾದ 
ಕಾಡಿನಲ್ಲಿ ನೀನೊಬ್ಬಳೇ ಏಕೆ ಸಂಚರಿಸುತ್ತಿರುವೆ ? ನೀನಾರ ಕಡೆಯವಳು? ಕೆ ಯ್ಯಲ್ಲಿರುವ 
ಮಗುವು ಯಾವುದು ?' ಎಂದು ಪ್ರಶ್ನಿಸಲು ಆ ಮುದುಕಿಯು ತಳಮಳದಿಂದ ಉತ್ತರಿಸಿ 


೧ 
ದ್ವಿತೀಯಾಶ್ವಾಸಂ ೭ 


ವಃ ಅದೆಂತೆಂದೊಡೆ 


ಮ ಸ್ರ॥ ರಿಪುರಾಜವ್ರಾತ ನಾನಾಮಣಿಮಕುಟರುಚಿಭ್ರಾಜಿತಾಂಫ್ರದ್ವಯಂ ದಿ 
ಗ್ಲಿ ಪಸತ್ವಂ ಮೇರುಶೈಲೋಪಮಭುಜಶಿಖರಂ ಗೋತ್ರಭೃತ್ಸಾಮ್ಯ ಕಲ್ಯಾ 
ಣಪರಂ ಸರ್ವಾವನೀ ಮಂಡಲಪತಿ ಸಮರಾರಂಭಕಾಮಾರಿ ಸತ್ತು 
ಪ್ಪಪುರೇಶಂ ರಾಜಹಂಸಂ ಮಗಧ ವಿಪಯಕಾಂತಾಮನೋಜೀವಿತೇಶಂ ೮೨ 


ಕಂ॥ ಆತಂಗೆಸೆವಂ ಸಚಿವಂ 
ನೀತಿವಿದಂ ದೀರ್ಥದರ್ಶಿ ರತ್ನೋದೃವನೆಂ 
ಬಾತಂ ವ್ಯವಹಾರ ಪರ 
ಪ್ರೀತಿಯಿನಂಬೋಧಿ ಪರಿಸರಕ್ಕೆ ತಂದಂ ೮೩ 


ವ॥ ಅಂತು ಸಮುದ್ರಮಧ್ಯದ ಸುವರ್ಣಮನೆಯ್ದಿ ರತ್ನದತ್ತನೆಂಬ ವ್ಯವಹಾರಿಯ 
ಸಖ್ಯಂ ಮಾಡಿರ್ಪದುವಮಾತಂ ರತ್ನೋದೃವನ ಸೌಜನ್ಯಸನ್ಮಾರ್ಗಕ್ಕೆ ಸಂತಸಂಬಟ್ಟು ತನ್ನಮಗಳ್‌ 
ಹೇಮಪ್ರಭೆಯಂ ಕರೆಸಿ 


ಕಂ॥ ಶುಭದಿನಮುಹೂರ್ತದೆೋೊಳ್‌ ನಿಜ 
ವಿಭವಂ ಕೆ ಗಣೆ ಸಚಿವರತ್ನೋದೃವನೆಂ 
ಬಭಿನವ ಮೂರ್ತಿಗೆ ಹೇಮ 
ಪ್ರಭೆಯಂ ಗುಣಿ ರತ್ನದತ್ತನಿತ್ತನಲಂಪಿಂ ೮೪ 


ದಳು. ವ।। ಅದು ಹೇಗೆಂದರೆ೮೨. “ರಾಜಹಂಸನು ಮಗಧ ದೇಶದ ರಾಜ. : ಅವನ 
ಚರಣಗಳು ಶತ್ರು ರಾಜರ ಕಿರೀಟಗಳ ರತ್ನಕಾಂತಿಯಿಂದ ಬೆಳಗುತ್ತವೆ. ಅವನು ದಿಗ್ಗಜ 
ಗಳ ಶಕ್ತಿಯುಳ್ಳವನು ಅವನ ಹೆಗಲು ಮೇರು ಪರ್ವತದಂತೆ ಉನ್ನತವು ಬಲವಾದುದೂ 
ಆಗಿದೆ. ಕೃಷ್ಣನಂತೆ ಲೋಕ ಕಲ್ಯಾಣ ಕಾರಕನು. ಭೂಮಂಡಲಕ್ಕೆಲ್ಲ ಒಡೆಯನು, 
ಯುದ್ಧದಲ್ಲಿ ಹರನು. ಸುಂದರ ಕುಸುಮಪುರದೊಡೆಯನು. ೮೩. ರತ್ನೋಧೃವನೆಂಬ 
ನೊಬ್ಬನು ಅವನ ಮಂತ್ರಿ. ಅವನು ನೀತಿಗಳನ್ನು ಬಲ್ಲವನು. ಮುಂದಾಲೋಚನೆಯುಳ್ಳ 
ವನು. ಆತನು ವ್ಯಾಪಾರಕ್ಕಾಗಿ ಸಮುದ್ರದ ಪ್ರದೇಶಕ್ಕೆ ಬಂದನು. ವ॥ ಸಮುದ್ರದ 
ಮಧ್ಯದಲ್ಲಿದ್ದ ಸುವರ್ಣದ್ವೀಪಕ್ಕೆ ಹೋಗಿ ರತ್ನದತ್ತನೆಂಬ ವ್ಯಾಪಾರಿಯ ಸ್ನೇಹವನ್ನು 
ಮಾಡಿದನು. ಅವನು ರತ್ನೋದ್ಭವನ ಸೌಜನ್ಯಕ್ಕೂ ಸನ್ಮಾರ್ಗಕ್ಕೂ ಸಂತೋಷಪಟ 
ತನ್ನ ಮಗಳು ಹೇಮಪ್ಪ ್ರೈಭೆಯನ್ನು ಕರೆಸಿ, ೮೪, ಶುಭದಿನ ಶುಭಮುಹೂರ್ತದಲ್ಲಿ ತನ್ನ NK 
ವೈಭವವನ್ನೂ ಮೀರಿಸಿ ರತ್ನ್ನ ದತ್ತನು ಸಚಿವರತ್ನೋದ ವನಿಗೆ ಹೇಮಸ್ರಭೆಯನ್ನು 
ಕೊಟ್ಟು ಮದುವೆ ಮಾಡಿದನು. ಹೀಗೆ ರತ್ನದತ್ತನು ತನ್ನ ಮಗಳನ್ನು ಕೊಡಲು ಅವನ 


ಗ್‌” 
ಮನೆಯಲ್ಲಿಯೇ ರತ್ನೋದೃವನು ಕೆಲದಿನಗಳಿದ್ದನು. ಕೃಮೇಣ ಹೇಮ ಪ್ರಭೆಯು 


೭೨ ' ಅಭಿನವ ದಶಕುಮಾರ ಚರಿತೆ 


ವ॥ ಅಂಕು ರತ್ನದತ್ತಂ ತನ್ನ ಮಗಳಂ ಕುಡುವುದುಮಾತನಲ್ಲಿ ಕಿಜಿ'ದುದಿನಮಿರ್ಪು 
ದುಂ ಹೇಮಪ್ರಭೆಯಂತರ್ವತ್ನಿಯಾಗೆ ರತ್ನೋದ್ವವಂ ರತ್ನದತ್ತಂಗಿಂತೆಂದಂ 


ಕಂ॥ ಪಿರಿದುದಿನಮಾಯ್ತುಬಂದೆ 
ಮ್ಮರಸನ ಸಾರಣ್ಣೆ ಪೋಗವೇಳ್ಸುದುವದಜಕಿಂ 
ದಿರದೆನ್ನಂ ಕಳಿಪುವುದೆಂ 
ದುರು ಮುದದಿಂ ಪೇಟ್ಟಿನಲ್ಲೆ ಮುನಿಕುಲತಿಲಕಾ ೮೫ 


ವ॥ ಅಂತು ಪೇಟ್ಟುದುಂ ರತ್ನದತ್ತಂ ರತ್ನೋದೃವಂಗೆ ರತ್ನಖಚಿತಾಭರಣ ದಿವ್ಯವಸ್ತ್ರ 
ಮಂ ಕೊಟ್ಟು ಹೇಮಪ್ರಭೆಯ ಗರ್ಭದರ್ಭಕಂಗೆನ್ನೆಂ ದಾದಿಯಾಗಿ ಕಳುಪಲಿಂತು ಮೂವರುಂ 
ಬಂದು ಬಹಿತ್ರಮನೇಣ? ಬರುತಿರ್ಪನ್ನೆಗಂ ಸಮುದ್ರಮಧ್ಯದಲ್ಲಿ 


ಕಂ॥ ಪಡಗೊಡೆಯೆ ಪಲಗೆಯೊಂದಂ 
ಪಿಡಿದಬಲೆಯನೆನ್ನೆ ಕೌಂಕುಜಿಸೊಳ್‌ ತಳ್ಳಿಸಿಕೊಂ 
ಡೆಡೆವಿಡದೆ ಪುಣ್ಯದಿಂದಂ 
ತಡಿಗೆಯ್ದಿದೆನೆಯ್ದಿ ಕುಳ್ಳಿರಿರ್ಪಾಕ್ಷಣದೆೊಲ್‌ ೮೬ 


ವ॥ ಆ ಹೇಮಪ್ರಭೆಗರ್ಭಘಾತದಿಂ ಪ್ರಸವವೇದನೆ ಮಸಂಗಿ ಮಗನಂ ಪಡೆಯಲಾಕೆಯ 
ನೊಂದು ತಮಾಲಗುಲ್ಮದೊಳಿರಿಸಿಯಾ ಕೂಸಿನ ಮೈಯ್ಯಮಾಸಂ ತೊಳೆಯೆ ಬಿಸುನೀರ್ಗುಪಾಯ 
ಮಂ ನೆನೆಯಲಿಲ್ಲಿಗೆ ಬಂದೆನೆಂದಾವೃದ್ಧೆ ಪೇಟ್ಟಿಸಮಯದೊಳ್‌ 


ಗರ್ಭಿಣಿಯಾಗಲು ರತ್ನೋದ್ಭವನು ರತ್ನದತ್ತನಿಗೆ ಹೀಗೆ ಹೇಳಿದನು. ೮೫. "ಇಲ್ಲಿಗೆ 
ಬಂದು ಬಹುದಿನಗಳಾದುವು. ಇನ್ನು ನಮ್ಮರಸನ ಹತ್ತಿರಕ್ಕೆ ಹೋಗಬೇಕು. ಕೂಡಲೆ 
ನನ್ನನ್ನು ಸಂತೋಷದಿಂದ ಕಳುಹಿಸಿಕೊಡು” ಎಂದು ಹೇಳಿದನು. ವ॥ ಹೇ ಮುನಿಕುಲ 
ತಿಲಕ, ಹಾಗೆಯೇ ರತ್ನ ದತ್ತನು ರತ್ನೋದ್ಧ್ಭವನಿಗೆ ರತ್ನ ಖಚಿತವಾದ ಆಭರಣಗಳನ್ನೂ 
ದಿವ್ಯವಸ್ತ್ರಗಳನ್ನೂ ಕೊಟ್ಟು, ನನ್ನನ್ನು ಹೇಮ ಪ್ರಭೆಯ ಗರ್ಭದ ಬಾಲಕನಿಗೆ ದಾದಿಯ 
ನ್ನಾಗಿ ನಿಯಮಿಸಿ ಕಳುಹಿಸಿದನು. ನಾವು ಮೂವರೂ ಹಡಗನ್ನೇರಿ ಸಮುದ್ರದ ನಡುವೆ 
ಬರುತ್ತಿರುವಾಗ ೮೬. ಹಡಗು ಮುರಿಯಿತು. ಅಗ ಒಂದು ಹಲಗೆಯನ್ನು ಹಿಡಿದು 
ಕೊಂಡು ಅಬಲೆಯಾದ ಹೇಮ ಪ್ರಭೆಯನ್ನು ನನ್ನ ಕೌಂಕುಳಿನಲ್ಲಿ ಹಿಡಿದುಕೊಂಡು 
ಪೂರ್ವಜನ್ಮದ ಪುಣ್ಯದಿಂದ ಹೇಗೋ ದಡವನ್ನು ಸೇರಿದೆನು. ಹಾಗೆ ದಡದಲ್ಲಿ ಕುಳಿತಿರು 
ವಾಗ. ವ॥ ಆ ಹೇಮಪ್ರಭೆಯು ಗರ್ಭಫಾತದಿಂದ ಹೆರಿಗೆಯ ನೋವು ಹೆಚ್ಚ ಬಂದು 
ಮಗುವನ್ನು ಹಡೆದಳು. ಆಗ ಅವಳನ್ನು ಒಂದು ಹೊಂಗೆಯ ಮರಗಳ ಪೊದರಿನಲ್ಲಿ 
ಮಲಗಿಸಿ ಆ ಮಗುವಿನ ಶರೀರದ ಕೊಳೆಯನ್ನು ತೊಳೆಯುವುದಕ್ಕಾಗಿ ಜಿಸಿ ನೀರಿಗೆ 
ಉಪಾಯ ಮಾಡಬೇಕೆಂದು ಇಲ್ಲಿಗೆ ಬಂದೆನು” ಎಂದು ಆ ಮುದುಕಿಯು ಹೇಳಿದಳು, 


ದ್ವಿತೀಯಾಶ್ವಾಸಂ ಫಿ ೩೩ 


ಕಂ॥ ಕಟಿತಟದೊಳೊಸರ್ವಮದದಿಂ 
ಎಟಪಿಗಳಂ ಕಿಟ್ರುಬಿಸುಡುತುಂ ತನ್ಮದದು 
ತ್ಯಟದಿಂದೊಂದಿಭಮೆಯ್ತರ | 
ಲಟವಿಯೊಳಾ ಶಿಶುವನುಟಿಕಿದು ಪೋದಳ ಭಯದಿಂ ೮೭ 


ವ॥ ಅಂತಾವೃದ್ಧೆ ಹೇಮಪ್ರಭೆಯಿರ್ದಲ್ಲಿಗೆ ಪೋಗಿಯಲ್ಲಿಂದಾಕೆಸಹಿತಂ ಬೆದಳು 
ತೋಡಿಪೋದಳ್‌ ಇತ್ತಲಾನೆ ಅರ್ಭಕನಂ ಪಿಡಿದಡಸುವೆನೆಂದಮಾನುನಿಸುವಾಗಲ್‌ 


ಕಂ॥ ವಾರಣಮನೆೊಂದುರಿಪು ಕಂ 
ಠೀರವನಾರ್ದೆಟ್ಟು ಪೊಯ್ದುಕುಂಭಸ್ಥ ಳಮಂ 
ಕೂರುಗುರ್ಗಳಿಂದವುಂಕಿ ವಿ 
ದಾರಿಸಲಾ ಶಿಶುವನುಟ್‌ದು ಬಿಟ್ಟಿತ್ತುಗಜಂ ೮೮ 


ವ॥ ಅಂತಾಗಜಂ ಬೀಟುತುಂ ಪಿಡಿದಿರ್ದ ಪೋತಕನಂ ಭೀತಿಯಿಂ ಮೇಗಣ್ಣೆ ಈಡಾಡಲಾ 
ಶಿಶುವೊಂದು ಮರದ ಕವಲ್ಲೊ ಂಬಿನೊಳ್‌ ಸಿಲ್ಕಲಲ್ಲಿ 


ಕಂ॥ ಪುರ್ಬಿಕ್ಕಿ ಪಲ್ಲಳಂ ಕೆಟ್‌ 
ದಿರ್ಬದಿಯಂ ತುಅಕಿಸಿ ಕಣ್ಣನರೆವುಚ್ಚಿ ಬಿಸಿಲ್‌ 
ಪರ್ಬಿರೆ ಕಾಯುತ್ತಿರ್ದುದು 
ಕೊಬ್ಬಿದ ವೃಕ್ಷಾಗ್ರದಲ್ಲಿ ಮರ್ಕಟರಾಜಂ ರ್ರೀ 


ಆ ಸಮಯದಲ್ಲಿ, ೮೭. ದವಡೆಗಳಿಂದ ಮದದ ನೀರು ಸುರಿಯುತ್ತಿದ್ದ ಮದಿಸಿದ 
ಆನೆಯೊಂದು ಮರಗಳನ್ನು ಕೀಳುತ್ತಾ ರಭಸದಿಂದ ನುಗ್ಗಿತು. ಅದಕ್ಕೆ ಹೆದರಿ ಆ ಮುದು 
ಕಿಯು ಕಾಡಿನಲ್ಲಿಯೇ ಮಗುವನ್ನು ತೊರೆದು ಓಡಿಹೋದಳು. ತರುವಾಯ ಆ ಮುದು 
ಕಿಯು ಹೇಮಪ್ರಭೆಯ ಬಳಿ ಹೋಗಿ ಅವಳನ್ನೂ ಕರೆದುಕೊಂಡು ಹೆದರಿ ಓಡಿದಳು. 
ಇತ್ತ ಆನೆಯು ಮಗುವನ್ನು ಹಿಡಿದು, ತುಳಿಯಲು ಹಿಂದು ಮುಂದು ನೋಡುತ್ತಿದ್ದಾಗ. 
೮೮. ಒಂದು ಸಿಂಹವು ಅಬ್ಬರಿಸುತ್ತಾಬಂದು ಆನೆಯ ತಲೆಯನ್ನು ತನ್ನ ಹರಿತವಾದ 
ಉಗುರುಗಳಿಂದ ಬಗೆದು ಸೀಳಿತು. ಆನೆಯು ಸತ್ತು ಮಗುವು ಉಳಿಯಿತು. ಆಗ ಆ 
ಆನೆಯು ಬೀಳುವಾಗ ಹಿಡಿದಿದ್ದ ಮಗುವನ್ನು ಬೆದರಿ ಮೇಲಕ್ಕೆ ಎಸೆಯಿತು. ಆ ಮಗುವು 
ಒಂದು ಮರದ ಕವಲುಗೊಂಬಿನಲ್ಲಿ "ಸಿಕ್ಕಿಕೊಂಡಿತು. ೮೯. ಆ ಮರದ ಮೇಲೆ ಒಂದು 
ಕೊಬ್ಬಿದ ದೊಡ್ಡ ಕಷಿಯಿದ್ದಿತಂ. ಅದು ಹುಬ್ಬು ಕುಣಿಸುತ್ತಾ ಹಲ್ಲು ಗಿರಿಯುತ್ತಾ 
ಎರಡು ಪಕ್ಕೆಗಳನ್ನೂ ತುರಿಸಿಕೊಳ್ಳುತ್ತಾ ಕಂಗಳನ್ನರ್ಧ ಮುಚ್ಚಿಕೊಂಡು ಬಿಸಿಲು ಕಾಯಿ 


೭೪ ಅಭಿನವ ದಶಕುಮಾರ ಚರಿತೆ 


ವ|| ಅಂತಾಕೋಡಗಂ ಪಣ್ಣೆಂದೆತ್ತುತಂತಾಶಿಶುವಂ ತೆಗೆದು ವಾಸಿಸಿನೋಡಿ ಪಣ್ಣಲ್ಲ 
ದುದನಣ್‌ದಲ್ಲಿಯೇ ಇರಿಸಿ ಕಾಪೇಯ ಗತಿಯಿಂದತ್ತಲ್‌ ಪೋದುದು ಇತ್ತಲ್‌ ಮುನಿಶಿಷ್ಯಂ ನಿಂದಿ 
ವೆಲ್ಲಮನಲ್ಲಿಯೆ ಗುಲ್ಮದ ಮಣಯೊಳ್‌ ನೋಡುತಿರ್ದು ಸಿಂಹಂ ಪೋದುದನಣಕಿತು ಮರದ 
ಮೇಲಣ ಶಿಶುವಂ ತೆಗೆದು ವಾಮದೇವರ ಸಮೀಪಕ್ಕೆ ತರಲವರಿದೆಲ್ಲಿಯ ಶಿಶುವೆಂಬುದುಂ ತತ್ವ 
ಪಂಚಮಂ ಹೇಟಲಾಮುಂನಿಯೀ ಬಾಲಕನಂ ನೀಂ ನಮ್ಮರಸಂಗೆ ಕೊಟ್ಟುಬಾಯೆಂಬುದುಮಾತಂ 
ಪೂರ್ವ ವಿಶೇಷಮಂ ಪೇಲ್ಜಿರಸಂಗೆ ಕುಮಾರನಂ ಕೊಟ್ಟೊಡಾತಂ ಪ್ರೀತಿವಟ್ಟು ಪುಷ್ಟೋದ್ಭವ 
ನೆಂದು ಪೆಸರನಿಟ್ಟು ವಸುಮತೀದೇವಿಯ ಕೈಯ್ಯೊಳ್‌ ಕುಡೆ 

ಕಂ॥ ಭೂದೇವತೆ ಷಡೃತುಗಳ 

ನಾದರದಿಂ ಸಲಪುವಂತೆ ವಸುಮತಿ ಚಿತ್ತಾ 


ಮೋದದಿನಚಅಶ೨ ವರ್‌ ಕುವರರ 
ನೋದಿಸುತಂ ಸಲಪುತಿರ್ದಳತಿಕೌತುಕದಿಂ ೯೦ 


ವ॥ ಅಂತಿರ್ದ ವಸುಮತೀದೇವಿಯೊಂದು ದಿವಸಂ 


ಚಂ॥ ಸರಸಿಜಲೋಚನಂ ಶಶಿಮುಖಂ ಹರಿಮಧ್ಯನಿಭೇಂದ್ರಯಾನ ಮಂ 
ದುರ ಕುಚಕೋಕಮಾತ್ರ ತಿಮಿರದ್ಯುತಿ ವೇಣಿಮದಾಳಿ ಕುಂತಳಂ 
ಸುರುಚಿರ ಚಂಪಕಾಭತನುವೊಂದೆಡೆಯೊಳ' ನೆಲಸಿರ್ಪದಿಂತಿದ 
ಚ್ಚರಿಯೆನಲೆಯ್ದಿ ದಳ ವನುಮತೀವಧು ಕಾಂತ ಸಭಾಂತರಾಳಮಂ ೯೧ 


ಸುತ್ತಿತ್ತು. ವ॥ ಆ ಕೋತಿಯು ಹಣ್ಣೆಂದು ಆ ಮಗುವನ್ನು ಎತ್ತಿಕೊಂಡು ಮೂಸಿ 
ನೋಡಿ ಹಣ್ಣಲ್ಲವೆಂದು ತಿಳಿದು ಅದನ್ನಲ್ಲಿಯೇ ಇರಿಸಿ ಕಪಿಗೆ ಸಹಜವಾದ ಚಾಂಚಲ್ಯದಿಂದ 
'ಹೊರಟು ಹೋಯಿತು. ಇದೆಲ್ಲವನ್ನೂ ಪೊದರಿನ ಹಿಂದೆನಿಂತು ನೋಡುತ್ತಿದ್ದ ಮುನಿ 
ಶಿಷ್ಯನು ಸಿಂಹವು ಹೋದ ಮೇಲೆ ಮರದ ಮೇಲಿದ್ದ ಮಗುವನ್ನೆ ತ್ತಿಕೊಂಡು 'ವಾಮ 
ದೇವರ ಹತ್ತಿರಕ್ಕೆ ತಂದನಂ. ಅವರು ಇದೆಲ್ಲಿಯ ಶಿಶುವೆಂದು ಕೇಳಿದರು. ಅವನು ಅದರ 
ವೃತ್ತಾಂತವನ್ನೆಲ್ಲ ವಿವರಿಸಿದನು. ಆ ಮುನಿಯು "ಈ ಮಗುವನ್ನು ನಮ್ಮ ರಾಜನಿಗೆ 
ಕೊಟ್ಟುಬಾ' ಎಂದು ಅವನಿಗೆ ಹೇಳಿದನು. ಅವನು ಆ ಮಗುವನ್ನು ತೆಗೆದುಕೊಂಡು 
ಹೋಗಿ ಇದರ ಪೂರ್ವಕಥೆಯನ್ನೆಲ್ಲ ಹೇಳಿ ಅರಸನಿಗೆ ಕೊಟ್ಟನು. ಅರಸನು ಪ್ರೀತಿಯಿಂದ 
(ಆ ಮಗುವಿಗೆ ಪುಷ್ಟೋದ್ಕ ವನೆಂದು ಹೆಸರಿಟ್ಟು ವಸುಮತೀದೇವಿಯ ಕೆ ಗೆ ಕೊಟ್ಟನು. 
೯೦. ಭೂದೇವತೆಯು ಆರು ಯತುಗಳನ್ನು ಆದರದಿಂದ ಸಲಹುವಂತೆ ವಸುಮತಿಯು 
ಸಂತೋಷದಿಂದ ಆರುಜನ ಕುಮಾರರನ್ನು ಕೌತುಕದಿಂದ ಸಲಹಿ ಓದಿಸಿದಳು. ವ॥ 
ಹಾಗಿದ್ದ ವಸುಮತೀದೇವಿಯು ಒಂದು ದಿವಸ. ೯೧. ತನ್ನ ಪತಿಯ ಸಭಾಮಂದಿರ 
ವನ್ನು ಪ್ರವೇಶಿಸಿದಳು; ಅವಳ ಕಂಗಳು ತಾವರೆಯಂತಿದ್ದುವು. ಮುಖ ಚಂದ್ರನ ಹಾಗಿ 
ದ್ದಿತು. ಸೊಂಟವು ಸಿಂಹದ ನಡುವಿನತಿದ್ದಿ ತು. ಅವಳ ನಡಿಗೆಯು ಮದ್ದಾನೆಯ ನಡಿಗೆ 
ಯಂತಿತ್ತು. ಎತ್ತರವಾದ ಸ್ತನಗಳು ಚಕ್ಕೆ ವಾಕ ಪಕ್ಷಿಗಳ ಜೋಡಿಯಂತೆ ಕಂಗೊಳಿಸು 


೭೫ 
ದಿ ಿತೀಯಾಶಾ ಸಂ 


ವ॥ ಅದಲ್ಲದೆಯುಂ 


ನಳನಳಿಪ ಕಲ್ಪಲತೆ ಸ 

ತೃಳಮಂ ತಳೆದಿರ್ಪತೆಜಿದಿನೊಪ್ಪವ ನವ ಕೋ 

ಮಳಬಾಳಕನೊರ್ಬನನತಿ 

ವಿಳಾಸದಿಂದೆತ್ತಿಕೊಂಡು ನಗುತೆಯ್ತಂದಳ' ೯೨ 


ವ॥ ಅಂತಾಕಾಂತೆ ಬಂದು ಕಾಂತನಂಕಮನಲಂಕರಿಸಿರ್ಪದುಮರಸನೀ ಪೊಸಕುಮಾರಕ 
ನೆತ್ತಣವನೆಂದು ಬೆಸಗೊಳ್ಳುದುಂ 
ಕಂ॥ ನಸುನಗೆ ಮಿನುಂಗೆ ಮೊಗದೊಳ್‌ 
ಪಸರಿಸೆ ನಿಜದಂತಕಾಂತಿ ನೃಪವರ ಸಭೆಯೊಳ್‌ 


ವಸುಧಾಧಿಪಂಗೆ ನಲವಿಂ 
ದುಸಿರ್ದಳ್‌ ವಸುಮತಿಕುಮಾರ ಲಾಭದ ಹದನಂ ತ 


ವ॥ ಅದೆಂತೆನೆ 


ಕಂ॥ ತರಳತರತಾರಹಾರದ 
ಕಿರಣಂ ಧವಳಿಸಿ ದಿಗಂತಮಂ ಯೌವನ ನಿ 
ರ್ಭರದೆಸೆವ ಕಾಂತೆಯೆನಗಿಂ 
ದಿರುಳೊಲವಿಂ ಕನಸಿನಿಂದೆ ತೋಜಿರಿದಳೊರ್ವಳ ೯೪ 
ವ॥ ಅದಲ್ಲದೆಯುಂ ಪಾರಿಜಾತಪ್ರಸೂನಾವತಂಸೆಯುಂ ಪಳಿಕುವೆಸೆದ ಪಾದುಕೆಯುಂ 
ನಿಸ್ತುಲಸ್ಮೂ ಲಮುಕ್ತಾಹಾರೆಯುಂ ಕುಂಡಲಮಂಡಿತ ಗಂಡಸ್ಮಳೆಯುಂ ಚಾರುಚಂದನಚರ್ಚಿ 


ತ್ತಿದ್ದುವು, ಜಡೆಯು ಕತ್ತಲೆಯ ಸಮೂಹದಂತಿತ್ತು. ತಲೆಗೂದಲು ಮದಿಸಿದ ದುಂಬಿ 
ಗಳಂತೆ ಶೋಭಿಸಿತು. ಶರೀರವು ಸುಂದರವಾದ ಸಂಪಗೆ ಹೂವಿನ ಕಾಂತಿಯಿಂದ ಹೊಳೆ 
ಯುತ್ತಿತ್ತು. ಇವೆಲ್ಲವೂ ಒಂದೇ ಎಡೆಯಲ್ಲಿ ಆಶ್ಚರ್ಯಕರವಾಗಿ ನೆಲೆಸಿದಂತಿದ್ದ ವಸು 
ಮತಿಯು ಬಂದಳು, ವ।! ಅದೂ ಅಲ್ಲದೆ ೯೨. ನಳನಳಸಿ ಬೆಳೆದ ಕಲ್ಪವೃಕ್ಷವು 
ಸತ್ಸಲವನ್ನು ಪಡೆದಂತೆ ಪ್ರಕಾಶಿಸುವ ಸುಂದರವಾದ ಎಳಗೊಸೊಂದನ್ನು ಎತ್ತಿಕೊಂಡು 
ನಗುತ್ತಾ ವಿಲಾಸದಿಂದ ಅವಳು ಬಂದಳು. ಹಾಗೆ ಆ ಕಾಂತೆಯು ಬಂದು ಕಾಂತನ ತೊಡೆ 
ಯನ್ನಲಂಕರಿಸಿಲು ಅರಸನು "ಈ ಹೊಸ ಮಗು ಎಲ್ಲಿಯದು ?' ಎಂದು ಪ್ರಶ್ನಿಸಿದನು. 
೯೩. ರಾಜಸಭೆಯಲ್ಲಿ ರಾಜನಿಗೆ ವಸುಮತಿಯು ಕುಮಾರನು ಸಿಕ್ಕಿದ ವೃತ್ತಾಂತವನ್ನು 
ಹೇಳಿದಳು. ಆಗ ಅವಳ ಮುಖದಲ್ಲಿ ಮುಗುಳ್ನಗೆಯು ಹರಡಿತ್ತು. ಅವಳ ಹಲ್ಲುಗಳ 
ಕಾಂತಿಯು ಸುತ್ತಹರಡಿತು. ವ8 ಅದು ಹೇಗೆಂದರೆ, ೯೪. ಹೊಳೆಯುವ ಮುತ್ತಿನ 
ಹಾರದ ಕಿರಣಗಳು ದಿಗಂತವನ್ನು ಬೆಳಗಲು ನವಯೌವನದಿಂದ ಮನೋಹರಳಾದ ಕಾಂತೆ 
ಯೊಬ್ಬಳು ಇಂದು ರಾತ್ರಿ ಕನಸಿನಲ್ಲಿ ಕಾಣಿಸಿಕೊಂಡಳು. ವ! ಅದಲ್ಲದೆ ಅವಳು ಪಾರಿ 
ಜಾತದ ಹೂವನ್ನು ತಲೆಗೆ ಮುಡಿದಿದ್ದಳು. ಸ್ಪಟಿಕಗಳಿಂದ ಹೊಳೆಯುವ ಪಾದುಕೆಗಳನ್ನು 


೭೬ ಅಭಿನವ ದಶಕುಮಾರ ಚರಿತೆ 


ತೆಯುಂ ನವ್ಯದಿವ್ಯ ಶರೀರೆಯುಮೆನಿಪ ವನಿತೆ ಕನಸಿನೊಳ್‌: ಬರಲಾನದಂ ನನಸೆಂದು ಬಗೆದು 
ನೀನಾವಳಿಲ್ಲಿಗೇಕಾರಣಂ ಬಂದೆಯೆಂದೊಡೆ 


ಕಂ॥ ದೇವಿಯರೇ ಚಿತ್ತವಿಸಿಂ 
ಭಾವಿಸೆ ಗಂಧರ್ವಲೋಕಸಂಭವೆಯಾಂ ರ 
ತ್ನಾವಳಿಯೆಂದೆನ್ನ ಪೆಸರ್‌ 
ಭಾವಿಸಲಾಂ ಬಂದ ಕಾರ್ಯಮಂ ಬಿನ್ನವಿಪೆಂ ೯೫ 


ವ॥ ಎಂದಿಂತೆಂದಳ್‌ 


ಕಂ8 ನಿನ್ನಧಿನಾಥನ ಸಚಿವಂ 
ಸನ್ನುತಮತಿ ಕಾಮಪಾಲನೆಂಬಾತಂ ಕೇ 
ಳೆನ್ನಯ ಕಯ್ಯೊಳ್‌ ಕೊಟ್ಟಿಂ 
ಚೆನ್ನೆಸೆವೀಸುತನನೆಂದು ತೋಟ್‌ದಳಿವನಂ ೯೬ 


ವ॥ ಅಂತು ತೋಟ ಮತ್ತಮಿಂತೆಂದಳ್‌ 


ಕಂ॥ ಆ ಕಾಮಪಾಲನೆಮ್ಮೊಡ 
ನೀ ಕುವರನನುಯ್ದು ರಾಜಹಂಸನ ನಿಜ ಕಾಂ 
ತಾ ಕರದೊಳೀವುದೆಂದಂ 
ಸಾಕಿವನಂ ದೇವಿ ಕೊಳ್ಳೆನುತ್ತುಂ ಕೊಟ್ಟಿ ೪೯ ೯೭ 


ಧರಿಸಿದ್ದಳು. ಬಳ್ಳೆಯ ಜಾತಿಯಂ ದಪ್ಪ ಮುತ್ತುಗಳ ಹಾರವನ್ನು ಹಾಕಿಕೊಂಡಿದ್ದಳು. 
ಓಲೆಗಳು ಕೆನ್ನೆಗೆ ಅಲಂಕಾರವಾಗಿದ್ದ ವು. ಸೊಗಸಾದ ಗಂಧವನ್ನು ಹಚ್ಚಿಕೊಂಡಿದ್ದಳು. 
ನೂತನವಾದ ದಿವ್ಯ ಶರೀರವನ್ನು ತಳೆದಿದ್ದಳು. ಇಂಥ ಕಾಂತೆಯು ಕನಸಿನಲ್ಲಿ ಬರಲು 
ಅದನ್ನು ನನಸೆಂದೇ ತಿಳಿದು "ನೀನಾರು? ಇಲ್ಲಿಗೆ ಬಂದ ಕಾರಣವೇನು ?' ಎಂದು 
ಅವಳನ್ನು ಪ್ರಶ್ನಿಸಿದೆನು. ೯೫. "ದೇವಿಯರೇ ! ಕೇಳಿರಿ. ನಾನು ಗಂಧರ್ವ ಲೋಕದಲ್ಲಿ 
ಹುಟ್ಟಿದವಳು. ನನ್ನ ಹೆಸರು ರತ್ನಾವಳಿ, ನಾನು ಬಂದ ಕೆಲಸವನ್ನು ಹೇಳುವೆನು' ಎಂದು 
ಅವಳು ಉತ್ತರಿಸಿದಳು. ವ॥ ಎಂದು ಹೇಳಿ ಹೀಗೆ ಹೇಳಿದಳು. ೯೬. "ಕೇಳು: 
ನಿನ್ನ ಪತಿಯ ಮಂತ್ರಿಯೂ ಬುದ್ಧಿಶಾಲಿಯೂ ಆದ ಕಾಮಪಾಲನು ಈ ಸುಂದರ 
ವಾದ ಶಿಶುವನ್ನು ನನ್ನ ಕೈಯಲ್ಲಿ ಕೊಟ್ಟಿದ್ದಾನೆ ಎಂದು ಹೇಳಿ ಇವನನ್ನು 
ತೋರಿಸಿದಳು. ವ।। ಹಾಗೆ ತೋರಿಸಿ ಹೇಳಿದಳು. ೯೭. ಆ ಕಾಮಪಾಲನು "ಈ 
ಶಿಶುವನ್ನು ತೆಗೆದುಕೊಂಡು ಹೋಗಿ ರಾಜಹಂಸನ ಹೆಂಡತಿಯಕ್ಕೆ ಕಯ್ಯಲ್ಲಿ ಕೊಡುವುದು” 
ಎಂದು ನಮ್ಮೊಡನೆ ಹೇಳಿದನು, "ದೇವಿ ಈ ಮಗುವನ್ನು ತೆಗೆದುಕೋ. ಇವನನ್ನು ಸಾಕು 


ದ್ವಿತೀಯಾಶ್ವಾಸಂ ೭೭ 


ವ॥ ಅಂತು ಕುಮಾರನನೆನ್ನ ಮಗ್ಗುಲೊಳಿರಿಸಿ ಪೋದಳ್‌ ಅನ್ನೆಗಂ 


ಕಂ) ಆರೊಡನೆ ಮಾತನಾಡಿದೆ 
ನಾರಿಲ್ಲಿಗೆ ಬಂದರೆಂದು ನಿದ್ರೆಯಿನೆಟ್ಟಿ 
ತ್ತಾರಂ ಕಾಣದೆ ಮಗ್ಗುಲೊ 
ಳೋರಂತೆಸೆದಿರ್ದ ನವ್ಯಸುತನೆಂ ಕಂಡೆಂ ೯೮ 


ವ॥ ಎಂದರಸಂಗರಸಿ ಪೇಟ್ವುಿ ದುಮರಸಂ ಸಂತುಷ್ಟನಾಗಿ ಕಾಮಪಾಲನೇನಾದನೋ 
ಎಂದು ಚಿಂತಿಸಿ ಕುಮಾರಂಗರ್ಥಪಾಲನೆಂದು ಪೆಸರಿಟ್ಟು ಸಪ್ತಸ್ತರಗಳಂ ಪರಿಷಾಲಿಸುವ ಭರತ 
ಜ್ಞನಂತೆ ಧರಣೀಶಂ ಪರಿತೋಪದಿಂದಿರಲ" ಕಿಅದು ದಿನದಿಂ ಮೇಲೆ 


ಕಂ॥ ಮತ್ತೊಂದು ದಿನಂ ಮುನಿ ಶಿ 

ಹ್ಯೋತ್ತಮನರ್ಚನೆಗೆ ಪತ್ರಪು್ರಷ್ಪಮನುಯ್ಯಲ್‌ 

ಮೊತ್ತದರಣ್ಯಕ್ಕೆಯ್ತಂ 

ದೆತ್ತಿಸಿಕೊಂಡಿರ್ದದೊಂದು ಶಿಶುವಂ ಕಂಡಂ | ೯೯ 
ವ॥ ಅಂತೊರ್ಬಳೆತ್ತಿಕೊಂಡಿರ್ದ ಶಿಶುವಂ ವಾಮದೇವರ ಶಿಷ್ಯಂ ಕಂಡು 


ಕ೦1 ಎಲ್ಲಿಯವನೀಕುಮಾರಕ 
ನೆಲ್ಲಿಯವಳ್‌ ನೀನರಣ್ಯ ಮಧ್ಯದೊಳಿರ್ಪೇ 
ಕಲ್ಲಿಗೆ ಪೋದಪೆಯೆಂದು ಮ 
ಹೋಲ್ಲಾಸದೊಳೆನಗೆ ಪೇಟ್ವುದೆಂದನಲಂಪಿಂ ೧೦೦ 


ಎಂದು ಹೇಳಿ, ವ।। ಕುಮಾರನನ್ನು ನನ್ನ ಮಗ್ಗುಲಲ್ಲಿ ಇರಿಸಿ ಹೋದಳು. ಆಗ, 
೯೮. 'ಯಾರೊಡನೆ ನಾನು ಮಾತನಾಡಿದೆನು ? ಇಲ್ಲಿಗೆ ಬಂದಿದ್ದವರಾರು ?' ಎಂದು 
ಯೋಚಿಸುತ್ತಾ ನಿದ್ರೆಯಿಂದ ಎಚ್ಚೆತ್ತೆನು. ಅಗ ಯಾರೂ ಕಾಣಿಸಲಿಲ್ಲ. ಮಗ್ಗು ಲಲ್ಲಿ 
ಪ್ರಕಾಶಿಸುತ್ತಿದ್ದ ಈ ನೂತನ ಶಿಶುವನ್ನು ಮಾತ್ರ ಕಂಡೆನು.” ವ।। ಎಂದು ಅರಸಿಯು 
ಅರಸನಿಗೆ ಹೇಳಿದಳು. ಇದನ್ನು ಕೇಳಿ ಅರಸನು ಸಂತುಷ್ಟನಾದನು. ಕಾಮಪಾಲನು 
ಏನಾದನೋ ಎಂದು ಚಿಂತಿಸುತ್ತಾ ಕುಮಾರನಿಗೆ ಅರ್ಥಪಾಲನೆಂದು ಹೆಸರಿಟ್ಟು ಸಪ 
ಸ್ವರಗಳನ್ನೂ ಪರಿಪಾಲಿಸುವ ನಾಟ್ಕ ಶಾಸ್ತ್ರವನ್ನು ಬಲ್ಲವನಂತೆ ರಾಜನು (ಏಳು ಮಂದಿ 
ಕುಮಾರರನ್ನೂ ಪಾಲಿಸುತ್ತ) ಸಂತೋಷದಿಂದಿದ್ದನು. ಕೆಲವು ದಿನಗಳಾದ ಮೇಲೆ. 


ತೆಗೆದುಕೊಂಡು ಹೋಗಲು ದಟ್ಟವಾದ ಕಾಡಿಗೆ ಹೋದನು. ಅಲ್ಲಿ ಒಬ್ಬಳು ಎ3ಿ 


9 
ಲ 
ಕೊಂಡಿದ್ದ ಒಂದು ಶಿಶುವನ್ನು ಕಂಡನು. ವಃ ಆ ಮಗುವನ್ನು ವಾಮದೇವರ ಶಿಷ್ನನು 
ರಿ 
ಕಂಡು. ೧೦೦. "ಈ ಕುಮಾರನು ಎಲ್ಲಿಯವನು ? ನೀನು ಎಲ್ಲಿಯವಳು ? ಈ ಕಾಡಿನ 
ಸ 


ಹ 1೪% ಹ yar ಇ ಗಾ 9 | 
ಮಧ್ಯದಲ್ಲಿ ಏಕೆ ಇರುವೆ ? ನೀನು ಎಲ್ಲಿಗೆ ಹೋಗುವಿ ? ಎಂದು ಸಂತೋಷದಿಂದ ನನಗೆ 
ಸ 


ರೀ 


೭೮ ಅಭಿನವ ದಶಕುಮಾರ ಚರಿತೆ 


ವ॥ ಅಂತು ಕೇಳ್ತುದುಮವಳಿಂತೆಂದಳ 


5ಂ॥ ಮಗಧಧರಣೀಶ್ವರಂಗಾ 
ವಗಮಾದಂ ಪ್ರೇಮದತ್ತನೆನಿಸುವ ಸಚಿವಂ 
ಜಗಮಜಳಯೆ ತೀರ್ಥಯಾತ್ರೆಯ 
ಬಗೆಯಿಂದೊಂದಗ್ರಹಾರಮಂ ಸಾರ್ದಿರ್ದಂ ೧೦೨ 


ವ॥. ಅಂತಾ ಪ್ರೇಮದತ್ತಂ ತೀರ್ಥಯಾತ್ರೆಗೆ ಪೋಗುತ್ತುಂ ಧರ್ಮಪುರಮೆಂಬ 
ಅಗ್ರಹಾರಮಂ ಸಾರ್ದು ಯಜ್ಞಶರ್ಮನೆಂಬ ದ್ವಿಜೋತ್ತಮನ ಸಖ್ಯಂ ಮಾಡಿಕೊಳಲಾತಂ 
ಕೆಲವು ದಿವಸದಿಂ ಮೇಲೆ ತನ್ನ ಮಗಳ್‌ ಕಾಳಿಯೆಂಬಳಂ ಕುಡಲವಲ್ಲೆ ಪುತ್ರೋತ್ಸತ್ತಿಯಿಲ್ಲದಿರ 
ಲವಳಿಂ ಕಿಚಿಸಯಳಪ್ಪ ಕಾಳಿಂದಿಯಂ ಮಗುಳ್ಳು ಪ್ರೇಮದತ್ತಂಗೆ ವಿವಾಹಂ ಮಾಡಲವಳ್ಗೆ 
ಸುಕೃತ ಫಲದಿಂ ಸುತನಪ್ಪುದುಂ ಒಲಕಿಕ್ಕೆ ಪ್ರೇಮದತ್ತಂ ಯಜ್ಞಶರ್ಮನಿಂ ಕಳುಹಿಸಿಕೊಂಡು 
ಪೂರ್ವಸಂಕಲ್ಪಿತಮಪ್ಪ ತೀರ್ಥಕ್ಕೆ ಕಾಳಿ ಕಾಳಿಂದಿನಿ ತತ್ಕುಮಾರನಾಂತಂಗೆ ದಾದಿಯಪ್ಪ ನಾನಿಂ 
ತೆಲ್ಲರುಂ ಸರಯೂನದಿಗೆ ಪೋಗಿ ಸ್ಮಾನಕ್ಕನುಗೈವ ಸಮಯದೊಳ್‌ 


ಕಂ॥ ತನಗೆ ತನೂಭವರಿಲ್ಲೆಂ 
ಬನುಶಯದಿಂ ಮಗನನೆತ್ತಿಕೊಂಡಿರ್ದೆನ್ನಂ 
ಮುನಿದು ನದಿಯೊಳಗೆ ನೂಂಕಿದ 
ಳನವರತಂ ಪರರ ಲೇಸನಾಂತಪರೊಳರೇ ೧೦೨ 


ಹೇಳು' ಎಂದು. ಪ್ರೀತಿಯಿಂದ ಅವಳನ್ನು ಪ್ರಶ್ನಿಸಿದನು. ವ।। ಹಾಗೆ ಪ್ರಶ್ನಿಸಲು 
ಅವಳು ಹೀಗೆ ಉತ್ತರ ಕೊಟ್ಟಳು. ೧೦೧. ಮಗಧ ದೇಶದ ಮಹಾರಾಜನಿಗೆ ಜಗತ್ತ 
ಸಿದ್ಧನಾದ ಪ್ರೇಮದತ್ತನೆಂಬ ಸಚಿವನೊಬ್ಬನಿದ್ದಾನೆ. ಅವನು ತೀರ್ಥಯಾತ್ರೆಮಾಡುತ್ತಾ 
ಒಂದು ಅಗ್ರಹಾರಕ್ಕೆ ಹೋದನು. ವ।। ಹಾಗೆ ಪ್ರೇಮದತ್ತನು ತೀರ್ಥಯಾತ್ರೆಗೆ 
ಹೋಗುತ್ತಾ ಧರ್ಮಪುರವೆಂಬ ಅಗ್ರಹಾರವನ್ನು ತಲಪಿದನು. ಅಲ್ಲಿ ಯಜ್ಞಶರ್ಮನೆಂಬ 
ಬಾಹ್ಮಣಶ್ರೇಷ್ಠನ ಸ್ನೇಹವನ್ನು ಮಾಡಿಕೊಂಡನು. ಅವನು ಕೆಲವು ದಿವಸಗಳ ಮೇಲೆ 
ತನ್ನ ಮಗಳು ಕಾಳಿಯೆಂಬವಳನ್ನು ಕೊಟ್ಟು ಇವನಿಗೆ ಮದುವೆ ಮಾಡಿದನು. ಅವಳಿಗೆ 
ಮಕ್ಕಳಾಗಲಿಲ್ಲ. ಆಗ ಕಾಳಿಯತಂಗಿ ಕಾಳಿಂದಿಯನ್ನೂ, ಮತ್ತೆ ಪ್ರೇಮದತ್ತನಿಗೆ ಕೂಟ್ಟ್ಬು 
ಮದುವೆ ಮಾಡಿದನು. ಅವಳಿಗೆ ಪುಣ್ಯಫಲದಿಂದ ಮಗನಾದನು. ಬಳಿಕ ಪ್ರೇಮದತ್ತನು 
ಯಜ್ಞಶರ್ಮನ ಅನುಮತಿಯಿಂದ ಮೊದಲೇ ನಿಶ್ಚಿತವಾಗಿದ್ದ ತೀರ್ಥಸ್ನಾನಕ್ಕೆ ಕಾಳಿ, 
ಕಾಳಿಂದಿ, ಈ ಮಗುವಿನ ದಾದಿಯಾದ ನಾನು ಈ ಎಲ್ಲರೊಡನೆ ಹೋದನು. ಎಲ್ಲರೂ 
ಸರಯೂನದಿಯಲ್ಲಿ ಸ್ನಾನಕ್ಕೆ ಸಿದ್ಧರಾಗುತ್ತಿದ್ದ ಸಮಯದಲ್ಲಿ ೧೦೨. ತನಗೆ ಮಕ್ಕಳಿಲ್ಲ 
ವೆಂಬ ದುಃಖದಿಂದ ಕಾಳಿಯು ಕೋಪಿಸಿಕೊಂಡು ಮಗುವನ್ನೆತ್ತಿಕೊಂಡಿದ್ದ ನನ್ನನ್ನು 
ನದಿಗೆ ತಳ್ಳಿದಳು. ಯಾವಾಗಲೂ ಪರರ ಸುಖವನ್ನು ನೋಡಿ ಸಹಿಸುವವರು ಈ ಲೋಕ 


ದಿ ವತೀಯಾಶ್ಚಾಸಂ ೭೯ 


ವ॥ ಅಂತವಳ್‌ ಮಗನನೆನ್ನಂ ನದಿಯೊಳ್‌ ನೂಂಕಲಾನುಮಿವನುಂ ಮಡುವಿನೊಳ್‌ 
ಬೀಟಸ್ಕೊಡಾನೀ ಶಿಶುವಂ ಬಿಡದಿರ್ಪಾ ಅವಸ್ಕೆಯೊಳೊಂದು ಬೇರ್ಪಣನದು ಬಿಟ್ಟಿ ಮಲಕ್ತಿಯ 
ಮರಂ ತೆಪ್ಪದಂತೆ ಬರ್ಪದುಂ ಕಂಡದಂ ಪಿಡಿವನ್ನೆಗಂ 


ಕಂ॥ ಪೋಟಲೊಳಗಿರ್ದ ದುಷ್ಟ 
ವ್ಯಾಳಂ ಮುಳಿದೆನ್ನ ಕೈಯನೌಡಲ್‌ ಮತ್ತೀ 
ಬಾಳಕನ ಪುಣ್ಯದಿಂ ತ 
ತ್ಯೂಳಮನಾಂ ಸಾರ್ದೆನಿನ್ನು ಸೈರಿಸಲಾರೆಂ ೧೦೩ 
ವ॥ ಇನಿತುಂ ಪೊಟ್ಟುಮುದಕದೊಳಿರ್ದ ಕಾರಣಂ ವಿಷವೇಜದಿರ್ದುದು ಈಗಳಸು 
ನೆತ್ತಿಗೇಆಕಿದಪುದೀ ಕುಮಾರನಂ ರಕ್ಷಿಸುವುದೆಂದು ಮುನಿಕುಮಾರನ ಕೈಯೊಳ್‌ ಕುಡಲಾತ 
ನೀಸಿಕೊಂಡು ನಿನಗೆ ವಿಷಾಪಹಾರಮಪ್ರೌಷಧಿಯಂ ತಂದೀವೆನೆಂದಾತಂ ಪೋಗಲ್‌ ವಿಷ 
ಮೂರ್ಛೆಯಿಂ ಸಮವರ್ತಿನಿಲಯಮನೆಯ್ದಲಾ ಮುನಿಶಿಷ್ಯಂ ಕುಮಾರನಂತಂದು 'ವಾಮ 
ದೇವರ್ಗೆ ತೋಜ ತದ್ವೃತ್ತಾಂತಮಂ ಪೇಟಕ್ಟೊಡವರೀತನಂ ಭೂತಳೇಶ್ವರಂಗೆ ಕೊಟ್ಟು 
ಬಾಯೆಂದು ಕಳ:ಪಿದೊಡಾತಂ ರಾಜಹಂಸಂಗೆ ಕೊಟ್ಟು ಕುಮಾರಾಗಮ ಸಂಬಂಧಮಂ 
ಪೇಟಕ್ಟೊಡರಸನಂ ಪರಿಶೋಷಚಿತ್ತನಾಗಿ ಈ ಕುಮಾರಂ ಪ್ರೇಮದತ್ತನ ಮಗನಪ್ಪುದಣಕಿಂ 
ಸೋಮದತ್ತನೆಂದು ಪೆಸರನಿಟ್ಟು ಅಷ್ಟದಿಕ್ಟಾಲಕರಿಂ ಪರಿವೇಪ್ಪಿಸಿರ್ದ ಭೂಮಿಯಂತೆ ಭೂಮೀ 
ಶ್ವರಂ ಸುಖದೊಳಿರ್ಪಿನಮೊಂದು ದಿನಂ 


ದಲ್ಲಿದ್ದಾರೆಯೆ ? ವ॥ ಹಾಗೆ ಅವಳು ಮಗನನ್ನೂ ನನ್ನನ್ನೂ ನದಿಯಲ್ಲಿ ತಳ್ಳಿದಳು. 
ನಾನೂ ಇವನೂ ಮಡುವಿನಲ್ಲಿ ಬಿದ್ದೆವು. ನಾನು ಈ ಮಗುವನ್ನುಬಿಡದೇ ಇದ್ದಾಗ ಒಂದು 
ಬೇರುಕಿತ್ತುಬಿದ್ದ ಮತ್ತಿಯಮರವು ತೆಪ್ಪದಂತೆ ತೇಲಿಬರುತ್ತಿತ್ತು. ಅದನ್ನು ಕಂಡು ನಾನಂ 
ಹಿಡಿದುಕೊಳ್ಳಲು ೧೦೩. ಮರದ ಹೊದರಿನಲ್ಲಿದ್ದ ದುಷ್ಟ ಸರ್ಪವೊಂದು ಮುಳಿದು 
ನನ್ನ ಕ್ರೈ ಯನ್ನು ಕಚ್ಚಿ ತು. ಮತ್ತೆ ಈ ಬಾಲಕನ ಪುಣ್ಯದಿಂದ ನದಿಯ ದಡವನ್ನು ಸೇರಿ 
ದೆನು. "ನ್ನು ತಡೆಯಲಾರೆನು. ವ॥ "ಇಷ್ಟು ಹೊತ್ತು ನೀರಿನಲ್ಲಿದ್ದುದರಿಂದ ವಿಷವೇರ 
ಲಿಲ್ಲ. ಈಗ ಕಾವ ನೆತ್ತಿಗೇರಿದೆ. ಈ ಕುಮಾರನನ್ನು ಕಾಪಾಡಬೇಕು, ಎಂದು ಹೇಳಿ 
ಮುನಿಕುಮಾರನ ಕೈಯ್ಯಲ್ಲಿ ಶಿಶುವನ್ನು ಕೊಟ್ಟಳು., ಆತನು ಅದನ್ನು ತೆಗೆದುಕೊಂಡಂ 
“ನಿನಗೆ ವಿಷವನ್ನು "ಪರಿಹರಿಸುವ ಔಷಧಿಯನ್ನು ತಂದುಕೊಡುವೆನ್ನು' ಎಂದು ಹೇಳಿ 
ಹೋದನು. ಆಗ ಅವಳು ವಿಷದಿಂದ ಮೂರ್ಛಿತಳಾಗಿ ಯಮನ ಪಟ್ಟಣವನ್ನು ಸೇರಿ 
ದಳು. ಆ ಮುನಿಶಿಷ್ಯನು ಕುಮಾರನನ್ನು ತಂದು ವಾಮದೇವರಿಗೆ ತೋರಿಸಿ ಆ ವೃತ್ತಾಂತ 
ವನ್ನೆಲಹೆ ಹೇಳಿದನು. ಆಗ ಅವರು ಈ ತ ನ್ನು id ಕೊಟ: ಸ ಬಾ ಎಂದು 
ಹೇಳಿಕಳುಹಿಸಿದರು. ಅವನು ಆ ಮಗವನ್ನು ರಾಜಹಂಸನಿಗೆ ಕೊಟ್ಟು ಕುಮಾರನು ಸಿಕ್ಕಿದ 
ವಿಷಯವನ್ನು ವಿವರಿಸಿದನು. ಅರಸ ನು ಬಣ್ಣ ಕೇಳಿ ಪರಿತೋಷ ಷಗೊಂಡು ಈ 


೮೦ ಅಭಿನವ ದಶಕುಮಾರ ಚರಿತೆ 


ಉ॥ : ಮೆಟ್ಟಿ ಕೈದ ಕೆರ್ಪು ಹೆರ್ಬಿದಿರಬಿಲ್‌ ಸುಲಿಪಲ್‌ ಕುಡಿಮೀಸೆ ಕಾನಿನೊ 
ಳ್ಯಟ್ಟೆಯ ಕುಪ್ಪಸಂ ತಲೆಯ ಸುತ್ತಿನ ನೇಣ್‌ ಪೆಣಿಗೆಯ್ದೆ ಬರ್ಪನಾಯ್‌ 
ಕಟ್ಟದ ಕಲ್ಲಿ ಕೆಂಗಜಿಕಿಯ ಕೋಲ್‌ ಬೆರಸೆಯ್ದಿ ದನೊರ್ಬಬೇಂಟೆಯೊಳ್‌ 
ದಿಟ್ಟಿಗೆ ಚೆಲ್ಪನಾಗಿ ನೃಪನೋಲಗಮಂ ಮೃಗಯಾ ನಿವೇದಕಂ ೧೦೪ 


ವ॥ ಅಂತೊರ್ವ ಬೇಂಟೆಗಾಣಂ ಬಂದು ರಾಜಹಂಸಂಗೆ ಪೊಡೆಮಟ್ಟು ಇಂತೆಂದಂ 


ಕಂ॥ ವ್ಯಾಧನಿವನೆನ್ನದಿ೦್‌ ಭುವ 
ನಾಧಿಪಮೃಗಸಮಿತಿ ಪೆರ್ಚಿ ಖುಷ್ಯಾಶ್ರಮಮಂ 
ಬಾಧಿಸುತಿರ್ದಪುದತಿನಿ 


ರ್ಬಾಧೆಯೆನಲ್‌ ಮಾಟ್ಬುದಲ್ತೆ ಬೇಂಟೆಗೆ ಕಾಲಂ ೧೦೫ 


ಪಳ್ಳದ ನೀರ್‌ ಪರಿಗುಂದಿದು 
ದೆಲ್ಲಾ ಬೆಳಸುಡುಗಿದತ್ತು ದಾವಾಗ್ನಿಯ ಬ 


ಲ ಲಲಿ ತೋಜಅಕಿದುದು ಭೂ 


ಊಂ 


ವಲ್ಲಭ ನಡೆ ಬೇಂಟೆಯಾಡಲಿಂತಿದು ಸಮಯಂ ೧೦೬ 


ಕುಮಾರನು ಪ್ರೇಮದತ್ತನ ಮಗನಾದುದರಿಂದ ಸೋವಮಂದತ್ತನೆಂದು ಹೆಸರನ್ನಿಟ್ಟನು. 
ಅನಂತರ ಅಷ್ಟದಿಕ್ಟಾಲಕರಿಂದ ಸುತ್ತುವರಿಯಲ್ಪಟ್ಟ ಭೂಮಿಯಂತೆ ಆ ಮಕ್ಕಳೊಡನೆ 
ಅರಸನು ಸುಖವಾಗಿದ್ದನು. ಆಗ ಒಂದು ದಿವಸ ೧೦೪. ಪಾದರಕ್ಷೆಗಳನ್ನು ಮೆಟ್ಟಿದ, 
ಬಿದಿರಿನ ದೊಡ್ಡ ಬಿಲ್ಲನ್ನು ಹಿಡಿದ, ಬಿಳುಪಾದ ಹಲ್ಲುಗಳುಳ್ಳ, ತೆಳ್ಳಗಿರುವ ಮೀಸೆ 
ಯುಳ್ಳ, ಕಪ್ಪುಬಣ್ಣದ ಒಳ್ಳೆಯ ಬಟ್ಟೆಯ ಅಂಗಿಯನ್ನು ಧರಿಸಿದ, ಹಗ್ಗ ವನ್ನು ತಲೆಗೆ 
ಸುತ್ತಿದ, ಪಕ್ಕದಲ್ಲಿ ಬರುತ್ತಿದ್ದ ನಾಯಿಯೊಡನೆ ಕೂಡಿದ, ಬಲೆಯ (ಚೀಲವನ್ನು ) ಕಟ್ಟಿ 
ಕೊಂಡಿದ್ದ, ಕೆಂಪು ಗರಿಗಳುಳ | ಬಾಣವನ್ನು ಹಿಡಿದಿದ್ದ, ಬೇಟೆಯ ವೇಷದಲ್ಲಿ ದೃಷ್ಟಿಗೆ 
ಸುಂದರವಾಗಿ ಕಾಣಸುತ್ತಿದ್ದ ಬೇಟೆಯ ವಿಷಯವನ್ನು ಹೇಳಲು ನಿಯಂಮಿತನಾದ ಬೇಟೆ 
ಗಾರನೊಬ್ಬನು ನೃಪನ ಓಲಗಕ್ಕೆ ಬಂದನು. ವ॥ ಅವನು ರಾಜಹಂಸನಿಗೆ ನಮಸ್ಕರಿಸಿ 
ಹೀಗೆ ಹೇಳಿದನು. ೧೦೫. ರಾಜನೆ! ಮೃಗ ಸಮೂಹವು ಹೆಚ್ಚಿ ಯಷಿಗಳ ಆಶ್ರಮ 
ಗಳನ್ನು ಬಾಧಿಸುತ್ತಿದೆ. ಬಾಧೆಯಿಲ್ಲದಂತೆಮಾಡಲು ಬೇಟೆಗೆ ಇದು ಸಕಾಲ. ಬೇಟೆ 

ನೆಂದು ಉಪೇಕ್ಷಿಸಬೇಡ. ೧೦೬. ಹಳ್ಳದಲ್ಲಿ ನೀರು ಹರಿಯ 


ಶ್ರಿಲ್ಲ. ಎಲ್ಲ ಬೆಳಸೂ ಒಣಗಿ ಹೋಗಿದೆ. ಅಲ್ಲಲ್ಲಿ ಕಾಡುಕಿಚ್ಚಿನ ಪ್ರಭಾವ ಕಂಡುಬಂದಿದೆ. 


ದ್ವಿತೀಯಾಶ್ವಾಸಂ ೮೧ 


ಚಂ॥ ಗಿರಿಗಳ ಪಕ್ಕಮಂ ಕಡಿದು ಗೋತ್ರವಿರೋಧಿಯೆನಿಪ್ಪ ನಾಮಮಂ 
ಧರಿಸಿದ ದೇವವಲ್ಲಭನ ಪತ್ತನಕೀಗಳೆ ದಾಟ್‌ಯಿಟ್ಟು ಸು 
ಟ್ಟುರಿಪುವೆನೆಂದು ಪರ್ವತವರಂ ಕರದೀಪ ಸಹಸ್ರ ಸಂಖ್ಯೆಯಿಂ 
ದಿರುಳೆಡೆಗಾಳಗಕ್ಕೆ ನಡೆವಂತೆವೊಲಿರ್ದುದು ದಾವಪಾವಕಂ ೧೦೭ 


ವ॥ ಎಂದು ಬಿನ್ನವಿಸಿದ ಬೇಂಟೆಗಾಅನನರಸಂ ಮನ್ನಿಸಿ ಕ್ರೂರಮೃಗಂಗಳ ಬಾಧೆಯಂ 
ಪರಿಹರಿಸಿದೊಡೆ ದೊ: ಷಮೇನುಂ ಬರ್ಪುದಿಲ್ಲೆಂದು ಭಾವಿಸಿಯಾಗಳ್‌ ಪೊಜಮಟ್ಟು ಕಾಪುಗಾಡ 
ಬೇಡವಡೆಯಂ ಕರಸೆ 


ಉ॥ ಸಿಂಗದ ಕೇಸರಂ ಪುಲಿಯುಗುರ್‌ ಚಮರೀಮೃಗವಾಳಜಂ ಮದೇ 
ಭಂಗಳ ಮುತ್ತು ಪೀಲಿವೊಅ ಹೂತಿಯ ಬೆಕ್ಕುಳವಂದಿ ಮುಳ್‌ ವರಾ 
ಹಂಗಳ ದಾಡೆ ಕುತ್ತುರಿಯ ಹುಲ್ಲೆಗಳೊರ್ಮೊದಲಾದ ವನ್ಯಸಾ 
ರಂಗಳ ಭಾರದಿಂ ನಡೆದುಬಂದನದೊರ್ವ ಪುಳಿಂದನಾಯಕಂ- ೧೦೮ 


ವ॥ ಅಂತು ಬಂದು ಕಂಡ ಪುಳಿಂದನಾಯಕನಂ ಮನ್ನಿಸುವುದುಮವಂ ತಾಂ ಪಾಸದೊ 
ರ್ದ ಜಾಯಿಲನಂ ತೋಟ್‌ಸಿ 


ಜನೆ ! ಹೊರಡು. ಇದು ಬೇಟೆಯಾಡಲು ತಕ್ಕಸವಂಯ. ೧೦೭. "ಗಿರಿಗಳ. ರೆಕ್ಕೆ 
ಗಳನ್ನು ಕಡಿದು ಗೋತ್ರವಿರೋಧಿ (ಪರ್ವತಶತ್ರು) ಎಂಬ ಹೆಸರನ್ನು ಧರಿಸಿದ 
ದೇವೇಂದ್ರನ ಪಟ್ಟಣಕ್ಕೆ ಈಗಲೇ ದಾಳಿಯಿಟ್ಟು ಸುಟ್ಟು ಹಾಕುವೆನು' ಎಂದು ನಿಶ್ಚ 
ಯಿಸಿ ಪರ್ವತಶ್ರೇಷ್ಠನು ಸಾವಿರಾರು ದೀವಟಿಗೆಗಳ ಸಹಾಯದಿಂದ ರಾತಶ್ರಿಯುದ್ಧಕ್ಕೆ 
ನಡೆಯುತ್ತಿದ್ದಾನೆಯೋ ಎಂಬಂತೆ ಕಾಳ್ಕಿಚ್ಚು ಕಾಣಿಸುತ್ತದೆ... ವ ಎಂದು ವಿಜ್ಞಾ 
ಪಿಸಿದ ಬೇಟೆಗಾರರನ್ನು ಆರಸನು ಗೌರವಿಸಿದನು. ಕ್ರೂರಮೃಗಗಳ ಬಾಧೆಯನ್ನು 
ಪರಿಹರಿಸಿದರೆ ದೋಷವೇನೂ ಬರುವುದಿಲ್ಲವೆಂದು ಯೋಚಿಸಿದನು. ಆಗಲೇ (ಬೇಟೆಗೆ) 
ಹೊರಟು ಕಾಡಿನ ಕಾವಲಿನವರಾದ ಬೇಡರ ಪಡೆಯನ್ನು ಕರೆಯಿಸಿದನು. ೧೦೮. 
ಸಿಂಹದಕೇಸರ, ಹುಲಿಯ ಉಗುರು, ಚಮರೀಮೃಗದ ಕೂದಲು ಪುನಗಿನಬೆಕ್ಕು 
ಮದಿಸಿದ ' ಆನೆಗಳಲ್ಲಿ ದೊರೆತ ಮುತ್ತು, ನವಿಲುಗಿರಿಯ ಹೊರೆ, ಹಂದಿಯ 
ಮುಳ್ಳು, ಹಂದಿಗಳ ಕೋರೆಹಲ್ಲು, ಕಸ್ತೂರಿಯ ಮೃಗಗಳು, ಮೊದಲಾದ ವನ 
ದಲ್ಲಿ ಜನಿಸಿದ ಸಾರವಾದ ವಸ್ತುಗಳ ಭಾರವನ್ನು ಹೊತ್ತು ಒಬ್ಬ ಪುಳಿಂದ್ದನಾಯಕನು 
ನಡೆದುಬಂದನು. ವ ಹಾಗೆ ಬಂದು ಕಂಡ ಬೇಡರ ನಾಯಕನನ್ನು ಮನ್ನಿಸಲು 


0 


6೨ ಅಭಿನವ ದಶಕುಮಾರ ಚರಿತೆ 


ಉ॥ ರಾಹುವಿನಂತೆ ಯಕ್ಷಪತಿವೈರಿ ನಿಶೀಢಿನಿಯಂತೆ ಪುಂಡರೀ 
ಕಾಹಿತಕಾರಿ ದುಷ್ಪ ಶಿಶುಪಾಲಕನಂತಿರೆ ಕೃಷ್ಣ ಸಾರತೇ 
ಜೋಹರ ಕಾರಣಂ ಕುರುಕುಲಾಧಿಪನಂತೆ ವೃಕೋದರಾರಿ ಕೇಳ್‌ 
ಸಾಪಸಮಲ್ಲನೆನ್ನದಟಿನಂಕದ ಜಾಯಿಲನುರ್ವರಾಧಿಪಾ ೧೦೯ 


ವ॥ ಎಂದು ಬಿನ್ನವಿಸಿದನಂ ಮನ್ನಿಸೆಯನಂತರಂ 


ಮ॥ ತೊಗರಂ ಪಿಂಡುಗಲಂಕಿ ಸಾಳುವನಭಂಗಂ ಜಾಯಿಲಂ ಸೂಜಿವಾ 
ಲಿಗನುದ್ದಂಡನೊಜಿಂಟನಂಟಿ ಬಬಿಲಂ ಜೂಗಂ ಜವಂ ರಕ್ಕಸಂ 
ಪೊಗೆಗಣ್ಣಂ ಕಲಿಬಂದಿಕಾಅನದಟಂ ವೇಗಾಯ್ಲನೆಂದೆಂಬ ಕು 
ನ್ನಿಗಳಂ ಹಾಸದೊಳಿಟ್ಟು ಕಾಡೊಡೆಯರಂದೆಯ್ದಿತ್ತು ಕಾಂತಾರಮಂ ೧೧೦ 


ಉ॥ ಹಂದಿಗೆಸಾಳುವಂ ಮರೆಗೆ ಜಾಯಿಲನೇಣಕುಲಕ್ಕೆ ಚಂಚುವಾ 
ಅಂ ದಣಿದಿರ್ದಕೊಂಡಗುಚಿ್‌ಗೀ ತೊಗರಂ ರುರು ಸಂಕುಳಕ್ಕೆ ಜೂ 
ಗಂ ದಿಟಮಲ್ವುಮಾರಿಯಲೆಭೂಪತಿ ನೋಟಕ್ತೊಡೆ ತೋರ್ಪೆನಿಂತು ನೋ 
ಡೆಂದತಿ ಭಾಷೆಯಂ ನುಡಿಯುತಿರ್ದನದೊರ್ಬ ಪುಳಿಂದನಾಯಕಂ ೧೧೧ 


ಅವನು ಹತ್ತಿರದಲ್ಲಿದ್ದ ಬೇಟೆಯ ನಾಯಿಯನ್ನು ತೋರಿಸಿ ೧೦೯. “ಮಹಾರಾಜನೆ! 
ಕೇಳು, ನನ್ನ ಈ ಬೇಟೆಯ ನಾಯಿಯು ಶೌರ್ಯವುಳ್ಳುದು. ಪ ಿಸಿದ್ದವಾದುದು. 
ಮತ್ತು ಸಾಹಸಮಲ್ಲ. ಇದು ರಾಹುವಿನ ಹಾಗೆ ಯಕ್ಷಪತಿಯ (ಚಂದ್ರ-ಕರಡಿ) 
ಶತ್ರು.' ರಾತ್ರಿಯಂತೆ ಪುಂಡರೀಕಕ್ಕೆ (ಕಮಲ-ಹುಲಿ) ಅಹಿತವನ್ನು ಮಾಡತಕ್ಕದ್ದು. 
ದುಷ್ಟನಾದ ಶಿಶುಪಾಲನ ಹಾಗೆ ಕೃಷ್ಣನ ಸಾರ ತೇಜೋಹರಣಕ್ಕೆ ಕಾರಣನು, 
[ಕೃಷ್ಣನ ಸಾರವಾದ ತೇಜೋಹರಣ-ಜಿಂಕೆಯ ವೇಗವನ್ನು ಹರಣಮಾಡು 
ವುದು] ದುರ್ಯೋಧನನ ಹಾಗೆ ವೃಕೋದರನ (ಭೀಮ. ತೋಳದ ಹೊಟ್ಟೆ) 
ಶತ್ರು. ವ॥| ಎಂದು ವಿಜ್ಞಾಪಿಸಿದ ಅವನನ್ನು ಗೌರವಿಸಿದನು. ಅನಂತರ. 
೧೧೦. ತೊಗರ (ಕೆಂಪು ಬಣ್ಣದ ನಾಯಿ) ಪಿಂಡುಗಲಂಕಿ (ಹಿಂಡನ್ನು ಒಡೆಯಬಲ್ಲ) 
ಸಾಳುವ, ಅಭಂಗ, ಜಾಯಿಲ, ಜೂಗ, ಜವ, ರಕ್ಕಸ, ಹೊಗೆಗಣ್ಣಕಲಿ, ಬಂದಿಕಾರ, 
ಅದಟ, ವೇಗಾಯ್ಲ (ವೇಗವಾಗಿ ಓಡಬಲ್ಲ) ಎಂದು ಮೊದಲಾದ ಹೆಸರುಳ್ಳ ನಾಯಿ 
ಗಳನ್ನು ಪಕ್ಕದಲ್ಲಿಟ್ಟುಕೊಂಡು ಅಂದು ಬೇಟೆಗಾರರು ಕಾಡಿಗೆ ನುಗ್ಗಿ ಜರ್‌), 
ಹಂದಿಗೆ ಸಾಳುವನು ವಕಾರಿ, ಮರೆಗೆ ಜಾಯಿಲನು ಮಾರಿ, ಏಣಗಳ ಗುಂಪಿಗೆ ಚಂಚು 
ವಾಲನು ಮರಾರಿ, ದಣಿದಿದ್ದ ಕಾಡು ಕುರಿಗೆ ಈ ತೊಗರನು ಮಾರಿ, ರುರುಗಳ ಗುಂಪಿಗೆ 
ಜೂಗನುಮಾರಿ. ದಿಟ. ರಾಜನೆ, ನೋಡುವ ಹಾಗಿದ್ದರೆ ತೋರಿಸುವೆನು. ನೋಡು” 
ಎಂದು ಒಬ್ಬ ಪುಳಿಂದ ನಾಯಕನು ಭಾಷೆಯಿಟ್ಟು ಹೇಳುತ್ತಿದ್ದನು. (ಮರೆ, ಏಣ, 


ದ್ವಿತೀಯಾಶಾ ಸಂ ೮೩ 


ವ। ಅಂತು ಪಸಾಯಂಗೊಟು ಶೆ ನಡೆವನ್ನೆಗಂ 


ಇದೆ ಮರೆ ಹಿಕ್ಕೆಯಿಕ್ಕಿದೆಡೆ ಪುಲ್ಲೆಯ ಬಾಯಕಟಿಂಕೆ ಸೂಸಿದ 

ತ್ತಿದೆ ಕೆಸಜಕೊಳ್‌ ಪೊರಳ್ಳುನಡೆಗೊಂಡುದು ಹಂದಿಯಹಿಂಡು ಮುಂದೆ ನೋ 
ಡದೆ ಹೊಲಸಟ್ಟಿ ನಾರ್ತಪುದು ಪೆರ್ಬುಲಿಯಿರ್ದಪುದಕ್ಕೆನುತ್ತಪೆ 

ರ್ಚಿದವನದಲ್ಲಿ ಪಜ್ಜೆವಟೌಯಿಂ ನಡೆಗೊಂಡುದು ಭಿಲ್ಲಸಂಕುಲಂ ೧೧೨ 


ವ॥|॥ ಆ ಸವುಯದೊಳ್‌ 


ಮುರಿ-ಕೊರಲ್‌ ನಿಮಿರ್ದಕವಿ ಕೆತ್ತುವಮೆಯ್‌ ಕಡೆವಾಯಪುಲ್ಲೆಸಳ್‌ 
ತರಳವಿಲೋಚನಂ ಸೊವಡನಾಲಿಸಿ ಬೆರ್ಚಿ ಬಿಗುರ್ತುಬೇಗದಿಂ 

ಸರಳಿಸಿ ಮತ್ತೆ ನಿಂದು ಪೆಜಿಗಂ ನಡೆನೋಲ್ಪತಿಭೀತಿ ತಮ್ಮೊಳ 

ಚ್ವರಿವಡೆದಿರ್ಪ ಪುಲ್ಲೆಗಳನೀಕ್ಷಿಸಿದಂ ಭುವನಾಧಿನಾಯಕಂ ೧೧೩ 


ವ8 ಅದ ಲದೆಯುಂ 


ಚಂ॥ ಚರಿಸದೆ ಮೇಪುಗೊಳ್ಳದಿನಿಸಿಕ್ಕೆಯನೊಲ್ಲದೆ ನಿದ್ದೆಯಿಲ್ಲದೆ 
ಳ್ಮರನ ನೆಟಲ್ಲೆ ಬಾರದೆ ಮೃಗಾಳಿಗೆಸೇರದೆ ನೀರ್ಗೆಪಾರದು 
ದ್ಧುರಮದನಾಗ್ನಿಗಳ್ಳಿತನುತಾಪದ ಬೇಗೆಗೆ ಬಳ್ಳಿವಲ್ಲಭಾ 
ವಿರಹದೊಳಿರ್ದುದೊಂದು ಹರಿಣಂ ಬರೆದೊತ್ತಿದ ಚಿತ್ರಮೆಂಬಿನಂ ೧೧೪ 


ರುರು ಇವು ಜಿಂಕೆಯ ವರ್ಗದ ಪ್ರಾಣಿಗಳು.) ಹಾಗೆ ಬಹುಮಾನವನ್ನು ಕೊಟ್ಟು ನಡೆ 
ದಾಗ. ೧೧೨, “ಇದೆ ಮರೆಯುಹಿಕ್ಕೆ ಹಾಕಿದಜಾಗ, ಇದೋ ಇಲ್ಲಿ ಹುಲ್ಲೆಯ ಬಾಯಿ 
ಯಲ್ಲಿದ್ದ ಗರಿಕೆ ಹುಲ್ಲುಬಿದ್ದಿದೆ ಇದೊ, ಇಲ್ಲಿ ಕೆಸರಿನಲ್ಲಿಬಿದ್ದು ಹೊರಳಿದ ಹಂದಿಯ 


ಹಿಂಡು ನಡೆದುಹೋಗಿದೆ. ಮಡೆ ನೋಡು, ಅದೋ ಅಲ್ಲಿ? ಹೆಬ್ಬುಲಿಯಂ 
ಇದ್ದಿರಬಹುದು.” ಎಂದು ಹೇಳುತ್ತಾ ಬೇಡರ ಗುಂಪು ಆ ವಿಸ್ತಾರವಾದ ಕಾಡಿನಲ್ಲಿ 
ಹೆಜ್ಜೆಯ ಗುರುತುಳೆ ಲ ದಾರಿಯನ್ನು ಹಿಡಿದು ಮುಂದೆ ನಡೆಯಿತು. ವ॥ ಆ ಸಮಯ 
ದಲ್ಲಿ. ೧೧೩. ಪಕ್ಕಕ್ಕೆ ತಿರುಗಿದ ಕುತ್ತಿಗೆ, ನೆಟ್ಟಗಾದ ಕಿವಿ, ನಡುಗುವ ಶರೀರ, ಕಡೆ 
ಸಿಕ್ಕಿ ಕೊಂಡಿರುವ ಹುಲ್ಲಿನೆಸಳು, ಚಂಚಲವಾದ ಕಣ್ಣು, ಉಗೃವ )ವಾಸನೆಯನ್ನ 
ದ ಗ ಬೇಗ ಹಾರಿ ಮತ್ತೆ ನಿಂತು ಪಕ್ಕಕ್ಕೆ , ನೋಡುವ ಅತಿಭೀತಿ, ಇವು 
ಗಳಿಂದ ಆಶ್ಚರ್ಯಕರವಾದ ಜಿಂಕೆಗಳನ್ನು ರಾಜನು ನೋಡಿದನು. ವ॥ `ಅದೂ 
ಆಲ್ಲದೆ.೧೧೪. ತನ್ನ ಪ್ರಿಯಳ ಅ ಇಚ್‌ ಕಾಮತಾಪಕ್ಕೆ ಅಳುಕಿ ಶರೀರ 
ತಾಪದ ಬೇಗೆಯಿಂದ ಕುಸಿದಿದ್ದ ಒಂದು ಜಿಂಕೆಯು ಬರೆದು ಒತ್ತಿದ ಚಿತ್ರದಂತೆ 


ಸಿತು. ಅದು ಚಲಿಸಲಿಲ್ಲ, ಮೇವು ತಿನ್ನಲಿಲ್ಲ. ಸ್ವಲ್ಪವೂ ವಾಸಸಾ ಸ್ಥಾನದಲ್ಲಿರಲು ಬಯಸ 
ಎಸಿ ನ ದೇ ಕ್ಕ ಜೌ ಕ್ಕ ಜಿಂ 
ಲಿಲ್ಲ. ನಿದ್ದೆಮಾಡಲಿಲ್ಲ, ಮರದ ನಳಲನ್ನು ಸೇರಲಿಲ್ಲ. ಜಿಂಕೆಗಳ ಗುಂಪಿನಲ್ಲಿ ಬೆರೆಯ 


೮೪ ಅಭಿನವ ದಶಕುಮಾರ ಚರಿತೆ 


ಉ॥ ಪುಲ್ಲೆಯ ಹಿಂಡನೊಂದು ಪುಲಿ ಗೆಂಟಜಿಕೊಳೊಯ್ಯನೆಕಂಡು ಪಜ್ಜೆಯಂ 
ಮೆಲ್ಲನೆ ಮೆಟ್ಟಿ ಪುಲ್ಲೊಳೆ ಹುದುಂಗಿ ಯದರ್ಕೆ ಲಂಘಸಲ್‌ 
ತಲ್ಲಳದಿಂ ಕುನುಂಗಿ ನೆಣ ನೀಂಟಿಸಿ ನೀಳ್ಬಕೊರಲ್ಲೆ ಪಾಯ್ಡುತ 
ಳ್ಹಿಲದೆ ನೆತ್ತರಂ ಪದೆದು ಪೀರ್ದೆಟೀದಿಕ್ಕಿದುದಿಕ್ಕೆದಾಣದೊಳ್‌ ೧೧೫ 


ವ॥ ಅದಂ ಕಂಡು 


ಚಂ॥ ಮೆಳೆಗಳನೊತ್ತಗಳ೯ಮರನನೇಅ? ಕೆಲಂಬಿಡದಿತ್ತಜಾಜಿು ಬಂ 
ದೊಳಪುಗದಿರ ಬಿಡೋ ಪಿಡಿದನಾಯ್ಲ ಳನಟ್ಟಿ  ಅಯಿತ್ತಲಿತ್ತಪೋ 
ಯ್ರೊಲೆಲೆಲೆ ತೋಹಕಟ್ಟಿ ಕೆಡೆಪೋ ಬಲೆಗಾನಿರೆ ಸೋಹೆನಿಪ್ಪತ 
ತ್ಕಳಕಳಮುಣ್ಮೆ ಬೇಡವಡೆ ಬೊಬ್ಬಿಅಕಿದಾಡಿದುದಂದು ಬೇಂಟೆಯಂ ೧೧೬ 


ಚಿಂ॥ ಪುಲಿವಲೆಕೊಂಬುಕಣ್ಣಿ ಮಿಡಿಗಣ್ಣಿ ತೊವಲ್ವಲೆಸಿಕ್ಕುದಕ್ಕು ಹೆ 
ರ್ಮೊಲವಲೆ ಸಂದ ಹಾಸುವಲೆ ನೀರ್ವಲೆ ಮೇಲ್ವಲೆ ಸೊರ್ಕುಮದ್ದು ಪೆ 
ರ್ಬಲೆ ಬಿಡುವಾರು ಗೋಡುವಲೆಯೆಂಬಿನಿತಂ ಪೊಜಕ್‌ಗಟ್ಟಿ ಕಾನನ 
ಸ್ಮಳದೊಳೆಗಲ್ಲು ತೋಹುವಿಡಿದೊಡ್ಡಿದರೈದೆ ಪುಳಿಂದನಾಯಕರ ೧೧೭ 


ಲಿಲ್ಲ. ನೀರು ಕುಡಿಯಲಿಲ್ಲ. ಸುಮ್ಮನೆ ಚಿತ್ರದಲ್ಲಿ ಬರೆದಿದ್ದಂತೆ ಕಾಣಿಸಿತು. ೧೧೫. 
ಜಿಂಕೆಗಳ ವಾಸಸ್ಥಾನದಲ್ಲಿ ಜಿಂಕೆಗಳ ಹಿಂಡೊಂದನ್ನು ಒಂದು ಹುಲಿಯು (ದೂರದಿಂದ) 
ನೋಡಿತು. ನಿದಾನವಾಗಿ ಹೆಜ್ಜೆಯಿಡುತ್ತಾ ಹುಲ್ಲಿನಲ್ಲಿ ಅಡಗಿಕೊಳ್ಳುತ್ತಾ ಹೋಗಿ 
ಅದರ ಮೇಲೆ ಎರಗಿತು. ತಡಮಾಡದೆ, ಭಯದಿಂದ ಮುದುರಿಕೊಂಡು ಮುಂದಕ್ಕೆ 
ಉದ್ದವಾಗಿ ನೀಡಿದ ಜಿಂಕೆಯ ಕುತ್ತಿಗೆಯ ಮೇಲೆಬಿದ್ದು ರಕ್ತವನ್ನು ಆಸೆಯಿಂದ ಹೀರಿ 
ಅದನ್ನು ಎಳೆದಾಡಿತು, ವ ಅದನ್ನು ನೋಡಿ. ೧೧೬. "ಮರಗಿಡಗಳ ಗುಂಪು ಅಥವಾ 
ಪೊದೆಗಳನ್ನು ಆಕ್ರಮಿಸು. ಮರವನ್ನು ಏರಿ ಪಕ್ಕವನ್ನು ಬಿಡದೆ ಇತ್ತಕಡೆಗೆ ಜಾರಿಕೋ. 
ಬಂದು (ಹಿಂದುಮುಂದು ನೋಡದೆ) ಒಳಕ್ಕೆ ನುಗ್ಗಬೇಡ. ಹಿಡಿದ ನಾಯಿಗಳನ್ನು 
ಬಿಡು. ಅಟ್ಟಿಸಿಕೊಂಡು ಹೋಗಿ ಇರಿ. ಇತ್ತಹೋಯಿತು, ಇತ್ತ ಹೋಯಿತು. ಎಲೆ 
ಎಲೆ. ಬೇಲಿಕಟ್ಟಿ ಬಲೆಗೆ ಕೆಡಹು. ನಾನಿದ್ದು ಮೃಗಗಳನ್ನು ಓಡಿಸತ್ತೇನೆ.* ಹೀಗೆ ಕಲ 
ಕಲಧ್ವನಿಯು ಹೊಮ್ಮಲು ಬೇಡರ ಗುಂಪು ಬೊಬ್ಬಿ ರಿಯುತ್ತಾ ಬೇಟೆಯನ್ನಾಡಿತು. 
೧೧೭. ಹುಲಿಯನ್ನು ಓಡಿಯುವಬಲೆ, ಕೊಂಬು, ಹಗ್ಗ. ಕಣ್ಣಿ ವಲೆ (ಎರಡು ಕಡೆ 
ಕುಣಿಕೆಯಿದ್ದೂ ಎಳೆದು ಕಟ್ಟುವಬಲೆ), ಚರ್ಮದ ಬಲೆ, ಸಿಕ್ಕು ದಕ್ಕು [ಸಿಕ್ಕಿ ಸಿಕೊಂಡು 
ಹಿಡಿಯುವ ಸಾಧನ] ದೊಡ್ಡ ಮೊಲಗಳನ್ನು ಹಿಡಿಯುವ ಓ೮; ಒಕ ನೀರಿ 
ನಲ್ಲಿ ಬೀಸುವಬಲೆ, ಮೇಲಿನಿಂದ ಹಾಕುವಬಲೆ, ಮೈಮರೆಯಿಸುವ (ತೆರೆದ ಆರು 
ಕೋಲುಗಳಿಗೆ ಸಿಕ್ಕಿಸಿದಬಲೆ, ) ಔಷಧಿ, ದೊಡ್ಡ ಬಲೆ, ತೆ ರು ಗೋಡುಬಲೆ ? ಈ 
ಮೊದಲಾದ ಬಲೆಗಳನ್ನು ಹೊರೆಮಾಡಿ ತೆಗೆದುಕೊಂಡು ಹೋಗಿ ಕಾಡಿನಲ್ಲಿ ಅಗಲವಾಗಿ 
ಬೇಲಿಗಳನ್ನು ಹಾಕಿ (ಅಡಗುವ ಸ್ಥಳವನ್ನು ಕಂಡುಹಿಡಿದು ಬೇಡರ ನಾಯಕರು ಅವನ್ನು 


ದಿ ಿತೀಯಾಶ್ನಾ ಸಂ ೮೫ 


ವಚಃ ಆ ಸಮಯದೊಳ" 


ಶಾ। ಮುಸ್ತಾಕಂದಮನೆತ್ತಿ ಬೇರ್ಗಳನಿತಂ ತಿಂದುಗ್ರದಾಹಂ ಮಿಗಲ್‌ 
ವ್ಯಸ್ತಾಂಬುಪ್ಲವವಾದ ಪೆರ್ಗೆಅಿಸಗಳೊಳ್‌ ಪಾಯ್ತಲ್ಲಿ ಮುಂ ನಾಯ್ಸಳಂ 
ಹಸ್ತಾಲಂಬಿತವಾದುವುಂ ಬಿಡುಬಿಡೆಂದಾರ್ದಿರ್ದ ಬೇಡರ್ಕಳಂ 
ಹಸ್ತಿವ್ಯಾಜದೊಳೊಕ್ಕಲಿಕ್ಕಿ ಕೆಡಪಿತ್ತಂದೊಂದೆ ನಿಂದೆಕ್ಕಲಂ ೧೧೮ 


ವಃ ಅದಂ ಕಂಡು 


ಮ॥ ಜವದಿಂ ಬೆಂಗೊಟ್ಟು ಪೋಪೆಕ್ಕಲನನಳವಿಯೊಳ್‌ ಕಂಡು ತದ್ರಾಜಹಂಸಂ 
ಕವಲಂಬಿಂದೆಚ್ಚೊಡಂತುರ್ಬಿನ ನಡುಪಣೆಯೊಳ್‌ ಮೂಡೆ ನಾಲ್ದಾಡೆಯಾದಂ 
ತೆವೊಲಾ ಬೇಡರ್ಕಳಂ ಸೀಟ್ಗುಗಿ ಬಗೆಯೆ ನ ಪಂ ಕೊಂದಪಂ ಪಂದಿಯಲ್ಲೆಂ 
ದು ವನಂ ಘೋಳೆಂಬಿನಂ ಬೊಬ್ಬಿಳಿದು ಕೆಡುವುತಿರ್ದತ್ತು ಭಿಲ್ಲಪ್ರತಾನಂ 


ವ॥ ಅದಲ್ಲದೆಯಂಂ ೧೧೯ 


ಮ॥ ಮೆಳೆಯಿಂದಂ ಪೊಳಿಮಟ್ಟು ಮೆಯ್ಮುಅದು ಕೆಂಗಣ್ಣಿಕ್ಕಿ ಕಂಡಾಳ್ಗಳಂ 

ನೆಲನಂ ಗರ್ಜಿಸಿ ಪೊಯ್ದು ಬಾಯ್ದೆಅಕೆದು ಪುರ್ಬಿಕ್ಕುತ್ತೆ ವಾಲಾಗ್ರಮಂ 

ಮುಳಿಸಿಂ ದಾಡೆಗಳಿಂದೆ ಕರ್ಚಿ ಸೆಳೆಯುತ್ತುತ್ಕೋಪದಿಂ ಪಾಯ್ವ ಪೆ 

ರ್ಬುಲಿಯಂ ದಂಡೆಯೊಳಾಂತು ನೂಂಕಿತಿವಿದಂ ವಿಕ್ರಾಂತ ಕಂಠೀರವಂ ೧೨೦ 
ಒಡ್ಡಿದರು. ಆ ಸಮಯದಲ್ಲಿ. ೧೧೮. ಕಾಡು ಹಂದಿಯೊಂದು ಕೊರ್ನಾರೀ ಗೆಡ್ಡೆ 
ಗಳಷ್ಟನ್ನು ತಿಂದು ಮಿತಿಮೀರಿ ಬಾಯಾರಿಕೆಯಾಗಲು ನೀರು ಉಕ್ಕಿಹರಿಯುತ್ತಿದ್ದ 
ದೊಡ್ಡ ಕೆರೆಗಳಿಗೆ ನುಗ್ಗಿತು. ಆಗ ಕೈಯ್ಯಲ್ಲಿ ಹಿಡಿದುಕೊಂಡಿದ್ದ ನಾಯ್ಗಳನ್ನು ಬಿಡು 
ಬಿಡು ಎಂದು ಗಟ್ಟಿಯಾಗಿ ಕೂಗುತ್ತಿದ್ದ ಬೇಡರನ್ನು ಆ ಹಂದಿಯು ಆನೆಯೆಂಬ ಭ್ರಾಂತಿ 
ಯನ್ನುಂಟುಮಾಡುತ್ತ ಒಂದೇ ಎದುರು ನಿಂತು ಹೊಡೆದು ಕೆಡವಿತು ವ॥ ಅದನ್ನು 
ನೋಡಿ. ೧೧೯. ವೇಗದಿಂದ ಬೆನ್ನಿತ್ತು ಓಡುತ್ತಿದ್ದ ಕಾಡು ಹಂದಿಯನ್ನು ಸ್ವಲ್ಪ 
ದೂರದಲ್ಲಿ ಕಂಡು ಆ ರಾಜಹಂಸನು ಅದಕ್ಕೆ ಕವಲಂಬಿನಿಂದ ಹೊಡೆದನು. ಅದು ಅದರ 
ಉಬ್ಬಿದ ಹಣೆಯಲ್ಲಿ ನೆಟ್ಟು ನಾಲ್ಕು ಕೋರೆಹಲ್ಲುಗಳಾದಂತಾಯಿತು.* ಅನಂತರ ಅದು 
ಬೇಡರನ್ನು ಸೀಳಿ ಬಗಿದುಹಾಕಿತು. ಆಗ ಬೇಡರ ಗುಂಪು "ಇದು ಸಾಮಾನ್ಯವಾದ ಹಂದಿ 
ಯಲ್ಲ ಇದನ್ನು ರಾಜನು ಕೊಲ್ಲುತ್ತಾನೆ.” ಎಂದು ಕಾಡೇ ಘೋಳ್‌ ಎನ್ನುವಂತೆ ಬೊಬ್ಬಿ 
ರಿಯುತ್ತಾ ಉರುಳಿ ಬೀಳುತ್ತಿತ್ತು. ವ॥ ಅದೂ ಅಲ್ಲದೆ. ೧೨೦. ಪೊದರಿನಿಂದ 
ಹೊರಕ್ಕೆ ಬಂದು ಮೈಯ್ಯನ್ನು ತಿರುಗಿಸಿ ಕೆಂಗಣ್ಣು ಗಳಿಂದ ಬೇಡರನ್ನು ನೋಡಿ ಗರ್ಜಿ 
ಸುತ್ತಾ ನೆಲವನ್ನು ಹೊಯ್ದು, ಬಾಯನ್ನು ತೆರೆದುಕೊಂಡು, ಹುಬ್ಬೇರಿಸಿ ಬಾಲದ ತುದಿ 


1, ದಂಡಿಯೊಳ್‌ ಎ ಪರಾಕ್ರಮದಿಂದ ? (ರಂ). 


2. ಹಂದಿಯ ಎರಡು ಕೋರೆ ಮತ್ತು ಕವಲಂಭು ಸೇರಿ ನಾಲ್ಕು ಕೋರೆಗಳಂತೆ 
ಕಾಣಿಸಿತು. (ರಂ) 


೮೬ ಅಭಿನವ ದಶಕುಮಾರ ಚರಿತೆ 


ವ॥ ಮತ್ತಂ 


ಉ॥ ಕತ್ತಲಿಸಿರ್ದ ಪೇರಡವಿಯೊಳ್‌ ಸಲೆ ಕೋಲಟ್ಮಿಗ ಬೆಳ್ಮಿಗಂಗಳಂ 
ಮಿತ್ತುವಿನಂದದಿಂ ತವಿಸಿ ಪನ್ನಗಲೋಕದ ಜೀವರಾಶಿಗಳ 
ಪೊತ್ತುವಮಾಟಕ್ಕೆಯಿಂ ತಿದಿಗಳಿಂ ಪೊಗೆದಪ್ಪರೊ ಭಿಲ್ಲರೆಂಬಿನಂ 
ಪುತ್ತನಗುಟ್ಟು ಪೆರ್ಗರಡಿಗಳ್‌ ಮೊಗಮಿಟ್ಟೆಸೆಗುಂ ವನಾಂತದೊಳಿ್‌ ೨೧ 


ವ॥ ಅಂತನೇಕ ವಿಧದಿಂದಿರ್ಹ ಮೃಗಂಗಳನರಸಂ ಬೇಂಟೆಯಾಡೆ 


ಚಂ॥ ಹರಿಕರಿಹಂದಿ ಬೆಳ್ಳೆರಲೆ ಪೆರ್ಬುಲಿ ಹುಲ್ಲೆ ಲುಲಾಯಸಂಕುಳಂ 
ಮರೆ ವೃಕರಾಜಿ ಗಂಡಮೃಗ ಶಾಲ್ಮಲಿ ಸಂತತಿ ಕೊಂಕ ಪೆರ್ಮೊಲಂ 
ಕರಡಿ ರುರುಪ್ರತಾನಮುಡುಬೆಳ್ಳಿಲಿ ಪೆರ್ದರಿಯಂಗಿ ಪೇರಣಿಲ್‌ 
ಮರದಣಿಲೆಂಬಿವಂ ಕೆಡಪಿಯೇಂ ತಿರುಗಿತ್ತೊ ಕಿರಾತ ಸಂಕುಳಂ ೧೨೨ 


ವ॥ ಅಂತು ಕಿರಾತಪಡೆಸಹಿತಂ ಬೇಂಟೆಯಾಡಿಯರಸಂ ತಿರುಗುವಾಗಳ್‌ ಮುಂದೆ 


ಉ॥ ಬೇಟೆಯ ನಾಯ್ಗಳಂ ಪೊಜಿಿವ ಪೆರ್ಬಲೆಯಂ ಸಮಕಟ್ಟುತಿರ್ಪ ಬ 
ಲ್ಸುಂಟಗೆಗೋಲ್ಗಳಂ ಬಸಿವ ದೀಹವನೋವುವ ನೇರ್ಪುವೆತ್ತ ಕೈ 
ದೊಂಟೆಯನೊಪ್ಪಿ ಕಟ್ಟುವ ಕರಂ ಪದನಾಗಿರೆ ಬಿಲ್ಲನಾರಿಯಂ 
ತಾಂಟಿಸಿ ನೋಟ್ಬಿ ಬೇವಸದೊಳಿರ್ದುದು ಪಳ್ಳಿಯ ಭಿಲ್ಲಸಂಕುಳಂ ೧೨೩ 


ಯನ್ನು ಕೋಪದಿಂದ ಕೋರೆ ಹಲ್ಲುಗಳಿಂದ ಕಚ್ಚಿ ಸೆಳೆಯುತ್ತಾ ಬಹುಕೋಪದಿಂದ 
ನುಗ್ಗುತ್ತಿರುವ ಹೆಬ್ಬುಲಿಯನ್ನು ವಿಕ್ರಾಂತ ಕಂಠೀರವನಾದ ರಾಜಹಂಸನು ದಂಡೆಗೆ 
ಅದುಮಿ ತಳ್ಳಿಕೊಂಡು ತಿವಿದನು. ವ ಮತ್ತೂ. ೧೨೧. ವನಪ್ರದೇಶದಲ್ಲಿ 
ದೊಡ್ಡ ಕರಡಿಗಳು ಹುತ್ತಗಳನ್ನಗೆದು ಅವಕ್ಕೆ ಮುಖವನ್ನಿಟ್ಟುಕೊಂಡುವು. ಅವು ಕತ್ತಲೆ 
ತುಂಬಿದ ದೊಡ್ಡ ಕಾಡಿನಲ್ಲಿ ಕ್ರೂರಮೃಗಗಳನ್ನೂ ಸಾಧುವಾದ ಮೃಗಗಳನ್ನೂ ಮೃತ್ಯು 
ದೇವತೆಯಂತೆ ನಾಶಮಾಡಿ ಬೇಡರು... ಪಾತಾಳಲೋಕದ ಜೀವರಾಶಿಗಳಿಗೆ ಬೆಂಕಿಹತ್ತಿ 
ಸುವ ರೀತಿಯಿಂದ ತಿದಿಗಳಿಂದೂದಿ ಹೊಗೆ ತರಿಸುತ್ತಿದ್ದಾರೆಯೋ ಎಂಬಂತೆ ಕಾಣಿಸಿದವು. 
ವ॥ ಹಾಗೆ ಅನೇಕ ವಿಧಗಳಾದ ಮೃಗಗಳನ್ನು ರಾಜನು ಬೇಟೆಯಾಡಿದನು. ೧೨೨. 
ಬೇಡರ ಗುಂಪು ಸಿಂಹ, ಆನೆ, ಹಂದಿ, ಜಿಂಕೆ, ಹೆಬ್ಬುಲಿ, ಹುಲ್ಲೆ, ಕಾಡುಕೋಣಗಳ 
ಸಮೂಹ, ಮರೆಯೆಂಬ ಕವಲುಗೊಂಬಿನ ಜಿಂಕೆ, ತೋಳಗಳ ಸಾಲು, ಖಡ್ಗ ಮೃಗ, 
ಬೂರುಗಮರಗಳ ಸಮೂಹ ? ಕೊಂಕ (ಕೊಕ್ಕು) ದೊಡ್ಡ ಮೊಲ, ಕರಡಿ, ರುರುಗಳೆಂಬ 
ಒಂದು ಜಾತಿಯ ಜಿಂಕೆಗಳ ಗುಂಪು, ಉಡ, ಬೆಳ್ಳಿಲಿ, ಪೆರ್ದರಿಯಂಗಿ? (ದೊಡ್ಡ ಇಳಿ 
ಜಾರಾದ ಹಳಿ ಗಳಲ್ಲಿ ತಿರುಗಾಡುವ ಪ್ರಾಣಿ?) ದೊಡ್ಡ ಅಣಿಲು, ಮರದಣಿಲು ಮೊದ 
ಲಾದ ಪ್ರಾಣಿಗಳನ್ನು ಹೊಡೆದು ಕೆಡಹುತ್ತಾ ಕಾಡಿನಲ್ಲಿ ಅಲೆದಾಡಿದರು. ವ॥ ಹಾಗೆ 
ಬೇಡರಸೇನೆಯೊಡನೆ ಬೇಟೆಯಾಡಿ ಅರಸನು ಹಿಂದಿರುಗುವಾಗ ಎದುರಿಗೆ ೧೨೩. 
ಹಳಿ ಯ ಭಿಲರ ಸಮೂಹವು ಬೇಟೆಯ ನಾಯಿಗಳನ್ನು ತಿನಿಸನ್ನಿತ್ತು ಪೋಷಿಸುತ್ತಿತ್ತು. 


ರ 
ರ್ವ] 


೨ ೮೭ 


ವ॥ ಅಂತಿರ್ಪುದೊಂದು ಭಲ್ಲವಳ್ಳಿಯಂ ಕಂಡರಸಂ ನಿಲ್ಪಾದುಮಲ್ಲಿಯ ಪೃಳಿಂದರ್ಯ 


ಕಂ॥ ಕತ್ತುರಿಯನಾಭಿಯಂ ಪೊಸ 
ಮುತ್ತುಗಳಂ ಮತ್ತಹಸ್ತಿದಂತವನೊಲವಿಂ 
ದಿತ್ತರ್‌ ಕಣೆಗಳನರಸಾ 
ಚಿತ್ತವಿಸೆಂದೆನುತೆ ಶಬರನಾಯಕರಾಗಳ್‌ ೧೨೪ 


ವ! ಅಂತುಬಂದು ಕಂಡ ಬೇಡವಡೆಯೊಳ್‌ 
ಕಂ॥ ಮುಗಿಲಮಜಕಯಬ್ಬಮಿತ್ರಂ 
ಪಗಲ ಸುಧಾ ಸೂತಿ ಮಸುಳಿಸಿರ್ಪಂತವರೊಳ್‌ 
ಸೊಗಸುವ ಶರೀರಕಾಂತಿಯೊ | 
ಳೊಗೆದಿರ್ದಂ ನವಕುಮಾರಕಂ ನೃಪನಿದಿರೊಳ್‌ ೨೫ 
ವ॥ ಅಂತಿರ್ದ ಕುಮಾರನಂ ಕಂಡು ಇವನೆಲ್ಲಿಯವನೆತ್ತಣಿಂ ಬಂದನೀತಂ ನಿಮ್ಮಕುಲ 
ದೊಳ್‌ ಪುಟ್ಟಲ್‌ ತಕ್ಕಾತನಲ್ಲೆಂದರಸಂ ಬೆಸಗೊಳಲಲ್ಲಿಯೊರ್ಬಂ 
ಕಂ॥ ಜನಪಂ ಪ್ರಹಾರವರ್ಮಂ 
ವನದೊಳ್‌ ಮುಂಗೆಟ್ಟು ಪೋಪ ಪದದೊಳ೪*್‌ ಕಮಲಾ 


ನನೆಯೊರ್ಬಳ ಕೆ. ಯೊಳಿ್‌ ಬ 
ಲಿ ) ನೊಳೀತನನೀಲ್ಲು ಕೊಂಡೆವವನಿಪ ತಿಲಕಾ ೧೨೬ 


ಬಾಣಗಳನ್ನು ತೊಳೆಯುತ್ತಿತ್ತು. ಬೇಟೆಗಾಗಿ ಒಡ್ಡುವ ಮೃಗಗಳನ್ನು ರಕ್ಷಿಸುತ್ತಿತ್ತು. 
ಕೈದೋಟಿಗಳನ್ನು ಸರಿಯಾಗಿ ಕಟ್ಟುತ್ತಿತ್ತು. ಬಿಲ್ಲಿನ ಹೆದೆಬಳ್ಳಿಯನ್ನು ಬೆರಳಿನಿಂದ 
ಮಿಡಿದುಮಿಡಿದು ಪರೀಕ್ಷಿಸುತ್ತಿತ್ತು. ಹೀಗೆ ಆ ಬೇಡರು ಬೇರೆಬೇರೆ ಕಾರ್ಯಗಳಲ್ಲಿ 
ಮಗ್ನರಾಗಿದ್ದರು. ವ॥ ಹಾಗಿದ್ದ ಒಂದು ಬೇಡರ ಹಳ್ಳಿಯನ್ನು ನೋಡಿ ರಾಜನು 
ನಿಂತನು. ಆಗ ಆ ಹಳ್ಳಿಯ ಬೇಡರು, ೧೨೪. ಕಸ್ತೂರಿಯನ್ನೂ ಹೊಸ ಮುತ್ತು 
ಗಳನ್ನೂ ಆನೆಯ ದಂತಗಳನ್ನೂ ಬಾಣಗಳನ್ನೂ “ಅರಸನೆ ಸ್ಟೀಕರಿಸು” ಎಂದು ಪ್ರೀತಿ 
ಉ೦ದ ಕೊಟ್ಟರು. ವ॥ ಹಾಗೆ ಬಂದು ಕಂಡ ಬೇಡರ ಪಡೆಯಲ್ಲಿ, ೧೨೫. ಅವರ 
ನಡುವೆ ಸೊಗಸಾದ ಶರೀರ ಕಾಂತಿಯುಳ್ಳ ನವಕುಮಾರನೊಬ್ಬನು ರಾಜನೆದುರಿಗೆ ನಿಂತಿ 
ದ್ದನು. ಅವನು ಮೋಡಗಳ ಮರೆಯಲ್ಲಿ ಕಾಣುವ ಸೂರ್ಯನೋ , ಕಾಂತಿಗುಂದಿದ 
ಹಗಲಿನ ಚಂದ್ರನೋ-ಎಂಬಂತೆ ಕಾಣಿಸುತ್ತಿದ್ದನು. ವ॥ ಹಾಗಿದ್ದ ಕುಮಾರನನ್ನು 
ನೋಡಿ-“ಇವನು ಎಲ್ಲಿಯವನು ? ಎತ್ತಕಡೆಯಿಂದ ಬಂದನು ? ಇವನು ನಿಮ್ಮ ಕುಲ 
ದಲ್ಲಿ ಹುಟ್ಟಲು ತಕ್ಕವನಲ್ಲ" ಎಂದು ಅರಸನು ಪ್ರಶ್ನಿಸಲು, ಅಲ್ಲಿದ್ದ ಒಬ್ಬನು, ೧೨೬. 
“ರಾಜಶ್ರೇಷ್ಠನೆ ! ಪ್ರಹಾರವರ್ಮ ರಾಜನು ಕಾಡಿನಲ್ಲಿ ಮುಂದುಗಾಣದೆ ಓಡಿ 
ಹೋದಾಗ ಸುಂದರಿಯೊಬ್ಬಳ ಕೆ ಯಿಂದ ಬಲಾತ್ಕಾರದಿಂದ ಈ ಕುಮಾರನನ್ನು ಎಳೆದು 


ದೊಡ್ಡ ಬಲೆಯನ್ನು ಸಮನಾಗಿ ಕಟ್ಟುತ್ತಿತ್ತು. ಎದೆಗುಂಡಿಗೆಗೆ ಚುಚ್ಚಿಕೊಂಡಿದ್ದ 
ಡಿ ಜ [9 
ತ್ರ 


೮೮ ಅಭಿನವ ದಶಕುಮಾರ ಚರಿತೆ 


ವ॥ ಎಂದು ಮತ್ತಮಿಂತೆಂದಂ 


5ಂ॥ ಈತಂ ದೇವರ್ಗೆಯೆ ತ 
ಕ್ಯಾತಂ ಚಿತ್ತವಿಪುದೆಂದು ತದ್ಬಾಲಕನಂ 
ಪ್ರೀತಿಯೊಳಿತ್ತಂ ಕೂರ್ತು ಕಿ 
ರಾತವರಂ ನೃಪವರಂಗೆ ಮನದುತ್ಸವದಿಂ ೧೨೭ 
ವ॥ ಅಂತು ಕುಡುವುದುಂ ಕಿರಾತಂಗೆ ಅರಸಂ ಬೇಟ್ಟುದಂ ಕೊಟ್ಟು ಕುಮಾರನನೊಳ 
ಗೊಂಡು ಪುರಪ್ರವೇಶಮಂ ಮಾಡಿ ಬೇಡವಡೆಯಂ ಕಳುಪಿ ಆಸ್ಥಾನ ಮಂಟಪಕ್ಕೆ ಬಂದು ವಸು 
ಮತಿಯಂ ಕರಸಿ ಕುಮಾರಂ ಬಂದ ವೃತ್ತಾಂತಮಂ ಪೇಲ್ಗೂತನನಪಹಾರವರ್ಮನೆಂದು ಪೆಸರ 
ನಿಟ್ಟು ನವವಿಧಿಗಳಂ ಪಡೆದ ದಿವಸ್ಪತಿಯಂತವನೀಶಂ ಸುಖದೊಳಿರ್ಪುದುಂ ಮತ್ತೊಂದುದಿನಂ 


ಕಂ॥ ಆ ವಾಮದೇವ ಶಿಷ್ಯಂ 
ನೀವಾರಮನುಯ್ವ ಬಗೆಯಿನೊಂದು ವನಸ್ತೋ 
ಮಾವನಿಗೆ ಬಂದು ಕಂಡಂ 
ಕೋವಿದನತಿ ದುಃಖಿಯಪ್ಪ ವ ದ್ಮಾಂಗನೆಯಂ ೧೨೮ 


ಉ॥ ಬಾಗಿದ ಬೆನ್ನೆಟಿಲ್ವಕಿವಿ ಬತ್ತಿದಗಲ್ಲಮುದಿರ್ದಪಲ್‌ ಕರಂ 
ತೂಗುವಮಂಡೆ ನೀರ್ಸುರಿವಕಣ್ಮಲರೆಯ್ದೆ ತೆರಳ್ಹ ತೋಳ್ಗಳಿಂ 
ಬಾಗಿರೆ ಮುಪ್ತುಮೆಯ್ಯಡೆದು ಬಿಂಜದೊಳಂಜದೆ ನಿಂದುದೆಂಬಿನಂ 
ಬೇಗೆಯ ಬೆಂಕಿಗಳಿ ಗ) ಕುಳಿರ್ವಳ ದೊಳಿರ್ದ ಮುದುಂಕಿಯೊಪ್ಪಿ ದಳ ೧೨೯ 


ಕೊಂಡೆವು ಎಂದು ಹೇಳಿ ಮತ್ತೆ ಹೀಗೆ ಹೇಳಿದನು. ೧೨೭. “ಇವನು ಸ್ವಾಮಿಯ ಬಳಿ 
ಯಿರಲು ತಕ್ಕವನು. ಸ್ವೀಕರಿಸಬೇಕು' ಎಂದು ಹೇಳಿ ಆ ಕಿರಾತವರನು ಪ್ರೀತಿಯಿಂದ 
ರಾಜಶ್ರೇಷ್ಠನಿಗೆ ಆ ಕುಮಾರನನ್ನು ಕೊಟ್ಟನಂ. ವ॥ ಹಾಗೆ ಕೊಡಲು (ಬಾಲಕನನ್ನು) 
ಕಿರಾತನಿಗೆ ಅರಸನು ಬೇಡಿದುದನ್ನು ಕೊಟ್ಟನು. ಬಳಿಕ ಕುಮಾರನನ್ನು ಕರೆದು 
ಕೊಂಡು ಪುರವನ್ನು ಪ್ರವೇಶಿಸಿದನು, ಬೇಡರ ಪಡೆಯನ್ನು ಕಳುಹಿಸಿ ಆಸ್ಥಾ ನ ಮಂಟ 
ಪಕ್ಕೆ ಬಂದು ವಸುಮತಿಯನ್ನು ಕರೆಯಿಸಿದನು. ಅವಳಿಗೆ ಕುಮಾರನು ಸಿಕ್ಕಿದ ವೃತ್ತಾಂತ 
ವನ್ನು ಹೇಳಿ ಅವನಿಗೆ ಅಪಹಾರವರ್ಮನೆಂದು ಹೆಸರಿಟ್ಟನು. ಅನಂತರ ನವನಿಧಿಗಳನ್ನು 
ಪಡೆದ ಸೂರ್ಯನಂತೆ ರಾಜನು ಸುಖವಾಗಿದ್ದನು. . ಆಗ ಮತ್ತೊಂದು ದಿನ, ೧೨೮. 
ಆ ವಾಮದೇವ ಮುನಿಯ ಶಿಷ್ಯನು ನೀವಾರ ಧಾನ್ಯವನ್ನು ತರುವುದಕ್ಕಾಗಿ ಕಾಡಿನ 
ಒಂದು ಪ್ರದೇಶಕ್ಕೆ ಬಂದನು. ಅಲ್ಲಿ ಅವನು ಅತಿಯಾದ ದುಃಖವುಳ್ಳ ಒಬ್ಬಳು 
ಮುದುಕಿಯನ್ನು ನೋಡಿದನು. ೧೨೯. ಬೆನ್ನುಬಾಗಿದೆ. ಕಿವಿಗಳು ಜೋತಾಡುತ್ತಿವೆ. 
ಗಲ್ಲವು ಬತ್ತಿಹೋಗಿದೆ. ಹಲ್ಲುಗಳು ಉದುರಿಹೋಗಿವೆ. ತಲೆಯು ತುಂಬ ಅಳ್ಳಾಡುತ್ತಿದೆ. 
ಹೀಗೆ ಮುಪ್ಪೇ ಆಕಾರವನ್ನು ತಳೆದು ವಿಂಧ್ಯ ಪರ್ವತದ ನಡುವೆ ಅಂಜದೆ ನಿಂತಿದೆಯೋ 
ಎಂಬಂತೆ, ಸುಡುವ ಬೆಂಕಿಗೆ ಹೆದರಿ ತಣ್ಣಗಿರುವ ನೀರಿನ ಹಳ್ಳದಲ್ಲಿದ್ದ ಮುದುಕಿಯು 


ದ್ವಿತೀಯಾಶ್ವಾಸಂ ೮೯ 
ವ॥ ಅಂತಿರ್ದ ವೃದ್ಧೆಯಂ ಮುನಿಶಿಷ್ಯಂ ಕಂಡು 


ಕಂ॥ ಎಲೆವ ದೆ ವನದೊಳೇಕಿಂ 
ತಣುತೊರ್ಬಳೆ ಕುಳಿ ಪರಿರ್ಪೆಯೆಂದೊಡೆ ಮತ್ತಂ 
ಬಟಲುತೆ ಸುಯ್ಜು ಮನಮಂ 
ನಿಲಿಸಿ ಬಟಕಿಕ್ಕುಸಿರ್ವುದರ್ಕೈ ಬಗೆಯಂ ತಳೆದಳ* ೧೩೦ 


ವ॥ ಅದೆಂತೆಂದೊಡೆ 


ಸಕಲಧರಾಧಿನಾಥ ನವರತ್ನಕಿರೀಟ ವಿರಾಜಿತಾಂಘ್ರಿಪಾ 

ದುಕನತಿಮಿತ್ರ ರಾಜ ರಮಣೀಯ ಫಲಪ್ರದ ಮರ್ತ್ಯಪಾರಿಜಾ 
ತಕನಭಿಯಾತಿಭೂಪ ಗಜವಾಜಿ ರಥಾಪ್ತಪದಾತಿ ದುರ್ಲಭಂ 

ಜಕನೆನಲೊಪ್ಪುವಂ ಮಗಧವಲ್ಲಭನುಗ್ರ ವಿರೋಧಿ ದುರ್ಲಭಂ ೧೩೧ 


ವ॥ ಅಂತಾ ಮಗಧವಲ್ಲಭನಪ್ಪರಾಜಹಂಸಂ ತನ್ನರ್ಧಾಂಗಿಯಪ್ಪ ವಸುಮತಿಯ 
ಸೀಮಂತಕ್ಕೆಮ್ಮರಸನಪ್ಪ ಪ್ರಹಾರವರ್ಮನಂ ತನಗತಿಮಿತ್ರನಪ್ಪುದಳಿಳಿಂ ಕರಸಲಾತಂ ತನ್ನರಸಿ 
ಯಪ್ಪ ಪ್ರಿಯಂವರೆಯುಮಿರ್ವರ್‌ ಕುಮಾರರ್‌ಸಹಿತ ಸಕಲಬಲಮಂ ಕೂಡಿಕೊಂಡು ಪುಷ್ಪ 
ಪುರಕ್ಕೆ ಬರ್ಪದುಂ 


ಕಾಣಿಸಿದಳು. ವ॥ ಹಾಗಿದ್ದ ಮುದುಕಿಯನ್ನು ಮುನಿಯ ಶಿಷ್ಯನು ಕಂಡು. ೧೩೦. 
“ಎಲೆ ಮುದುಕಿ! ಈ ಕಾಡಿನಲ್ಲಿ ನೀನೊಬ್ಬಳೇ ಆಯಾಸಗೊಂಡು ಏಕೆ ಕುಳಿತಿದ್ದೀಯೆ' 
ಎಂದು ಕೇಳಿದನು. ಅದಕ್ಕವಳು ಮತ್ತೆ ಬಳಲುತ್ತಾ ಉಸಿರೆಳೆದುಕೊಂಡು ಮನಸ್ಸನ್ನು 
ಸರಿಪಡಿಸಿಕೊಂಡು ಮಾತನಾಡಲು ಮನಸ್ಸುಮಾಡಿದಳು. ವ॥ ಅದು ಹೇಗೆಂದರೆ- 
೧೩೧. ಉಗ್ರರಾದ ಶತ್ರುಗಳಿಗೆ ದುರ್ಬಲನಾದ ಮಗಧರಾಜನು ಪ್ರಕಾಶಿಸುತ್ತಾನೆ. 
ಅವನ ಕಾಲಿನ ಪಾದುಕೆಗಳು ಸಕಲ ರಾಜರ ನವರತ್ನಖಚಿತವಾದ ಕಿರೀಟಗಳಿಂದ 
ಪ್ರಕಾಶಿಸುತ್ತವೆ. ಆವನು ಆಪ್ತರಾದ ಗೆಳೆಯರಿಗೆ ರಮಣೀಯವಾದ ಫಲಗಳನ್ನು 
ಕೊಡುವ ಭೂಲೋಕದ ಪಾರಿಜಾತ ವೃಕ್ಷವು. ದಂಡೆತ್ತಿಬಂದ ರಾಜರ ಆನೆ ಕಂದುರೆ 
ರಥ ಕಾಲಾಳುಗಳ ದರ್ಪವನ್ನು ಮುರಿಯತಕ್ಕವನು. ವ॥ ಅಂತು ಆ ಮಗಧ ರಾಜ 
ನಾದ ರಾಜಹಂಸನು ತನ್ನ ಪತ್ನಿಯಾದ ವಸುಮತಿಯ ಸೀಮಂತಕ್ಕೆ ನಮ್ಮರಸನಾದ 
ಪ್ರಹಾರವರ್ಮನನ್ನು ಅವನಿಗೆ ತುಂಬ ಮಿತ್ರನಾದುದರಿಂದ ಕರೆಯಿಸಿದನಂ. ಆಗ 
ಅವನು ತನ್ನ ಅರಸಿಯಾದ ಪ್ಪ್ರಿಯಂವದೆ, ಇಬ್ಬರು ಕುಮಾರರು ಮತ್ತು ಸಕಲ ಸೈನ್ಯ 


ತಿ ಅಭಿನವ ದಶಕುಮಾರ ಚರಿತೆ 


01 ಅರಿಮಾಳವೇಶ್ವರಂ ನಿಜ 
ವಿರೋಧದಿಂ ಬಂದು ಮುತ್ತೆ ಮಗಧೋರ್ವೀಶಂ 
ಧುರದೊಳ್‌ ಮೆಯ್ಮಅಕಿದಂ ನ 
ಮ್ಮರಸಂ ಸಿಕ್ಕಲೈ ಬಿಟ್ಟು ಕಳುಪಿದನಾತಂ ೧೩೨ 


ವಣ ಅಂತುಬಿಟು ¥ ಕಳುಪಲೆಮ್ಮರಸಂ ಕುಟುಂಬಸಹಿತಂ ತನ್ನ ಮಿಢಿಲಾಪುರಕೆ 
ಪೋಗುತಿರ್ದಾಗಳೊರ್ಬ ದೂತನಿದಿರ್ವಂದು 
ಕಂ॥ ದುರುಳಂ ಪ್ರಹಾರವರ್ಮಂ 

ಹರನ ಪತಿಯ ಕೈಯ್ಗೆ ಸಿಕ್ಕಿದಂ ರಾಜ್ಯಕ 
ನರಸನೆಂದು ವಿಕಟವರ್ಮಂ 

ಬರವಸದಿಂ ಪಟ ಬದ್ಧ ನಾದನಿಳೇಶಾ ೧೩೩ 


ಕ್ಯ 


ವ॥ ಅಂತು ನಿನ್ನ ದಾಯಾದ್ಯಪ್ಪ ವಿಕಟವರ್ಮಂ ಪಟ್ಟಮಂ ಕೆಟ್ಟಿಕೊಂಡುದಲ್ಲದೆಯುಂ 
ನೀಂ ಬರ್ಪದಂ ಕೇಳ್ದು ಬಲವಂ ಕೂಡಿಕೊಂಡು ಕೊಲಲ್‌ ಬರುತಿರ್ಪನೆಂದು ಬಂದ ದೂತಂ 
ಪೇಟಿಲರಸಂ ರಾಜಮಾರ್ಗಂ ಬಿಟ್ಟು ಅರಣ್ಯಮಾರ್ಗದೊಳ್‌ ಪೋಗುತಿರ್ಪಾಗಳ* 

ಶಾ॥.. ಕ್ರೂರವ್ಯಾಘ್ರ ವನೇಭ ಕೇಸರಿ ಮಹಾಕೋಳಾಹಳಾಂದೋಳ ಘೋ 

ರಾರಣ್ಯಾಂತದೊಳದ್ದ ಭೇದದೊದವಿಂ ಬರ್ಪನ್ನೆಗಂ ಕಾರ್ಮುಕ 


ಜ್ಯಾರಾವಂ ಮಿಗೆ ಬಾಣಮಂ ಸುರಿಯುತುಂ ವ್ಯಾಧರ್ಕಳೆಯ್ತಂದು ಸಂ 
ಹಾರಂ ಮಾಡಿದರೆಮ್ಮ ಭೂಪಬಲಮಂ ಬೆಂಬತ್ತಿ ಬೆಂಬೀಟಕ್ಕಿನಂ ೧೩೪ 


ವನ್ನು ಕರೆದುಕೊಂಡು ಪುಷ್ಪಪುರಕ್ಕೆ ಬಂದನು. ೧೩೨. ಶತ್ರುವಾದ ಮಾಳವ ರಾಜನು 
ದ್ವೇಷದಿಂದ ಬಂದು ಮುತ್ತಲು ಮಗಧರಾಜನು ಯುದ್ಧದಲ್ಲಿ ಮೂರ್ಛೆಹೊಂದಿದನು. 
ನಮ್ಮರಸನು ಸೆರೆಸಿಕ್ಕನು. ಆದರೆ ಅವನು ನಮ್ಮರಸನನ್ನು ಬಿಟ್ಟು ಕಳುಹಿಸಿದನು. ಹಾಗೆ 
ಬಿಡುಗಡೆ ಹೊಂದಿದ ನಮ್ಮ ಅರಸನು ಕುಟುಂಬದೊಡನೆ ತನ್ನ ಮಿಥಿಲಾ ನಗರಕ್ಕೆ 
ಹೋಗುತ್ತಿದ್ದ ನು. ಆಗ ಒಬ್ಬ ದೂತನು ಎದುರಾಗಿ ಬಂದು, ೧೩೩. “ರಾಜನೆ | 
ದುರುಳನಾದ ಪ್ರಹಾರವರ್ಮನು ಶತ್ರುರಾಜರ ಕೈಗೆ ಸಿಕ್ಕಿಕೊಂಡನು. ನಾನೇ ರಾಜ್ಯಕ್ಕೆ 
ರಾಜ' ಎಂದು ಹೇಳಿಕೊಂಡು ನೀನು ಸೆರೆಸಿಕ್ಕಿರುವದನ್ನು ನಂಬಿ ವಿಕಟವರ್ಮನು ತಾನೇ 
ಪಟ್ಟಾಭಿಷಿಕ್ತನಾಗಿದ್ದಾನೆ. ವ. ಹೀಗೆ ನಿನ್ನ ದಾಯಾದಿಯಾದ ವಿಕಟವರ್ಮನು ಪಟ್ಟ 
ವನ್ನು ಕಟ್ಟಿಸಿಕೊಂಡನು. ಅಲ್ಲದೆ ಈಗ ನೀನು ಬರುತ್ತಿರುವ ಸಮಾಚಾರವನ್ನು ಕೇಳಿ 
ಸೇನೆಯನ್ನು ಸೇರಿಸಿಕೊಂಡು ನಿನ್ನನ್ನು ಕೊಲ್ಲಲು ಬರುತ್ತಿದ್ದಾಸೆ' ಎಂದು ಹೇಳಿದನು. 
ಆಗ ಇದನ್ನು ಕೇಳಿ ರಾಜನು ರಾಜಮಾರ್ಗವನ್ನು ಬಿಟ್ಟು ಕಾಡು ಹಾದಿಯನ್ನು ಹಿಡಿದು 
ಹೊರಟನರಿ. ತರುವಾಯ ಕ್ರೂರವಾದ ಹುಲಿ, ಕಾಡಾನೆ ಮತ್ತು ಸಿಂಹಗಳ ಕೋಲಾ 
ಹಲ ಧ್ವನಿಯಿಂದ ಘೋರವಾದ ಕಾಡಿನಲ್ಲಿ ಅಡಗಿಕೊಂಡು ಯಾರಿಗೂ ಕಾಣದಂತೆ 
ಬರುತ್ತಿದ್ದನು. ಆಗ ಬೇಡರು ಬಿಲ್ಲಿನ ಬಳ್ಳಿಗಳನ್ನು ಜೇಗೈಯುತ್ತಾ ಬಾಣಗಳನ್ನು 


ಇ 


pS 


ದ್ವಿತೀಯಾಶ್ವಾಸಂ ೯೧ 


ವ॥ ಅಂತು ಬೆಂಬತ್ತೆ 
ಕಂ॥ ಭಿಲ್ಲರ್ಗಳ್ಳಿದ ಮೃಗಮುಡು 
ವಲ್ಲಭನಂ ಸಾರ್ದೊಡಲ್ಲಿ ಪಾವಿನ ಭಯದಿಂ 
ತಲ್ಲಣಿಸುವಂತಿರಾಯ್ತೆನ 
ಗಿಲ್ಲಿ ವಿಪತ್ತೆಂದು ನೃಪತಿ ದುಃಖಿತನಾದಂ ೧೩೫ 


ವ॥ ಅಂತು ದುಃಖಿತನಪ್ಪಂತು ಕಿರಾತವಡೆ ಪ್ರಹಾರವರ್ಮನ ಬಲಮಂ ನಿರ್ಮೂಲ 
ಮಂ ಮಾಲ್ಬೂಗಳಾನಂಜಿಯೆನ್ನ ಕೆ ೈಯೊಳಿರ್ದ ಕುಮಾರಸಹಿತಮೋಡಿಬಂದಿಲ್ಲಿರ್ಪದಂ 


ಕಂ॥ ಆರ್ದೊಂದು ಘೋರವಕ್ವಂ 

ಶಾರ್ದೂಲಂ ಮೇಲೆವಾಯಲಾನಂಜಿ ಕರಂ 

ಸಾರ್ದು ವನದಿಂ ಕರಾಗ್ರದೊ 

ಳಿರ್ದ ಕುಮಾರನನರಣ್ಯದೊಳ್‌ ಬಿಸುಡಲೊಡಂ ೧೩೬ 
ವ॥ ಅಂತಾಶಿಶು ಸಮೀಪದೊಳಿರ್ದ ಕಪಿಲಾಸವದೊಳ್‌ ಪುಗುವುದುಮಲ್ಲಿಗಾ ಪುಲಿ 

ಪಾಯಲೊಡಂ 

ಕಂ॥ ಮುನ್ನಂ ಶರಯಂತ್ರಮನ 

ತ್ಯುನ್ನತಿಯಿಂ ಶಬರರೊಲ್ಲು ಕಪಿಲಾಸವದೊಳ” 

ಚೆನ್ನೆಸೆಯೆ ಮಾಡಿರಲ್‌ ಯಂ 

ತ್ರಂ ನೆಳ್ಕನೆ ಪುಲಿಯ ಗೋಣನಜ*ಯಿತ್ತಾಗಳಿ ೧೩೭ 


ಸುರಿಸುತ್ತಾ ಬಂದು ನಮ್ಮ ಅರಸನ ಸೈನ್ಯವನ್ನು ಬೆಂಬತ್ತಿದರು. ವ. ಹಾಗೆ ಬೆಂಬತ್ತಲು 
೧೩೫. ಬೇಡರ ಭಯದಿಂದ ಜಿಂಕೆಯು ಚಂದ್ರನಲ್ಲಿಗೆ ಹೋದರೆ ಅಲ್ಲಿ ಹಾವಿನ (ರಾಹು 
ವಿನ) ಭಯದಿಂದ ತಲ್ಲಣಿಸುವ ಸ್ಥಿತಿಯೊದಗಿತು. ಹಾಗೆಯೇ ನನಗಿಲ್ಲಿ ವಿಪತ್ತು ಬಂದಿದೆ 
(ಒಂದು ಕಷ್ಟದಿಂದ ತಪ್ಪಿಸಿಕೊಂಡರೆ ಮತ್ತೊಂದು ಕಷ್ಟ ಬಂದಿತು) ಎಂದು ರಾಜನಂ 
ಚಿಂತಿಸಿದನು. ವ. ಹಾಗೆ ದುಃಖಿತನಾಗಲು ಕಿರಾತ ಸೇನೆಯು. ಪ್ರಹಾರವರ್ಮನ 
ಬಲವನ್ನು ನಿರ್ಮೂಲಗೊಳಿಸಿತು. ಆಗ ನಾನು ಹೆದರಿ ಈ ನನ್ನ ಕೈಯಲ್ಲಿದ್ದ ಮಗು 
ವಿಸೊಡನೆ ಓಡಿಬಂದು ಇಲ್ಲಿರುವಾಗ ೧೩೬. ಘೋರವಾದ ಮುಖವುಳ್ಳ ಹು 
ಯೊಂದು ಗರ್ಜಿಸುತ್ತಾ ನನ್ನ;ಮೇಲೆ ನುಗ್ಗಿತು. ಆಗ ನಾನು ಹೆದರಿ ಸ್ಪಲ್ಪ ದೂರ ಓಡಿ 
ಕಾಡಿನಲ್ಲಿ ಕುಮಾರನನ್ನು ಬಿಸುಟೆನು ವ. ಆಗ ಆ ಮಗುವು ಹತ್ತಿರದಲ್ಲಿದ್ದ ಒಂದು 
ಹಸುವಿನ ಹೆಣದಲ್ಲಿ ಹೋಗಿ ಸೇರಿಕೊಂಡಿತು. ಅಲ್ಲಿಗೂ ಬಂದು ಆ ಹುಲಿಯು ನುಗ್ಗಿತು. 
೧೩೭. ಅದಕ್ಕೆ ಮೊದಲೇ ಶಬರರು ಶರಯಂತ್ರವನ್ನು ಎತ್ತರಕ್ಕೆ ಎತ್ತಿ ಕಪಿಲೆಯ 


Uy 


ಹೆಣದೊಳಕ್ಕೆ ಚಾತುರ್ಯದಿಂದ ಹೂಡಿದ್ದರು. ಆ ಯಂತ್ರವು ನೆಟ್ಟಗೆ ಹುಲಿಯ ಕೊರ 


೯೨ ಅಭಿನವ ದಶಕುಮಾರ ಚರಿತೆ 


ವ॥ ಅದಂ ಮಣ ಯೊಳ್‌ ನೋಡುತಿರ್ದ ಶಬರರ ಬಂದು ಪುಲಿ ಕೆಡೆದುದಂ ಕಂಡು 
ಕುಮಾರನಂ ಕೊಂಡುಪೋದರೆಂದು ವ ೃದ್ಧೆ ಪೇಟಲ್‌ ಮುನಿಶಿಷ್ಯಂ ಕೇಳ್ಮಾಶ್ವರ್ಯಂಬಟ್ಟಾ 
ಬೇಡರ್‌ ಪೋದದಾರಿಯಂ ತೋಹಿಕಿಮೆನಲಲ್ಲಿಯೆ ಪೋದರೆಂದು ವ ದ್ಧ ಪೇಟಲಾ ಮಾರ್ಗದೊ 
ಳಾಂ ಪೋಗಿ ನೋಟಕ್ಸಿನೆಂದಂ ಮುನಿಶಿಷ್ಯಂ ಪೋಗಿನೋಡಿ 


ಕಂ॥ ಎಲ್ಲಿಂದಬಂದೆಯೆಂಬರೊ 
ಕೊಲ್ಲಿವನೆಂ ಬೇಹುಕಾಣನೆಂಬರೊ ಪಾರ್ವಂ 
ಮೆಲ್ಲಿದನೆಂಬರೊ ಧರೆಯೊಳ್‌ 
ಭಿಲ್ಲರ್‌ ಕಡುಮೂರ್ಯರೆಂದು ಚಿಂತಿಕುತಿರ್ದಂ ೧೩೮ 


ವಃ ಅಂತು ಚೀತಿಸುತುಂ ನಡೆಯೆ ಮುಂದೆ 


ಚಂ॥ ಅಡವಿಯೊಳಾರ್ದು ಬೇಡವಡೆ ಬೇಂಟೆಯನಾಡಿ ಶರಪ್ರಘಾತದಿಂ 
ಕೆಡೆಪಿದ ಬೆಳ್ಮಿಗಂಗಳ ಕಳೇವರಮಂ ಪೊಸಕಿರ್ಚಿನಿಂದವಂ 
ಸುಡು ಕಡಿ ಬಿರ್ಚು ಬಲ್ಲಿಡಿದು ಕೊಯ ಕೊಣ್‌ ತನ್ನವರ್ಗೀಯೆ 
ನಿಪ್ಪನಾಣ್ನುಡಿಗಳನಾಲಿಸುತ್ತುವಿಂರದೆಯ್ದಿ ದನಾಮುನಿ ಭಿಲ್ಲ ಸಂಘಮಂ ೧೩೯ 


ವ॥ ಅಂತೆಯ್ದುವನ್ನೆಗಮಾ ಬೇಡವಡೆಯೊಳ್‌ ಕೆಲಂಬರ್‌ 


ಛನ್ನು ಕತ್ತರಿಸಿಹಾಕಿತು. ವ॥ ಅದನ್ನು ಮರೆಯಿಂದ ನೋಡುತ್ತಿದ್ದ ಶಬರರು ಬಂದು 
ಹುಲಿಯು ಸತ್ತು ಬಿದ್ದಿರುವುದನ್ನು ನೋಡಿ ಹುಡುಗನನ್ನು ಎತ್ತಿಕೊಂಡು ಹೋದರು?” 
ಎಂದು ಮುದುಕಿಯು ಹೇಳಿದಳು. ಅದನ್ನು ಕೇಳಿ ಮುನಿಯ ಶಿಷ್ಯನು ಆಶ್ಚರ್ಯಪಟ್ಟು 
“ಬೇಡರು ಹೋದ ದಾರಿಯನ್ನು ತೋರಿಸು' ಎಂದು ಕೇಳಿದನು. "ಈ ದಾರಿಯಲ್ಲಿ 
ಹೋದರೆಂದು' ಮುದುಕಿಯು ಹೇಳಲು "ಆ ದಾರಿಯಲ್ಲಿ ನಾನು ಹೋಗಿ ನೋಡುವೆನು” 
ಎಂದು ಮಂನಿಶಿಷ್ಯನು ಹೋಗಿ ನೋಡಿ ಆ ಶಿಷ್ಯನು. ೧೩೮. "ಎಲ್ಲಿಂದ ಬಂದೆ ?' 
ಎಂದು ಕೇಳುತ್ತಾರೆಯೋ ! "ಇವನು ಗೂಢಚಾರನು, ಕೊಲ್ಲು' ಎಂದೇನಾದರೂ 
ಹೇಳುತ್ತಾರೆಯೋ ! ಅಥವಾ “ಬ್ರಾಹ್ಮಣ, ಮೃದುಸ ಿಭಾವದವನು' ಎಂದೇನಾದರೂ 
ಹೇಳುತ್ತಾರೆಯೋ 1 ಭೂಮಿಯಲ್ಲಿ ಭಿಲ್ಲರು ಕಡುಮೂರ್ಹ್ಪರು ಏನು ಮಾಡುವುದು ?' 
ಎಂದು ಯೋಚಿಸುತ್ತಿದ್ದನು. ವ॥ ಹಾಗೆ ಚಿಂತಿಸುತ್ತಾ ನಡೆಯುತ್ತಿರಲು ಮುಂದೆ, 
೧೩೯. ಬೇಡರ ಪಡೆಯು ಅಡವಿಯಲ್ಲಿ ಬೇಟೆಯಾಡಿ ಬಾಣಗಳನ್ನು ಹೊಡೆದು ಕೊಂದ 
ಕಾಡುಮೃಗಗಳ ಶರೀರಗಳನ್ನು "ಹೊಸದಾಗಿ ಬೆಂಕಿ ಹಚ್ಚಿ ಅವನ್ನು ಸುಡು, ಕತ್ತರಿಸು, 
ಬಿಡಿಸು, ಬಲಬಿಟ್ಟು ಕೊಯ್ಯು, ಕೊರೆ, ನಮ್ಮವರ್ಗೆಲ್ಲ ಕೊಡು' ಎಂದು ಮೊದಲಾಗಿ 
ಕೂಗಿ ಹೇಳುತ್ತಿತ್ತು. ಅವರ ಇಂಥ ಮಾತುಗಳನ್ನು ಕೇಳುತ್ತಾ ಆ ಮುನಿಯು ಎಲ್ಲಿಯೂ 
ನಿಲ್ಲದೆ ಬೇಡರ ಗುಂಪಿನ ಹತ್ತಿರ ಬಂದನು, ಎ॥ ಹಾಗೆ ಬರುತ್ತಿರುವಾಗ ಆ ಬೇಡರ 


೯೩ 
ದಿ ಿತೀಯಾಶಾ ಸಂ 


ಕಂ॥ ಚಿಕ್ಕವನಂ ಬೇಂಟೆಗೆ ಬಲಿ 
ಯಿಕ್ಕುವಮೋ ಗ:ಚಿಸಯನೊಡ್ಡಿ ಕೆಡೆಪುವಮೋ ಮೇ 
ಲಕ್ಕೆ ಬಿಸುಟಸಿಯನಾನ್ಸಮೋ 
ಚೆಕ್ಕನೆಯೆಳಡುಗಿ ಸೀಟ್ವಿಮೋ ಎನುತಿರ್ದರ್‌ ೧೪೦ 


ವ॥ ಅಂದೆಂತೆಂಬುದಂ ಕೇಳ್ವಲ್ಲಿಗೊಂದುಪಾಯಮಂ ಕಾಣಲ್‌ ವೇಟ್ಯುಮೆಂದು ಪರ 
ಪ್ರಾಣಾರ್ಥಂ ಪುಸಿದೊಡೆ ದೋಷಮಿಲ್ಲೆಂದು 


ಕಂ॥ ಎಲೆಮಗನೆ ಪಡೆದೊಡಲ್ಲದ 
ವಟಲಂ ಪುಟಿ ಓಸುತುಮೆಲ್ಲಿಗೆಯ್ದಿ ದೆಯೋ ಎಂ 
ದಟುತೆ ಪಡೆದಂತೆ ದುಃಖದೊ 
ಳಳವಡಿಸಿದನೊಂದು ನಟನೆಯಂ ಮುನಿಶಿಷ್ಯಂ ೧೪೧ 


ವ॥ ಅಂತಟಲುತ್ತೆ ಬರುತಿರ್ದುದಂ ಕಂಡು ಕಿರಾತವಡೆ ಈ ಕುಮಾರಕನೀತನ ಮಗನೂ 
ಗದೆ ಮಾಣನೆಂದಲ್ಲಿ ಕೆಲಬರ್‌ ಕರುಣಿಸಿ ಕಣ್ಬನಿಯಂ ತೊಡೆದು ಕುಮಾರನಂ ಕುಡಲಾ ಮುನಿ 
ಕುಮಾರನಂ ಕೊಂಡುಬಂದು ವೃವೈಯಿರ್ದ ತಾಣದೊಳವಳಂ ನೋಡಿ ಕಾಣದೆ ವಾಮದೇವರ 
ಸಮೀಪಕ್ಕೆಕೊಂಡುಬಂದು ತಚ್ಚಿತ್ರಮಂ ಪೇಟಕ್ಟೊಡೆಯೀತಂ ರಾಜಹಂಸನ ಮಿತ್ರ ಪುತ್ರನೀತನ 
ನಾತಂಗೆಕೊಟ್ಟು ಬಾಯೆಂದು ಕಳುಪಲಾತಂ ಬಂದು ಮಾಗಧಂಗೆ ಕೊಟ್ಟು ತದಾಶ್ಚರ್ಯಮಂ 


ಪಡೆಯಲ್ಲಿ ಕೆಲವರು. ೧೪೦. "ಈ ಹುಡುಗನನ್ನು ಬೇಟೆಯ ಸಿದ್ದಿಗಾಗಿ ಬಲಿ 
ಕೊಡೋಣವೇ ! ಗುರಿಗೆ ಒಡ್ಡಿ ಹೊಡೆದು ತಳ್ಳೋಣವೇ ! ಮೇಲಕ್ಕೆ ಎಸೆದು ಕತ್ತಿ 
ಯಿಂದ ಚುಚ್ಚಿ ಕೊಲ್ಲೋಣವೇ ! ಚೆಕ್ಕಂದು ಎರಡಂ ಹೋಳಾಗಿ ಸೀಳೋಣವೇ !” 
ಎಂದು ಚರ್ಚಿಸುತ್ತಿದ್ದರು. ವ॥ ಹಾಗೆ ಹೇಳಿದ ಮಾತುಗಳನ್ನೆಲ್ಲ ಕೇಳಿ “ಇದಕ್ಕೊಂದು 
ಉಪಾಯವನ್ನು ಕಂಡು ಹಿಡಿಯಬೇಕು. ಪರರ ಪ್ರಾಣ ರಕ್ಷಣೆಗಾಗಿ ಸುಳ್ಳು ಹೇಳಿದರೆ 
ದೋಷವಿಲ್ಲ” ಎಂದಂ ನಿಶ್ಚಯಿಸಿದನು. ಆ ಮುನಿ ೧೪೧. "ಎಲೆ ಮಗನೆ, ನಿನ್ನನ್ನು 
ಹಡೆದದ್ದರಿಂದ ಅಡಗದಂಥ ದುಃಖವನ್ನುಂಟುಮಾಡಿ ಎಲ್ಲಿ ಹೋದೆಯೋ ?' ಎಂದು 
ಅಳುತ್ತಾ ದಂಃಖಿತನಾದಂತೆ ಮುನಿ ಶಿಷ್ಯನು ನಟನೆ ಮಾಡಿದನು. ವ॥ ಹೀಗೆ ಅಳುತ್ತಾ 
ಬರುತ್ತಿದ್ದ ಮುನಿಯನ್ನು ಕಿರಾತರ ಗುಂಪು ನೋಡಿತು. ಈ ಕುಮಾರನು ಇವನ 
ಮಗನೇ "ಆಗಿರಬೇಕು ಎಂದು ಚಿಂತಿಸಿ ಅವರಲ್ಲಿ ಕೆಲವರು ಅವರ ಕಣ್ಣೀರನ್ನೊರಿಸಿ ದಯೆ 
ದೋರಿ ಕುಮಾರನನ್ನು ಕೊಟ್ಟರು. ಆ ಮುನಿಯು ಕುಮಾರನ ನು ಕರೆದುಕೊಂಡು 


ಣೆ 


ಬಂದು ಮೊದಲಿದ್ದ ಜಾಗದಲ್ಲಿ ಮುದುಕಿಯನ್ನು ಹುಡುಕಿಯೂ ಕಾಣಲಿಲ. ಅನಂತರ 


ಇ) 


ವಾಮದೇವರ ಹಶ್ತಿ ರಕ್ಕೆ ಕರೆತಂದು ಆ ಆಶ್ಚ SR ಬ್ರ ತ್ತಾ ೦ತವನ್ನು ಹೇಳಿದನು. "ಇವನು 
ರಾಜಹಂಸನ ಗೆಳೆಯನ ಮಗನು, ಇವನನ್ನು ಅವನಿಗೆ ಕೊಟ್ಟುಬಾ ು' ಎಂದು ಹೇಳಿ 


ಬಿ 


೯೪ ಅಭಿನವ ದಶಕುಮಾರ ಚರಿತೆ 


ಪೇಟಿಕ್ಟೊಡರಸಂ ಸಂತಸಂಬಟ್ಟು ಪ್ರಹಾರವರ್ಮನ ದೆಸೆಗೆ ಸುಯ್ದು ಕುಮಾರಂಗುಹಹಾರವರ್ಮ 
ನೆಂದು ಹೆಸರಿಟ್ಟು ವಸುಮತಿಯ ಕೈಯೊಳ್‌ ಕೊಟ್ಟು ದಶದಿಜ್ಮಂಡಲದಿಂ ಪ್ರಸಿದ್ಧಿ ವಡೆದಿರ್ಪಂತೆ 
ದಶಕುಮಾರರಂ ಪಡೆಯೆ 
ಮ॥ ಖಗಪೂಷರ್‌ ಸಲೆದಕ್ಷಯಾಗದೊದವಿಂ ಭಂಗಕ್ಕೆ ಪಕ್ಕಾಗಲಿಂ 
ದೊಗೆದಿರ್ದರ್‌ ದಶಸೂರ್ಯರೆಂಬ ತೆಣದಿಂ ಪದ್ಮಾನುರಾಗಪ್ರಭೂ 
ತಗುಣಂ ವಿಶ್ರುತದೇಹದೀಪ್ತಿ ಪರರಾಜದ್ವೇಷಮೊಪ್ಪಲ್‌ ಪ್ರತಾ 
ಪಿಗಳೇಂ ಪೆಂಪೆಸೆದಿರ್ದರೋ ದಶಕ:ಮಾರರ್‌ ಕೌತುಕ ಪ್ರೇಮದಿಂ ೧೪೨ 
ವ॥ ಅಂತು ದಶಕುಮಾರರ್‌ ರಾಜವಾಹನ ಪ್ರಮತಿ ಮಿತ್ರಗುಪ್ತ ಮಾತೃಗುಪ್ತ 
ಸುಶ್ರುತ ಪುಷ್ಟೋದ್ಭವ ಅರ್ಥಪಾಲ ಸೋಮದತ್ತ ಪ್ರಹಾರವರ್ಮ ಉಪಹಾರವರ್ಮರ್‌ 
ಅಂತಿರ್ದ ದಶಕುಮಾರರಂ ಭ ಗಿ ಭೇತಾಳ ವೆ ತಾಳಿ ಮರುಜರಿಯೆಂಬ ಶಸ್ತ್ರವಿದ್ಯೆಯೊಳಂ ಸಮ 
ಪಾದ ವೈಷಮ ಮಂಡಲಾಲೀಢಪ್ರತ್ಯಾಲೀಢಮೆಂಬ ಧನುರ್ವಿದೈೆಯೊಳಂ ಚತುರಶೀತಿ ಪದ 


ಕಳುಹಿಸಿದನು. ಆಗ ಆತನು ಬಂದು ಮಾಗಧನಿಗೆ ಕುಮಾರನನ್ನು ಕೊಟ್ಟು ಆ ಆಶ್ಚರ್ಯ 
ವನ್ನು ವಿವರಿಸಿದನು, ಅದನ್ನು ಕೇಳಿ ಅರಸನು ಸಂಶೋಷಪಟ್ಟನು. ಪ್ರಹಾರವರ್ಮ 
ನಿಗಾಗಿ ದುಃಖಿಸಿದನು. ಕುಮಾರನಿಗೆ ಉಪಹಾರವರ್ಮನೆಂದು ಹೆಸರಿಟ್ಟು ವಸುಮತಿಯ 
ಕೈಯಲ್ಲಿ ಕೊಟ್ಟನು. ಹೀಗೆ ಹತ್ತು ದಿಜ್ಮಂಡಲದಿಂದ ಪ್ರಸಿದ್ಧಿಯನ್ನು ಪಡೆದಂತೆ ದಶ 
ಕುಮಾರರನ್ನು ಪಡೆದನು. ೧೪೨. ಖಗ ಪೂಷ ಎಂಬ ಇಬ್ಬರು ಸೂರ್ಯರು ದಕ್ಷನ 
ಯಾಗದ ಸಂಬಂಧದಲ್ಲಿ ಅವಮಾನಕ್ಕೆ ಗುರಿಯಾಗಲು ಉಳಿದ ಹತ್ತು ಸೂರ್ಯರು ಈ 
ರೂಪದಲ್ಲಿ ಹುಟ್ಟಿದ್ದಾರೆಯೋ ಎಂಬಂತೆ ದಶಕುಮಾರರು ತೋರಿದರು. ಈ ಹತ್ತು 
ಕುಮಾರರೂ ಲಕ್ಷ್ಮಿಯ ಅನುರಾಗದಿಂದ ಹೆಚ್ಚಿದ ಗುಣವುಳ್ಳ ವರಾಗಿ, ಪ್ರಕಾಶಮಾನ 
ವಾದ ದೇಹಕಾಂತಿಯುಳ್ಳವರಾಗಿ, ಶತ್ರು ರಾಜರ ಮೇಲಿನ ದ್ವೇಷವುಳ್ಳವರಾಗಿ. 
ಆಶ್ಚರ್ಯಕರವಾದ ಪ್ರೀತಿಯಿಂದ ಕೂಡಿದವರಾಗಿ ಪ್ರತಾಪಿಗಳೆಂಬ ಹಿರಿಮೆಯನ್ನು 
ಪಡೆದು ಪ್ರಕಾಶಿಸಿದರು “ಸೂರ್ಯನ ಪರವಾದ ಅರ್ಥ-1. ಪದ್ಮಾನುರಾಗ ಪ್ರಭೂತ 
ಗುಣಂ = ಕಮಲದ ಅನುರಾಗವರ್ಥಕರಾದ ವಿಶೇಷ ಗುಣವುಳ ವನು. 2, ಪರರಾಜ 
ದ್ವೇಷ ಕೃಷ್ಣಪಕ್ಷದ ಚಂದ್ರನ ದ್ವೇಷ... ಸೂರ್ಯನ ಬೆಳಕು ಬೀಳದೆ ಇದ್ದರೆ 
ಚಂದ್ರನು ಪ್ರಕಾಶಿಸುವುದಿಲ್ಲ. ಅಥವಾ ಸೂರ್ಯನ ಪ್ರಕಾಶದಲ್ಲಿ ಪ್ರಕಾಶಿಸುವುದಿಲ್ಲ. 
ಇದನ್ನೇ ದ್ವೇಷವೆಂದು ಕಲ್ಪಿಸಲಾಗಿದೆ. (ತನಗೆ ಪ್ರಿಯಳಾದ ಕಮಲಿನಿಯನ್ನು ಬಾಡಿಸು 
ವುದರಿಂದ ಚಂದ್ರನ ಮೇಲೆ ದೆ ಶೇಷ). (ರಂ). ವ ಹೀಗೆ ದಶಕುಮಾರರು-ರಾಜ 
ವಾಹನ, ಪ್ರಮತಿ, ಮಿತ್ರಗುಪ್ತ, ಮಾತೃಗುಪ್ಪ, ಸುಶ್ರುತ, ಪುಷೂ ಶ್ರೀದ್ದ ವ, ಅರ್ಥಪಾಲ, 
ಸೋವಃದತ್ತ, ಪ್ರಹಾರವರ್ಮ, ಉಪಹಾರವರ್ಮ--ಈ ದಶಕುಮಾರರನ್ನೂ ಭೃಂಗಿ! 


1. ಇಂದ್ರಜಾಲ, 


ದಿತೀಯಾಶಾ_ಸಂ ೯೫% 


ವಿಧಾನವಾದ ಗಜಶಿಕ್ಷೆಯೊಳಂ ಪಂಚಧಾರಾಸಂಚಿತಮಾದಶಾ ರೋಹಣದೊಳಂ ಸ್ವರ್ಣನಾಭ 
ಚಿತ್ರಕ ವಾತ್ಸಾಯನ ವಿರಚಿತ ಕಾಮಶಾಸ್ತ್ರದೊಳಂ ಶಬ್ದಾರ್ಥಾಲಂಕಾರ ವ್ಯಾಕರಣಚ್ಛಂಧೋ 
ವಿಲಾಸಮೆಸೆವ ಶಬ್ದಶಾಸ್ತ್ರದೊಳಂ ಪ್ರವೀಣರಪ್ಪಂತು ಮಾಡಿ ರಾಜಹಂಸಂ ಸುಖದೊಳಿರ್ದಂ 
ಅದೆಂತೆನೆ 


ಚಂ॥ ಸುಲಲಿತಮಪ್ಪಿನಂ ದಶಕುಮಾರಕರೊಪ್ಪವ ಬಾಲಲೀ ಲೆಯಂ 
ನಲವಿನೊಳಾವಗಂ ಹಡೆದು ಭಾವಿಸಿ ತನ್ನಯ ಚಿತ್ತದುತ್ಸವಂ 
ಫಲಭರಮಾಗಿ ಚೆಲ್ವ ಸೆಯಲಿಂದ್ರಿಯಪಕ್ಷಕುಲಂ ನಿರಂತರಂ 
ಚಲಿಸದೆರಂಜಿಸಿರ್ದನಿಳೆಯೊಳ್‌ ನಿಜವಾಗಲಭಂಗವಿಕ್ರಮಂ ೧೪೩ 


ಗದ್ಯಂ॥ ಇದುನಿಖಿಲ ಬುಧಜನ ಮನೋವನಜವನ ದಿವಾಕರ ಕಿರಣ ಪ್ರತಿಮ ಪ್ರಸನ್ನ 
ಶ್ರೀಮದಭಂಗವಿಟ್ಮಲ ಪದಾಂಭೋಜ ಮತ್ತಮಧುಕರ ವುಧುಸೂದನ ನಂದನ ಸರಸಕವಿ 


ಚೌಂಡರಾಜ ವಿರಚಿತಮಪ್ಪ 


ಬೇತಾಳ ವೈತಾಳಿ ಮರುಜರಿ ಎಂಬ ಶಸ್ತ್ರವಿದ್ಯೆಯಲ್ಲಿಯೂ, ಸಮಪಾದ ವೈಷಮ* 
ಮಂಡಲಾ*ಲೀಢ ಪ್ರತ್ಯಾಲೀಢವೆಂಬ ಧನುರ್ವಿದ್ಯೆಯಲ್ಲಿಯೂ, ಎಂಭತ್ತೂನಾಲ್ಕು ವಿಧ 
ವಾದ ಗಜ ಶಿಕ್ಷೆಯಲ್ಲಿಯೂ, ಪಂಚಧಾರಾ* ಸಂಚಿತವಾದ ಅಶ್ಲಾರೋಹಣ ಶಿಕ್ಷೆ 
ಯಲ್ಲಿಯೂ, ಸ್ವರ್ಣನಾಭ ಚಿತ್ರಕ ವಾತ್ಸ್ಯಾಯನರಿಂದ ವಿರಚಿತವಾದ ಕಾಮಶಾಸ್ತ್ರ 
ದಲ್ಲಿಯೂ, ಶಬ್ದಾಲಂಕಾರ ಅರ್ಥಾಲಂಕಾರ ವ್ಯಾಕರಣ ಛಂದಸ್ಸಿನ ವಿಲಾಸ ಇವುಗಳಿಂದ 
ಪ್ರಕಾಶಿಸುವ ಶಬ್ದಶಾಸ್ತ್ರದಲ್ಲಿಯೂ, ಮತ್ತೂ ಅನೇಕ ನೀತಿ ಶಾಸ್ತ್ರಗಳಲ್ಲಿಯೂ, 
ಪ್ರವೀಣರಾಗುವಂತೆ ಮಾಡಿ ರಾಜಹಂಸನು ಸುಖದಿಂದಿದ್ದನು-ಅದು ಹೇಗೆಂದರೆ, 
೧೪೩. ದಶಕುಮಾರರ ಮನೋಹರವಾದ ಬಾಲಲೀಲೆಯನ್ನು ಸರ್ವದಾ ಅಕ್ಕರೆಯಿಂದ 
ನೋಡಿ ಅನುಭವಿಸಿದನು. ಅದರಿಂದ ಅವನ ಮನಸ್ಸಿನ ಹರ್ಷವು ಫಲಭರಿತವಾಗಿ 
ಮನೋಹರವಾಯಿತು. ಇಂದ್ರಿಯಗಳೆಂಬ ರೆಕ್ಕೆಗಳು ಸ್ವಲ್ಪವೂ ಚಲಿಸದೆ ಅಂದರೆ ಸ್ಥಿರ 
ಚಿತ್ತನಾಗಿ ಇಳೆಯಲ್ಲಿ ಅಭಂಗ ವಿಕ್ರಮನಾದ ರಾಜಹಂಸನು ಹೆಸರು ಅನ್ವರ್ಥವಾಗುವಂತೆ 
ರಂಜಿಸಿದನು. ಅಪ್ರತಿಹತ ಪರಾಕ್ರಮನಾಗಿ ಮೆರೆದನು. ಎಲ್ಲ ವಿದ್ವಾಂಸರ ಮನಸ್ಸೆಂಬ 
ಕಮಲವನ್ನರಳಿಸುವ ಸೂರ್ಯನ ಕಿರಣಕ್ಕೆ ಸಮನಾದ, ಪ್ರಸನ್ನನಾದ ಅಭಂಗ ವಿಟ್ಮಲನ 


1. ಸತ್ತವರನ್ನು ಬದುಕಿಸುವ ವಿದ್ಯೆ ಮೊದಲಾದ ಭೂತವಿದೈೆ 
2, ವಿಷಮವಾಗಿ ಪಾದನ್ಯಾಸ. 

ತಿ, ಬಾಣಬಿಡುವಾಗ ನಿಲ್ಲುವ ರೀತಿಗಳು 

4, ಕುದುರೆಗಳ ಓಟದ ಬಗೆ 


೯೬ ಅಭಿನವ ದಶಕುಮಾರ ಚರಿತೆ 


ಅಭಿನವದಶಕುಮಾರ ಚರಿತೆಯೊಳ್‌ 
ಮಗಧೇಶ್ವರ ಮಾಳವರಾಜ ಯುದ್ಧವರ್ಣನಂ 


ದಶಕುಮಾರೋದಯವರ್ಣನಂ ವಿದ್ಯಾಭ್ಯಾಸವರ್ಣನಂ 


ದ್ವಿತೀಯಾ ಶ್ಯಾಸಂ 


ಪಾದಕಮಲಗಳಲ್ಲಿ ಮದಿಸಿದ ದುಂಬಿಯಾದ ಮಧುಸೂದನನ ಮಗನಾದ ಸರಸಕವಿ 
ಚೌಂಡರಾಜನಿಂದ ವಿರಚಿತವಾದ ಈ ಅಭಿನವ ದಶಕುಮಾರ ಚರಿತೆಯಲ್ಲಿ ಮಗಧೇಶ್ವರ 
ಮಾಳವರಾಜ ಯುದ್ಧವರ್ಣನ, ದಶಕುಮಾರೋದಯ ವರ್ಣನ, ವಿದ್ಯಾಭ್ಮಾಸ ವರ್ಣನ 
ಇವನ್ನೊಳಗೊಂಡ ಎರಡನೆಯ ಆಶ್ವಾಸ ಮುಗಿಯಿತು. 


ತೃತೀಯಾಶ್ವಾ ಸಂ 


ಕಂ ಶ್ರೀವ:ನ್ಮಗಧಮಹೀ ರತಿ 
ಕಾಮಂ ರಿಪುರಾಜ ಮೌಳಿಮಾಣಿಕ್ಯ ರುಚಿ 
ಸ್ತೋಮಾಂಘಿದ್ವಿತಯಂ ನಿ 
ಸ್ಸೀಮದಿನೊಪ್ಪಿದನಭಂಗ ವಿಟ್ಮಲಭೃತ್ಯಂ ೧ 


ವ॥ ಅದಲ್ಲದೆ ಯುಂ 


ಮ ಸ್ತ॥ ನುತಸೇವಾಯಾತ ವೀರಾದ್ಭುತ ರಸ ಜಲದೊಳ್‌ ಚಾಮರಗ್ರಾಹಿಣೀ ಹ 
ಸ್ತತರಂಗ ಶ್ರೇಣಿಯೊಳ್‌ ಪಾಠಕಜಯಜಯ ಕೋಳಾಹಳಧಾ ನದೊಳ್‌ ಸ 
ನ್ನತನಾನಾಭೂಪ ಮೌಳಿವ್ರಜ ಸರಸಿಜದೊಳ್‌ ಬಂಧು ಸಂದೋಹ ಗಂಭೀ 
ರತೆಯೊಳ್‌ ಸೌಭಾಗ್ಯ ಶೋಭಾ ಪುಳಿನದೊಳೆಸೆದಂ ರಾಗದಿಂ ರಾಜಹಂಸಂ ೨ 


ವ॥ ಅಂತು ಸಕಲ ರಾಜಲೋಕಂಬೆರಸೊಡ್ಡೋಲಗಂ ಕೊಟ್ಟಿರ್ದು 


_ಚಂ8 ಸಮುಚಿತ ಯೌವನೇಭ ಮದಲೇಖೆಯೋ ಯೌವನ ಪುಷ್ಪ ಭೃಂಗ ಕಾ 
ಳಿಮವೊ ವಿಲಾಸಯೌವನ ಸುಧಾಕರ ಲಕ್ಷಿ ಯೊ ಪೇಟಕಿನಲ್‌ ಕರಂ 
ವಿಮಳಮುಖಾಬ್ದದೊಳ್‌ ಮೊಳೆವತುಪ್ಪುಲ ಮೀಸೆಯೊಳೊಪು ತಿರ್ಪ ವಿ 
ಕ್ರಮಯುತನಂ ನಿಜಾತ್ಮಸುತನಂ ಪದೆದೀಕ್ಷಿಸಿದಂ ನೃಪಾಲಕಂ ೩ 


೧. ಸಂಪದ್ಭರಿತವಾದ ಮಗಧ ಭೂಮಿಯೆಂಬ ರತಿಗೆ ಕಾಮನಾದ, ಶತ್ರುರಾಜರ 
ಕಿರೀಟಗಳ ಮಾಣಿ ಕ ಗಳ ಕಾಂತಿಯು ದಟ್ಟವಾಗಿ ಹರಡಿದ ಪಾದದ್ವಯಗಳುಳ್ಳೆ ಅಭಂಗ 
ವಿಟ್ಛಲನ ಸೇವಕನು ಅಸಮನಾಗಿ ೩ ಪ್ರಕಾಶಿಸಿದನಂ. ಅದೂ ಅಲ್ಲದೆ py ರಾಜಹಂಸ 
ಮಹಾರಾಜನು, ಪ್ರಸಿದ್ಧವಾದ ಸೇವೆ ಮಾಡಲು ಬಂದ ವೀರ! ಮತ್ತು ಅದ್ಭುತ ರಸ 
ಗಳಂಬ ಯು ಚಾಮರ ಹಿಡಿದು ಬೀಸುತ್ತಿದ್ದ ತರುಣಿಯರ ಕೆ ಗಳಂಬ ಅಲೆಗಳ 
ರ ಜಯ ಜಯ ಎಂಬ ಕೋಲಾಹಲ ಧ್ವನಿಯಲ್ಲಿ, ನಮಸ್ಕರಿಸಿದ 

ಗುಂಪೆಂಬ ಕಮಲದಲ್ಲಿ, ಬಂಧುಗಳ ಸಮೂಹದ ಗಂಭೀರತೆ 


ಯಲ್ಲಿ, ಹ ೦ಬ ಗಟ; ಸುವ ಮರಳರಾಶಿಯ ಮೇಲೆ, ರಾಗದಿಂದ ಪ್ರಕಾಶಿಸಿ 

ದನು. ಹೀಗೆ ಸಕಲ ರಾಜ ಸಮೂಹದಿಂದ ಕೂಡಿ ಓಲಗವನ್ನು ನಡೆಯಿಸುತ್ತಿದ್ದನು. 

೩. ವಿಮಲವಾದ ಮುಖ ಕಮಲದಲ್ಲಿ ಮೊಳೆಯುತ್ತಿದ್ದ ಮೃದುಳವಾದ ಮೀಸೆಯಿಂದ 

ಪ್ರಕಾಶಿಸುತ್ತಿದ್ದ ಪರಾಕ್ರಮಶಾಲಿಯಾದ ತನ್ನ ಮಗನನ್ನು ಸ ರಾಜನು ಮೆಚ್ಚಿಗೆಯಿಂದ 
ಅರೆ 


ಟಿಪಣಿ : 1. ಸೇವೆ ಮಾಡಲು ಬಂದ ವೀರರ ಅದ್ಭುತ ರಸವೆಂಬ ಜಲದಲಿ 2. ರಾಜರ 


೬ ಸ? 


ಶಿರಃ ಸವ Ne ಹ ಹವೆಂಬ ಕಮ ಲದಲ್ಲಿ, ಪ್‌ ಪದ್ಮ ದಲ್ಲಿ ರಾಜನಿಗೂ ಹಂಬಪಸಿ ಗೂ ಹೋಲಿಕೆ (ರಂ). 


1 


೯೮ ಅಭಿನವ ದಶಕುಮಾರ ಚರಿತೆ 


ವಗ ಅಂತರಸಂ ಕುಮಾರನಂ ನೋಡಿ ಯುವರಾಜಪಟ್ಟಕ್ಕೆ ಕಾಲವಾದುದೆಂದು ಮನ 
ದೊಳ೯್‌ ಭಾವಿಸಿ ಮಂತ್ರಿಗಳ್‌ವೆರಶು ಶುಭದಿನ ಶುಭ ಮುಹೂರ್ತದೊಳ* 


ಶಂ॥ ಕಂದರ್ಪಂಗದಟೇಟಿ ಮಂದಪವನಂ ಸಂತೋಪಮಂ ಹೇಣ ಮಾ 
ಕಂದಂ ಪೂಗುಡಿದೋಆಿಕ ಸಂತತವಸಂತಂ ಸೌಖ್ಯಮಂ ಬೀ ಸಾ 
ನಂದಂ ಮಂತ್ರಿಗಳಪ್ಪುದಾಯ್ತೆನೆ ಕುಮಾರಂಗಾರ್ಪಿನಿಂ ತನ್ನ ಪೆಂ 
ಪಿಂದಾರ್ಯಂ ಯುವರಾಜಪಟ್ಟಮನಲಂಪಿಂ ಕಟ್ಟಿ ದಂ ಭೂಭುಜಂ ೪ 


ವ॥ ಅಂತು ರಾಜಹಂಸಂ ರಾಜವಾಹನಂಗೆ ಯುವರಾಜ ಪಟ್ಟಮಂ ಕಟ್ಟಿ ದಶಕುಮಾ 
ರರಂ ದಿಗ್ವಿಜಯಕ್ಕೆ ಕಳಿಪಲೆಂದು 


ಮ॥ ದಿಗಿಭಂ ಘೀಟಿಕಿಡೆ ನಾಗಲೋಕದಹಿಗಳಬೆಂಡೇಟಿ್‌ ಭೂಭಾಗದೊಳ್‌ 
ಭಗಣಂಬೀಟಕಿ ಮರುತ್ತರಂಗಿಣಿ ಮಟಲ್‌ ತೋಜಿಲ್‌ ತುಲುಂಕಾಡೆ ಗೋ 
ತ್ರಗಿರಿವ್ರಾತಮಳುಂಕೆಗೆಟ್ಟು ನಡುಗಲ್‌ ಶ್ರೀರಾಜಹಂಸಾಜ್ಞೆಯಿಂ | 
ದೊಗೆದತ್ತಂದು ಸುವರ್ಣ ಕೋಣಹತಿಯಿಂ ಪ್ರಸ್ಥಾನ ಭೇರೀರವಂ ೫ 


ನೋಡಿದನು. : ಅವಳ ಎಳೆಮೀಸೆಯು, 'ಕಾಲೋಚಿತವಾದ ಯೌವನವೆಂಬ ಆನೆಯ 
ಮದೋದಕದ ಗೆರೆಯೋ |! ಯೌವನವೆಂಬ ಹೂವಿಗೆರಗಿದ ದುಂಬಿಗಳ ಕಪ್ಪೋ ! 
ವಿಲಾಸಯುಕ್ತವಾದ ಯೌವನವೆಂಬ ಚಂದ್ರನ ಕಳಂಕದ ಸೊಬಗೋ !-ಹೇಳು ಎಂಬಂತೆ 
ಕಾಣಿಸಿತು. ಎ॥ ಅಂತು ಅರಸನು ಕುಮಾರನನ್ನು ನೋಡಿ ಯುವರಾಜ ಪಟ್ಟಾಭಿಷೇಕಕ್ಕೆ 
ಇದು ಸಕಾಲವೆಂದು ಮನಸ್ಸಿನಲ್ಲಿ ಚಿಂತಿಸಿ ಮಂತ್ರಿಗಳೊಡನೆ ಶುಭದಿನ ಶುಭಮುಹೂರ್ತ 
ದಲ್ಲಿ ೪. ಕಾಮನಿಗೆ ಶೌರ್ಯವು ಹೆಚ್ಚಿತು. ಮಂದಮಾರುತವು ಸಂತೋಷವನ್ನು 
ಹೆಚ್ಚಿಸಿತು. ಸಿಹಿ ಮಾವಿನಮರವು ಹೂಗೊಂಚಲನ್ನು ತೋರಿಸಿತು. ಹೀಗೆ ಒಂದೇ 
ಸಮನೆ ವಸಂತ ಖುತುವು ಸೌಖ್ಯವನ್ನು ಹರಡಿತು. ಆನಂದದಿಂದ ಮಂತ್ರಿಗಳು ಆಗ 
ಬೇಕಾದುದು ಆಯಿತು ಎಂದು ಹೇಳಿದರು. ಇಂಥ ಸಮಯದಲ್ಲಿ ರಾಜನು ಕುಮಾರನಿಗೆ 
ವೈಭವದಿಂದ ತನ್ನ ಹಿರಿಮೆಗೆ ತಕ್ಕಂತೆ ಪ್ರೀತಿಯಿಂದ ಯುವರಾಜನ ಪಟ್ಟವನ್ನು ಕಟ್ಟಿ 
ದನು. ೫. ಆಗ ಶ್ರೀ ರಾಜಹಂಸನು ಅಪ್ಪಣೆ ಮಾಡಲು (ಡಂಗುರ ಸಾರುವವರ) 

ನ್ನದ ಕೋಲುಗಳ ಬಡಿತದಿಂದ ಪ್ರಯಾಣ ಕಾಲದಲ್ಲಿ (ಯುದ್ಧಕಾ ಗಿ) ಭೇರಿಗಳು 
ಸದ್ದು ಮಾಡಿದುವು. ಅದರಿಂದ ದಿಗ್ಗಜಗಳು ಫೀಳಿಟ್ಟುವು. ನಾಗಲೋಕದ ಸರ್ಪಗಳು 
ಬಲಗುಂದಿದುವು. ನೆಲದ ಮೇಲೆ ನಕ್ಷತ್ರಗಳು ಉದುರಿದುವು. ದೇವಗಂಗೆಯು ತುಳುಕಿ 
ಮಳಟದಿಣ್ಣೆಗಳು ಎದ್ದು ತೂರಿದುವು. ಕುಲ ಪರ್ವತಗಳು ವಶತಪ್ಪಿ ನಡುಗಿದುವು, 


ತೃತೀಯಾಶ್ವಾಸಂ ೯೯ 


ವ॥ ಅಂತು ಪ್ರಯಾಣಭೇರಿಯಂ ಪೊಯಿಸಿ 
ಮ॥ ಗುಡಿಗುಡಾರಂ ಪಟಂ ಕೊಟ್ಟಿಗೆ ಪೆಗಲ್ವೊಅಕ ಪೆರ್ಬಂಡಿಗಳ್‌ ಪೆಂಪುವೆತ್ತಂ 
ಗಡಿ ನಾನಾವಸ್ತ್ರರತ್ನಾಭರಣವಿತತಿ ವೈದ್ಯರ್‌ ಪೊಲಂ ಬಲ್ಲವರ್ಗಳ್‌ 
ಬಿಡ: ವಾಣಕ್ಕಾಪ್ತವರ್ಗಂ ಸಹಿತವನಿಪನುಂ ಸೇನೆಯಂ ಕೊಟ್ಟು ,ತೇಜಂ 
ಬಡೆ ಬಲ್‌ ತತ್ಪುತ್ತರಂ ದಿಗ್ವಿಜಯಮನೆಸಗಲ್‌ ಕೂರ್ತು ಬೀಲ್ಕೊಟ್ಟನಾಗಳ್‌ 
ವ॥ ಮತ್ತಂ 3 


ಕಂ8 ಕರಿತುರಗರಥ ಪದಾತಿಯ 
ನರಸಂ ನಲವಿಂ ಕುಮಾರಕರ್ಗಿತ್ತು ದಿಶಾಂ 
ತರಮಂ ಜಯಿಸಿಮೆನುತ್ತಾ 
ದರದಿಂ ಬೀಟ ್ಯೊಟ್ಟ ನಾರ್ಪಿನಂ ಶುಭದಿನದೆೊಳ್‌ ಹ 


ವ॥ ಅಂತು ಬೀಟಕ್ಕೊಡಲ್‌ ದಶಕುಮಾರರನೇಕ ಸೇನಾಸಮನ್ವಿತ೦್‌ ಶುಭಶಕುನದಿಂ 
ಪೊಟಿಮಟು ಹ ಬರ್ಪಾಗಳ್‌ 
ಇದು ದಲ್‌ ದಿಗ್ವಿಜಯಕ್ಕುಪಕ್ರಮಮೆನಲ್‌ ಸೇನಾ ಪದೋದ್ಧೂತ ಧೂ 
ಳಿ ದಿನಾಧೀಶ್ವರ ರಾಜಮಂಡಲಮನಾರ್ಷಿಂ ಮುತ್ತಿಬೆಂಕೊಂಡು ನೀ 


ರದಮಾರ್ಗಕ್ಕಿರದೆತ್ತಿ ಧೂಳಿಮಯವಾಗಲ್‌ ಮಾಡಿ ಬಲ್ಬಿಂ ವಿಯ 
ನ್ನದಿಯಂ ಪೂಟ್ಜು ಅ ಸತ್ಯಲೋಕದೊದವಂ ಮೀಜೀತ್ತಗುರ್ಬಪ್ಸಿನಂ ೮ 


ವ! ಹಾಗೆ ಪ್ರಯಾಣ ಸೂಚಕವಾದ ಭೇರಿಯನ್ನು ಹೊಯ್ಸಿ ೬. ಬಾವುಟ, ಡೇರೆ, 
ಬಟ್ಟೆ (ಗೋಣಿತಟ್ಟು ಇತ್ಯಾದಿ) ಕೊಟ್ಟಿಗೆ ಕಟ್ಟಲು ಬೇಕಾದ ಪದಾರ್ಥಗಳ 
ದೊಡ್ಡ ಹೊರೆ, ದೊಡ್ಡ ಬಂಡಿಗಳು, ದೊಡ್ಡ ದೊಡ್ಡ ಅಂಗಡಿಗಳು, ನಾನಾ ವಿಧ 
ಗಳಾದ ವಸ್ತ್ರ ಮತ್ತು ರತ್ನಾಭರಣಗಳ ಸಮೂಹ, ವೈದ್ಯರು, ದಿಕ್ಕು (ದಾರಿ ಮತ್ತು 
ಸ್ಥಳ) ಬಲ್ಲವರು. ಸೇನೆಯನ್ನು ನಿಲ್ಲಿಸುವ ಸ್ಥಳಕ್ಕೆ ಬೇಕಾದ ಆಪ್ತ ಜನರ ವರ್ಗ ಇವು 
ಗಳಿಂದ ಕೂಡಿದ ಸೇನೆಯನ್ನು ಸಹಾಯಕ್ಕೆ ಕೊಟ್ಟು ರಾಜನು ಆ ಕುಮಾರರನ್ನು ಪರಾ 
ಇಟ್ಟಿ Fe ದಿಗ್ಗಿ ಜಯ ಮಾಡುವುದಕ್ಕಾಗಿ + ಕಳುಹಿಸಿದನು. 
ವ॥ ಮತ್ತು ೭. ಆನೆ ಕುದುರೆ ರಥ ಪದಾತಿಗಳನ್ನು ರಾಜನು ಪ್ರೀತಿಯಿಂದ ಕುಮಾರರಿಗೆ 
ಕೊಟ್ಟನು. "ದಿಗ್ಭಾ 'ಗಗಳನ್ನೆಲ್ಲ ಗೆಲ್ಲಿರಿ' ಎಂದು ಹೇಳುತ್ತಾ ಶುಭ ದಿನದಲ್ಲಿ ಆದರದಿಂದ 
ಕೋಲಾಹಲ ಧ್ವನಿಯ ನಡುವೆ ಅವರನ್ನು ಕ ನು. ವ॥ ಹಾಗೆ ಬೀಳ್ಕೊಡಲು 
ಶುಭಶಕುನಗಳಾದವು. ದಶಕುಮಾರರು`ಸೇನಾಸಹಿ ಹ 

೮. ಇದು ಬಗ್ಗಿ ಜಯಕ್ಕೆ ಪ್ರಾರಂಭವೆನ್ನುವಂತೆ ಸೇನೆಯ ಪಾದಗಳಿಂದ ಮೇಲೆ ಲೆದ್ದಧೂಳು 
ಸೂರ್ಯ ಚಂದ ಮಂಡಲಗಳನ್ನಬ್ಬರಿಸುತ್ತಾ ಮುತ್ತಿತ್ತು. ಹಿಂದೆಯೇ ಮೇಘ ಮಂಡ 
ಲಕ್ಕೂ ಮೇಲೇರಿ ಆಪ ; ದೇಶವನ್ನೇ ಲ. ಧೂಳಿಮಯವಾಗಿಮಾಡಿತು, ತನ್ನ ಬಲುಹಿನಿಂದ 


ಗ ಎ ಎಲಿ ೨ 
ಗಂ | Ma eh Pu ಹೂತು ಹಾಕಿತು. ಅ J ಭಯವಾ `ಖರಿಕಫಿ ಸತ್ಯಲೋಕದವರೆಗೂ 


೧೦೦ ಅಭಿನವ ದಶಕುಮಾರ ಚರಿತೆ 


ಚಂ॥ ಸುರಹತಿಬೆಚ್ಚಲಗ್ನಿ ಸೆಡೆಯಲ್‌ ಯಮನಳ್ಳಿರಲುಗ್ರ ರಾಕ್ಷಸಂ 
ದೊರೆಗೆಡಲಬ್ಬಿಪಂ ಬೆದಜಲೇಣಧರಂ ನಡೆಗುಂದಲೆಯ್ದೆ ಕಿ 
ನ್ನರಪತಿ ಬಳ್ಳಲೀಶನತಿಭೀತಿಯೊಳೊಂದಿರೆ ದಿಗ್ಗಜಕ್ಕೆ ಭೀ 
ಕರಮೆನೆ ರಾಜವಾಹನನೃಪಂ ನಡೆಗೊಂದೆಡೆಯೊಳ್‌ ನಿರಂತರಂ ೯ 


ಕಂ॥ ಹಟುಭಟ ಪದೋತ್ಮಧೂಳೀ 
ಪಟಳಂ ಕವಿದಂಧಕಾರಮಂ ಪುಟ್ಟಿಸೆ ವಿ 
ಸ್ಫುಟಮಕುಟರತ್ನ ರುಚಿಯಿಂ 
ಕಟಕಂ ನಡೆಗೊಂಡುದಖಿಳಧಾತ್ರೀಪತಿಯಾ ೧೦ 


ವ॥ ಅಂತು ನಡೆಗೊಂಡು ತನ್ನ ರಾಜ್ಯ ಮಂ ಕಳೆದು ಹೇಮಕೂಟದ ತಳ್ಳಲ ಮಧ್ಯ 
ಸಾ ನದೊಳ್‌ ಬೀಡಂ ಬಿಟೊಡೊ rei ಕುಳಿ ರ್ದಾಗಳ 
ಛಿ ಗಿ ಇ ಟಿ ಲ) 


ಚಂ8 ನೊಸಲೊಳಗಿಟ್ಟ ಚೆಲ್ವತಿಲಕಂ ಪಿಡಿದಗ್ಗದ ಸೇಡುಗೋಲ್‌ ಏಲಂ 
ಬಿಸುವುಪವೀತಮೆಲ್ಬ ಬಿಜುಗಾಯದ ಡೋರೆಯೆಳಲ್ವ ಧೋತ್ರಮೇ 
ಅಸಿದೆಡಗೈಯ್ಯ ಬಿಲ್‌ ಬೆರಳದರ್ಭೆ ಮಹಾದ್ಭುತಮಂ ಮನಕ್ಕೆ ಸೂ 
ಚಿಸಲತಿ ಸಂಭ್ರಮಂಬೆರಸು ಬಂದನದೊರ್ವಸಮಂ ದ್ವಿಜಾಧಮಂ ೧೧ 


ಮೀರಿ ಹಬ್ಬಿತು. €. ರಾಜವಾಹನನು ಸೇನೆಯೊಡನೆ ನಡೆದು ಹೋದ ಪ್ರದೇಶದಲ್ಲಿ 
ಇಂದ್ರನು ಬೆಚ್ಚಿ ಬಿದ್ದನು, ಅಗ್ನಿಯು ಹೆದರಿದನು, ಯಮನು ಅಳುಕಿದನು, ನಿಯತಿಯು 
ತನ್ನ ಸಮತ್ವವನ್ನು ಕಳೆದುಕೊಂಡನು, ವರುಣನು ಬೆದರಿದನು, ವಾಯುವು ಬೀಸಲಿಲ್ಲ, 

ಕುಬೇರನು ವಿಶೇಷವಾಗಿ ಹೆದರಿ ಬಗ್ಗಿ ದನು, ಈಶನು ಅತಿ ಭೀತಿ ಹೊಂದಿದನು. ದಿಗ್ಗ 

ಜಗಳು ಹೆದರಿಬಿಟ್ಟವು, ೧೦. ಸೈ ನಿಕರ ಕಾಲುಗಳಿಂದೆದ್ದ ಧೂಳಿನ ಗುಂಪು ಎಲ್ಲೆ ಡಿ 
ಕವಿದು ಕತ್ವಲೆಯನ್ನುಂಟುಮಾಡಿತು. ಆಗ ಅವರ ಸ್ಟುಟವಾದ ಕಿರೀಟದ ರತ್ನ ಕಾಂತಿಯ 
ಬೆಳಕಿನಲ್ಲಿ ರಾಜನ ಸೇನೆಯು ನಡೆದು ಹೋಯಿತು. ವ॥ ಹಾಗೆ ಪ್ರಯಾಣಮಾಡಿ 
ತನ್ನ ರಾಜ್ಯವನ್ನು ಕಳೆದು ಹೇಮಕೂಟ ಪರ್ವತದ ತಪ್ಪಲ ಮಧ್ಯ ಪ್ರದೇಶದಲ್ಲಿ 
ಬೀಡನ್ನು ಬಿಟ್ಟು ಒಡ್ಡೋಲಗವನ್ನು ನಡೆಯಿಸುತ್ತಿದ್ದನು. ಆಗ ೧೧. 'ಹಣೆಯಲ್ಲಿ 
ಸುಂದರವಾದ ತಿಲಕ, ಕೆ ಯಲ್ಲಿ ಸೇಡು. ತೀರಿಸಿಕೊಳ್ಳಲು "ಸಹಾಯಕವಾದ ಶ್ರೇಷ್ಠವಾದ ' 
ಬಾಣ ?, ಉದ್ದಕ್ಕೆ ನೇತಾಡುತ್ತಿದ್ದ ಜನಿವಾರ, ಉಬ್ಬಿದ ದೊಡ್ಡ ಗಾಯಗಳ ಡೊಗರು 
(ಕಲೆ) ನೆಲದಲ್ಲಿ ಎಳೆಯುತ್ತಿರುವ ಪಂಚೆ, ಎಡಗೈಯಿಗೇರಿಸಿದಬಿಲ್ಲು, ಬೆರಳಿನಲ್ಲಿ 
ದರ್ಭೆಯ ಪವಿತ್ರ, ಇವುಗಳಿಂದ ನೋಡುವವರ ಮ ನ ನಲ್ಲಿ ಅದ್ಭು ತ್ರ ಭಾವವನ್ನು ಟು 


ತೃತೀಯಾಶ್ಚಾ ಸಂ ೧೦೧ 


ವ॥ ಅಂತೊರ್ಬಬ್ರಾಹ್ಮಣಂ ಬಂದು ಮಂತ್ರವಿಲ್ಲದಕ್ಷತೆಯಂ ಕೊಟ್ಟೊಡೆ ಇದೇನೈ 
ವಿಪರೀತವೇಷಮೆಂದಾತನಂ ರಾಜವಾಹನಂ ಕೇಳ್ವುದುಮಾತನಿಂತೆಂದಂ 


ಮ ಸ್ರ॥ ಅಜುನೀರ್ವಳೃಂ ನೆಟಿಲ್ಲುಂದಿದ ತರುನಿಚಯಂ ಧೂಳಡರ್ದುರ್ಬಿನಿಚ್ಚಂ 
ಪಟಕಿಗೆಟ್ಟಿರ್ಪಾಸೆ ನಿಶ್ಚೇಷೆ ಕ್ರಯ ತನುವನಿಶಂ ಬೋಧನಾಧ್ಯಾನವೇನುಂ 
ಮಜದುಂ ಮಾಡಲ್ಮನಂಬಾರದ ಬಗೆಮಿಗೆ ಸರ್ವೋರ್ವಿಯೊಳ್‌ಕೂಡೆನೋಡಲ್‌ 
ಬಜನಾಗಲ್‌ ಪಾರ್ವರಾಗಲ್‌ ಕೆಲಬರೊಲೆದರಣ್ಯಕ್ಕೆ ಪಕ್ಕಾಗಿ ಬಂದರ್‌ ೧೨ 


ವ॥ ಅಂತು ಬಜಿನಜಕಿಯಟ್ಟೆ ಕಂದಮೂಲ ಫಲಂಗಳಂ ಮೆಲ್ಲು ಜೀವಿಪೆವೆಂದು ಕೆಲಂ 
ಬರ್‌ ಬ್ರಾಹ್ಮಣರೊಡಗೂಡಿ ಶಿಶುವಾಗಿರ್ದೆನ್ನನೆತ್ತಿಕೊಂಡೆಮ್ಮ ತಾಯ್ತುಂದೆಗಳರಣ್ಯಕ್ಕೆ ಬಂದು 


ಕಂ॥ ಮಾತಂಗವೈರಿ ಸತ್ವಂ 
ಮಾತಂಗಕನೆಂಬನಿರ್ಪನಾವನದೊಳೀ ಮ 
ತ್ತಾತನ ಪೆಸರಿಟ್ಟುಂ ಮ 
ತ್ತಾತಂ ಪೊರೆದೆನ್ನನೊಲ್ಲು ನರಪತಿತನಯಾ ೧೩ 


ವ॥ ಅಂತು ಪೆಸರಿಡಲಾ ಮಾತಂಗಕನೆಮ್ಮೆಲ್ಲರ್ಗಲ್ಪ ಜೀವನೋಪಾಯಮಂ ಮಾಡು 
ತಿರ್ಪನ್ನಂ ಕೆಲವುದಿನದಿಂ ಮೇಲೆ 


ಮಾಡುತ್ತಾ ಒಬ್ಬ ಬ್ರಾಹ್ಮಣಾಧಮನು ಬಂದನು. ವ॥ ಹಾಗೆ ಬಂದ ಬ್ರಾಹ್ಮಣ 
ನೊಬ್ಬನು ಮಂತ್ರವಿಲ್ಲದೆ ಅಕ್ಷತೆಯನ್ನು ಕೊಟ್ಟನು. ಆಗ ರಾಜವಾಹನನು "ಇದೇನು? 
ಬ್ರಾಹ್ಮಣ ವಿರುದ್ಧವಾದ ವೇಷ?' ಎಂದು ಅವನನ್ನು ಕೇಳಿದನು. ಅದಕ್ಕೆ ಅವನು 
ಗೆ ಹೇಳಿದನು. ೧೨. “ಜಲಪ್ರವಾಹಗಳು ಬತ್ತಿದುವು. ಮರಗಳ ಗುಂಪು ಒಣಗಿ 
ನೆರಳನ್ನು ಕೊಡುತ್ತಿಲ್ಲ. ಎಲ್ಲೆಲ್ಲೂ ಧೂಳು ಹೆಚ್ಚಿ ಹರಡಿ, ಸಂಚರಿಸುವ ಆಸೆಯಿಲ್ಲ. 
ಶರೀರದಲ್ಲಿ ಚಲನೆಯೇ ಇಲ್ಲ. ಬೋಧನೆ ಅಧ್ಯಾಪನ ಇವೇನನ್ನೂ ಮರೆತೂ 
ಮಾಡಲು ಮನಸ್ಸು ಬಾರದು. ಅದಕ್ಕೆ ಕಾರಣ ಬರಗಾಲ. ಹೀಗೆ ಭೂಮಿಯಲ್ಲೆಲ್ಲಾ 
ಬರಗಾಲವು ಹರಡಿತು. ಆಗ ಕೆಲವು ಬ್ರಾಹ್ಮಣರು ಕಾಡನ್ನು ಅರಸಿಬಂದರು. 
ವ॥ ಹಾಗೆ ಬರಗಾಲವು ಹೊಡೆದಟ್ಟಲು ಗೆಡ್ಡೆ ಗೆಣಸು ಹಣ್ಣುಗಳನ್ನು ತಿಂದು 
ಬದುಕುವೆವು ಎಂದು ಯೋಚಿಸಿ, ಕೆಲವರು ಬ್ರಾಹ್ಮಣರ ಜೊತೆ ಸೇರಿ ನನ್ನ 
ತಾಯಿತಂದೆಗಳು ಶಿಶುವಾಗಿದ್ದ ನನ್ನನ್ನು ಎತ್ತಿಕೊಂಡು ಕಾಡಿಗೆ ಬಂದರು. ೧೩. 
ರಾಜಕುಮಾರನೆ ! ಆ ಕಾಡಿನಲ್ಲಿ ಸಿಂಹದಂತೆ ಪರಾಕ್ರಮಿಯಾದ ಮಾತಂಗಕನೆಂಬವನೊಬ್ಬ 
ನಿದ್ದನು. ನನ್ನ ತಂದೆಯು ನನಗೆ ಆತನ ಹೆಸರನ್ನಿಟ್ಟು ಪ್ರೀತಿಯಿಂದ ಬೆಳೆಯಿಸಿದನು. 
ವ॥ ಹಾಗೆ ಹೆಸರಿಡಲು ಆ ಮಾತಂಗಕನು ನಮಗೆಲ್ಲ ಸ್ವಲ್ಪ 


ಸಹಾಯವನ್ನು ಮಾಡುತ್ತಿದ್ದನು. ಹಾಗೆ ಕೆಲವು ದಿನಗಳು ಕಳೆದವು, ಅಮೆಲೆ 


w 


೨ _ 
ಜೀವಿಸಲು 


೧೦೨ ' ಅಭಿನವ ದಶಕುಮಾರ ಚರಿತೆ 


ಮ॥ ಜನಕಂ ಮಾತೆ ಸಹೋದರರ ಕುಲಜರಾಪ್ತರ್‌" ಬಂಧುಗಳ್‌ ಸಂತತಂ 
ವನವಾಸವ್ಯಥೆಯಿಂದವರ್‌ ಮಡಿದರಾನೀ ಬೇಡರೊಳ್‌ ಕೂಡಿ ಕಾ 
ನನದೊಳ್‌ ಬೇಂಟೆಯನಾಡಿ ಕಳ್ಲಿಆ್‌ದು ದುಷ್ಕರ್ಪುಕ್ಕೆ ಪಕ್ಕಾದ ಜೀ 
ವನದಿಂದಿರ್ದಪೆನುರ್ವರಾಧಿಪತಿ ಕೇಳ ಸಂಸರ್ಗಮೇಗೆಯ್ಯದೋ ೧೪ 


ವ॥  ಎಂದಾದ್ವಿಜಾಧಮಂ ಪೇಟಕ್ಟೊಡೆ ಮತ್ತಮರಸನನಿತುಂ ಗಾಯದ ಕಲೆಗೆ ಕಾರಣ 
ಮೇನೆಂದು ಕೇಳಲಾತನಿಂತೆಂದಂ 


ಕಂ॥ ನೆರೆದಿರ್ದ ಪುರವನಿಟ್‌ ಯಲ್‌ 
ಕಿರಾತಪತಿ ಪೋಹ ಪದದೊಳಿದಿರೊಳ್‌ ಪಾರ್ವಂ 
ಬರುತಿರ್ದನೊರ್ಬನಾತನ 
ನರವರಿಸದೆ ಕೊಲ್ಹೆವೆಂದು ಮುತ್ತಿದ ಪದದೊಳ್‌ ೧೫ 


ಗೋವಿಂಗಂ ಪಾರ್ವಂಗಂ 

ಸಾವಡಸಲ್‌ ತನ್ನ ಜೀವದಾಸೆಯನುಟಕಿದೊ 

ಲ್ಟಾ ವಂ ಕಾದಪನಾತಂ 

ಕೈವಲ್ಯಾಂಗನೆಯಕಾಂತನಪ್ಪನಮೋಘಂ | ೧೬ 


೧೪. ತಂದೆ, ತಾಯಿ, ಸಹೋದರರು, ನಮ್ಮ ಕುಲದಲ್ಲಿ ಹುಟ್ಟಿದ ಅಪ್ತರು, ಬಂಧುಗಳು 
ಎಲ್ಲರೂ ವನವಾಸದ ಕಷ್ಟದಿಂದ ಸತ್ತುಹೋದರು. ನಾನು ಈ ಬೇಡರ ಜೊತೆ ಸೇರಿ 
ಕೊಂಡು, ಕಾಡಿನಲ್ಲಿ ಬೇಟೆಯಾಡುತ್ತಾ ಕಳುವು ಮಾಡುತ್ತಾ ಇರಿದು ಕೊಲ್ಲುತ್ತಾ 
ದುಷ್ಕರ್ಮಕ್ಕೆ ಗುರಿಯಾಗಿ ಜೀವನ ನಡೆಯಿಸುತ್ತಿದ್ದೇನೆ. ಮಹಾರಾಜನೆ ! ಕೇಳು! 
(ದುಷ್ಟರ) ಸಹವಾಸವು ಏನು ತಾನೇ ಮಾಡಿಸದು? ವ॥ ಎಂದು ಆ ದ್ವಿಜಾಧಮನು 
ಹೇಳಲು ಅರಸನು “ಅಷ್ಟು ಗಾಯಗಳ ಕಲೆಗೆ ಕಾರಣವೇನು' ಎಂದು ಅವನನ್ನು ಪ್ರಶ್ನಿಸಿ 
ದನು. ಅದಕ್ಕೆ ಆತನು ಹೀಗೆ ಹೇಳಿದನು. ೧೫. ಸಂಪದ್ಭರಿತವಾದ ಪಟ್ಟಣದವರನ್ನು 
ಇರಿಯುವುದಕ್ಕಾಗಿ ಬೇಡರ ಗುಂಪು ಹೋಗುತ್ತಿರುವಾಗ ಎದುರಾಗಿ ಒಬ್ಬ ಬ್ರಾಹ್ಮಣನು 
ಬರುತ್ತಿದ್ದನು. ಅವರಾಗ ತಡಮಾಡದೆ ಕೊಲ್ಲುವೆವೆಂದು ಆತನನ್ನು ಮುತ್ತಿದರು. 
`` ಆಗ, ೧೬. ಗೋವಿಗೂ ಬ್ರಾಹ್ಮಣನಿಗೂ ಸಾವು ಒದಗಿದ ವೇಳೆಯಲ್ಲಿ ತನ್ನ ಜೀವನದ 
ಆಸೆಯನ್ನೂ ತೊರೆದು ಯಾವನು. ಅವರನ್ನು ರಕ್ಷಿಸುತ್ತಾನೆಯೋ ಅವನು ಮೋಕ್ಷ 
ಕಾಂತೆಗೆ ಕಾಂತನಾಗುವನು (ಮುಕ್ತಿಯನ್ನು ಪಡೆಯುವನು,) ಎಂಬ ನೀತಿಯನ್ನು ಕೇಳಿ 
ತಿಳಿದಿದ್ದೆ ನಾದುದರಿಂದ ನಾನು ಅವನನ್ನು ಕೊಲ್ಲಲು ಬಿಡಲಿಲ್ಲಿ. ಜೊಯಲ್ಲುವರ ಮೇಲೆ 
' ಬಿದ್ಧೆನು. ಆಗ ಅವರು ಆತನನ್ನು ಬಿಟ್ಟು ನನ್ನನ್ನೇ ಇರಿಯಲು ನಾನು ಪ್ರಾಣ ಕಳೆದು 


ತೃತೀಯಾಶ್ವಾಸಂ ೧೦೩ 


ವ8 ಎಂಬುದಂ ಕೇಳ್ದಚಿಕವೆನಪು ದಟಂದಾತನಂ ಕೊಲಲೀಸದೆ ಮೇಲೆ ಬಿರ್ದೊಡಾ 
ತನಂ ಬಿಟ್ಟೆ ಕೈ ನ್ನನಿಜಕಿಯಲಾಂ ಗತಜೀವಿತನಾಗೆ 


ಮ॥ ಸಲೆಕಾಯ್ದುರ್ಕಿನ ದಾರೆಯಂ ಬಿಡು ನವದ್ಗಾ ಎರಂಗಳೊಳ್‌ ಕಾಯ್ದ ಕಾ 
ವಲಿಯೊಳ್‌ ಕುಳ್ಳಿರಿಸೊಯ್ದು ಬಾಲವುಟುವುಂ ಕೀವಾಗಿ ತೀವಿರ್ದ ಸೀಂ 
ಬುಟುವುಂ ಬಾಯ್ಗೆ ನೂಂಕು ಪಾಕುಳದೊಳೇಅಲ್ಹೋರು ಶಸ್ತ್ರಾಸ್ತ್ರದು 
ಯ್ಯಲೆಯಂ ಕೊಯ್‌ಕೊಣಿಹಯೆಂಬ ಕಾಲಯಮನಂ ಕಂಡೆಂ ಧರಾಧೀಶ್ವರಾ ೧೭ 


ಕಂ॥  ಪಂಚಮಹಾಪಾತಕಿಯಂ 
ವಂಚಕನಂ ನುಡಿದು ಪುಸಿವನಂ ಸಂಗರದೊಳ೪* 
ಹಿಂಚುವನಂ ಪುಟುಗೊಂಡದ 
ಸಂಚದೊಳಿಕ್ಕಾವಕಾಲಮೇಟದ ತೆಣಿದಿಂ ೧೮ 


ವ8 ಎಂಬ ಘೋರಮುಖನಪ್ಪ ಕಾಲನ ಸಮೀಪಕ್ಕಾಂ ಪೋಗಲಾತನೆನ್ನಂ ನೋಡಿ 


ಕೆಂ ಈತಂ ಬ್ರಾಹ್ಮಣನಂ ಕಾ 
ದಾತಂ ಕೃತಕೃತ್ಯನೀತನಂ ತಂದವರಾರ್‌ 
ಭೂತಳಕೆ ಪೋಗೆನುತ್ತುಂ 
ಪ್ರೇತೇಶಂ ಮಗುಳ್ಹು ಕಳುಪಿದಂ ಪದೆದೆನ್ನಂ ೧೯ 


ಕೊಂಡೆನು. ೧೭. “ಚೆನ್ನಾಗಿ ಕಾಯಿಸಿದ ಉಕ್ಕಿನ ದ್ರವದ ಧಾರೆಗಳನ್ನು ಶರೀರದ 
ಒಂಭತ್ತು ರಂಧ್ರಗಳಿಗೂ ಸುರಿ. ಕರೆದುಕೊಂಡು ಹೋಗಿ ಕಾದ ಕಾವಲಿಯ ಮೇಲೆ 
ಕುಳ್ಳಿರಿಸು ಬಾಲದ ಹುಳುಗಳನ್ನೂ ಕೀವಾಗಿ ತುಂಬಿದ್ದ ಕೀವಿನ ಹುಳು 
ಗಳನ್ನು ಬಾಯಲ್ಲಿ ಹಾಕು. ಪ್ರಾಕಾರದ ಮೇಲಿನಿಂದ ನೂಕು. ಪ್ರಾಕಾರದ 
ಮೇಲೇರಿದರೆ ಶಸ್ತ್ರಾಸ್ತ್ರಗಳ ಉಯ್ಯಾಲೆಯನ್ನು ಏರಿಸು. ಕೊಯ್‌ ಕತ್ತರಿಸು” 
ಎಂದು ಹೇಳುತ್ತಿದ್ದ ಕಾಲಯಮನನ್ನು, ಮಹಾರಾಜನೆ ! ಕಂಡೆನು. ೧೮. “ಪಂಃ 
ಮಹಾ ಪಾತಕಗಳನ್ನು ಮಾಡಿದವನನ್ನೂ, ವಂಚಿಸಿದವನನ್ನೂ ಮಾತು ಕೊಟ 
ಸುಳ್ಳು ಹೇಳಿದವನನ್ನೂ, ಯುದ್ಧದಲ್ಲಿ ಹೆದರಿ ಹಿಮ್ಮೆಟ್ಟಿ ಕೈ ದವನನ್ನೂ ಮುಂದೆಂದೂ 
ಎದ್ದು ಬರದ ಹಾಗೆ ಹುಳುಗಳ ಕೊಂಡಗಳಲ್ಲಿ ಹಾಕು” ವ ಹೀಗೆ ಹೇಳುತಿ 
ಭಯಂಕರವಾದ ಮುಖವುಳ್ಳ ಯಮನ ಹತ್ತಿರಕ್ಕೆ ಹೋದೆನು, ಆಗ ಆತನು ನ 
ನೋಡಿ. ೧೯. “ಇವನು ಬ್ರಾಹ್ಮಣನನ್ನು ಕಾಪಾಡಿದವನು. ಕರ್ತವ್ಯ್ಮವನ 


ಪುಣ್ಯಶಾಳಿ, ಈತನನ್ನು ಇಲ್ಲಿಗೆ ತಂದವರು ಯಾರು ?, ಮತ್ತೆ ನೀನು 


೧೦೪ ಅಭಿನವ ದಶಕುಮಾರ ಚರಿತೆ 


ವ. ಅಂತಾ ಯಮನೆನ್ನಂ ಕಳುಪಲ್‌ ಆಂ ಬರ್ಪಾಗಳ ಮುಂದೆ ನಾಂ ಕಾದ ಬಾಹ್ಮಣ 
ನೆನ್ನ ಕಳೇವರಮಂ ಸಂಸ್ಕರಿಸಲೆಂದಿರ್ಸಾಗಳ್‌ 


ಕಂ॥ ಗಣನೆಗರಿದೆನಿಪ ದುಷ್ಕೃತ 
ಗಣವಂ ಪರಿಹರಿಸುವಿಷ್ಟ ದೈವಕ್ಕೆ ಸಲ 
ಕ್ಷಣಭಜನೆಯೆಸೆಯೆ ದಂಡ 
ಪ್ರಣತಂ ತಾನಾದನೇಲ್ವಿತೆಜದಿಂದೆಟಕ್ಕಿಂ ೨೦ 


ವ॥ ಅಂತಾನೆಟ್ಲುದಂ ಕಂಡಾಬ್ರಾಹ್ಮಣಂ ತನಗೆ ಪ್ರಾಣವಿರ್ಮಡಿಸಿದಂತೆ ಸಂತಸಂ ಬ 
ಟ್ಟಾತನೆನ್ನಂ ಮನೆಗೆ ಕೊಂಡೊಯ್ದು ಶಸ್ತ್ರಹತಿವ್ರೈೆಣಮಂ ಮಾಣಿಸೆ ಬಲಕ್ಕೆ ನಾಂ ಪೋದಪೆನೆನೆ 
ಮತ್ತಂ ಕಿಜದುದಿನಮಿರಿಸಿಯಾತನಿಂ ಮಂತ್ರೋಪದೇಶಮಂ ಕೈಯ್ಕೊಂಡು ಆತನಂ ಕಳುಪಿ 
ಬಟಿಕ್ಕೆನಗೆ ವೈಠಾಗಂ ಪುಟ್ಟಲೀ ಹೇಮಕೂಟಪ್ರದೇಶಕ್ಕೆ ತಪಂಬಡಲ್‌ ಬಂದಿರ್ದಪೆಂ. 
ಇನ್ನೇಕಾಂತದೊಳೊಂದು ಕಾರ್ಯಮಂ ಪೇಟ್ಟಿಪೆನೆನಲರಸಂ ವಿಸ್ಮಯಂಬಟ್ಟು ಏಕಾಂತಮಂ 
ಬಟಿಿಕಪೇಟಿಂದಾತನಂ ಕಳುಪೆ 

ಮ ॥ ದಿನಯಾತ್ರಾನಿಗಮಕ್ರಮಕ್ಕೆ ವಿಷಮಂ ಸಪ್ತಾಶ್ಚಮಿನ್ನೊಂದು ವಾ 
ಹನಮಂತಂದು ಸಮಂತುರಂಗಮೆನಿಪಂತಾಂ ಮಾಟಕ್ಕೆನೆಂಬೊಂದು ಭಾ 
ವನೆಯಿಂದುತ್ಸವರಾಗಮಂ ತಳೆದು ಸೂರ್ಯಂ ಶಶ್ವಿಮಾಂಬೋಧಿಯಂ 
ಮನಮೊಲ್ಸೆಯ್ದಿ ದನೆಂದು ಬಣ್ಣಿಸೆಜಗಂ ಚೆಲ್ವಾಯ್ತು ಸಂಧ್ಯಾಗಮಂ ೨೧ 

ಹೋಗು” ಎಂದು ಹೇಳಿ ಯಮನು ನನ್ನನ್ನು ಮೆಚ್ಚೆ ಮತ್ತೆ ಕಳುಹಿಸಿದನು. ವ॥ ಹಾಗೆ 
ಆ ಯಮನು ನನ್ನನ್ನು ಕಳುಹಿಸಲು, ಬರುತ್ತಾ ಮುಂದೆ ನಾನು ಕಾಪಾಡಿದ ಬ್ರಾಹ್ಮಣನು 
ನನ್ನ ಶರೀರವನ್ನು ಸಂಸ್ಕರಿಸಲು ಯತ್ನಿಸುತ್ತಿದ್ದುದನ್ನು ಕಂಡೆನು. ಆಗ, ೨೦. ಲೆಕ್ಕ 
ಮಾಡಲು ಆಗದಷ್ಟು ಮಾಡಿದ ಪಾಪಗಳ ಸಮೂಹವನ್ನು ಪರಿಹರಿಸುವ ಇಷ್ಟ 
ದೇವತೆಗೆ, ಲಕ್ಷಣವಾಗಿ ಭಜನೆಯನ್ನು ಮಾಡಲು ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದ 
ಮನುಷ್ಯನು ಮೇಲಕ್ಕೆ ಏಳುವ ರೀತಿಯಲ್ಲಿ ಸತ್ತು ಮಲಗಿದ್ದ ನಾನು ಎದ್ದೆನು. ವ॥ 
ಹಾಗೆ ನಾನು ಎದ್ದುದನ್ನು ಕಂಡು ಆ ಬ್ರಾಹ್ಮಣನು ತನಗೆ ಪ್ರಾಣವು ಇಮ್ಮಡಿಸಿದಂತೆ 
ಸಂತೋಷಪಟ್ಟನು. ಆತನು ನನ್ನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಶಸ್ತ್ರ 
ಗಳಿಂದಾದ ಗಾಯಗಳನ್ನು ವಾಸಿಮಾಡಿದನು. ಬಳಿಕ ತಾನು ಹೋಗುತ್ತೇನೆಂದು 
ಹೇಳಿದರೂ ಬಿಡದೆ ಮತ್ತೆ ಕೆಲವು ದಿನಗಳು ಇರಿಸಿಕೊಂಡಿದ್ದನು. ಅನಂತರ ಆತನಿಂದ 
ಮಂತ್ರೋಪದೇಶವನ್ನು ಪಡೆದು ಆತನನ್ನು ಕಳುಹಿಸಿದೆನು. ಬಳಿಕ ನನಗೆ ವೈರಾಗೃವು 
ಹುಟ್ಟಲು ಈ ಹೇಮಕೂಟ ಪ್ರದೇಶಕ್ಕೆ ತಪಸ್ಸುಮಾಡಲು ಬಂದಿದ್ದೇನೆ. ' ಇನ್ನು 


™ 


ಏಕಾಂತದಲ್ಲಿ ಒಂದು ಕೆಲಸವನ್ನು ಹೇಳುತ್ನೇನೆ ಎಂದು ಹೇಳಿದನು, ಅದನ್ನು ಕೇಳಿ 


ಇ 


ಅರಸನು ಆಶ್ಚ ರ್ಯಪಟ್ಟು “ಏಕಾಂತವನ್ನು ಬಳಿಕ ಹೇಳು' ಎಂದು ಹೇಳಿ ಆತನನ್ನು 
ಕಳುಹಿಸಿದನು. ೨೧. “ದಿನದ ಪ್ರಯಾಣಕ್ಕೆ ಏಳು ಕುದುರೆಗಳು ವಿಷಮವಾಗಿವೆ, 


ಸಾಲವು. ಇನ್ನೊಂದು ಕುದುರೆಯನ್ನು ತಂದು ಕುದುರೆಗಳು ಸಮ ಸಂಖ್ಯೆಯಲ್ಲಿರುವಂತೆ 


ತೃತೀಯಾಶ್ವಾಸಂ ೧೦೫ 


ಕಂ॥ ಮೂಡಣವಾರ್ಧಿಯೊಳೊಪ್ಪುವ 
ಬಾಡಬಶಿಖಿಪಶ್ಚಿಮಾಬ್ಬಿಯೌರ್ವಾನಳನಂ 
ನೋಡಲ" ಬರ್ಪಂತಿರ್ದುದು 
ನೀಡುಂ ಕೆಂಪಡರ್ದು ಸಂಜೆಯೊಳ್‌ ರವಿಬಿಂಬಂ ೨೨ 


ವ॥ ಅಂತು ಸಂಧ್ಯಾಕಾಲದೊಳೋಲಗಮಂ ವಿಸರ್ಜಿಸಿ ಸಂಧ್ಯಾವಂದನಾದಿ ಕ್ರಿಯೆಗಳಂ 
ಮಾಡಿ ಕುಳ್ಳಿರ್ದು ದೌವಾರಿಕನಂ ನೋಡಿ ಏಕಾಂತಮಂ ಪೇಲಸ್ಕಿನೆಂದ ಬ್ರಾ ಹ್ಮಣನಂ ಕರೆಯೆನಲ 
ವನಾತನಂ ಕರೆವುದುಂ 


ಕಂ॥ ಮೆಯ್ಯ ಕ ತಪುಣ್ಯವೆನುತೆನು 
ತೊಯ್ಯನೆ ಪದವಿಡುತೆಬಂದು ನೃಪತಿಗೆ ನಲವಿಂ 
ಕೈಯೆತ್ತಿ ಪರಸಿ ನಿನಗೇ 
ಗೆಯ್ಯಲ್ವೇಟಕ್ಕಿಂದೊಡರಸ ಚಿತ್ತವಿಸೆಂದಂ ೨೩ 


ವ॥ ಅಂತರಸಂಗಾಬ್ರಾಹ್ಮಣನಿಂತೆಂದಂ 


cll ಸಕಲಾಭರಣಾನ್ವಿತೆ ಕ 
ನ್ನಿಕೆಯೊರ್ಬಳ್‌ ನನ್ನ ಬಲಿಗೆ ಬಂದೆನಗೀ ಮಾ 
ಣಿಕವಂ ಕೊಟ್ಟೆ ಕನ್ನಿದಿರೊಳ್‌ 
ಮುಕುಳಿತ ಕರಕಮಳೆಯಾಗಿ ಮತ್ತಿಂತೆಂದಳ್‌ ೨೪ 


ಮಾಡುವೆನು' ಎಂದು ಆಲೋಚಿಸಿ ಅದರಿಂದ ಉಂಟಾದ ಸಂತೋಷದ ರಾಗವನ್ನು 
ತಳೆದು ಸೂರ್ಯನು ಪಶ್ಚಿಮ ಸಮುದ್ರದಲ್ಲಿ ಮುಳುಗಿದನು ಎಂದು ಜಗತ್ತು ವರ್ಣಿಸುವ 
ಹಾಗೆ, ಸಂಧೈಯ ಆಗಮನವು ಸುಂದರವಾಯಿತು ೨೨. ಸಂಜೆಯಲ್ಲಿ ಸೂರ್ಯ 
ಬಿಂಬವು ತುಂಬ ಕೆಂಪಾಗಿ, ಪೂರ್ವ ಸಮುದ್ರದಲ್ಲಿ ಪ್ರಕಾಶಿಸುವ ಬಡಬಾಗ್ನಿಯು 
ಪಶ್ಚಿಮ ಸಮುದ್ರದಲ್ಲಿರುವ ಔರ್ವಾಗ್ನಿಯನ್ನು ನೋಡಲು ಬರುತ್ತಿರುವಂತೆ 
ಕಾಣಿಸಿತು; ವ॥ ಅಂತು ಸಂಜೆಯಲ್ಲಿ ರಾಜಸಭೆಯನ್ನು ಮುಗಿಸಿ ಅರಸನು ಸಂಧ್ಯಾ 
ವಂದನೆ ಮೊದಲಾದ ವಿಧಿಗಳನ್ನು ಮಾಡಿ ಮುಗಿಸಿ ಕುಳಿತುಕೊಂಡನು. ತರುವಾಯ 
“ಏಕಾಂತದಲ್ಲಿ ಹೇಳುವೆನೆಂದ ಬ್ರಾಹ್ಮಣನನ್ನು ಕರೆತಾ' ಎಂದು ದ್ವಾರಪಾಲಕನಿಗೆ ಹೇಳಲು 
ಅವನು ಅವನನ್ನು ಕರೆತಂದನು, ೨೩. "ಈ ದೇಹವು ಮಾಡಿದ ಪುಣ್ಯವಿದು' ಎಂದು 
ಯೋಚಿಸುತ್ತಾ ಆ ಬ್ರಾಹ್ಮಣನು ನೆಟ್ಟಗೆ ನಡೆದುಬಂದು ರಾಜನಿಗೆ ಕೈಯೆತ್ತಿ ಹರಸಿದನು. 
ನಿನಗೆ ನಾನೇನು ಮಾಡಬೇಕು' ಎಂದು ಅರಸನು ಕೇಳಿದನು. ಅದಕ್ಕೆ ಅವನು "ಅರಸ, 
ಕೇಳು' ಎಂದು ಹೇಳಿದನು. ವ॥ ಅರಸನಿಗೆ ಆ ಬ್ರಾಹ್ಮಣನು ಹೀಗೆ ಹೇಳಿದನು. 
೨೪. “ಸಕಲಾಭರಣಗಳಿಂದ ಆಲಂಕರಿಸಿಕೊಂಡಿದ್ದ ಕನ್ಯೆಯೊಬ್ಬಳು ನನ್ನ ಹತ್ತಿರಕ್ಕೆ 


೧೦೬ ಅಭಿನವ ದಶಕುಮಾರ ಚರಿತೆ 


ಕಂ॥ ನಾಳೆ ಮಗಧೇಶನಣುಗನ 
ಪಾಳೆಯಮೀ ಠಾವನೆಯ್ದಿ ಬಿಡುಗುಂ ತದ್ಭೂ 
ಪಾಳಂ ಸತ್ಕ,ಮದಿಂ ಪಾ 
ತಾಳಕ್ಕೆಯ್ತಂದು ನಿನಗೆ ರಾಜ್ಯಮನೀವಂ ೨೫ 


ವ॥ ಅದಲ್ಲದೆಯಂಂ 


ಕಂ॥ ನಿನ್ನ ಶರೀರಂ ವಂಶಂ 
ಚೆನ್ನಾದಪುದೆನಗೆ ನೀನೆ ಪತಿಯಾದಪೆ ಮ 
ತ್ಪನ್ನಗಲೋಕಂ ನಿನಗ 
ಕುಂ ನೆಟ್ಟನೆನಂಬು ಮದ್ವಚೋವೃತ್ತಕಮಂ ೨೬ 


ವ॥ ಎಂದಾಕನ್ಯಕೆ ಪೇಲಟಳ್ಟೊಡೆನ್ನಶರೀರಂ ವಂಶಂ ಪೊಸತಪ್ಪುಪಾಯಂ ನಾಗಲೋಕದ 
ರಾಜ್ಯಮಪ್ಸಕ್ರಮಂ ನಿನಗಮೆನಗಂ ಸಂಗಮಮಪ್ಪನುವೇತೆಣದಿಂದಪ್ಪುದೆಂದಾಂ ಕೇಳೆಲ್‌ ಮಗು 
೪ಿಂತೆಂದಳ* 


ಉ॥ ಈ ಗುಹೆಯೊಳ್‌ ಮಹಾಗ್ನಿತ್ರಿ ತಯಂ ನೆಲಸಿರ್ಪದಲ್ಲಿ ಮಂತ್ರ ನಾ 
ನಾಗಮಮಿರ್ಪಪುಸ್ತಕಮುಮುಂಟದಅೂದಿಯ ಮಂತ್ರ ಜಾಪ್ಯದಿಂ 
ಬೇಗದೊಳಗ್ನಿಯಂಪುಗು ಮಗುಳ್ಲು ತದುರ್ವಿಪನೊಂದು ಮಂತ್ರ ಸಂ 
ಯೋಗದೊಳೆತ್ತುವಂ ನಿಜಶರೀರವನಿಂತಿದವೋಘವಾಚಕಂ ೨೭ 


ಜೋಡಿಸಿ ನಿಂತು ಹೀಗೆ ಹೇಳಿದಳು. ೨೫. "ನಾಳೆ ಮಗಧರಾಜನ ಕುಮಾರನು 
ಈ ಸ್ಥಳಕ್ಕೆ ಬಂದು ಪಾಳೆಯವನ್ನು ಬಿಡುವನು. ಮತ್ತು ಆ ರಾಜನು ನ್ಯಾಯವಾದ 
ರೀತಿಯಿಂದ ಪಾತಾಳಕ್ಕೆ ಬಂದು ನಿನಗೆ ರಾಜ್ಯವನ್ನು ಕೊಡುವನು. ವ॥ ಅದೂ ಅಲ್ಲದೆ. 
೨೬. ನಿನ್ನ ಶರೀರವೂ ವಂಶವೂ ಸುಂದರವಾಗುತ್ತದೆ. ನನಗೆ ನೀನೇ ಪತಿಯಾಗುತ್ತೀಯೆ. 
ನೀನು ನನ್ನ ನಾಗಲೋಕವನ್ನು ಸೇರುವೆ. ನನ್ನ ಮಾತನ್ನು ನಂಬು! ವ।। ಎಂದು 
ಆ ಕನ್ನಿಕೆಯು ಹೇಳಿದಳು. "ನನ್ನ ಶರೀರವೂ ವಂಶವೂ ಹೊಸದಾಗುವ ಉಪಾಯ 
ವಾವುದು ? ನಾಗಲೋಕದ ರಾಜ್ಯವು ಸಿಕ್ಕುವ ಕ್ರಮವು ಯಾವುದು ? ನಿನಗೂ ನನಗೂ 
ಸಂಗಮವು ಯಾವ ರೀತಿಯಿಂದಾಗುವುದು ?' ಎಂದು ನಾನು ಕೇಳಲು ಅವಳು ಮತ್ತೆ 
ಹೇಳಿದಳು. ೨೭. ಈ ಗುಹೆಯಲ್ಲಿ ಶ್ರೇಷ್ಠವಾದ ತ್ರೇತಾಗ್ನಿಗಳಿವೆ. ಅಲ್ಲಿ ಮಂತ್ರ ಮತ್ತು 
ನಾನಾ ಆಗಮಗಳಿಂದ ಕೂಡಿದ ಪುಸ್ತಿಕವೊಂದಿದೆ. ಅದರ ಮೊದಲ ಮಂತ್ರವನ್ನು ಜಪಿಸಿ 
ಬೇಗ ಅಗ್ನಿಯನ್ನು ಪ್ರವೇಶಿಸು. ಮತ್ತೆ ಆ ರಾಜನು ಒಂದು ಮಂತ್ರ ಸಂಯೋಗ 
ದಿಂದ ನಿನ್ನ ಶರೀರವನ್ನು ಮೇಲಕ್ಕೆ ಎತ್ತುವನು, ಇದು ವೃರ್ಥವಾಗದ ಮಾತು, 


| ತೃತೀಯಾಶ್ವಾಸಂ ೧೦೭ 


ವ8 ಅಂತು ನಿನ್ನ ಶರೀರಂ ಪೊಸತಾಗೆ ತತ್ಕುಮಾರಂ ತನ್ಮಾರ್ಗದೊಳೆ ನಿನಗೀವನೆಂದ 
ವಳ ಪೇಟಕ್ಟೊಡಿದಂ ನೀನಅಕಿದಂದಮೆಂತೆಂದೊಡೆ ಅವಳ್‌ ಮಗುಳ್ಳಿಂತೆಂದಳ್‌ 
ಕಂ॥ ಇನಿತಂ ಮದೀಯ ಪಿತನೆೊ 
ಲ್ಹೆನಗಣಕಿಪಿ ತಪಕ್ಕೆ ಪೋದನಾನೀ ಹದನಂ 
ನಿನಗಚಿಶಿಪಿದೆನೆಂದು ತದಂ 
ಗನೆ ಪೋದಳ್‌ ಬಟೀಕ ನಾಗಲೋಕಕ್ಕರಸಾ ೨೮ 
ವ॥ ಅಂತವಳ್‌ ಪೋದಳ್‌ ಅವಳಿ ಪೇಟ ತೆಅದಿಂ ದೇವರ್‌ ಬಿಜಯಂಗೆಯ್ದಿ ರ್‌ 
ಮೇಲಪ್ಪಕಾರ್ಯಮಂ ನೀವೆಬಲ್ಲಿರೆಂದು ಬ್ರಾಹ್ಮಣಂ ಪೇಟಿಕ್ಟೊಡರಸನದಂ ಮನದೆಗೊಂಡು 


ಎನ್ನಿಂ ಸಜ್ಜನ್ಮವೆನಿ _೦ ಮದನ ಸಮಶರೀರಂ ಲಸತಾ ಕ್ರಯವೆನ್ನಿಂ 

ದೆನ್ನಿ ೦ದುದ್ವಾ ಹವೆನ್ನಿಂ ಭುಜಗಭುವನ ನಾಥತ್ವ ಮಾಯ್ತೆಂಬವೋಲ್‌ ಮಾ 

ಬಕ್ಕ ನ್ನಿಸ್ಸ ಂದೇಹವೀತಂಗಿನಿತು ಘನಯಶೋ TERR ರ್ಣ ಧರ್ಮಂ 

ತನ್ನಿ ೦ ತಾನೇಟ್ತಿರಲ್‌ ನೂಂಕುವರೊಳರೆ ಎನುತ್ತುರ್ಬಿದಂ ರಾಜಪುತ್ರಂ ರ್ರೀ 


ವ॥ ಅದಲ್ಲದೆಯುಂ 


ಉ॥ ಮಾನವಜನ್ಮದೊಳ್‌ ಜನಿಸಿ ನಿತ್ಯಮನಿಂದ್ಯ ಪರೋಪಕಾರಮಂ 
£ ದಾನಮನರ್ಥಪಾಲನೆಯಟಕ್ಕಿ ಮಿಗಲ್‌ ಮಿಗೆ ಮಾಡದಿರ್ಪವಂ 
' ಮಾನವನಲ್ಪವಂ ತೊವಲಬೊಂಬೆ ತೆರಬ್ಚಿದ ಲೆಪ್ಪದಣ್ಕೆ ದು 
ಸ್ಸಾ ನದ ಹುಲ್ಲಹಾಹೆ ಪಟಗೋಡೆಯ ಚಿತ್ರಮೆನಲೈ ಸಾಲದೇ ೩೦ 


ಹಾಗೆ ನಿನ್ನ ಶರೀರವು ಹೊಸದಾಗಲು ಆ ಕುಮಾರನು ಆ ಮಾರ್ಗದಲ್ಲಿಯೇ (ತನಗೆ 
ಉಚಿತವೆನಿಸಿದ ರೀತಿಯಿಂದಲೇ) ನಿನಗೆ (ನಾಗಲೋಕವನ್ನೂ) ಕೊಡುವನು ಎಂದು 
ಅವಳು ಹೇಳಿದಳು. ಆಗ ನಾನು "ಇದು ನಿನಗೆ ಗೊತ್ತಾದುದು ಹೇಗೆ ?' ಎಂದು ಕೇಳಲು 
ಅವಳು ಮತ್ತೆ ಹೀಗೆ ಹೇಳಿದಳು. ೨೮. ಅರಸನೆ, "ಇಷ್ಟನ್ನೂ ನನ್ನ ತಂದೆಯು ನನಗೆ 
ಹೇಳಿ ತಪಸ್ಸಿಗೆ ಹೋದನು. ನಾನು ಈ ವಿಷಯವನ್ನು ನಿನಗೆ ಹೇಳಿದೆನು.” ಎಂದು ಹೇಳಿ 
ಆ ರಮಣಿಯು ನಾಗಲೋಕಕ್ಕೆ ಹೋದಳು. ಹಾಗೆ ಅವಳು ಹೋದಳು, ಅವಳು 
ಹೇಳಿದಂತೆ ನೀವು ದಯಮಾಡಿಸಿದ್ದೀರಿ. ಮುಂದೆ ಆಗಬೇಕಾದ ಕೆಲಸವನ್ನು ನೀವೇ 
ಬಲ್ಲಿರಿ” ಎಂದು ಬ್ರಾಹ್ಮಣನು ಹೇಳಿದನ 5. ಅದನ್ನು ಅರಸನು ಮನಸ್ಸಿಗೆ ತೆಗೆದುಕೊಂಡು, 
೨೯. “ನನ್ನಿಂದ ಇವನಿಗೆ ಉತ್ತಮವಾದ ಜನ್ಮ. ನನ್ನಿಂದ ಮನ್ಮಥನಿಗೆ ಸಮನಾದ 
ಶರೀರ, ಸುಂದರವಾದ ಪ್ರಾಯ, ನನ್ನಿಂದ ಮದುವೆ, ನನ್ನಿಂದ ನಾಗಲೋಕದ ಒಡೆತನವು 
ಆಯಿತು, ಎಂಬ ದೊಡ್ಡ ಕೀರ್ತಿಯು ನಿಸ್ಸಂದೇಹವಾಗಿ ತಾನಾಗಿ ಬರುತ್ತದೆ. ಧರ್ಮವೂ 
ಬರುತ್ತದೆ. ಇಂಥ ಅವಕಾಶವನ್ನು ತಳ್ಳು ವರೆ!” ಎಂದು ಯೋಚಿಸಿ ರಾಜಪುತ್ರನು ಹರ್ಷ 
ದಿಂದ ಉಬ್ಬಿದನು. ವ।। ಅಷ್ಟೇ ಅಲ್ಲದೆ ೩೦. ಮನುಷ್ಯನಾಗಿ ಹುಟ್ಟಿ ನಿತ್ಯವ ವೂ 
ಶ್ರೇಷ್ಠವಾದ ಪರೋಪಕಾರವನ್ನೂ ದಾನವನ್ನೂ ಅರ್ಥಪಾಲನೆಯನ್ನೂ. ಅತಿಶಯ 


೧೦೮ ಅಭಿನವ ದಶಕುಮಾರ ಚರಿತೆ 


ಕಂ॥ ತರುಲತೆಗಳೆಖಲ ಪುಷ್ಪಂ 
ಪರೋಪಕಾರಕ್ಕೆ ಸಲ್ಹುದಂ ಕಂಡು ನರರ್‌ 
ಪರಹಿತಮನೆಸಗದಿರ್ದೊಡೆ 
ಮರದಿಂದತಿ ಕಷ್ಟರಲ್ತೆ ಧರಣೀತಲದೊಳ್‌ ೩೧ 


ಪಾತಾಳಲೋಕವಿಜಯಂ 

ಮಾತಂಗಕನಿಷ್ಟಸಿದ್ಧಿಯೀಯೆರಡುಂ ಮ 

ತ್ರ್ರೀತಿ ಸಕಲಾವನೀ ವಿ 

ಖ್ಯಾತಿಯೆನುತ್ತವನಿಪಾಲ ತನಯಂ ನಲಿದಂ ೩೨ 


ವ॥ ಅನ್ನೆಗಂ 


ಮ॥ ಪದೆಪಿಂದಂಬರ ಲಕ್ಷಿ ಯೆಚ್ಚಿ ಕೊಳಲೆಂದೌತ್ಯುಕ್ಯದಿಂ ಕಜ್ಜಳಂ 
ಪುದಿದೊಪ್ಪಿರ್ದ ಕರಂಡಮಂ ತೆಗೆದು ತನ್ನುತ್ಸಾ ಹದಿಂ ಮುಚ್ಚುಳಂ 
ಮುದದಿಂದಂ ತೆಗೆಯುತ್ತುವಿರ್ಪ ಪದದೋೊಳ್‌ ಕೈತಪ್ಪಿ ಬಿಟ್ಟಿಂಜನಂ 
ಕೆದಲಕಿತ್ತೆಂಬಿನಮೂರ್ಬಿ ಮುರ್ಬುಪರಿದತ್ತೆತ್ತಂ ದಿಶಾಭಿತ್ತಿಯೊಳ್‌ ೩೩ 


ವ8 ಅಂತು ಪರ್ಬಿದ ಕಟ್ಮಿಲೆಯೊಳ್‌ 


ವಾದ ಪ್ರೀತಿಯಿಂದ ಮಾಡದವನು ಮನುಷ್ಯನಲ್ಲ. ಅವನು ತೊಗಲಿನ ಬೊಂಬೆ 
ಮುದ್ದೆ ಮಾಡಿದ ಎರಕದ ಅಚ್ಚು ? (ಬೊಂಬೆ) ಕೆಟ್ಟ ಜಾಗದಲ್ಲಿರುವ ಹುಲ್ಲಿನಗೊಂಬೆ, 
ಹಳೆಗೋಡೆಯ ಮೇಲಿನ ಚಿತ್ರ. ೩೧. ಮರಬಳ್ಳಿಗಳ ಹೂವೆಲ್ಲವೂ ಪರೋಪಕಾರಕ್ಕೆ 
ಉಪಯುಕ್ತವಾಗುತ್ತವೆ. ಇದನ್ನು ನೋಡಿಯೂ ನರರು ಪರೋಪಕಾರವನ್ನು 
ಮಾಡದೇ ಇದ್ದರೆ ಈ ಭೂಮಂಡಲದಲ್ಲಿ ಅವರು ಮರಕ್ಕಿಂತ ಕಡೆಯಾದವರಲ್ಲವೆ? 
೩೨. “ಪಾತಾಳಲೋಕದ ವಿಜಯ. ಮಾತಂಗಕನಿಗೆ ಇಷ್ಟಾರ್ಥ ಸಿದ್ದಿ. ಈ ಎರಡೂ 
ನನಗೆ ಪ್ರಿಯವಾದುವು. ಭೂಮಂಡಲದಲ್ಲೆಲ್ಲಾ ಕೀರ್ತಿಯನ್ನು ತಂದು ಕೊಡತಕ್ಕುವು ! 
ಎಂದು ಚಿಂತಿಸಿ ರಾಜಕುಮಾರನು ನಲಿದನು. ವಃ ಅಷ್ಟರಲ್ಲಿ೩೩. ಎಲ್ಲ ದಿಕ್ಕು 
ಗಳಲ್ಲಿಯೂ ಕತ್ತಲೆಯು ದಟ್ಟವಾಗಿ ಹರಡಿಕೊಂಡಿತು. ಅದು ಅಂಬರವೆಂಬ ಲಕ್ಷ್ಮಿಯು 
ಆಶೆಯಿಂದ ಹಚ್ಚಿಕೊಳ್ಳು ತವ ಉತ್ಸಾಹದಲ್ಲಿ ಕಾಡಿಗೆ ತುಂಬಿದ ಭರಣಿಯ ಮುಚ್ಚಳವನ್ನು 
ವಿಲಾಸದಿಂದ ತೆಗೆಯಲು ಹೋದಾಗ, ಕೈಜಾರಿ ಬಿದ್ದು ಅಂಜನವೆಲ್ಲ ಸುತ್ತ 
ಕೆದರಿ ಸಿಡಿದು ಹರಡಿತೋ ಎಂಬಂತೆ ಕಂಡಿತು. ವ ಹಾಗೆ ಹರಡಿದ ಕತ್ವಲೆ 


ತೃತೀಯಾಶ್ವಾಸಂ ೧೦೯ 


ಕಂ॥ ಸೋದರರಂ ವಂಚಿಸಿ ಸ 
ತ್ಹೋದಯದಿಂ ನಿರ್ವಿಚಾರದಿಂ ಪರಚಿತ್ತಾ 
ಹ್ಲಾದಮನೆಸಗಲ್‌ ನೃಪಸುತ 
ನಾದರದಿಂದಾಯುಧಾನ್ವಿತಂ ಪೊಜಮಟ್ಟಂ ೩೪ 


ವ॥ ಆಂತು ಪೊಳಿಮಟ್ಟು ಬ್ರಾಹ್ಮಣಂ ಪೇಟ್ಜಿಮಹಾ ಗುಹಾದ್ವಾರಕ್ಕೆ ಬಂದು 


ಕಂ॥ ಧಾತ್ರೀತಳಪತಿ ಕಡುಪಿಂ 
ರಾತ್ರಿಯೊಳಾ ಬಾಹ್ಮಣಾನ್ವಿತಂ ಗುಹೆಯಂ ಪೊ 
ಕ್ಯಾ ತ್ರೇತಾಗ್ನಿಯ ಕುಂಡದ 
ಮಂತ್ರಂಗಳೆ ಆಗಿ ಪುಸ್ತಕಮನೀ ಕ್ಷಿಸಿದಂ ೩೩೫ 


ವ॥ ಅಂತು ಗುಹೆಯೊಳಿರ್ದಗ್ನಿಯಂ ಕೆಲದ ಪುಸ್ತಕಮಂ ಕಂಡು ಮಾತಂಗಕನಂ 
ನೋಡಿ ನೀಂ ಕನ್ಯಾಸೂಚಿತಮಪ್ಪ ಕಾರ್ಯಮನುದ್ಯೋಗಿಸೆನೆ 


ಕಂ॥ ಮನಸಿಜನರೂಪುನಿಜಯೌ 
ವನದೇಟಕ್ಷಿ ವಿವಾಹಸಿದ್ಧಿ ರಾಜ್ಯದಲಾಭಂ 
ತನಗಪ್ಪುದೆಂಬ ಹರ್ಷದೊ 
ಳನುಮಾನಿಸದಗ್ನಿಯಲ್ಲಿ ಭೋಂಕನೆ ಬಿಟ್ಲಂ ೩೬ 


ಯಲ್ಲಿ ೩೪. ಸಹೋದರರಿಗೆ ತಿಳಿಸದೆ, ಪರಾಕ್ರಮಾತಿಶಯದಿಂದ ವಿಚಾರ 
ಮಾಡದೆ ಬೇರೆಯವರ ಮನಸ್ಸಿಗೆ ಆಹ್ಲಾದವನ್ನುಂಟುಮಾಡಲು ರಾಜಕುಮಾರನು 
ಆದರದಿಂದ ಆಯುಧವನ್ನು ಹಿಡಿದು ಹೊರಟನು. , ವ ಹಾಗೆ ಹೊರಟು ಆ 
ಬ್ರಾಹ್ಮಣನು ಹೇಳಿದ ಮಹಾ ಗುಹಾದಾರಕ್ಕೆ ಬಂದು ೩೫. ರಾಜನು ಪರಾಕ್ರಮ 
ದಿಂದ ರಾತ್ರಿಯಲ್ಲಿ ಆ ಬ್ರಾಹ್ಮಣನೊಡನೆ ಗುಹೆಯನ್ನು ಹೊಕ್ಕನು. ಮತ್ತು ಆ 


ತ್ರೇತಾಗ್ನಿಯ ಕುಂಡದ ಮಂತ್ರಗಳಿಗೆ ನಮಸ್ಕರಿಸಿ ಅಲ್ಲಿದ್ದ ಪುಸ್ತಕವನ್ನು ನೋಡಿದನು. 
'ವ॥ ಹಾಗೆ ಗುಹೆಯಲ್ಲಿದ್ದ ಅಗ್ನಿಯನ್ನೂ ಪಕ್ಕದಲ್ಲಿದ್ದ ಪುಸ್ತಕವನ್ನೂ ನೋಡಿ 
ಮಾತಂಗಕನಿಗೆ “ನೀನು ಕನ್ಶೆಯು ಸೂಚಿಸಿದ ಕಾರ್ಯವನ್ನು ಸಾಧಿಸಲು ಉದ್ಯೋಗಿಸು” 
ಎಂದು ಹೇಳಿದನು. ೩೬. ಮನ್ಮಥನ ರೂಪ, ನವಯೌವನ, ವಿವಾಹಸಿದ್ದಿ, ರಾಜ್ಯ 


ಲಾಭ ಇವೆಲ್ಲ ತನಗೆ ಬರುವುದೆಂದು ಹರ್ಷದಿಂದ ಹಿಂದು ಮುಂದು ನೋಡದೆ ಮಾತಂಗ 


೧೧೦ ಅಭಿನವ ದಶಕುಮಾರ ಚರಿತೆ 


ಕಂ॥ ಮಾತಂಗಕದ್ದಿಜಂ ಕ 
ನ್ಯಾತತ್ವಮೆನಿಪ್ಪ ಮಂತ್ರದಿಂದುರಿಯಂ ನಿ 
ರ್ಭೀತಿಯಿನಪ್ಪಲ್‌ ಕಿರ್ಚಿಂ 
ದಾ ತನು ಭಸ್ಮಾವಶೇಷಮಾದತ್ತಾಗಳ ೩೭ 


ವ॥ ಅದನರಸಂ ಕಂಡು ವಿಸ್ಮಯಸ್ವಾಂತನಾಗಿ ತತ್ಪುಸ್ತಕದೊಳಿರ್ದ ಮಂತ್ರಮಂ 


ನೋಡಿ 
ಮೃತ ಸಂಜೀವನ ಮಂತ್ರದಿಂ ನೃಪಸುತಂ ದಿವ್ಯಾಂಬುವಂ ಮಂತ್ರಿಸು 


ತ್ತತಿ ಶೀಘ್ರಂ ಮಿಗಲಗ್ನಿಯೊಳ್‌ ತಳಿಯೆ ನಿದ್ರಾಸಕ್ತನಾಗಿರ್ದವಂ 
ಮತಿವೆತ್ತೇಳೃವೊಲಂಗ ಸೌಷ್ಟವವಿಲಾಸಂ ಯೌವನಂ ನಿರ್ಮಲಾ 
ಕೃತಿಯೊಪ್ಪುತಿರಲಗ್ಲಿ ಕುಂಡದೊಳಗಿಂದೆಬ್ಬಂ ನಗುತ್ತಾದ್ವಿಜಂ ೩೮ 
ವ॥ ಅಂತೆಲ್ಲು ಬಂದ ಮಾತಂಗಕ ದ್ವಿಜನನರಸಂ ತಳ್ಳೈ ಸಿಕೊಂಡು ಸಂತೈಸಿ ಪಾತಾಳ 
ಭುವನಮಾರ್ಗಮಂ ನೋಡಿ 


ಮ॥ ಪ್ರತಿ ಪಕ್ಷಪ್ರಚುರಾವನೀಶವಿಲಸಚ್ಚಾತುರ್ಬಲ ಪ್ರಾಣಮಾ 
ರುತ ಪೀತಾಹಿ ವಿರೋಧಿ ಭೂಪತಿ ಮನೋವೇಶ್ಯಾಭುಜಂಗಂ ರಿಪು 
ಕ್ಲಿತಿನಾಥಾನ್ವಯ ಚಂದ್ರ ರಾಹು ಸುಖ ಸಂಪದ್ಭೋಗಿ ಪಾತಾಳಮಂ 
ನುತಮಾತಂಗಕ ಕಂಧರ ಸ್ಥಿತಕರಂ ಪೊಕ್ಕಂ ಮಹೀಪಾಳಕಂ ರೀ 


ಕನು ಅಗ್ನಿಯಲ್ಲಿ ಭೋಂಕನೆ ಬಿದ್ದನು. ೩೭. ಮಾತಂಗನೆಂಬ ಬ್ರಾಹ್ಮಣನು "ಕನ್ಯಾ 
ತತ್ವಂ' ಎಂಬ ಮಂತ್ರದಿಂದ ಭಯವಿಲ್ಲದೆ ಬೆಂಕಿಯುರಿಯನ್ನಪ್ಪಿದನು. ಆಗ ಅವನ 
ಶರೀರವು ಸುಟ್ಟು ಬೂದಿಯಾಯಿತು. ವ॥ ಅದನ್ನು ಅರಸನು ಕಂಡು ಮನಸ್ಸಿನಲ್ಲಿ 
ಅಚ್ಚರಿಯನ್ನು ಪಡೆದು ಆ ಪುಸ್ತಕದಲ್ಲಿದ್ದ ಮಂತ್ರವನ್ನು ನೋಡಿ. ೩೮. (ರಾಜ 
ಕುಮಾರನು) ಮೃತ ಸಂಜೀವನ ಮಂತ್ರದಿಂದ ದಿವ್ಯವಾದ ನೀರನ್ನು ಮಂತ್ರಿಸಿ ಬೇಗ 
ಬೆಂಕಿಯ ಮೇಲೆ ಚುಮುಕಿಸಿದನು. ಕೂಡಲೆ ಆ ಬ್ರಾಹ್ಮಣನು ಮಲಗಿದ್ದವನು ಏಳು 
ವಂತೆ ಅಂಗಸೌಷ್ಟವ, ವಿಲಾಸ, ಯೌವನ, ನಿರ್ಮಲವಾದ ಆಕಾರ ಇವುಗಳಿಂದ ಕೂಡಿ 
ಅಗ್ನಿ ಕುಂಡದಿಂದ ನಗುತ್ತಾ ಎದ್ದನು. ಹಾಗೆ ಎದ್ದುಬಂದ ಮಾತಂಗಕ ಬ್ರಾಹ್ಮಣ 
ನನ್ನು ರಾಜನು ತಬ್ಬಿಕೊಂಡು ಸಿಂತೈಸಿದನು. ಮತ್ತು ಪಾತಾಳಲೋಕಕ್ಕೆ ಹೋಗುವ : 
ದಾರಿಯನ್ನು ನೋಡಿ೩೯. ರಾಜನು ಕೀರ್ತಿಶಾಲಿಯಾದ ಮಾತಂಗಕನ ಹೆಗಲ ಮೇಲೆ 
ಕೈಯಿಟ್ಟುಕೊಂಡು ಪಾತಾಳವನ್ನು ಪ್ರವೇಶಿಸಿದನು. ಅವನು ಶತ್ರುರಾಜರ ಚತುರಂಗ 
ಸೇನೆಯ ಪ್ರಾಣಗಳೆಂಬ ವಾಯುವನ್ನು ಕುಡಿದ ಸರ್ಪ. ಶತ್ರುರಾಜರ ಮನಸ್ಸೆಂಬ 
ವೇಶೈಯರನ್ನು ವಶಪಡಿಸಿಕೊಳ್ಳುವ ವಿಟಪುರುಷ. ಅರಿರಾಯರ ವಂಶವೆಂಬ ಚಂದ್ರ 
ವಿಗೆ ಅದನ್ನು ನುಂಗುವ ರಾಹು, ಶತ್ರುರಾಜರ ಸುಖಸಂಪತ್ತುಗಳನ್ನು ಭೋಗಿಸುವವನು. 


4 


Pa 
- 


ತೃತೀಯಾಶ್ವಾಸಂ ೧೧೧ 


ವ8 ಅಂತರಸಂ ಮಾತಂಗಕ ಸಹಿತಂ ಪಾತಾಳ ಭುವನಮಂ ಪೊಕ್ಕು ತನ್ನಾಗ ಕನ್ಯಾ 


ಭವನಮನೆಯ್ದೆ. 


ಚಂ॥ ಮಕರಪತಾಕನಾರ್ಪು ವನಿತಾಕೃತಿವೆತ್ತುದೊ ಪೂರ್ಣಚಂದ್ರಚಂ 
ದ್ರಿಕೆ ಸತಿರೂಪನಾಂತುದೊ ವಸಂತ ವಿಲಾಸಮಗಣ್ಯಪುಣ್ಯ ಕ 
ನೃಕೆಯೆನಿಸಿರ್ದುದೊ ಸಕಲಮೋಹನವಿದ್ಯೆ ಭುಜಂಗರಾಜ ಬಾ 
ಲಕಿವೆಸರಿಂ ನೆಗಲ್ದುದೆನೆ ಕಣ್ಣೆ ಸೆದಿರ್ದುದು ರೂಪು ಕಾಂತೆಯಾ ೪೦ 


ಉ॥ ಪಾಜಿವ ತುಂಬಿಯಂ ಕಳಿವ ಪೂಗಣೆಯಂ ಮುಗಿವಬ್ಬಮಂ ತಮಂ 
ದೋಟಿಲಗಲ್ಪ್ವ ಚಕ್ರಯುಗಮಂ ನಸುಬಾಡುವ ಕಲ್ಪವಲ್ಲಿಯಂ 
ನೀಠಯ ಕುಂತಳಕ್ಕೆ ನಯನಕ್ಕೆ ಮುಖಕ್ಕೆ ಕುಚಕ್ಕೆ ತೋಳ್ಗೆ ಕ್ರೈ 
ಮೀಜಿಕಿ ಸಮಾನಮೆಂದೊಡುಪಮಾ ಪರಿಹೀನಮದಾಗದಿರ್ಪುದೇ ೪೧ 


ವ8 ಅಂತು ರೂಪಿಂಗಗ್ಗಳಮಾದ ನಾಗಕನ್ಯೈೆಯಂ ಕಂಡರಸಂ ನೀಂ ಪೇಟ್ಹಿ ಬಾಲಕಿ 


' ಯೀಕೆಯಾಗದೆ ಮಾಣಳೆಂದು ಮಾತಂಗಕನಂ ಕೇಳ್ದೊಡಾತಂ ಲಜ್ವ್ಜೆಯಿಂ ತಲೆವಾಗಿರಲದಣುಿ 


(ಪಾತಾಳವು ಸರ್ಪಲೋಕ, ರಾಜನೂ ಒಂದು ರೀತಿಯಿಂದ ಸರ್ಪವೇ ಆಗಿದ್ದೂ ಅಲ್ಲಿಗೆ 
ಹೋಗುವುದು ಯುಕ್ತವೇ ಆಗಿದೆ ಎಂದು ಅಹಿ, ಭುಜಂಗ, ರಾಹು, ಭೋಗಿ ಎಂಬ 
ಸರ್ಪವಾಚಕ ಪದಗಳನ್ನು ಪ್ರಯೋಗಿಸಿ. ಚಮತ್ಕಾರವಾಗಿ ವರ್ಣಿಸಲಾಗಿದೆ) ವ॥ 
ಅನಂತರ ಅರಸನು ಮಾತಂಗಕನೊಡನೆ ಪಾತಾಳಲೋಕವನ್ನು ಹೊಕ್ಕು ಆ ನಾಗಕನೈಯ 
ಭವನಕ್ಕೆ ಹೋದನು. ೪೦. ಮನ್ಮಥನ ಬಲವು ವನಿತೆಯ ಆಕಾರವನ್ನು ಪಡೆದಿದೆಯೋ! 
ಪೂರ್ಣಚಂದ್ರನ ಬೆಳುದಿಂಗಳು ಹೆಣ್ಣಿನ ರೂಪವನ್ನು ಹೊಂದಿದೆಯೋ ! ವಸಂತನ 
ವಿಲಾಸವು ಎಣಿಕೆಗೆ ಮೀರಿದ ಪುಣ್ಯಗಳ ಕನ್ಯಕೆಯ ಆಕಾರವನ್ನು ತಳೆದಿದೆಯೋ ! ಎಲ್ಲ 
ಮೋಹನ ವಿದ್ಯೆಗಳೂ ಸೇರಿ ನಾಗರಾಜನ ಬಾಲಿಕೆಯಾಗಿ ಹುಟ್ಟಿದೆಯೋ ! ಎನ್ನುವಂತೆ 
ಆ ರಮಣಿಯ ರೂಪವು ಕಂಗೊಳಿಸಿತು. ೪೧. ಹಾರುವ ದುಂಬಿಯು ಆ ತರುಣಿಯ 
ತಲೆಗೂದಲಿಗೂ, ಅರಳಿದ ಹೂಬಾಣವು ಆಕೆಯ ಕಣ್ಣುಗಳಿಗೂ, ಮುಗಿದುಕೊಳ್ಳು 
ತ್ತಿರುವ ಕಮಲವು ಆಕೆಯ ಮುಖಕ್ಕೂ ಕತ್ತಲೆ ಹರಡಲು ಅಗಲುವ ಚಕ್ರವಾಕಗಳ 
ಜೋಡಿಯು ಅವಳ ಸ್ತನಗಳಿಗೂ, ನಸುಬಾಡುವ ಕಲ್ಪಲತೆಯನ್ನು ಅವಳ ತೋಳು 
ಗಳಿಗೂ ಸಮಾನವೆಂದು ' ಹೇಳಿದರೆ ಅದು ಉಪಮಾರಹಿತವಾಗದೆ ಇರುತ್ತದೆಯೇ ? 
(ಉಪಮಾನವನ್ನು ಉಪಮೇಯವಾಗಿಯೂ ಉಪಮೇಯವನ್ನು ಉಪಮಾನ 
ವಾಗಿಯೂ ಹೇಳಿ ಅವಳ ಅವಯವಗಳು ಅತ್ಯುತ್ಕೃಷ್ಟವೆಂದು ಹೇಳಿದ್ದಾನೆ.) 
ವ॥ ಹೀಗೆ ಶ್ರೇಷ್ಠವಾದ ರೂಪಪುಳ್ಳ(ನಾಗಕನೈಯನ್ನು ಕಂಡು ರಾಜನು' ನೀನು ಹೇಳಿದ 


ಈ” ~~ 2 ಪ ಬಾಮ ಸಾ — ದಾ ಆ pS — 
ಬಾಲಿಕೆಯು ಇವಳೇ ಇರಬೇಕಲ್ಲವ' ಎಂದು ಮಾತಂಗನನ್ನು ಕೇಳಿದನು, ಅದಕ್ಕೆ ಅವನು 
~ 


೧೦೨ ಅಭಿನವ ದಶಕುಮಾರ ಚರಿತೆ 


ನಜಿದು ಮುನ್ನಮೆ ತಾಂ ಪೇಟ್ದಳಪ್ಪುದಣಂದಾ ಕನ್ಯೆಯಂ ಮಾತಂಗಕಂಗೆ ವಿವಾಹಮಂ 
ಮಾಡಿ ತದಾ ಜೃದೊಳ್‌ ಪಟ್ಟಮಂ ಶಟ್ಟಿ ಕೈಯ ನಂತರಂ ತನ್ಮಾತಂಗಕನಿಂದರಸಂ ಕಳುಪಿಶಿಕೊಳ್ಳಾ 
ಗಳಾ ಮಾತಂಗಕನಿಂತೆಂದಂ 


ಸ್ರ॥ ನಿನ್ನಿಂದಾವಿರ್ಬರುಂ ಕೂಡಿದೆವಹಿಭುವನಂ ಕೈಗೆ ಸಾರ್ದತ್ತು ದೇವ 
ರ್ಗಿನ್ನೊಂದಂ ಬಿನ್ನಪಂಗೈದಪೆನಿನಿತು ಪಿಪಾಸೋದಯಂ ಕ್ಷುದ್ಧಯಂ ಕ್ಲೇ 
ಶನ್ನಿದ್ರಾಬಾಧೆ ಪಿಂಗಿರ್ಪುದು ನಿಜವಿದಜಿಕಂ ಸಂತಸಂ ದಿವ್ಯಮಾಣಿ 


ಕೃನ್ನೀನೇ ಭಾಜನಂ ಚಿತ್ತವಿಸೆನುತೊಲವಿಂ ರತ್ನಮಂ ಕೊಟ್ಟನಾಗಳ್‌ ೪೨ 


ಕಂ॥ ನಾಡಾಡಿಯ ಮಾಣಿಕಮೆಂ 
ದೀಡಾಡದಿರೆಲೆ ಕುಮಾರ ಮನದುತ್ತವದಿಂ 
ಚೂಡಾಮಣಿಯಂ ಮಾಟ್ಬುದು 


ಪಾಡಿವದೆಳವೆಅಹಿಯನಾಂತರುದ್ರನ ತೆಣದಿಂ ೪೩ 


ವ॥ ಎಂದು ಪೇಟ್ಲು ಮಾತಂಗಕಂ ತನಗೆ ನಾಗ ಕನ್ಯಕೆ ಕೊಟ್ಟ ಮಾಣಿಕ್ಯಮಂ 
ಕುಂಡಲಮಂ ಕೈಕೊಂಡು ಆತನಿಂ ಕಳುಪಿಸಿಕೊಂಡು ರಾಜವಾಹನಂ ತೆರಳಲುದ್ಯುಕ್ತನಾಗಿ 
ಖಡ್ಗದಿ ತೀಯ ನಾಗಿ 


ನಾಚಿಕೆಯಿಂದ ತಲೆ ಬಗ್ಗಿ ಸಿಕೊಂಡನು. ಅದರಿಂದ ವಿಷಯವನ್ನರಿತು ಮೊದಲೇ ಅವಳು 
ಹೇಳಿದ್ದುದರಿಂದ ಆ ಕನೈೆಯೊಡನೆ ಮಾತಂಗನಿಗೆ ವಿವಾಹವನ್ನು ಮಾಡಿ ಆ ರಾಜ್ಯದಲ್ಲಿ 
ಅವನಿಗೆ ಪಟ್ಟಗಟ್ಟಿದನು. ಅನಂತರ ಆ ಮಾತಂಗಕನನ್ನು ಕೇಳಿಕೊಂಡು ಹೊರಟಾಗ 
ಅವನು ಹೀಗೆ ಹೇಳಿದನು೪೨. "ನಿನ್ನಿಂದ ನಾವಿಬ್ಬರೂ ಸೇರಿದೆವು. ನಾಗಲೋಕದ 
ರಾಜ್ಯವು ಕೈಸೇರಿತು. ಮಹಾರಾಜನಲ್ಲಿ ಒಂದು ವಿಜ್ಞಾಪನೆಯನ್ನು ಮಾಡಿಕೊಳ್ಳು 
ತ್ತೇನೆ. ಬಾಯಾರಿಕೆ, ಹಸಿವು, ನಿದ್ರಾಬಾಧೆ ಮೊದಲಾದ ಕ್ಲೇಶಗಳನ್ನೆಲ್ಲ ತಪ್ಪದೆ 
ಪರಿಹರಿಸುವ ಈ ದಿವ್ಯವಾದ ಮಾಣಿಕ್ಯಕ್ಕೆ ನೀನೇ ಸರಿಯಾದ ಪಾತ್ರ. ಇದನ್ನು 
ಸ್ವೀಕರಿಸು' ಎಂದು ಹೇಳಿ ಒಲವಿನಿಂದ ರತ್ನವನ್ನು ಅರಸನಿಗೆ ಕೊಟ್ಟನಂ. ೪೩. 
ಕುಮಾರನೆ, ಈ ರತ್ನವನ್ನು ಸಾಮಾನ್ಯವಾದ ರತ್ನವೆಂದು ತಿಳಿದು ಕಳೆಯಬೇಡ. 
ಪಾಡ್ಯದ ಬಾಲಚಂದ್ರನನ್ನು ಧರಿಸಿದ ರುದ್ರನ ಹಾಗೆ ಇದನ್ನು ಚೂಡಾಮಣಿಯಾಗಿ 
ಧರಿಸು... ವ ಎಂದು ಹೇಳಿ ಮಾತಂಗಕನಂ ತನಗೆ ನಾಗಕನ್ಯಕೆಯು ಕೊಟ್ಟ ಮಾಣಿಕ್ಯ 
ವನ್ನು ಕೊಡಲು ಅದನ್ನು ತೆಗೆದುಕೊಂಡು ಅವನಿಂದ ಅನುಮತಿಯನ್ನು ಪಡೆದು ರಾಜ 


ತೃತೀಯಾಶ್ವಾಸಂ ೧೧೩ 


ಚಂ॥ ಉದಯದೊಳೇಳ್ಗೆ ವೆತ್ತ ರವಿ ವಾರಿಧಿಯಂ ಪೊಜಿಮಟ್ಟನೆಂಬಿನಂ 
ಮದವರಿಪ್ರತಾನವನಿತಾ ನಯನೋತ್ಸಲ ಚಂಡಭಾಸ್ಕರಂ 
ವಿದಿತ ಪರೋಪಕಾರನಿಧಿ ಸಾಹಸಕೇಸರಿ ಶಸ್ತ್ರಶಾಸ್ತ್ರಕೋ 
ವಿದನಹಿಲೋಕದಿಂ ಪದೆಪಿನಿಂ ಪೊಜಿಮಟ್ಟನಭಂಗವಿಕ್ರಮಂ ೪೪ 


ವ॥ ಇದು ನಿಖಿಲ ಬುಧಜನಮನೋ ವನಜವನ ದಿವಾಕರಕಿರಣ ಪ್ರತಿಮ ಪ್ರಸನ್ನ 
ಶ್ರೀಮದಭಂಗ ವಿಟ್ಮಲ ಪದಾಂಭೋಜ ಮತ್ತ ಮಧುಕರ ಮಧುಸೂದನನಂದನ ಸರಸ ಕವಿ 
ಚೌಂಡರಾಜ ವಿರಚಿತವುಸ್ತ ಅಭಿನವ ದಶಕುಮಾರ ಚರಿತೆಯೊಳ್‌ ಮತಂಗಕ ರಾಜವಾಹನ 


ಪಾತಾಳಲೋಕವಿಜಯಂ ವತಾತಂಗಕನಿಷ ¥ ಸಿದ್ಧಿವರ್ಣನಂ ತೃತೀಯಾಶಾ ಸಂ 


ತೃತೀಯಾ ಶ್ವಾಸಂ 


ವಾಹನನು ಕತ್ತಿಯನ್ನು ಹಿಡಿದು ಹೊರಡಲು ಸಿದ್ಧನಾದನು. ೪೪. ಪರೋಪಕಾರ 
ನಿಧಿಯೆಂದು ಪ್ರಸಿದ್ಧನಾದ, ಸಾಹಸ ಕೇಸರಿಯಾದ, ಶಸ್ತ್ರಶಾಸ್ತ್ರ ವಿದ್ಯೆಗಳಲ್ಲಿ ಪರಿಣತ 
ನಾದ, ಅಭಂಗ ವಿಕ್ರಮನಾದ ರಾಜವಾಹನನು ನಾಗಲೋಕದಿಂದ ಸಡಗರದಿಂದ ಹೊರ 
ಟನು. ಉದಯಕಾಲದಲ್ಲಿ ಪ್ರಕಾಶಮಾನನಾದ ರವಿಯು ಸಮುದ್ರದಿಂದ ಹೊರಕ್ಕೆ 
ಹೊರಟಂತಿದ್ದಿತು ಅವನ ನಿರ್ಗಮನ. ಅವನು ಮದಿಸಿದ ಶತ್ರುಗಳ ವನಿತೆಯರ ನಯನ 
ಗಳಂಬ ಕನ್ನೈದಿಲೆಗಳಿಗೆ ಚಂಡಸೂರ್ಯನಾಗಿದ್ದನು. ಎಲ್ಲ ವಿದ್ವಾಂಸರ ಮನಸ್ಸೆಂಬ 
ಕಮಲವನ್ನರಳಿಸುವ ಸೂರ್ಯನ ಕಿರಣಗಳಿಗೆ ಸಮನಾದ ಪ್ರಸನ್ನನಾದ ಅಭಂಗ ವಿಟ್ಮಲನ 
ಪಾದಕಮಲಗಳಲ್ಲಿ ಮದಿಸಿದ ದುಂಬಿಯಾದ ಮಧುಸೂದನನ ಮಗನಾದ ಸರಸ ಕವಿ 
ಚೌಂಡರಾಜನಿಂದ ವಿರಚಿತವಾದ ಅಭಿನವ ದಶಕುಮಾರ ಚರಿತೆಯಲ್ಲಿ ಮಾತಂಗಕ 
ರಾಜವಾಹನರಿಂದ ಪಾತಾಳಲೋಕ ವಿಜಯ ಮತ್ತು ಮೂತಂಗಕನ ಇಷ K ಸಿದ್ದಿವರ್ಣನ 
ಎಂಬ ತೃತೀಯಾಶ್ಚಾಸ ಮುಗಿದುದು. 


ಚತುರ್ಥಾಶ್ಚ್ವಾ ಸಂ 
ಪುಷ್ಬೋದ್ಧನ ಚರಿತಂ 


ಕಂ॥ ಶ್ರೀ ಲೀಲಾವಸಿಥಂ ಹಾ 
ತಾಲದಿನೇಕಾಕಿಯಾಗಿ ಪೊಜಿಮಟ್ಟು ಮಹೀ 
ಪಾಲಂ ಕುಳ್ಳಿರ್ದನುಪಮ 
ಲೀಲೆಯೊಳೊಪ್ಪಿದನಭಂಗವಿಟ್ಮಲಭೃತ್ಯಂ ೧ 
ವ॥ ಅಂತು ಪೊಳಿಮಟ್ಟೊಂದು ಚಂದ್ರಕಾಂತ ಶಿಲಾಂತದೊಳ್‌ ಕುಳ್ಳಿರ್ಪದುಮನತಿ 
ದೂರದೊಭ್‌ 
ಶಾ8 ವ್ಯಾಯಾಮಶ್ರಮದಿಂ ಸಡಿಲ್ಲವಯವಂ ಸ್ವೇದಾಂಬು ತಳ್ತಂಗಮ 
ತ್ಯಾಯಾಸವ್ಯಥೆಯಂ ನಿರೂಪಿಸುವ ವಕ್ತಾ _ಅಬ್ಬಂ ಸಮುತಾ ತಕೌ 


ಕ್ಷೇಯಂ ರಂಜಿಸುವೊರ್ಬ ವಿಕ್ರಮಭುಜಂ ಸಂರಂಭದಿಂ ಬರ್ಪುದುಂ 
ಶ್ರೇಯಃಕಾಯನಿದಾವನೆಂದು ನರಪಂ ಸಂಪ್ರೀತಿಯಿಂ ನೋಡಿದಂ ೨ 


ವ॥ ಅಂತು ನೋಡಿ ಮತ್ತಂ 


ಕಂ॥ ಅವಯವ ಸೌಷ್ಟವಮಂಗ 
ಚ್ಛವಿ ಶೀಘ್ರವಿಲಾಸಗಮನಮಜಿಸುವಲಂಪಿಂ 
ತವಕವಿದುಂ ದಲ್‌ ಪುಷ್ಳೋ 
ದೃವನೆಂಬುದನಣಿ೨ಪದಿರದು ಮನ್ಮಾನಸದೊಳ೪* ೩ 


೧. ಲಕ್ಷ್ಮಿಯ ಕ್ರೀಡಾಗೃಹವೆನಿಸಿ ಅಭಂಗ ವಿಟ್ಕಲನ ಸೇವಕನಾದ ಪಾತಾಳದಿಂದ 
ಏಕಾಕಿಯಾಗಿ ಹೊರಕ್ಕೆ ಬಂದು ಕುಳಿತ, ಮಹಾರಾಜನು ಅಸಮವಾದ ವಿಲಾಸದಿಂದ 
ಪ್ರಕಾಶಿಸಿದನು. ವ॥ ಹಾಗೆ ಹೊರಕ್ಕೆಬಂದು ಒಂದು ಚಂದ್ರಕಾಂತ ಶಿಲೆಯ ಕೊನೆ 
ಯಲ್ಲಿ ಕುಳಿತು ಹತ್ತಿರದಲ್ಲಿ ೨. ತನ್ನ ಕಡೆ ಸಂಭ್ರಮದಿಂದ ಬರುತ್ತಿದ್ದ ಪರಾಕ್ರಮಿ 
ಯೊಬ್ಬನನ್ನು ನೋಡಿದನು. ಅವನ ಅವಯವಗಳು ವ್ಯಾಯಾಮದ ಶ್ರಮದಿಂದ 
ಸಡಿಲಗೊಂಡಿದ್ದುವು. ಮೈಯ್ಯಲ್ಲಿ ಬೆವರು ಹರಿಯುತ್ತಿತ್ತು. ಅವನ ಮುಖಕಮಲವು 
ಅತ್ಯಾಯಾಸದಿಂದುಂಟಾದ ವ್ಯಥೆಯನ್ನು ಹೊರಸೂಸುತ್ತಿತ್ತು. ಹಿರಿದ ಕತ್ತಿಯನ್ನು 
ಹಿಡಿದಿದ್ದನು. "ಈ ಕೀರ್ತಿಶಾಲಿಯು ಯಾವನು ?' ಎಂದು ಪ್ರೀತಿಯಿಂದ ರಾಜನು 
ಅವನನ್ನು ನೋಡಿದನು ವ।। ಹಾಗೆ ನೋಡಿ ಮತ್ತೆ. ೩. ಅವಯವಗಳ 
ಸೌಂದರ್ಯ, ಶರೀರದ ಕಾಂತಿ, ವಿಲಾಸವುಳ್ಳ ಶೀಘ್ರಗಮನ, ಹುಡುಕುವ ಸಂಭ್ರಮ 
ಆತುರ ಇವು ನನ್ನ ಮನಸ್ಸಿನಲ್ಲಿ ಇವನು ಪುಷ್ಪೋದ್ಭವನೆಂಬುದನ್ನು ತಿಳಿಯಿಸದೇ 


ee. ಟೆ ತ 


ಚತುರ್ಥಾಶ್ಮಾಸಂ ೧೧೫ 


5ಂ॥ ಎಂದು ಬಗೆಯುತ್ತೆ ನೋಡಲ 
ಮುಂದರಸಂಗಧಿಕ ಸೌಖ್ಯಮಿದಿರ್ವರ್ಪವೊಲಾ 
ನಂದದೆ ನಲಿದೀಕ್ಷಿಸುತುಂ 
ಬಂದ: ಪುಷ್ಟೋದ್ಭವಂ ಮುದಶ್ಪುಗಳೊಗೆಯಲ್‌ ೪ 


ವ8 ಅಂತು ಪುಷ್ಟೋದ್ಭವಂ ಬಂದು ಪಾತಾಳದ್ವಾರದ ಚಂದ್ರಕಾಂತ ಶಿಲಾತಲದೊ 
ಳಿರ್ದ ರಾಜವಾಹನನಂ ಕಂಡು 


ಚಂ॥ ನಯನದೊಳಶ್ರುವಾರಿ ಪುಳಕಂ ನಿಜದೇಹದೊಳುತ್ತವಂ ಮನೋ 
ಜಯದೊಳನೂನಕಾಂತಿ ಮುಖಮಂಡಲದೊಳ೯ ಗುರುಭಕ್ತಿ ಚಿತ್ತ್ರದೊಳ್‌ 
ಪ್ರಿಯಮಖಳಾಂಗದೊಳ್‌ ನಲಿಯೆ ಸಿದ್ಧ ಮನೋರಥನಿಂದು ದೇವರಂ 
ಘ್ರಯನೊೊಸೆದೀ ಕ್ಷಿಸಲ್‌ ಪಡೆದೆನೆಂದು ಮನಂಮಿಗೆ ಮೆಯ್ಯನಿಕ್ಕಿದಂ ೫ 


ವ॥। ಅಂತು ಮೆಯ್ಯಿಕ್ಕಲೊಡಂ 


ಕಂ॥ ಆನಂದಾಶ್ರು ತುಟುಂಕೆ ನಿ 
 ಜಾನನದೊಳ್‌ ರೋಮಪುಳಕಮುಣ್ಮಿ ಶರೀರಂ 
ತಾನು? ಪೊರೆಯೇಳಲ್‌ ನೃಪ 
ಸೂನು ನಿಜಾನುಜನನಪ್ಪಿಕೊಂಡನಲಂಪಿಂ ೬ 


ಇರವು ೪. ಎಂದು ಯೋಚಿಸಿ ಅತ್ತ ನೋಡಿದನು. ಆಗ ಮುಂದೆ, ಅಧಿಕ 
ಸೌಖ್ಯವೇ ಎದಿರುಗೊಂಡು ಬರುವಂತೆ ಸಂತೋಷದಿಂದ ನಲಿಯುತ್ತಾ ಆನಂದಾಶ್ರು 
ಗಳನ್ನು ಸುರಿಸುತ್ತಾ ಪುಷ್ಟೋದ್ಭವನು ಅರಸನಿಗೆದುರಾಗಿ ಬಂದನು. ವ॥ ಹಾಗೆ 
ಪುಪ್ಟೋದ್ಭವನು ಬಂದು ಪಾತಾಳದ ಬಾಗಿಲಿನಲ್ಲದ್ದ ಚಂದ್ರಕಾಂತ ಶಿಲಾತಲದ ಮೇಲೆ 
ಕುಳಿತಿದ್ದ ರಾಜವಾಹನನನ್ನು ನೋಡಿ ೫. "ಸಿದ್ಧ ಮನೋರಥನಾದ ನಾನು ಇಂದು 
ಸ್ವಾಮಿಯ ಪಾದಗಳ ದರ್ಶನಮಾಡಲು ಪುಣ್ಯವನ್ನು ಪಡೆದಿದ್ದೇನೆ' ಎಂದು ಹೇಳುತ್ತಾ 
ಹರ್ಷದಿಂದ ನಮಸ್ಕರಿಸಿದನು. ಆಗ ಅವನ ಕಂಗಳಲ್ಲಿ ಆನಂದಬಾಷ್ಟವು ಸುರಿಯ 
ಶರೀರದಲ್ಲಿ ರೋಮಾಂಚವುಂಟಾಗಿದ್ದಿತು. ಮನೋಜಯದಲ್ಲಿ ಸಂತೋಷ 
ಎತ್ತು. ಮುಖಮಂಡಲದಲ್ಲಿ ಶ್ರೇಷ್ಠವಾದ ಕಾಂತಿ ಹೊಳೆಯುತ್ತಿತ್ತು. ಮನಸ್ಸಿನ 
ಗುರುಭಕ್ತಿಯು ತುಂಬಿದ್ದಿತು. ಇಡೀ ಶರೀರದಲ್ಲಿ ಪ್ರೀತಿಯು ನಲಿಯುತ್ತಿತ್ತು. ವಃ 

. ಅರಸನ ಮುಖದಲ್ಲಿ ಆನಂದಾಶ್ರುವು ತುಂಬಿ ತುಳುಕಿತು. 


— ವರ % ——— _ ಡಿ ನಿ 
ಶರೀರದಲ್ಲಿ ೋಮಾಂಚಿವುಂಟಾಯಿತು. ಹರ್ಷದಿಂದ ಮೃಯುಬ್ಬಿತು. ಹೀಗೆ ಆನಂದ 


9 


ಭಾರ ಹ ಹ 
Wt!) ನಮಸ್ಕರಿಸಲು 


ತಾಪನ ಅಸಫ್‌ ತನೆ ಆಲೆ ಬ ಲ . 
ದಿಂದ ರಾಜವಾಹನನು ತನ್ನ ತಮ್ಮನನ್ನು ತಬ್ಬಿ ಕೊಂಡನು. ವ॥ ಅರಸನು ಲು 


೧೧೬ ಅಭಿನವ ದಶಕುಮಾರ ಚರಿತೆ 
ವ॥ ಅಂತರಸನಪ್ಪಿಕೊಂಡೂಡೆ ಪುಷ್ಟೋದ್ಭವನಿಂತೆಂದಂ 


ಕಂ॥ ದೇವರ್ಗೆ ದಾಸನಲ್ಲದೆ 
ಭಾವಿಸೆ ಮತ್ತೊರ್ಬನಲ್ತು ತಳ್ಳೈಸಿಕೊಳ 
ಲ್ಯಾವ ಸಮನೆಂದು ಮತ್ತೆ ಪ 
ದಾವನತ ಮುಖಾಬ್ಜನಾಗಲೆತ್ತಿದನರಸಂ ೭ 


ವ॥ ಅಂತರಸಂ ಪರಮೋತ್ಸಾಹದಿಂ ಶಿರವಂ ಪಿಡಿದೆತ್ತಿ ಪತ್ತಿರೆ ಕುಳ್ಳಿರಿಸಿ 
ಕಂ॥ ನಿಪ್ಪಂದ ದೃಷ್ಟಿಯಿಂ ಸುಖ 
ಬಾಷ್ಟಾಂಬು ತುಟುಂಕೆ ದಶನರುಚಿಹರ್ಪಲತಾ 
ಪುಪ್ಪದವೋಲ್‌ ಪಸರಿಸಲೇಂ 
ಪುಷ್ಟೋದ್ಭವ ಸುಖವೆ ಎಂದು ನರಪತಿ ಕೇಳ್ದಂ ೮ 


ವ॥ ಅಂತು ಕೇಳಲೊಡಂ 


ಕಂ॥ ಧರೆಯೊಳ್‌ ಜ್ಯೇಷ್ಮಭ್ಬಾತೃವೆ 
“ಗುರು ದೈವಂ ಮಾತೃ ಪಿತೃವೆನಿಪ್ಪುದಳಿಕಿಂ ದೇ 
ವರನಗಲ್ಪಿರ್ದೆನೆಗೆ ಸುಖಂ 
ದೊರೆಕೊಳ್ಳುದುಮುಂಟೆ ದೇವ ನೀನಜ್‌ಯದುದೇ ೯ 


ವ॥ ಎಂದು ಪೇಟಕ್ಟೊಡರಸಂ ಪರಿತೋಷಂಬಟ್ಟು ಬಟಿಕಿಂತೆಂದಂ 


ಕೊಳ ಲು ಪುಷೊ ್ರೀದೃವನು ಹೀಗೆ ಹೇಳಿದನು. ೭. "ವಿಚಾರ ಮಾಡಿದರೆ ನಾನು 
ಸ್ವಾಮಿಗೆ ಸೇವಕನಲ್ಲದೆ ಮತ್ತಾರೂ ಅಲ್ಲ, ತಬ್ಬಿ )ಿ ಕೊಳ್ಳುವಷ್ಟು ನಿಮಗೆ ನಾನು ಸಮನಲ್ಲ' 
ಎಂದು ಹೇಳಿ ಮತ್ತೆ ಅವನ ಕಾಲಿಗೆ ತನ್ನ ಮುಖ ಕಮಲವನ್ನು ಬಗ್ಗಿಸಿದನು. ಆಗ 
ಅರಸನು ಅವನ ತಲೆಯನ್ನು ಮೇಲೆತ್ತಿದನು, ವ॥ ಅರಸನು ಪರಮೋತ್ಸಾಹದಿಂದ 
ಅವನ ತಲೆಯನ್ನು ಹಿಡಿದೆತ್ತಿ ತನ್ನ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು, ೮. ನಿಶ್ಚಲವಾದ 

ೈಷ್ಟಿಯಿಂದ ನೋಡುತ್ತಾ ಸುಖದ ಕಂಬನಿಯನ್ನು ಸುರಿಸುತ್ತಾ 'ಪುಷ್ಟೋದ್ಭವನೆ ! 

ಸುಖವೆ !' ಎಂದು ನರಪತಿಯು ಪ್ರಶ್ನಿಸಿದನು. ಆಗ ಅವನ ಹಲ್ಲುಗಳ ಕಾಂತಿಯು 
` ಸಂತೋಷವೆಂಬ ಬಳಿ ಯ ಹೂಗಳು ಹರಡಿದಂತೆ ಕಂಗೊಳಿಸಿತು. ವಃ ಹಾಗೇ ಕೇಳಲು, 

೯. “ಧರೆಯಲ್ಲಿ ಹಿರಿಯಣ್ಣನೆ ಗುರು, ದೈವ, ತಾಯಿ, ತಂದೆ ಎಂದೆನಿಸುತ್ತಾನೆ ದೇವ ! 
ಹೀಗಿರುವಾಗ ನಿನ್ನಿಂದಗಲಿದ ನನಗೆ ಸುಖವುಂಟಾಗುವುದುಂಟೆ ! ನಿನಗೆ ತಿಳಿಯದೇ !” 
ವ॥ ಎಂದು ಪುಷ್ಪೋದ್ಭವನು ಹೇಳಿದನು. ಅರಸನು, ಅದನ್ನು ಕೇಳಿ ಸಂತೋಷ ಹೊಂದಿ 


ಚತುರ್ಥಾಶ್ವಾಸಂ ೧೧೭ 


ಕಂ॥ ಆನಲ್ಲಿಂ ಪೋದ ಬಬ 
ಕ್ಕೇನಂ ಬಗೆದಿರ್ದಿರೆಲ್ಲರೆಲ್ಲಿಗೆ ಪೋದಿರ್‌ 
ನೀನೆಲ್ಲಿರ್ದಪೆ ಪೇಟಂ 


ದಾ ನರಪತಿಕೇಳ್ಮ ನಲ್ಲೆ ಪುಷ್ಣೋದೃ್ಭವನಂ ೧೦ 


ವ॥ ಅಂತು ಕೇಳಲೊಡಂ ಪುಷ್ಟೋದ್ಭವನಿಂತೆಂದೇ 


ಕಂ॥ ದೇವರ ಕೆಯ್ಯಿಂ ಬೀಟಕ್ಕೊಂ 
ಡಾವೆಲ್ಲರ ಪೋಗಿಯಾಯಿರುಳಿ ಸಲೆ ಸುಖನಿ 
ದ್ರಾವಿಪ್ಟರಾಗಿ ಬೆಳಗಿನ 
ಜಾವದೊಳೆರ್ದಿರ್ದೆವೈದೆ ಬೆಳಗಾಯ್ತಾಗಳ್‌ ೧೧ 


ವ॥ ಅಂತು ಬೆಳಗಾಗಲೊಡಂ ಸಂಧ್ಯಾವಂದನಾದಿ ಕ್ರಿಯೆಗಳಂ ಮಾಡಿ 


ಮ॥ ಕಮಳಾನಂದಕರಂ ತಮೋವ್ರಜಹರಂ ಚಕ್ರಪ್ರತಿಷ್ಠಾಪರಂ 
ಸುಮನಃ ಪ್ರೀತಿಯುತಂ ಮಹೋದಯನುತಂ ಪೀತಾಂಬರಾಲಂಕೃತಂ 
ನಮಿತಾಶಾಮುಖಶೋಭಿತಂ ಬಹಳದೋಹಾರಾತಿ ಲಕ್ಷ್ಮೀಶನಂ 
ತಮಿತಪ್ರಾಭವಮೂರ್ತಿ ಸೂರ್ಯನುದಯಂಗೆಯ್ದಂ ಧರಾಧೀಶ್ವರಾ ೧೨ 


ಮತ್ತೆ ೧೦. “ನಾನು ಅಲ್ಲಿಂದ ಹೋದ ಮೇಲೆ ನೀವೆಲ್ಲರೂ ಏನೆಂದು ಯೋಚಿಸಿದಿರಿ ? 

ಎಲಿಗೆ ಹೋದಿರಿ ? ನೀನು ಎಲಿದ್ದೆ. ? ಹೇಳು” ಎಂದು ಪುಷೋದ,ವನನ್ನು ಕೇಳಿದನು. 
೯೨ ಐ ಎ ಅ ಭಿ 4 

ವಃ ಹಾಗೆ ಕೇಳಲು ಪುಷ್ಟೋದ್ಭವನು ಹೀಗೆ ಉತ್ತರಿಸಿದನು ೧೧. “ಸ್ವಾಮಿಯಿಂದ 


- 
(9) 


ಬೀಳ್ಕೊಂಡು ನಾವೆಲ್ಲರೂ ಮುಂದೆ ಪ್ರಯಾಣ ಮಾಡಿದೆವು. ರಾಶ್ರಿಯಾಗಲು ಸು 

ವಾಗಿ ನಿದ್ರಿಸಿದೆವು. ಚೆನ್ನಾಗಿ ಬೆಳಗಾಗಲು ಬೆಳಗಿನ ಜಾವದಲ್ಲಿ ಎದ್ದೆವು ವ॥ ಬೆಳಗಾಗಲು 
ಸಂಧ್ಯಾವಂದನಾದಿ ಕ್ರಿಯೆಗಳನ್ನು ಮಾಡಿದೆವು. ೧೨. ಕಮಲಗಳಿಗೆ ಆನಂದಕರನಾದ, 
ಕತ್ತಲೆಯ ಗುಂಪನ್ನು ಚದುರಿಸುವ, ಚಕ್ರವಾಕಪಕ್ಷಿಗಳನ್ನು ಒಂದುಗೂಡಿಸುವ, ಹೂವು 
ಗಳನ್ನು ಅರಳಿಸುವ, ಪುಣ್ಯಶಾಲಿಗಳಿಂದ ಸ್ತುತಿಸಲ್ಪಟ್ಟ (ಅಥವಾ ಶ್ರೇಷ್ಠವಾದ ಉದಯ 
ಕಾಲದಲ್ಲಿ ಸ್ತುತಿಸಲ್ಪಟ್ಟ) ಹಳದಿಯ ಬಣ್ಣಕ್ಕೆ ತಿರುಗಿದ ಆಕಾಶದಿಂದ ಅಲಂಕೃತನಾದ, 
ಬಾಗಿದ ಆಶಾ (ದಿಕ್‌) ಎನಿತೆಯರ ಮುಖಗಳಿಂದ ಶೋಭಿತನಾದ, ಕಗ್ಗತ್ತಲ ರಾತ್ರಿಯ 
ಶತ್ರುವಾದ ಅಮಿತವಾದ ಪ್ರಭಾವವುಳ್ಳ ಸೂರ್ಯನು ಲಕ್ಷಿ ಪ್ರೀಶನಂತೆ, ಅರಸನೇ ! 
ಉದಯಿಸಿದನು-ಲಕ್ಷ್ಮಿ ಒೀಶನ ಪರವಾದ ಅರ್ಥ, ಲಕ್ಷ್ಮಿಗೆ ಆನಂದಕರನು, ಅಜ್ಞಾನವೆಂಬ 
ಕತ್ತಲೆಯನ್ನು ಓಡಿಸುವವನು ; ಚಕ್ರಾಯುಧದಿಂದ ಗೌರವವುಳ್ಳೆ ವನು, ದೇವತೆಗಳಿ 


ಪ್ರೀತಿಕರನು, ಪುಣ್ಯಶಾಲಿಗಳಿಂದ ಸ್ವುತಿಸಲ್ಪಟ್ಟಿವನು, ಪೀತಾಂಬರಧಾರಿಯಾದವನ್ನು 


'೧೧೮ ಅಭಿನವ ದಶಕುಮಾರ ಚರಿತೆ 


ಕಂ8 ಕುಮುದಿನಿಗೆ ದಿದಾಶ್ವಾಸಂ 
ಸಮನಿಸೆ ಕಮಳಿನಿ ನಗುತ್ತೆ ಕೋಕಂಗಳ್ಲು 
ದೃ _ಮರಧೃನಿಯಂ ತೋಟ್‌ಸೆ 
ಸಮಸುಖಮಾಯ್ತೆಂದಳತಿ ರಜೋಗುಣಮೆಸೆಯಲ್‌ ೧೩ 


ಶಾ॥ ಕಾಯಕ್ಷೇಶಮದೆನ್ನೊಳಾಗೆ ಜಗದೊಳ್‌ ಮರ್ಬುರ್ಬಿ ಮೈವೆರ್ಚಿದ 
ನ್ಯಾಯಂ ಕೈಮಿಗಲೆನ್ನ ಕೂಂತನನಲಂಪಿಂ ಕೂಡಿದಳ್‌ ಪಶ್ಚಿಮಾ 
ಶಾಯೋಷಿತ್ಯುಟಿಲಾತ್ಮೆಯೆಂದು ದಿವಸಶ್ರೀ ಬೈದು ಬೆಂಬತ್ತಿದಳ್‌ 
ಛಾಯಾಸಂಕುಳದಿಂದೆನಲ್ಕೆ ಪಡುವಲ್‌ ಮುಂತಾದುವೆಲ್ಲಾ ನೆಟಲ್‌ ೧೪ 

ವ॥ ಅಂತುದಯವಾಗಲೊಡಂ ನಿಮ್ಮಡಿಗಳಂ ನೋಡಲಾಸ್ಥಾನಮಂಟಪಕ್ಕೆ ಬಂದು 

ಕಾಣದೆ ಸೆಜ್ಜೆವನೆಯಂ ನೋಡೆಯಲ್ಲಿಯುಂ ಕಾಣದೆ 

ಉ॥ ಸಂಗಸುಖಕ್ಕೆ ಕೂರ್ತು ವನದೇವತೆಯೊಯ್ದಳೋ ಮೇಣ್‌ ಭುಜದ್ವಯಾ 

ಲಿಂಗನದಾಸೆಯಿಂ ಖಚರಕಾಂತೆಯರೊಯ್ದರೊ ಯೌವನಕ್ಕೆ ಮೇ 


ಣಂಗವಿಸಲ್ಕೆ ಕಿನ್ನರಿಯರೊಯ್ದರೊ ಮೇನ್‌ ಕಡುಪಿಂ ನಿಶಾಟರೊಳ್‌ 
ಸಂಗರವಾಯ್ತೊ ಪೇಟಕಿನುತೆ ಚಿಂತಿಸುತಿರ್ದೆವಿಳಾಧಿನಾಯಕಾ ೧೫ 


ಭಕ್ತರ ಆಶಾಪೂರ್ಣಮುಖಗಳಿಂದ ಶೋಭಿತನಾದವನು, ದುಷ್ಟ ಸಂಹಾರಕನು. ' ೧೩. 
ಕನ್ನೆ ಟ್ರದಿಲೆಗೆ ದಿವಾಶಾ ಿಸವುಂಟಾಯಿತು. (ಮೊಗ್ಗಾ ಯಿತು ?) ಅದೇ ಸಮಯಕ್ಕೆ 
ಕಮಲಿನಿಯು ಅರಳಿ ಚಕ್ರವಾಕಗಳಿಗೆ ಮೇಲಕ್ಕೆ ಹಾರುವ ದುಂಬಿಗಳ ಧ್ವನಿಯನ್ನು 
ತೋರಿಸಿತು. ಹೆಚ್ಚಾಗಿ ಹರಡಿದ ರಜೋಗುಣದಿಂದ (ಪರಾಗ- ಮಬ್ಬು) ಸಮಸುಖ 
ವಾಯ್ತೆಂದು ಎಂದಳು. ೧೪. “ನನಗೆ ಕಾಯಕ್ಷೇಶವನ್ನುಂಟುಮಾಡಿ, ಜಗತ್ತಿನಲ್ಲಲ್ಲಾ 
ಒತ್ತಾದ ಕತ್ತಲೆಯನ್ನು ಹರಡಿ, ಅನ್ಯಾಯವು ಕೈಮೀರಲು, ಪಶ್ಚಿಮದಿಗಂಗನೆಯು 
ನನ್ನ ಕಾಂತನೊಡನೆ ಪ್ರೀತಿಯಿಂದ ಕೂಡಿದಳು. ಅವಳು ಕುಟಿಲ ಸ್ವಭಾವದವಳು” 
ಎಂದು ಬೈಯ್ಯುತ್ತಾ ದಿವಸಲಕ್ಸ್ಮಿೀಯಾ ನೆರಳಿನ ಸಮೂಹದ ನೆಪದಿಂದ ಬೆನ್ನಟ್ಟಿ 
ಓಡಿಸಿದಳೋ ಎಂಬಂತೆ ನೆರಳು ಪಶ್ಚಿಮ ದಿಕ್ಕಿಗೆ ಎಲ್ಲೆಡೆಯೂ ಹರಡಿತು ವ! ಉದಯ 
ದ ಕೂಡಲೆ ನಿಮ್ಮ ಪಾದದರ್ಶನಕ್ಕಾಗಿ ಆಸ್ಥಾನ ಮಂಟಪಕ್ಕೆ ಬಂದೆವು. ಅಲ್ಲಿ 
ಕಾಣದೆ ಮಲಗುವ ಮನೆಗೆ. ಹೋಗಿ ನೋಡಿದೆವು. ಅಲ್ಲಿಯೂ ಕಾಣದೆ--೧೫. ಸಂಗ 
ಸುಖವನ್ನು ಬಯಸಿ ವನದೇವತೆಯೇನಾದರೂ ಕರೆದುಕೊಂಡು ಹೋದಳೊ, ತೋಳು 
ಗಳೆರಡರಿಂದಲೂ ಆಲಂಗಿಸಿ ಕೊಳ್ಳಬೇಕೆಂಬ ಆಸೆಯಿಂದ ದೇವಾಂಗನೆಯರೇನಾದರೂ 
ಕರೆದುಕೊಂಡು ಹೋದರೊ, ಯೌವನದಿಂದ ಆಕರ್ಷಿತರಾಗಿ ಕೂಡುವುದಕ್ಕಾಗಿ ಕಿನ್ನರಿ 
ಯರೇನಾದರೂ ಕರೆದುಕೊಂಡು ಹೋಗಿರಬಹುದೊ, ಅಥವಾ ಪರಾಕ್ರಮದಿಂದ 
ರಾಕ್ಷಸರೊಡನೆ ಯುದ್ಧವೇನಾದರೂ ನಡೆಯಿತೋ, ಹೇಳು-ಎಂದು ಧರಾಕಾಂತನೆ ! 


39ರ. vam TB ೪:3. 


1, ಪ್ರಾತಃಕಾಲದಲ್ಲಿ ವೃಕ್ಷಾದಿಗಳ ನೆರಳು ಪಶ್ಚಿಮ ದಿಕಿ ಇಗೆ ಬಾಗಿರುವುದು (ರಂ). 


ತ್‌ 


ಚತುರ್ಥಾಶ್ವಾಸಂ ೧೧೯ 


ಚಂ8 ದಿಗಧಿಪರಂ ತೆರಳ್ಳು ವೆವೊ ನಾಗನಿವಾಸದ ಶೇಷನಂ ಬರಲ್‌ 
ತೆಗೆದೆವೊ ಗೋತ್ರಪರ್ವತಮನಿರ್ಕಡಿ ಮಾಲಕ್ಕೆವೊ ಮೇಘಮಾರ್ಗಮಂ 
ಬಗಿವೆವೊ ವಾರ್ಧಿಯಂ ಮುಳಿದು ಪೀರ್ವೆವೊ ಭೂಮಿಯನೆಯ್ದೆ ಪೋಟ 
ವೋ ಬಗೆಮಿಗೆ ಪೇಟಿಮೆಂಬ ಕಡುಪಂ ತಳೆದಿರ್ದೆವಿಳಾಧಿನಾಯಕಾ ೧೬ 


ವಣ ಎಂದ ಮಾತಿಂಗರಸನ ಮೊಗದೊಳ* ಮುಗುಳ್ನಗೆ ವಿನುಂಗಲದನಅದು 
ಪುಷ್ಟೋದ್ಭವನಿಂತೆಂದಂ 


ಕಂ॥ ಆಪವನಾರದವಂ ಸೇ 
ನಾಪತಿಯೇಕಾಕಿ ಬಡವನಧಿಕಂ ಕಿಜೌ*ಯಂ 
ತಾಪಸನುದ್ಮತನೆನ್ನದೆ 
ಕೋಪಂ ಸಮವಲ್ಲೆ ಜೀವರಾಶಿಯೊಳೆಲ್ಲಂ ೧೩ 


ವ ಅಂತಸ್ತಾಪದಿಂದಾದ ಕೋಪಮಂ ತಟಸ್ಸಿಸಿಕೊಂಡು 


ಕಂ! ಸರ್ವೋಪಾಯದೊಳಜಣಿಶ*ಯಲ್‌ 
ನಿರ್ವಾಹಮದಲ್ಲದಿಲ್ಲವೆಂತೆನಲಾವಿ 
ನ್ನೊರ್ವೊರ್ವೊರೆಯ್ದಿ ದೆಸೆಗಳೂ 
ಳುರ್ವೀ ವಲ್ಲಭನನಜಸೆ ಪೋಪುದೆ ಕಜ್ಜಂ ೧೮ 


ಯೋಚಿಸುತ್ತಿದ್ದೆವು. ೧೬. ರಾಜನೆ ! “ದಿಕ್ಕುಗಳ ಒಡೆಯರನ್ನು ಎದುರಿಸಿ ಓಡಿ 
ಸೋಣವೇ ! ನಾಗಲೋಕದಲ್ಲಿ ವಾಸ ಮಾಡುವ ಆದಿಶೇಷನನ್ನು ಹೊರಕ್ಕೆ ಎಳೆದು 
ಹಾಕೋಣವೇ ! ಕುಲಪರ್ವತಗಳನ್ನು ಎರಡು ತುಂಡಾಗಿ ಕತ್ತರಿಸಿ ಹಾಕೋಣವೇ ! 
ಆಕಾಶವನ್ನು ಬಗಿದು. ಹಾಕೋಣವೇ ! ಕೋಪದಿಂದ ಸಮುದ್ರವನ್ನು ಹೀರಿ 
ಬಿಡೋಣವೋ ! ಭೂಮಿಯನ್ನು ಚೆನ್ನಾಗಿ ಸೀಳೋಣವೇ ! ಹೇಳು” ಎಂಬ ಒಂದು 
ಆವೇಶವನ್ನು ಆಗ ನಾವು ತಳೆದಿದ್ದೆವು. ವ| ಹೀಗೆ ಹೇಳಿದ ಮಾತನ್ನು ಕೇಳಿ ಅರಸನ 
ಮುಖದಲ್ಲಿ ಮುಗುಳ್ನಗೆಯು ಮಿನುಗಿತಂ. ಅದನ್ನು ತಿಳಿದು ಪ್ರಷ್ಟೋದ್ಭವನು ಹೀಗೆ 
ಹೇಳಿದನು--೧೭. “ಕೈಲಾಗುವವನು, ಕೈಲಾಗದವನು, ಸೇನಾಪತಿ, ಒಬ್ಬಂಟಿಗ, ಬಡವ, 
ಮೇಲಾದವನು, ಕೀಳಾದವನು, ತಪಸ್ವಿ, ಕ್ರೂರಿ, ಎಂಬ ವ್ಯತ್ಯಾಸವಿಲ್ಲದೆ ಜೀವರಾಶಿ 
ಗಳಲ್ಲಿ ಎಲ್ಲರಿಗೂ ಕೋಪವು ಸಮಾನವಾದುದಷ್ಟೆ ! ವ|| ಅಂತಸ್ತಾಪದಿಂದ ಉಂಟಾದ 
ಕೋಪವನ್ನು ಅಡಗಿಸಿಕೊಂಡು--೧೮, “ಎಲ್ಲ ಉಪಾಯಗಳಿಂದ ಅರಿಯಲು ಯತ್ನಿಸಿ 
ದರೂ ಇನ್ನು ಇದಕ್ಕೆ ಉಪಾಯವೇ ಇಲ್ಲವೆಂದು ಹೇಳಲಾಗದು. ಆದುದರಿಂದ 
ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋಗಿ ಅರಸನನ್ನು ಅರಸೋಣ, ಇದೇ ಯುಕ್ತ 


೧೨೦ ; ಅಭಿನವ ದಶಕುಮಾರ ಚರಿತೆ 


ವ॥ ಅಂತು ದೇವರನಜಿಸ ಪೋಪುದುಂ ನಿಶ್ಚಯಂಮಾಡಿ ಮಗಧೇಶ್ವರಂಗೆ ತದ್ಧಿ 
ಶೇಷಮಂ ಪೇಟ್ಮಟ್ಟಿ ಬಲಮೆಲ್ಲಮಂ ಪುಪ್ಪಪುರಕ್ಕೆ ಕಳಿಪಿ 


ಕಂ॥ ಎಣ್ಬಟ್ಟೆಗಳೊಳ್‌ ನೃಪನಂ 
ಕಾಣ್ಬನ್ನಂ ತೊಟಲಿಮೆಂದು ಮನದೊಳಗಟಲಿಂ 
ದೆಣ್ಣರುಮನೆಪ್ಪಿಯಂಂ ಬಿಸು 
ಗಣ್ಣನಿಯಿಂದೊಂದು ದೆಸೆಗೆ ಪೊಜಮಟ್ಟಾಗಲ್‌ ೧೯ 


ಎಲ್ಲೆಡೆಯೊಳಅಸಿ ಕಾಣದೊ 

ಡೆಲ್ಲರ ಚಂಪಾಪುರಕ್ಕೆ ಬಂದೊಲವಿಂ ಮ 

ತ್ತಲ್ಲಿಂ ಮೇಲಣ ಕಾರ್ಯಮ 

ನುಲ್ಲಾ ಸದೊಳಣಪಲೆಂದು ಕಳಿಪಿದೆನವರಂ ೨೦ 


ವ॥ ಅಂತವರೆಲ್ಲರಂ ಕಳಿಪಿಯಾನೊಂದೆಸೆಗೆ ಪೊಜಮಟ್ಟಾಗಳ್‌ 


ಮ॥ ಸರಸೀಜಾತಸಖಂ ಸಹಸ್ರಕರದಿಂ ಸರ್ನೋರ್ವಿಯೊಳ್‌ ಕೆಂಡಮಂ 
ಪರಪುತ್ತಿರ್ದನೊ ಮೇಣ್‌ದವಾನಳ ಶಿಖಾಸಂತಾನಮಿಂತೀಗಳು 
ರ್ವರೆಯೊಳ್‌ ಮೂರ್ತಿಯನಾಂತು ನಿಂದುದೊ ದಿಟಂ ಪೇಲಕಿಂಬಿನಂ ಕಾಯ್ದರನಿ 
ರ್ಭರದಿಂ ಕೈಮಿಗೆ ಬಂದುದಗ್ಗಳ ನಿದಾಘಂ ಮಾಘಸಂಹಾರಕಂ ೨೧ 


ವಾದ ಕಾರ್ಯ, ವ॥ ಎಂದು ಸಾ ಿಮಿಯನ್ನು ಅರಸಲು ಹೋಗುವುದೆಂದು ನಿಶ್ಚಯಿಸಿ 
ಮಗಧ ರಾಜನಿಗೆ ಈ ವಿಷಯವನ್ನು ಹೇಳಿ ಕಳುಹಿಸಿ ಸೇನೆಯನ್ನೆಲ್ಲ ಕುಸುಮಪುರಕ್ಕೆ 
ಕಳುಹಿಸಿದೆವು. ೧೯. "ಎಂಟು ದಿಕ್ಕುಗಳಲ್ಲಿಯೂ ರಾಜನನ್ನು ಕಾಣುವವರೆಗೂ 
ಹುಡುಕಿರಿ' ಎಂದು ಹೇಳಿ ಎಂಟು ಜನರೂ ದುಃಖದಿಂದ ಒಬ್ಬರನ್ನೊಬ್ಬರು ಅಪ್ಪಿ 
ಕೊಂಡು ಕಣ್ಣೀರಿಡುತ್ತಾ ಅಗಲಿ ಒಬ್ಬೊಬ್ಬರೂ ಒಂದೊಂದು ದಿಕ್ಕಿಗೆ ಹೊರಟೆವು. ಆಗ 
೨೦. ಎಲ್ಲ ಸ್ಥಳಗಳಲ್ಲಿಯೂ ಹುಡುಕಿ ಕಾಣದೆ ನಾವೆಲ್ಲರೂ ಚಂಪಾಪುರಕ್ಕೆ ಬಂದು 
ಸೇರಿದೆವು. ಮತ್ತೆ ಅಲ್ಲಿಂದ ಮುಂದೆ ಆಗಬೇಕಾದ ಕಾರ್ಯವನ್ನು ಉಲ್ಲಾಸದಿಂದ ತಿಳಿಸು 
ವುದಕ್ಕಾಗಿ ಅವರನ್ನು ಕಳುಹಿಸಿದೆನು. ವ. ಹಾಗೆ ಅವರನ್ನೆಲ್ಲ ಕಳುಹಿಸಿ ನಾನು ಒಂದು 
ಕಡೆಗೆ ಹೊರಟೆನು. ಆಗ ೨೧. ಮಾಗಿಯ ಕಾಲವನ್ನು ನಾಶಮಾಡಿ ಪ್ರಬಲವಾದ 
ಬೇಸಿಗೆಯು ಬಂದಿತು. ಸೂರ್ಯನು ತನ್ನ ಸಾವಿರ ಕಿರಣಗಳಿಂದ ಭೂಮಿಯಲ್ಲೆಲ್ಲ 
ಕೆಂಡವನ್ನು ಹರಡುತ್ತಿದ್ದಾನೆಯೋ | ಅಥವಾ, ಕಾಳ್ಕಿಚ್ಚಿನ ಉರಿಗಳ ಸಮೂಹವು ಈಗ 
ಭೂಮಿಯ ಮೇಲೆ ಈ ರೂಪವನ್ನು ತಳೆದು ನಿಂತಿದೆಯೋ ! ನಿಜವನ್ನು ಹೇಳು ಎಂಬ 


ಚತುರ್ಥಾಶ್ವಾಸಂ ೧೨೧ 


ಚಂ॥ ಖರಕರತಾಪದಿಂದವನಿ ಹೊಪ್ಪಳಿಸಿತ್ತಖಿಳಾದ್ರಿಗಳ ಭಯಂ 
ಕರಮೆನೆ ಕಾಯ್ದ ಕರ್ಬುನದವೋಲ್‌ ಕಿಡಿವೆತ್ತುವನೋಕಹ ವ್ರಜಂ 
ಮರುಟಿದುವಧ್ವಗರ್‌ ಮಿಡುಕಿ ಕಿಚ್ಚಿನ ಕೀಡೆವೊಲಾದರಾ ದಿಶಾಂ 
ತರಮನಲಾಶೆಯಾದುವೆನಲೇವೊಗಲಕ್ಕಿಂ ಕಡುಪಂ ನಿದಾಘದಾ ೨೨ 


ಚಂ॥ ವನಮೃಗರಾಜಿಗಳ್‌ ತೃಷೆಯ ಕೋಟಲೆಯಿಂ ವನವೆಲ್ಲವುಂ ತೊಲ 
ಲ್ಲಿನ ಕಿರಣಂಗಳಿಂ ಕೆಡೆದು ಚೇಷ್ಟಿಸಿ ಕಂಡು ಮರೀಚಿಕಾ ಜಲ 
ಕೃನುನಯದಿಂ ಕರಂ ಪರಿದು ಲಂಘಿಸಿ ತಮ್ಮೆರ್ದೆಯಾಜ್‌ ತಾಟು ತ 
ಟ್ರೈನಲಸುವಿಂದಗಲ್ಲೂವೆನಲಿಲ್ಲಿ ದುರಾಸೆಯೊಳಾರೊ ಬೀಟಿದರ್‌ ೨೩ 


ಕಂ॥ ನಿರವಧಿ ನಿದಾಘ ದುರ್ಭರ 
ಪರಿತಾಪದೊಳುರಿದು ಕರಿದು ವನಗಜಕುಂಭಂ 
ಬಿರಿಯೆ ತಳತಳಿಸಿದುವು ರವಿ 
ಕಿರಣದ ತತ್ತಿಗಳೆನಲ್ಕೆ ಮುತ್ತುಗಳಾಗಳ* ೨ಿ೪ 


ವ॥ ಅಂತುಗ್ರವಾದ ನಿದಾಘದೊಳಾಂ ಪೋಗುತ್ತೆ 


ಹಾಗೆ ಆ ಬೇಸಿಗೆಯ ಬೇಗೆಯು ಒತ್ತಾಗಿ ಹರಡಿಕೊಂಡು ಬಂದಿತು ೨೨. ಉಗ್ರವಾದ 
ಕಿರಣಗಳುಳ್ಳ ಸೂರ್ಯನ ತಾಪದಿಂದ ಭೂಮಿಯು ಬಿರಿದು ಹೊಪ್ಪಳಿಕೆ!ಗಳೆದ್ದುವು. 
ಬೆಟ್ಟಗಳೆಲ್ಲ ಭಯಂಕರವಾದ ಕಬ್ಬಿಣದ ಹಾಗೆ ಕಿಡಿಗಳನ್ನು ಕೆದರಿದುವು. ಮರಗಳ ಗುಂಪು 
ತಾಪಕ್ಕೆ ಒಣಗಿ ಸುರುಟಿಕೊಂಡುವು. ದಾರಿಗರು ಒದ್ದಾಡಿ ಬೆಂಕಿಯ ಹುಳುಗಳಂತಾದರು, 
ಎಲ್ಲ ದಿಕ್ಕುಗಳೂ ಆಗೆ ಸೀಯ ದಿಕ್ಕುಗಳಂತಾದವು. ಆ ಬೇಸಿಗೆಯ ಪ ತಾಪವನ್ನು ಏನೆಂದು 
ಹೇಳಲಿ ? ೨೩. ಕಾಡುಮೃಗಗಳು ಬಾಯಾರಿ ಹಿಂಸೆಯನ್ನು ತಡೆಯಲಾರದೆ ಕಾಡಿನ 
ಲಿಲ ಅಲೆದಾಡಿದುವು. ಸೂರ್ಯನ ಕಿರಣಗಳಿಂದ ತಾಪಗೊಂಡು ಬಿದ್ದು ಹೊರಳಿದುವು. 
ಕೊನೆಯ ಬಿಸಿಲ್ಲು ದುರೆಯ ನೀರಿಗೆ ಹಂಬಲಿಸಿ ಓಡಿಹೋಗಿ ಹೃದಯವು ಒಣಗಲು ಮೋಸ 
ಹೋಗಿ ಪ್ರಾಣನೀಗಿದುವು. ದುರಾಸೆಗೊಳಗಾದವರು ಯಾರು ತಾನೇ ಕೆಡುವುದಿಲ್ಲ ? 
೨೪. ಮಿತಿಮೀರಿದ ಬೇಸಿಗೆ ತಡೆಯಲಾಗದ ಪರಿತಾಪದಿಂದ ಉರಿದು ಕರಿದು ಕಾಡಾನೆಯ 
ಕುಂಭ ಸ್ಥಳವು ಬಿರಿಯಿತು. ಆಗ ಅಲ್ಲಿದ್ದ ಮುತ್ತುಗಳು ಸೂರ್ಯನ ಕಿರಣದ ಮೊಟ್ಟೆ ಶೆ 
ಗಳೋ ಎಂಬಂತೆ ತಳತಳ ಹೊಳೆದುವು. ವಗ ಹಾಗೆ ಉಗ್ರವಾದ ಬೇಸಿಗೆಯಲ್ಲಿ ನಾನು 


೧೨೨ ಅಭಿನವ ದಶಕುಮಾರ ಚರಿತೆ 


ಉ॥ ಮೆಯ್ಮಅಸುಂದಿ ಪಲ್ಲೊಣಗಿ ಕಣ್‌ಕುಳಿದುಗ್ರನಿದಾಘತಾಶದಿಂ 
ಬಾಯ್ಕಿಗೆ ಬತ್ತಿ ನಾಲಗೆ ಸುರುಳ್ಬೆರ್ದೆಯಾಜಕಿ ಮನೆಂಕಟಲ್ಲು ಮೆ 
ಲ್ಸುಯ್ಮಿಗಿಲಾಗಿ ದೃಷ್ಟಿ ಪರಿಗುಂದಿ ಸಮಂತಸು ಪೋಪರಂದದಿಂ 
ಕೆಯ್ಮುಡಿಸನ್ನೆಯೆನ್ನೊಳೆಸೆಯಲ್‌ ಕಡುನೀರಡಸಿರ್ದೆನುರ್ವಿಪಾ ೨೫ 


ವಣ ಅಂತುತ ೃಹಾಪೀಡಿತನಾಗಿ ಪೋಪಾಗಳ್‌ ಮುಂದೆ 


ಮ8 ಇಭಸಂಹಾರಿರವ ಪ್ರತಿಧ್ವನಿ ಗುಹಾರಮ್ಯಂ ಜರತ್ತಾಪಸ 
ಕ್ಷುಭಿತಂ ಕ್ರೂರಮೃಗಪ್ರಕೀರ್ಣಕಟಕಂ ನಿತ್ಯಾಂಧಕಾರಂ ಮಣಿ 
ಪ್ರಭವಸ್ಥಾನ ನಿಕುಂಜಮೆನ್ನಿದಿರೊಳಂದೊಪ್ಪಿರ್ದುದೌನ್ನತ್ಯದಿಂ 
ನಭಮಂ ಚುಂಬಿಸುತಿರ್ದುದೊಂದು ಕುಧರಂ ಭೂಪಾಲ ವಿದ್ಯಾಧರಾ ೨೬ 
ವಗ ಮತ್ತಮಾ ಪರ್ವತಂ ಸರ್ವಜ್ಞನಂತೆ ಬಹಳ ಗುಹಾನ್ವಿತಮುಂ ರಾಜಧಾನಿಯಂತೆ 
ಚಿತ್ರಶಾಲಾಭಿರಾಮಮುಂ ಖುಷಿಸಭಾಮಂಡಲದಂತೆ ಭ ಗುವಿರಾಜಿತಮುಂ ರಂಗಶೋಭೆಯಂತೆ 
ಶೃಂಗಾರವಿಲಾಸಮುಂ ದ್ವಿಜರಾಜಿಯಂತೆ ಸದ್ವಂಶಭೂಷಣಮುಂ ವಿಳಾಸಿನೀಜನದಂತೆ ತಮಾಳ 


ಹೋಗುತ್ತಾ--೨೫. ಮಹಾರಾಜನೆ ! ತುಂಬ ನೀರಡಿಕೆಯಿಂದ ಸಾಯುವವರಂತೆ ಕೆ ೈ 
ತಲೆಗಳಿಂದ ಸನ್ನೆ ಮಾಡುವ ಸ್ಥಿತಿಯನ್ನು ಹೊಂದಿದೆನು. ಉಗ್ರವಾದ ಬೇಸಿಗೆಯ ತಾಪ 
ದಿಂದ ಶರೀರದ ಮೇಲಿನ ಎಚ್ಚರ ತಪ್ಪಿತು. ಹಲ್ಲು ಒಣಗಿ ಹೋಯಿತು. ಕಣ್ಣುಗಳು 
ಗುಳಿಬಿದ್ದುವು. ಬಾಯಿ ಬತ್ತಿಹೋಯಿತು. ನಾಲಿಗೆ ಒಣಗಿ ಸುರುಟಿತು. ಎದೆಯು 
ಒಣಗಿ ಹೋಯಿತು. ಮನಸ್ಸು ಶಕ್ತಿಗುಂದಿತು. ಉಸಿರಾಡುವುದು ನಿದಾನವಾಯಿತಂ. 
ನೋಟದ ಗತಿ ಕುಂದಿತು. ವ॥ ಹಾಗೆ ಬಾಯಾರಿಕೆಯಿಂದ ಪೀಡಿತನಾಗಿ ಹೋಗು 
ತ್ರಿದ್ದೆನು. ಆಗ ಮುಂದೆ--೨೬. ಭೂಪಾಲ ವಿದ್ಯಾಧರನೆ ! ನಾನು ಎದುರಿನಲ್ಲಿ ತುಂಬ 
ಉನ್ನತವಾದ, ಆಗಸವನ್ನು ಚುಂಬಿಸುತ್ತಿದ್ದ ಒಂದು ಪರ್ವತವನ್ನು ಕಂಡೆನು. ಅದು ಸಿಂಹ 
ಧ್ವನಿಯ ಪ್ರತಿಧ್ವನಿಯನ್ನೊಳಗೊಂಡ ಗುಹೆಗಳಿಂದ ರಮ್ಯವಾಗಿದ್ದಿತು. ವೃದ್ಧ ತಪಸ್ವಿ 
ಗಳ ತಪೋವೇಗದಿಂದ ತಳವಂಳಗೊಂಡಿದ್ದಿತು. ಅದರ ತಪ್ಪಲುಗಳಲ್ಲಿ ಕ್ರೂರ ಮೃಗ 
ಗಳು ಸಂಚರಿಸುತ್ತಿದ್ದವು. ಯಾವಾಗಲೂ ಕತ್ತಲೆ. ರತ್ನದ ಗಣಿಗಳುಳ್ಳ ಪೊದೆಗಳಿಂದ 
ತುಂಬಿದ್ದಿತು. ವ॥ ಆ ಪರ್ವತವು ಶಿವನಂತೆ ಅನೇಕ ಗುಹೆಗಳಿಂದ ಕೂಡಿದೆ (ಗುಹ 
ಕುಮಾರಸ್ವಾಮಿ ; ಗುಹೆ) ರಾಜಧಾನಿಯ ಹಾಗೆ ಚಿತ್ರಶಾಲೆಗಳಿಂದ ಸುಂದರವಾಗಿದೆ. 
(ಶಾಲ ಶಾಲೆ ; ಸಾಲವೃಕ್ಷ) ಖಷಿಗಳ ಸಭೆಯಂತೆ ಭೃಗುವಿನಿಂದ ವಿರಾಜಿತವಾಗಿದೆ. 
(ಭೃಗು= ಕಡಿದಾದ ಹಳ್ಳಿ 4 ಭೃಗು ಯುಷಿ) ರಂಗಭೂಮಿಯ ಶೋಭೆಯ ಹಾಗೆ ಶೃಂಗಾರದ 


9 ಲ್ರ 
ವಿಲಾಸ!ದಿಂದ ಕೂಡಿದೆ. ಬ್ರಾಹ್ಮಣರ ಸಾಲಿನಂತೆ ಸದ್ದಂಶವೆಂಬ ಭೂಷಣವುಳ 'ದ್ಹಾಗಿದೆ. 


ತೆ ಶೃಂಗ = ವೃಕ್ಷಾಗ್ರದಲ್ಲಿ, ಆರ = ಸಂಚರಿಸುವ, ವಿ.ಎಹಕ್ಕಿಗಳ, ಲಾಸ ಕುಣಿತ 
ದಿಂದ (ರಂ) 


ಚತುರ್ಥಾಶ್ವಾಸಂ ೧೨೩ 


ಪತ್ರವಿರಾಜಿತಮುಂ ಕೈಲಾಸಗಿರಿಯಂತೆ ಪಂಚಾಸ್ಯಸಂಚಿತಮಂಂ ನಭೋತ್ಸಾತಕದಂತೆ ಪ್ರತಿ 
ಸೂರ್ಯ ವಿಜೃಂಭಿತಮಂಂ ಭಾರತದಂತೆ ಸಕಲಮುಖಮಂಡಿತವ್ಯಾಳಮುಂ ದಿವಸಶ್ರೀಯಂತೆ 
ಪತಂಗಪಥರಂಜಿತಮುಮೆನಿಸಿರ್ಪುದು ಅಂತುಮಲ್ಲದೆಯುಂ 


ಉ॥ ಬೆತ್ತದ ಕಂಕಣಂ ಬಳಪದೋಲೆ ಕುರುಳ್ಗಳವಟ್ಟ ಕಾಡ ಹೂ 
ಕತ್ತರಿಪೀಲಿಯುಳ್ಳುಡೆ ವನೇಭಜ ಮೌಕ್ತಿಕಹಾರಯಷ್ಟಿ ಬಾ 
ಗೊತ್ತಿದ ಬಿಲ್ಲರಲ್‌ ಕದಕದಿಪ್ಪಕುಚಂ ಸುಲಿಪಲ್ಲ ಕಾಂತಿ ಚೆ 
ಲ್ಹೆತ್ತಧರಂ ಮನಂಗೊಳೆ ಪುಳಿಂದಿಯರೊಪ್ಪುವರಾ ಮಹಾದ್ರಿಯೊಳ್‌ ೨೭ 


ಮ॥ ಮಲಕಿಸಿಂಗಂಗಳ ಹಾಸಮಂ ತಿವಿದು ಮತ್ತೇಭಕ್ಕೆ ಬಿಟ್ಟಂತವಂ 
ತಟಕಿಸಲ ನ್ನೆಗಮಾಗಳಾ ಗಜದ ಕುಂಭಸ್ಮಾನದೊಳ್‌ ನೆತ್ತರಂ 
ಸುಳಿಸುಟಿಸ್ಕಿಂದಿರದೀಂಟಿ ದೋರೆಸಸಿಮುತ್ತಂ ಸುತ್ತಲುಂ ಚೆಲ್ಲಿ ಕಾ 
ಡೆಅಕಿಯಂ ಬಂದೊಸೆದಾಯ್ಡುವಂ ಶಬರಿ ಮೆಚ್ಚಲ್‌ ಮಾಡುವಳ್‌ ಹಾರವಂ ೨೮ 


(ಒಳ್ಳೆಯ ಬಿದುರೆಂಬ ಭೂಷಣ- ಒಳೆ ಯ ವಂಶವೆಂಬ ಭೂಷಣ) ಸುಂದರ ನಾರಿಯರಂತೆ 
ತಮಾಲ ಪತ್ರಗಳಿಂದ ವಿರಾಜಿತವಾಗಿದೆ. (ಹೊಂಗೆಯ ಮರದೆಲೆಗಳು-ಮುಖ ಮತ್ತು 
ಕೆನ್ನೆಗಳ ಮೇಲೆ ಬರೆದ ತಮಾಲ ಪತ್ರಾಕಾರದ ಚಿತ್ರಗಳು). ಕೈಲಾಸ ಗಿರಿಯ ಹಾಗೆ 
ಪಂಚಾಸ್ಕನಿಂದ ಕೂಡಿದೆ (ಪಂಚಾಸ್ಯ ಎ ಸಿಂಹ- ಶಿವ). ಆಕಾಶದಲ್ಲಿ ಕಾಣಿಸುವ ಉತ್ಪಾತ 
ದಂತೆ ಪ್ರತಿ ಸೂರ್ಯನಿಂದ ವಿಜೃಂಭಿಸುತ್ತಿತ್ತು (ಪ್ರತಿ ಸೂರ್ಯ = ಪ್ರತಿಫಲಿಸಿದ ಮಿಥ್ಯಾ 
ಸೂರ್ಯ). ಭಾರತದ ಹಾಗೆ ಅಲಂಕೃತವಾದ ಮುಖವುಳ್ಳ ವ್ಯಾಳನಿಂದ ಕೂಡಿದೆ 
(ವ್ಕಾಳ್ವಸರ್ಪ- ದುಷ್ಟ). ದಿವಸ ಲಕ್ಷ್ಮಿಯಂತೆ ಪತಂಗ ಪಥದಿಂದ ರಂಜಿತವಾಗಿದೆ 
(ಪತಂಗ ಪಥ-ಸೂರ್ಯನ ದಾದಿಯಾದ ಆಕಾಶ) ಆಕಾಶದಲ್ಲಿ ಬಣ್ಣಬಣ್ಣದಿಂದ 
ಪ್ರಕಾಶಿಸುತ್ತದೆ. ಅಷ್ಟೇ ಅಲ್ಲದೆ. ೨೭. ಬೆತ್ತದ ಬಳೆ, ಬಳಪದ ಕಲ್ಲಿನ ಓಲೆ, ಕೂದಲಿಗೆ 
ಅಂದವಾಗಿ ಕಟ್ಟಿದ ಕಾಡಹೂ, ಕತ್ತರಿ ಹೊಲಿಗೆಯ ನವಿಲುಗರಿಯ ಉಡಿಗೆ, ಕಾಡಾನೆ 
ಗಳ ಕುಂಭ ಸ್ಥಳದಲ್ಲಿ ದೊರೆತ ಮುತ್ತುಗಳ ಹಾರ, ಬಗ್ಗಿಸಿ ನೆಲದ ಮೇಲೆ ಒತ್ತಿ ಹಿಡಿದ 
ಬಿಲ್ಲು ಬಾಣಗಳು, ಕಂಪಿಸುವ ಕುಚಗಳು, ಚೆನ್ನಾಗಿ ತೊಳೆದ ಹಲ್ಲುಗಳ ಕಾಂತಿ, ಚೆಲುವಾದ 
ತುಟಿ, ಇವುಗಳಿಂದ ಮನಸ್ಸನ್ನು ಸೆಳೆಯುವ ಬೇಡಿತಿಯರು ಆ ಮಹಾದ್ರಿಯಲ್ಲಿ ಒಪ್ಪಿ 
ದರು. ೨೮. ಶಬರರಾಜನು ಬಂದು ಮರಿಸಿಂಗವನ್ನು ಹಗ್ಗವೆಳೆದು ತಿವಿದು ಮದಿಸಿದ 
ಆನೆಯ ಮೇಲೆ ಬಿಡುತ್ತಿದ್ದನು. ಏನಾಯಿತೆಂದು ನಿಶ್ಚಯಿಸುವಷ್ಟರಲ್ಲಿ ಆ ಆನೆಯ ಕುಂಭ 
ಸ್ಥಳದಿಂದ ನೆತ್ತರು ಉಕ್ಕಿ ಹರಿಯುತ್ತಿತ್ತು. ಅದನ್ನು ಸುರ್‌ಸುರ್‌ ಎಂದು ಹೀರುವಾಗ 
ಬೆಳ್ಳಗಿರುವ ದೊರೆ ಮುತ್ತುಗಳು ಸುತ್ತಲೂ ಚೆಲ್ಲುತ್ತಿದ್ದುವು. ಶಬರಿಯು ವೆಂಚ್ಚಿಗೆಯಿಂದ 


೧೨೪ ಅಭಿನವ ದಶಕುಮಾರ ಚರಿತೆ 


ಮ ಸ್ರ॥ ಅರುಣಾಕ್ಷಂ ರೌದ್ರರೂಪಂ ಘುರುಘುರಿತಮುಖಂ ಶೀರ್ಣಶೃಂಗಂ ಶಿಲಾನಿ 
ಷ್ಮುರದೇಹಂ ದೀರ್ಥವಾಳಂ ಕಠಿಣಖುರಪುಟಂ ರೇಣುಭಾಳಸ್ಮಳಂ ಥು 
ರ್ಥರನಾದಂ ವ ತ್ತಕಂಠಂ ಕುಸುಮ ಧವಳರೋಮಂಥಫೇನೆಂ ಕರಂ ಭೀ 
ಕರಮಾಗಲ್ಕೊಪ್ಪುಗುಂ ಕಾನನದೊಳಿಭಸಮಾನಂ ಲುಲಾಯಪ್ರತಾನಂ ೨೯ 


ಉ॥ಔ ಪುತ್ತಡರ್ದಿರ್ದಮೆಯ್‌ ಪೊದಲುಗೊಂಡ ಜಟಾವಳಿ ಕೆಯ್ಯ ಕಾಲುಗುರ್‌ 
ಸುತ್ತಿ ಕಟಂಕಟೇಯಮೆನಲಾದ ಬಸಿಣು್‌ ಪರಮಾತ್ಮರೂಹದೊಳ್‌ 
ಪತ್ತಿದ ಶಾಂತದೃಷ್ಟಿ ಶಶಿಕಾಂತಶಿಲಾಬ್ರುಸಿ ಕಷ್ಟಮೌನಮೊ 
ಪ್ಪುತ್ತಿರೆ ಜೀರ್ಣತಾಪಸಕುಲಂ ಮೆಅದಿರ್ದು (ರ್ಪು) ದು ತನ್ಮಹಾದ್ರಿಯೊಳ್‌ 


೩೦ 
ವ8 ಅಂತು ಪೊಗಟಕ್ಕಿಗಳುಂಬಮಾದ ಪರ್ವತಮಂ ಕಂಡು 
ಕಂ॥ ತಟ್ಟಿಲ ತರುತತಿನೋಡಲ 
ನಳ್ಳವೆನೆಲ್‌ ಕುಸುಮಫಲಮನಾಂತು ಪವನಮಂ 
ಕೀಟ್ಬಿಡಿಸುತಿರ್ದುದಿಲ್ಲಿಯೆ 
ನೋಟಕ್ಕಿಂ ನೀರಿರದೆ ಮಾಣದೆಂದೆಯ್ದ ಲೊಡಂ ೩೧ 


ಅವನ್ನಾರಿಸಿ ಹಾರವನ್ನು ಕಟ್ಟುತ್ತಿದ್ದಳು, ೨೯. ಕಾಡಿನಲ್ಲಿ ಆನೆಗಳ ಹಾಗಿರುವ ಕಾಡು 
ಕೋಣಗಳ ಗುಂಪು ಬಹಳ ಭೀಕರವಾಗಿ ಕಾಣಿಸುತ್ತಿತ್ತು. ಅವುಗಳ ಕಂಗಳು ಕೆಂಪು, ಆಕಾ 
ರವು ಅತಿ ಭಯಂಕರ.' ಮುಖಗಳಿಂದ ಘುರುಘುರು ಎಂಬ ಶಬ್ದಬರುತ್ತಿತ್ತು. ಕೊಂಬು 
ಗಳು ಮುರಿದಿದ್ದು ವು. ದೇಹವು ಕಲ್ಲಿನಂತೆ ಗಟ್ಟಿ. ಬಾಲಗಳು ಉದ್ದ, ಗೊರಸುಗಳು ತುಂಬ 
ಕಠಿಣ. ಹಣೆಯಮೇಲೆಲ್ಲ ಧೂಳುತುಂಬಿದೆ. ಘರ್ಫರ ಧ್ವನಿಯನ್ನು ಮಾಡುತ್ತಿವೆ. 
ಕೊರಳು ದುಂಡಾಗಿದೆ. ಮೆಲುಕು ಹಾಕುವುದಿರಿಂದುಂಟಾದ ನೊರೆಯು ಹೂವಿನಂತೆ 
ಬೆಳ ಗಿದೆ. ಇವುಗಳಿಂದ ಅವು ಭಯಂಕರವಾಗಿವೆ. ೩೦. ಆ ಮಹಾದ್ರಿಯಲ್ಲಿ 
ಜೀರ್ಣರಾದ ತಾಪಸರ ಸಮೂಹವು ಪ್ರಕಾಶಿಸುತ್ತಿತ್ತು. ಅವರ ಶರೀರದ ಸುತ್ತ 
ಹುತ್ತ ಬೆಳೆದಿತ್ತು. ಜಟೆಗಳು ಪೊದರಾಗಿದ್ದು ವು. ಕೈ ಕಾಲುಗಳಲ್ಲಿ ಉಗುರು ಉದ್ದವಾಗಿ 
ಬೆಳೆದಿದ್ದು ವು. ಹೊಟ್ಟೆಯು ಬತ್ತಿಹೋಗಿ ಸೊಂಟದೊಳಕ್ಕೆ ಸೇರಿ ಹೋಗಿದ್ದಿತು. 
ಶಾಂತವಾದ ಅವರ ದೃಷ್ಟಿಗಳು ಪರಮಾತ್ಮ ಸ್ವರೂಪದಲ್ಲಿ ನಟ್ಟಿದ್ದುವು. ದರ್ಭಾಸನವು 
ಅವರಿಗೆ ಚಂದ್ರಕಾಂತಶಿಲೆಯೇ ಆಗಿದ್ದಿತು. ಕಷ್ಟಕರವಾದ ಮೌನವ್ರತವನ್ನು ಆಚರಿಸು 
ತ್ತಿದ್ದರು. ವ॥ ಹಾಗೆ ಹೊಗಳಿಕೆಗೆ ಅತಿಶಯವಾದ ಪರ್ವತವನ್ನು ನೋಡಿ. ೩೧. "ಈ 
ತಪ್ಪಲಿನಲ್ಲಿರುವ ಮರಗಳ ಗುಂಪು ನೋಡಲು ಅತಿಶಯವಾದ ಸೊಬಗಿನಿಂದ ಕೂಡಿದೆ 
ಹೂ ಹಣ್ಣುಗಳಿಂದ ತುಂಬಿದ ಉಪವನವನ್ನೂ ಮೀರಿಸಿದೆ. ಇಲ್ಲಿಯೇ ನೋಡುವೆನು, 


ಚತುರ್ಥಶಾ ಸಂ ೧೨೫ 


ಕಂ ಮತ್ತ್ಯಾಣ ಸಮೂಹಕ್ಕೆ ಲ 
ಸತಿ ್ರೀತಿಯನೊದವಿಸುತ್ತುಮಿರ್ಪುದನಾನು 
ದೃತ್ತ ಮದಮೆಸೆಯೆ ಕಂಡೆಂ 
ತತ್ವ ಸ್ತದೊಳಮರನದಿಗೆ ಸೆಣಸುವ ಕೊಳನಂ ೩೨ 


ಮ ಸ್ರ॥ ಜಳಪಕ್ಷಿಧ್ವಾನದಿಂ ಲಕ್ಷ್ಮಿಯ ವಿವಿಧ ಸುಖಾಸೀನದಿಂ ಕೋಕಕೋಳಾ 
ಹಳಶೋಭಾಯಾನದಿಂ ಪಂಕಜಕುವಲಯ ಸಂತಾನದಿಂ ತೀರ ಪುಷ್ಪಾ 
ಎಳ ಲೀಲೋದಾ ;ನದಿಂ ನಿರ್ಮಳಮಣಿಮಯ ಸೋಪಾನದಿಂ ಖೇಚರೀಸ 
ಕುಳಕೇಳೀ ಸ್ಮಾನದಿಂ ರಂಜಿಪುದು ಲಹರಿಕೋದ್ದಂಡಮಂಭೋಜಷಂಡಂ ೩೩ 


ವ॥ ಅಂತೆಸೆವ ಸರೋವರಮಂ ಕಂಡು 


ಕಂ॥ ಪಿರಿಯಕೊಳನುದಕಮಂ ಕಂ 
ಡುರವಣೆಯಿಂ ಪೊಕ್ಕು ತೇಂಕಿ ಮೂಗೆಮೊಗೆದೊಲವಿಂ 
ದೆರಡಳೆ A ಪಿಲಿ ತೇಗು 
ಬ್ಬರಿಸಲ್‌ ಕುಳಿರ್ವಮಳ ಜಲಮನೀಂಟಿದೆನರಸಾೂ ೩೪ 


ನೀರು ತಪ್ಪದೆ ಇರಬೇಕು” ಎಂದು ಯೋಚಿಸಿ ಮುಂದೆ ಹೋದೆನು. ಕೂಡಲೇ ೩೨. ಆ 
ಪರ್ವತದ ತಪ್ಪಲಿನಲ್ಲಿ ಗಂಗಾನದಿಗೆ ಸ್ಪರ್ಧಿಸುವ ಒಂದು ಕೊಳವನ್ನು ಕಂಡೆನು. ಅದು 
ನನ್ನ ಪ್ರಾಣಗಳ ಸಮೂಹಕ್ಕೆ ಹೆಚ್ಚಾದ ಪ್ರೀತಿಯನ್ನುಂಟುಮಾಡಿತು, ಅತಿಶಯವಾದ 
ಆನಂದವನ್ನುಂಟುಮಾಡಿತು. ೩೩. ಮಿರುಗುವ ಎತ್ತರವಾಗಿ ಬೆಳೆದ ಕಮಲಗಳ! 
ಸಮೂಹವು ನೀರು ಹಕ್ಕಿಗಳ ಧ ೈನಿಯಿಂದಲ್ಲೂ, ಲಕ್ಷ್ಮಿಯ ವಿಧ ವಿಧವಾದ ಸುಖವಾಗಿ 
ಕುಳಿತ ಭಂಗಿಗಳಿಂದಲೂ ಕೋಲಾಹಲ ಮಾಡುತ್ತಾ ನಡೆಯುವ ಚಕ್ರವಾಕ ಪಕ್ಷಿಗಳ 
ಶೋಭಾಕರವಾದ ನಡಿಗೆಯಿಂದಲೂ, ಕಮಲ ಕನ್ನೆ ದಿಲೆಗಳ ಸಿಮೂಹದಿಂದಲೂ ದಡದ 
ಹೂತುಂಬಿದ ಕ್ರೀಡೋದ್ಯಾನಗಳಿಂದಲೂ, ನಿರ್ಮಲವಾದ ಮಣಿಮಯವಾದ ಮೆಟ್ಟಲು 
ಗಳಿಂದಲೂ, ಅಪ್ಸರ ಸ್ತ್ರೀಯರಿಂದ ತುಂಬಿದ ಕೇಳೀ ಸ್ಮಾನಗಳಿಂದಲೂ ರಂಜಿಸಿತು. 
ವಃ ಅಂತು ಪ್ರಕಾಶಿಸುವ ಸರೋವರವನ್ನು ನೋಡಿ. ೩೪. ಅರಸನೇ! ಆ ದೊಡ್ಡ 
ಕೊಳದ ನೀರನ್ನು ಕಂಡ ಕೂಡಲೆ ವೇಗವಾಗಿ ನೀರಿಗಿಳಿದೆನು, ತುಂಬಿ ತುಂಬಿ ಆನಂದದಿಂದ 
ಎರಡು ಅಳೆ ಗಳೂ ಹಿಗ್ಗಿ ತೇಗು ಉಬ್ಬರಿಸಿ ಬರುವಂತೆ ತಂಪಾದ ಶುದ್ಧವಾದ ನೀರನ್ನು 


1. ಅಂಭೋಜಷಂಡ ಎಂಬ ಶಬ್ದವನ್ನು ಕಮಲಾಕರ-ಕೊಳ ಎಂಬ ಅರ್ಥದಲ್ಲಿ ಕವಿಯು 
ಪ್ರಯೋಗಿಸಿದಂತೆ ಕಂಡು ಬರುತ್ತದೆ (ರಂ) 


೧೨೬ ಅಭಿನವ ದಶಕುಮಾರ ಚರಿತ 


ಕಂ॥ ಕರಚರಣಂದೊಳೆದು ಮನಂ 
ಪರಿತೋಷಮನೆಯ್ಲಿ ತಂಪುದೇಹದೊಳೊಲ್ಫಾ 
ವರಿಸಿ ಕುಳಿರ್ಕೋಡೆ ಸುಖೋ 
ತೈರದಿಂ ಕುಳ್ಳಿರ್ದೆನೊಂದು ನಿಮಿಷಮಿಳೇಶಾ | ೩೫ 


ವ॥ ಅಂತು ಕುಳ್ಳಿರ್ದು ರಮಣೀಯದಿಂದರಲ್ಬರುಣ ಸರೋಜದೊಳ್‌ ಮೊರೆವ 
ಮಧುಕರಗಾನಕ್ಕೆ ಕುಣಿವಂತೆ ಸುಚಿಶಿವ ಕಳಹಂಸಗಳಿಂ ಕಲ್ಹೂರ ಕಿಂಜಲ್ಕ ಪರಾಗದಿಂ ಮಂಜುಮ 
ಸಗೆ ಸಂಜೆಯಾಯ್ತೆಂದಂಜುವ ಚಕ್ರವಾಕಂಗಳಿಂ ಬೆಳ್ಮುಗಿಲ್ದು೫ುಗಲುಂ ತರತರದಿಂ ತೇರಯಿಸುವ 
ತೆರೆಗಳಿಂ ಪಥಿಕಪರಿಶ್ರಾಂತಿಯಂ ಪರಿಹರಿಸಲ್‌ ಕರೆವಂತೆ ರವಂ ಮಿಗುವ ನೀರ್ವಕ್ಕಿಗಳ ಕೂಜಿತಂ 
ಗಳಿಂ ಹಿಮಶೈಲಂ ಕರಗಿ ಸರಸಿಯಾದಂತೆಸೆವ ಪೂಗೊಳದ ರಮಣೀಯತೆಯಂ ಮನಂದಣಿಯೆ 
ನೋಟಗಳ 


ಮ ಸೃ॥ ಅತಿಕಾಯಂ ಸಾಹಸಾಂಕಂ ಮುಕುಳಿತಕರನೀರೇರುಹಂ ತೀವ್ರಚಿಂತಾ 
ನ್ವಿತಚಿತ್ತಂ ಬದ್ಧವೇಣೀ ಜಟಿಲಿತನಭಯಂ ಸಂತತಂ ಕುಂಡಲಾಂದೋ 
ಳಿತಕರ್ಣಂ ದಿವ್ಯತೇಜೋಮಯನಭಿನವರೂಪಂ ಲಸಚ್ಛೆ ಪಲಿಶೈಂಗ 
ಸ್ಲಿತನಿರ್ದಂ ಛಾಯೆ ನೀರೊಳ" ಪೊಳೆಯೆ ಪದಪಿನಿಂ ಕಂಡೆನಾಗಳ್‌ ನರೇಂದ್ರಾ ೩೬ 


ವ॥ ಅಂತು ನೀರೊಳಿ್‌ ಪೊಳೆದ ನೆಬಲಂ ಕಂಡು ಪರ್ವತಮಂ ನೋಟ್ಟುದುಂ 


ಕುಡಿದನು. ೩೫. ರಾಜನೆ! ಕೈಕಾಲುಗಳನ್ನು ತೊಳೆದುಕೊಂಡೆನು. ಮನಸ್ಸಿಗೆ 
ಪರಮಾನಂದವಾಯಿತು. ತಂಪು ದೇಹದಲ್ಲೆಲ್ಲ ವ್ಯಾಪಿಸಿತು. ತಂಪಾವರಿಸಲು ಹೆಚ್ಚಾದ 
ಸುಖದಲ್ಲಿ ಮುಳುಗಿ ಒಂದು ನಿಮಿಷ ಕುಳಿತುಕೊಂಡೆನು. ವ॥ ಹಾಗೆ ಕುಳಿತುಕೊಂಡು 
ಹಿಮಗಿರಿಯು ಕರಗಿ ಸರೋವರವಾದಂತೆ ಹೊಳೆಯುವ ಹೂಗೊಳದ ರಮಣೀಯತೆ 
ಯನ್ನು ಮನಸ್ಸಿಗೆ ತೃಪ್ತಿಯಾಗುವವರೆಗೂ ನೋಡಿದೆನು. ಆ ಸರೋವರವು ರಮಣೀಯ 
ವಾಗಿ ಅರಳಿದ ಕೆಂದಾವರೆಗಳಲ್ಲಿ ಮೊರೆಯುವ ದುಂಬಿಗಳ ಗಾನಕ್ಕೆ ಸರಿಯಾಗಿ ಕುಣಿಯಂ 
ವಂತೆ ಸಂಚರಿಸುವ ಹಂಸಗಳಿಂದ ತುಂಬಿದೆ. ಬೆಳ್ಳಾ ವರೆಗಳ ಕೇಸರಗಳಿಂದೆದ್ದ ಪರಾಗ 
ಗಳಿಂದ ಮಂಜಂ ಮಸಗಲು ಸಂಜೆಯಾಯಿತೆಂದು ಹೆದರುವ ಚಕ್ರವಾಕಗಳಿಂದ ಕೂಡಿದೆ, 
ಬಿಳಿ ಮೋಡಗಳ ಗುಂಪನ್ನು ವಿಧವಿಧವಾಗಿ ಒಟ್ಟುಗೂಡಿಸುವಂತೆ ಕಾಣುವ 
ಅಲೆಗಳಿಂದ ಕೂಡಿದೆ. ದಾರಿಗರ ಆಯಾಸವನ್ನು ಹೋಗಲಾಡಿಸಲು ಅವರನ್ನು ಬನ್ನಿರಿ 
ಎಂದು ಕರೆಯುವಂತೆ ತೋರುವ ನೀರ್ಹಕ್ಕಿಗಳ ಧ್ವನಿಗಳಿಂದಲೂ ತುಂಬಿದೆ. ೩೬. 
ರಾಜನೆ ! ಆಗ ನಾನು ದಿವ್ಯತೇಜೋಮಯನಾದ, ಹೊಳೆಯುವ ಬೆಟ್ಟದ ಶಿಖರದಂತೆ 
ಸ್ಥಿ ರನಾದ, LN ವ್ಯಕ್ತಿಯೊಬ್ಬನನ್ನು ಕಂಡೆನು. ಅವನ ನೆರಳು ನೀರಿನಲ್ಲಿ 
ಹೊಳೆಯುತ್ತಿತ್ತು. ಅವನು ದೊಡ್ಡ ಶರೀರವುಳ್ಗ ಪನು, ಮಹಾಸಾಹಸಿ. ಅವನ ಕರ 
ಕಮಲಗಳು ಮುಗಿದುಕೊಂಡಿದ್ದುವು. ತೀವ್ರವಾದ ಚಿಂತೆಯಿಂದ ಕೂಡಿದ ಮನಸ್ಸುಳ್ಳ 


೪) 
ವನೂ ಜಟಾಧರನೂ ಭಯರಹಿತನೂ ಆಗಿದ್ದನು. ಕುಂಡಲಗಳಿಂದ ಅವನ ಕಿವಿಗಳು 


ತೂಗುತ್ತಿದ್ದುವು.. ವ॥ ಹಾಗೆ ನೀರಿನಲ್ಲಿ ಹೊಳೆಯುತ್ತಿದ್ದ ನೆಳಲನ್ನು ನೋಡಿ ಬೆಟ್ಟ 


ಚತುರ್ಥಾಶ್ವಾಸಂ ೧೨೭ 


508 ಶೃಂಗಾಗ್ರದಿಂ ನೆಲಕ್ಕೆ ಮ 
ನಂಗುಂದದೆ ಬಿರ್ದು ಜೀವಮಂ ತೊಅವೆನೆನು 
ತ್ರ್ಯಂಗವಿಸಿ ಬೀಟುತಿರ್ದನ 
ನಂಗೆಯ್ಕಿಂದಾಂತೆನೊರ್ವನಂ ನೃಪತಿಲಕಾ ೩೭ 


ವ॥ ಅಂತು ಬೀಟ್ವಾತನಂ ನಾಂ ಕಯ್ಯೊಳಾಂಪುದುಂ 


ಉ॥  ಏಕೆಲೆತಂದೆಯಾಂತೆ ಗತಭಾಗ್ಯನನೂರ್ಜಿತ ಪಾಪಕರ್ಮನಂ 
ಭೀಕರ ಜೀವವಂಚಕನನುಗ್ರನನಿಷ್ಟ ಸುಹೃದ್ಧಿಯೋಗಿಯಂ 
ಲೌಕಿಕ ಬಾಹ್ಯನಂ ಬಗೆಯೆ ಕಲ್ಲೆರ್ದೆಯನಂ ಮಿಗೆ ಕಷ್ಟ ಚಿತ್ತನಂ 
ಶೋಕಶರೀರನಂ ಸುಖವಿದೂರನನ್ಯುಟ ದುಃಖಭಾರನಂ ೩೮ 
ಕಂ] ಭಾವಿಸೆ ಚಿಂತಾನಳನಿಂ 
ಬೇವುದಣಿ*ಂ ಪ್ರಿಯರ ಸಂಗದಿಂದಗಲ್ಲು ಕರಂ 


ನೋವುದಜಂದಡವಿಗಳೊಳ್‌ 
ಸಾವುದೆ ಲೇಸಲ್ತೆ ನೀತಿವಂತರ ಮತದಿಂ ರಿ 


ಅದಟಿಂದಂ ಪಾತಕನಂ 

ಬರ್ದುಕಿಸದಿರ್‌ ಮರಳಿನೂಂಕೆನುತ್ತಾತಂ ಮ 

ತ್ಪ್ರದಯುಗಳಕ್ಕೆಜಿಗಿದೊಡೆ 

ತ್ತಿದೆನೆನ್ನಯ ಕಣ್ಣೊಳುದಕಮಳ್ಳಾಡುವಿನಂ ೪೦ 


ವನ್ನು ನೋಡಿದನು. ೩೭. ನೃಪತಿಲಕ | "ಶಿಖರದತುದಿಯಿಂದ ಬಿದ್ದು ಪ್ರಾಣ 
ಗಳನ್ನು ಕಳೆದು ಕೊಳ್ಳುವೆನೆಂದು ನಿಶ್ಚ ಯಿಸಿ ಮೇಲಿನಿಂದ ಬೀಳುತ್ತಿದ್ದವನೊಬ್ಬನನ್ನು 
ಅಂಗೈಯ್ಯಿಂದ ಹಿಡಿದುಕೊಂಡೆನು. ವ॥ ಹಾಗೆ ಬೀಳುತ್ತಿದ್ದವನನ್ನು ನಾನು ಕೈಯಲ್ಲಿ 
ಹಿಡಿದುಕೊಳ್ಳಲು. ೩೮. “ಏಕೆ, ಎಲೆ ತಂದೆ, ನನ್ನನ್ನು ಹಿಡಿದೆ? ನಾನು ಭಾಗ್ಯ 
ರಹಿತನು, ತುಂಬ ಪಾಪಮಾಡಿದವನು. ಭಯಂಕರನಾದ ಜೀವವಂಚಕನು. ಉಗ್ರ ಸ್ವಭಾವ 
ದವನು. ಇಷ್ಟನಾದ ಮಿತ್ರನಿಂದ ಅಗಲಿದವನು. ಲೌಕಿಕ ವ್ಯವಹಾರಗಳಿಗೆ ಹೊರಗಾದ 
ವನು. ಕಲ್ಲಿನಂಥ ಹೃದಯವುಳ್ಳವನು. ಕಷ್ಟವನ್ನನುಭವಿಸುತ್ತಿರುವ ಮನಸ್ಸುಳ್ಳವನು. 
ಶೋಕತುಂಬಿದ ಶರೀರವುಳ್ಳವನು. ಸುಖರಹಿತನು. ಉತ್ಕಟವಾದ ದುಃಖಹೊತ್ತವನು. 
೩೩, ನಾನು ಚಿಂತಾಗ್ನಿಯಿಂದ ಬೇಯುತ್ತಿದ್ದೇನೆ. ಪ್ರಿಯರ ಸಂಗವನ್ನು ಕಳೆದುಕೊಂಡು 


ಈ ಪಾಪಿಯನ್ನು ಬದುಕಿಸಬೇಡ. ಮರಳಿ ನೂಕು ಎನ್ನುತ್ತಾ ಅವನು ನನ್ನ ಎರಡು 


ಕಾಲುಗಳಿಗೆ ಬಿದ್ದನು. ಅದನ್ನೂ ನೋಡಿ ನನ್ನ ಕಂಗಳಲ್ಲಿ ಕಂಬನಿಯು ತುಳುಕಿತು, 


೧೨೮ ಅಭಿನವ ದಶಕುಮಾರ ಚರಿತೆ 


ವ॥ ಅಂತಾಮರಣ ನಿಶ್ಚಯದಿಂ ಮಿಗಿಲಾದ ದುಃಖಮೆನ್ನೊಳಾಗಲೆಂತಾನುಂ ಸಂತೈಸಿ 
ಕೊಂಡಾತನನಾನಿಂತೆಂದೆಂ 


ಚಂ॥ ಇನಿತಟಲೇತಣಂ ನಿನಗೆ ಸಂಭವಿಸಿತ್ತೆಲೆ ತಂದೆ ಪೇಟಕನಲ್‌ 
ಮನದೊಳಬಲ್ಲು ನಿಂದು ಬಿಸುಸುಯ್ದು ಕರಂ ಬೆಳಗಾಗಿ ಪೂರ್ವಮಂ 
ನೆನೆದು ವಿಧಾತೃ ಕಲ್ಪನೆಯನಾವನೊ ಮೀಣಜುವನೆಂದು ಮತ್ತೆ ಭೋಂ 
ಕನೆ ತಿಳಿದೆನ್ನನೀಕ್ಷಿಸಿ ನಿಜಸ್ಮಿತಿಯಂ ನುಡಿಯ ಲ್ಕೊಡರ್ಚಿದಂ ೪೧ 


ಕಂ ಸಕಲಧರಣೀಶಮಣಿಮಯ 
ಮಕುಟಸ್ಮಿತ ಪಾದಪೀಠನಭಿನವಲಕ್ಷ್ಮೀ 
ಮುಕುರಂ ಮಗಧೋರ್ವೀ ಪಾ 
ಲಕನೆಸೆವಂ ರಾಜಹಂಸನೆಂಬ ನರೇಂದ್ರಂ ೪೨ 


ಆತನ ಸಚಿವರೊಳತಿ ವಿ 
ಖ್ಯಾತಂ ರತ್ನೋದ್ಬವಂ ದಲೆಂದೆನ, ಹೆಸರ 
ಜಿ 4 
ಮಾತೇಂ ರತ್ನವ್ಯವಹಾ 
ರಾತುರದಿಂ ವಾರ್ಥಿಗೆಯ್ದಿದೆಂ ನಲವಿಂದಂ ೪೩: 


ಅವನನ್ನು ಮೇಲಕ್ಕೆ ಎತ್ತಿದೆನು. ವ॥ ಅವನ ಸಾಯುವ ನಿಶ್ಚಯಕ್ಕಿಂತ ಮಿಗಿಲಾದ 
ದುಃಖವು ನನಗಾಯಿತು. ಅದನ್ನು ತಡೆದುಕೊಂಡು ಅವನಿಗೆ ನಾನು ಹೀಗೆ ಹೇಳಿದೆನು. 
೪೧. “ಎಲೆ ತಂದೆ! ಇಷ್ಟು ದುಃಖವು ನಿನಗೆ ಯಾವ ಕಾರಣದಿಂದ ಉಂಟಾಯಿತು. 
ಹೇಳು' ಎಂದು ನಾನು ಕೇಳಿದೆನು. ಅವನು ಮನಸ್ಸಿನಲ್ಲಿಯೇ ದುಃಖಿಸುತ್ತಾ ಬಿಸಿಯು 


ಸಿರನ್ನು ಬಿಟ್ಟನು. ತುಂಬ ಬೆರಗಾದನು. ಹಿಂದಿನದನ್ನು ನೆನೆದನು. “ಬ್ರಹ್ಮನ ಇಷ್ಟ ವನ್ನು 


ಯಾರೂ ಮೀರಲಾರರು ಎಂದು ತಿಳಿದು ನನ್ನನ್ನು ನೋಡಿ ತನ್ನ ನಿಜಸ್ಥಿತಿಯನ್ನು 
ಹೇಳಲು ಉಪಕ್ರಮಿಸಿದನು. ೪೨. ಮಗಧ ರಾಜನಾದ ರಾಜಹಂಸ ನೆಂಬ ಮಹಾ. 


ರಾಜನು ಪ್ರಕಾಶಿಸುತ್ತಾನೆ. ಅವನ ಪಾದಪೀಠದ ಮೇಲೆ ಸಕಲ ರಾಜರೂ ತಮ್ಮ ಮಣಿ 
ಮಯವಾದ ಕಿರೀಟಗಳನ್ನಿಡುತ್ತಾರೆ. ಅಭಿನವ (ರಾಜ) ಲಕ್ಷ್ಮಿಯ ಕನ್ನಡಿಯವನು. 
ಗಿನಿ ಲ pe) 


೪೩. ನನ NM ಹೆಸರು ಆತನ ಮಂತಿ / ಶ್ರಿಗಳಲ್ಲೆಲ್ಲ ಬ್ರಿಗಿದ್ದ ನಾದ ರತೊ ದ್ದ ನೆಂದು. ಹೆಚ್ಚಿನ 
ಮಾತೇನು ? ರತ್ನ ವ್ಯಾಪಾರಕ್ಕಾಗಿ ನಲವಿನಿಂದ ಸವ ಬದ್ರದ ಮೇಲೆ ಹೊರಟೆನು, 


ಚತುರ್ಥಾಶ್ವಾಸಂ ೧೫ 


ಕಂ॥ ಹರಿ ತನ್ನಳಿಯಂ ತಾನಾ 
ಹರಿಯಳಿಯಂ ತನ್ನೊಳೊಲ್ಲು ಹರಿಯಿರ್ಪಂ ತಾಂ 
ಹರಿಯೊಳಗಿರ್ಪೆನೆನಲ್‌ ಸಾ. * 
ಗರದಾಧಿಕ್ಯಮನಂದಾವನಭಿವರ್ಣಿಸುವಂ ೪೪ 


ವ॥ ಅಂತೆಸೆವ ಸಮುದ್ರಮಧ್ಯದಲ್ಲಿ ಸುವರ್ಣದ್ದೀಪಮನೆಯ್ದಿ ರ್ಪದುಮಲ್ಲಿ ರತ್ನದತ್ತ 
ನೆಂಬ ವಣಿಗ್ವರಂ ತನ್ನತನುಜೆಯಪ್ಪ ಹೇಮಪ್ರಭೆಯನೆನಗೆ ಕುಡಲವಳ್ಗಮೆಗಮನುದಿನಂ ನವ 
ಪ್ರಿಯಮಾಗಿ 


5ಂ॥ ಸಮಯಾೌವನಂ ಸಮಶ್ರೀ 
ಸಮಸೌಖ್ಯಂ ಸಮಗುಣಂ ಸಮಪ್ರೀತಿ ಸಮ 
ಪ್ರಮದಂ ಸಮಸತ್ವಂ ಸಲೆ 
ಸಮನಿಸಿತಿರ್ವರ್ಗೆ ಕೇಳೀದಯಾಂಬು ನಿಧಾನಾ ೪% 


ವ॥ ಅಂತು ಸಮಸುಖದಿಂದಿರಲ್‌ ಕಿ ದು ದಿನದಿಂ ಮೇಲೆ ತತ್ಕಾಂತೆಯಂತರ್ವತ್ನಿ 
ಯಾಗಲ್‌ ಆ ರತ್ನದತ್ತನಿಂ ಕಳಿಪಿಸಿಕೊಂಡು ಮನೋವಲ್ಲಭೆಯುಮಾಕೆಯ ದಾದಿಯುಮಾನು 
ವಮಿಂತು ಮೂವರುಂ ಪಡಂಗನೇಆಅಕ ನಡುವಗಲೊಳ್‌ ಬರ್ಪಾಗಲ್‌ 


೪೪. ಹರಿಯು ತನ್ನ ಅಳಿಯ. (ಸಾಗರ ಕನೈಯಾದ ಲಕ್ಷ್ಮೀಪತಿ) ತಾನು ಆ ಹರಿಯ 
ಅಳಿಯ. (ಹರಿಯ ಪಾದದಿಂದ ಜನಿಸಿದ ಗಂಗಾ ಪತಿ) ಹರಿಯು ಪ್ರೀತಿಯಿಂದ ತನ್ನಲ್ಲಿ 
ವಾಸಿಸುತ್ತಾನೆ. ತಾನು ಹರಿಯಲ್ಲಿದ್ದೇನೆ.! (ಸಮುದ್ರಕ್ಕೇ ಹರಿ ಎಂಬ ಹೆಸರಿದೆ). ಹೀಗಿ 
ರುವ ಸಾಗರದ ಮಹಿಮೆಯನ್ನು ಯಾವನು ತಾನೇ ವರ್ಣಿಸಲು ಶಕ್ತನು. ವ॥ ಹಾಗೆ 
ಪ್ರಕಾಶಿಸುವ, ಸಮುದ್ರದ ನಡುವೆ ಇದ್ದ ಸುವರ್ಣದ್ವೀಪವನ್ನು ತಲಪಿದೆನು. ಅಲ್ಲಿ ರತ್ನ 
' ದತ್ತನೆಂಬ ವೈಶ್ಯ ಶ್ರೇಷ್ಠನು ತನ್ನ ಮಗಳಾದ ಹೇಮಪ್ರಭೆಯನ್ನು ನನಗೆ ಕೊಟ್ಟು 
ಮದುವೆಮಾಡಿದನು. ನನಗೂ ಅವಳಿಗೂ ದಿನ ದಿನವೂ ಹೊಸ ಹೊಸ ರೀತಿಯಲ್ಲಿ 
ಪ್ರೀತಿಯು ಬೆಳೆಯಿತು. ೪೫. ದಯಾಸಾಗರನೆ ! ಕೇಳು. ನಮ್ಮಬ್ಬರಲ್ಲಿಯೂ ಒಂದೇ 
ದ ಪ್ರಾಯ, ಕಾಂತಿ (ಐಶ್ವರ್ಯ) ಸೌಖ್ಯ, ಗುಣ, ಪ್ರೀತಿ, ಹರ್ಷ ಶಕ್ತಿಗಳು 
ಸರಿಯಾದ ರೀತಿಯಲ್ಲಿ ಸೇರಿಕೊಂಡಿದ್ದುವು. ಇಬ್ಬರಲ್ಲಿಯೂ ಮೇಲೆ ಹೇಳಿದ ಎಲ್ಲ ಗುಣ 
ಗಳೂ ಸಮವಾಗಿ ಬೆರೆತಿದ್ದವು. ವ॥ ಹಾಗೆ ಸಮ ಸುಖದಿಂದ ಇರಲು ಕೆಲವು ದಿನಗಳ 
ಮೇಲೆ ಆ ನನ್ನ ಪ್ರಿಯೆಯು ಗರ್ಭಿಣಿಯಾದಳು. ಆಗ ಆ ರತ್ನದತ್ತನಿಂದ ಅಪ್ಪಣೆಯನ್ನು 
ಪಡೆದು ಬೀಳ್ಳೊಂಡು ನನ್ನ ಪ್ರಿಯೆಯೂ, ಆಕೆಯ ದಾದಿಯೂ, ನಾನೂ, ಮೂವರೂ 


1. ವಿಶ್ವೋದರನಾದ ಹರಿಯ ಗರ್ಭದಲ್ಲಿ ಸಮುದ್ರವಿದೆ (ರಂ). 


೧೩೦ ಅಭಿನವ ದಶಕುಮಾರ ಚರಿತೆ 


ಶಂ॥ ಇನ್ನೇವೇಟ್ದಿ ಪೆನಣ್ಣ ಬಲ್ಲಿಡಿಲಪೊಯ್ಲುಂ ಮಾರಿಯುದ್ರೇಕಮಂ 
ಖನ್ನಪ್ರೀತಿಯನೆಯ್ದೆ ತಸ ಭತ. ೦ ವಾರ್ಧಿಯೊಳ್‌ ತದ್ಭಹಿ 
ತ್ರನ್ನೀರ್ವೊಯ್ದ್ಡು ಮು ಟುಂಗಲಾಂ ನ ಪಾಪಿಷ್ಮನಾಗಿರ್ದನ 
ನ್ನೈನ್ನರ್ಧಾಂಗಿ ಬಬಿಿಕ್ಕ ತೀರ್ದಬಗೆಯಂ ಕೈಕೊಂಡೆ ನಾಂ ತೀರದೊಳ್‌ ೪೬ 


ಕಂ॥ ಪ್ರಿಯತಮೆಯನಗಲ್ಲ ಶರೀ 
ರಿಯ ಜೀವನಮೇವುದೆಂದು ಮರಣನಮನಾಂ ನಿ 
ಶ್ಚಯಮಂ ಮಾಡುವ ಪದದೊಳ್‌ 
ಬಯಲರವಂ ಪುಟ್ಟಿ ತಂತರಿಕ್ಷದೊಳಾಗಳ್‌ ೪ 


ವ॥ ಅದೆಂತೆನೆ 


501 ಪಹದಿನಾಅಂ ವರ್ಷದಿಂದೀ 
ಮದನಾದ್ರಿಯೊಳೊಲ್ಹು ಕಾಣ್ಟೆ ರತ್ನೋದೃವ ನೀಂ 
ಸುದತಿಯನೆಂದೆಂದಾಕಾ 
ಶದ ವಾಕ್ಕಂ ಪುಟ್ಟಿ ತದ್ಭುತ ಧ್ವನಿಯಿಂದಂ ೪೮ 


ವ॥ ಅದು ಕಾರಣವಮೀ ಕಾಮಗಿರಿಗೆ ಬಂದು ಪದಿನಾಜುವರ್ಷಂ ತುಂಬಿತ್ತೆನೆ ಮರಣಮೆ 
ಶರಣಮೆಂಬನ್ನೆಗಂ 


ಬಂದು ಹಡಗನ್ನೇರಿ ನಡುಹಗಲಿನಲ್ಲಿ ಬರುತ್ತಿದ್ದೆವು. ಆಗ. ೪೬. “ಅಣ್ಣ ! ಆ ಬಲ 
ವಾದ ಸಿಡಿಲಹೊಡೆತವನ್ನೂ, ಮಾರಿಯ ಉದ್ರೇಕವನ್ನೂ ಪ್ರೀತಿನಾಶವನ್ನೂ, ಬಹಳ 
ವಾಗಿ ಹೆಚ್ಚದ ಹೃದಯದಲ್ಲಿ ಉರಿದ ಬೆಂಕಿಯನ್ನೂ, ಏನೆಂದು ವಿವರಿಸಲಿ ? ಸಮುದ್ರ 
ದಲ್ಲಿ ಹಡಗು ನೀರಿನ ಹೊಡೆತದಿಂದ ಮುಳುಗಿಹೋಗಿ ನಾನು ಮಾತ್ರ ಬದುಕಿದೆನು. 
ಪಾಪಿಷ್ಕನಾದ ನನ್ನ ಹೆಂಡತಿಯು ತೀರಿಹೋದ ಬಗೆಯನ್ನು ಬಳಿಕ ತೀರವನ್ನು ತಲುಪಿದ 
ಮೇಲೆ ತಿಳಿದೆನು. ೪೭. ಪ್ರಿಯತಮೆಯನ್ನು ಅಗಲಿದ ಮನುಷ್ಯನ ಬಾಳು ವ್ಯರ್ಥ 
ವೆಂದು ಯೋಚಿಸಿ ಸಾಯಲು ನಿಶ್ಚಯ ಮಾಡಿದ ಸಮಯದಲ್ಲಿ ಅಂತರಿಕ್ಷದಲ್ಲಿ ಒಂದು 
ಅಶರೀರವಾಣಿಯು ಹುಟ್ಟಿತು. ವ॥ ಅದು ಹೇಗೆಂದರೆ. ೪೮. “ರತ್ನೋದ್ಭವ ! 
ನೀನು ಇಂದಿನಿಂದ ಹದಿನಾರುವರ್ಷಗಳಿಗೆ ಈ ಮದನಾದ್ರಿಯಲ್ಲಿ ನಿನ್ನ ಹೆಂಡತಿಯನ್ನು 
ಕಾಣುವೆ' ಎಂದು ಅದ್ಭು ತವಾದ ಧ್ವ ನಿಯಿಂದ ಆಕಾಶವಾಣಿಯು ಹೇಳಿತು. ವ! ಆ 
ಕಾ:ಣದಿಂದ ಈ ಕಾಮಂಗಿರಿಗೆ ವಂದ ಹದಿನಾರು ವರ್ಷಗಳಾದುವು, (ಕಾಂತೆಯ ದರ್ಶನ 


ಚತುರ್ಥಾಶಷ್ವಸಂ ೧೩೧ 


ಕಂ0 ಪಿತನೆಂಬುದನಜ”ದತಿ ದುಃ 
ಖತನಾದೆಂ ದೇಸೆಗೆಟ್ಟು ಮಚ್ಚಿತ್ತದೊಳೀ 
ಕತೆಯಂ ಕೇಳ್ದವರಳೆ ರ್ದೆ 
ಧೃತಿಗುಂದದೆ ಬಲ್ಲುವಿಡಿದು ಸೈರಿಸಿದಪುದೇ ೪೯ 


ವ॥ ಅಂತು ತತ್ಪಪಂಚಮಂ ಪೂರ್ವದೊಳ್‌ ಕೇಳ್ದಜನಿವೆನದಳಂದಾತನೆನ್ನೆ ಪಿತ 
ನೆಂದಜಿನದು ಆಶ್ವಾ೩ ಸುವೆನೆಂದನುಮಾನಿಸುವಾಗಳ್‌ ಮತ್ತೊಂದು ದೆಸೆಯಲ್ಲಿ 


ಮ॥ ಎನಗಾರಿರ್ದಪರಕ್ಕ ಮುಪ್ಪಿನವಳಂ ಕಣ್ಣಟ್ಟಿ ಬಿಟ್ಟ ಲತು ಕಾ 
ನನದೊಳ್‌ ವಹ್ನಿಮುಖಕ್ಕೆ ಸಲ್ವ ಬಗೆಯಂ ಕೆ ಕೊಳ್ಳ ರೇ ಪೇಲಕಿಳಾ 
- ಪನಿತಾರತ್ನಮೆ ಕಾಮರಾಜ ವಿಜಯಂ ಕೈಸೂಣಕವೋಯ್ತಕ್ಕಟೆಂ 
ಬಿನಿತಾರ್ತ ಧ್ವನಿ ಕೇಳಲಾಯ್ದೆನಗೆಲೇ ರಾಜಾಧಿರಾಜೋತ್ತಮಾ ೫೦ 


ವಣ ಅಂತು ಪೊದಬ್ದಾರ್ತ ಧ್ವನಿಯಂ ಕೇಳ್ದು ರತ್ನೋದೃವನನೊಂದಶೋಕತರು 
ವಿನ ನೆಬಲೊಳ್‌ ಕುಳ್ಳಿರಿಸಿಯಾಧ್ವನಿಯ ಬಲಿವಿಡಿದೈದಿ ನೋಟ್ಟಿನ್ನೆಗಂ 
ಚಂ॥ ಜಗುಳ್ಳ ಕಚಾಗ್ರಮಂ ಸಸಿನೆಗೈದು ಕುಚಂಗಳನುತ್ತರೀಯದಿಂ 
ಬಿಗಿದು ಪೊರಬ್ಹಿ ಮುಂಜೆಜಿಗನೊಪ್ಪಿರೆ ಸೆಕ್ಕಿಯಳುರ್ವ ಕುಂಡದ 


ಗ್ನಿಗೆ ಬಲವಂದು ತನ್ನ ನಿಜದೇವತೆಯಂ ನೆನೆದಿರ್ಕರಂಗಳಂ 
ಮುಗಿದು ಚಿತಾಗ್ನಿಯಂ ಪುಗುವಳಂ ಮಿಗೆ ಕಂಡೆನಿಳಾಧಿನಾಯಕಾ ೫೧ 


ವಾಗದುದರಿಂದ) ಇನ್ನು ನನಗೆ ಸಾಯುವುದೇ ಗತಿ” ಎಂದು ಹೇಳಿದನು. ಆಗ. ೪೯. 
ಆತನು ನನ್ನ ತಂದೆಯೆಂದು ತಿಳಿದು ಮನಸ್ಸಿನಲ್ಲಿ ನೆಲೆಗೆಟ್ಟು ಅತಿಯಾದ ದಂಃಖವನ್ನು 
ಪಡೆದೆನು. ಈ ಕತೆಯನ್ನು ಕೇಳಿದವರ.ನಿರ್ಬಲವಾದ ಮೃದುಹೃದಯವು ಧೈರ್ಯವನ್ನು 
ಕಳೆದುಕೊಳ್ಳದೆ ಶಕ್ತಿಯಿಂದ ದುಃಖವನ್ನು ತಡೆದುಕೊಳ್ಳಬಲ್ಲದೆ ?! ವ।! ಹಾಗೆ 
ಆ ವಿಷಯಗಳನ್ನೆಲ್ಲ ಮೊದಲೇ ಕೇಳಿ ತಿಳಿದಿದ್ದೆನು. ಆದುದರಿಂದ ಅವನು ನನ್ನ ತಂದೆ 
ಯೆಂದು ತಿಳಿದು ಸಮಾಧಾನ ಮಾಡಿಕೊಳ್ಳು ವೆನು ಎಂದು ಹಿಂದೆ ಮುಂದೆ ಯೋಚಿಸು 
ತ್ತಿರುವಾಗ ಮತ್ತೊಂದು ಕಡೆಯಲ್ಲಿ ೫೦, ಎಲೆ ರಾಜಾಧಿರಾಜರಲ್ಲಿ ಉತ್ತಮನಾ 

ವನೇ! “ಅಕ್ಕ ! ನನಗೆ ಬೇರೆ ಯಾರಿದ್ದಾರೆ ಮುದುಕಿಯನ್ನು ಕಣ್ಣಟ್ಟಿ ಕಾಡಿನಲ್ಲಿ 


? 
0 
ಶಾ ರಾರಾ ಕೆ ಕ್‌ ಎ ಎಲ್‌ಿ WN ೩ 
ಬಿಟ್ಟ ಹಾಗಾಯಿತು. ಅಗ್ನಿ ಪ್ರವೇಶಕ್ಕೆ ಮನಸ್ಸುಮಾಡಬಹುದೇ ? ಭೂಮಿಯಲ್ಲಿನ 
ಛಿಗಿ 
— 2 ಇ ಈ ದ ಓಣ ಡಾ — ಜೈ ಕಾ ಇ 
ಮಹಿಳಯರಲ್ಲಿ ಶ್ರೀಷ್ಠಳಾದವಳೇ ! ಹೇಳು. ಕಾಮರಾಜನ ವಿಜಯವೂ 
pe ಸ ಆ ಹ ಷ್‌ » ೧ ೮. ಈ ತಾಗ ಕ್‌ 
ಖ್ಯರ್ಧಾ ವಾಯಿತು. ಅಕಟ ಎಂಬ ಆರ್ತಧ ನಿಯೊಂದು ನನಗೆ ಕೇಳಿಸಿತು. ವ॥ 
[oN 
ದ್‌ 


ಟ್ರ 
ಇಲಾಖ a VN ಕ್ಯ ೩% ಕಾಲ್‌ — ಮಾ 1 ಅ ಈ. ಆಂ 
ಹಾಗೆ  ಹೊಮ್ಮಿಬರುತ್ತಿದ್ದ ಆರ್ತಧ್ವನಿಯನ್ನು ಕೇಳಿ ರತ್ನೋದ್ಭವನನ್ನು ಒಂದು 
ಕ ಬ 


ಎ x 
ಅಶೋಕವೃಕ್ಷದ ನೆಳಲಿನಲ್ಲಿ ಕುಳ್ಳಿರಿಸಿ ಆ ಧ್ವನಿಯು ಬಂದ ದಾರಿಯನ್ನು ಹಿಡಿದು 


ಲನ ೪ ನ 
ಳಿ ಎವೆ ಹಾವ. 6.0 0/1 PR 9. ಗ Nn ರಾಳ ಇಳಿಸು ಆಟ ಲ ಇ ಳಾಗ wb 
ಹೋಗಿ ನೋಡಿದಿನು ಆಗ್ತ Ih ಟು ಬ್ರೀ ಯಲ ತಲೆಗೂದಲನ್ನು ಸಿಕ್ಕು 
ತ್‌ ಈ 2 ~~ pd pe ಅ ಬಕ ಕಾ ತ ಹಾಹ್‌ ಬ ಪೃ ೩ ಜೌ pS py pS) ಐ ಛಾ 
ಒಡಿಸಿಕೊಂಡಿದ್ದ ಈ ಯ್ಯ! ಇ ಲ್ನ ಖೀ ಹೊದಿಕೆಯಿಂದ (ಉತ್ತರೀಯ) ಓದು 


೧೩೨ ಅಭಿನವ ದಶಕುಮಾರ ಚರಿತೆ 
ವ॥ ಅಂತಗ್ನಿ ಪ್ರವೇಶಮಂ ಮಾಬಲ್ಬಳಂ ಕಂಡು 


ಕಂ॥ ಭರವಸದಿಂದೆಯ್ದಿ ಪೊದ 
ಟ್ಹುರಿಯೊಳ್‌ ಬೀಟ್ವಿವಳ ಬಾಹುಲತೆಯಂ ಪಿಡಿಯಲ 
ತರಳತರ ಭೀತಿರಸಮಂ 
ಕುರಿಸಲ್‌ ತತ್ತರುಣಿಯೆನ್ನನಂದಿಂತೆಂದಳ್‌ ೫೨ 


ಚಂ॥ ಅಡವಿಯೊಳಿಂತು ಬಂದು ಪರನಾರಿಯನಗ್ಗಿಮುಖ ಪ್ರವೇಶಿಯಂ 
ಪಿಡಿವುದು ನೀತಿಯಲ್ಲು ಬಿಡು ತಮ್ಮ ಮನಃಪ್ರಿಯನಂಗಸಂಗಮಂ 
ಪಡೆದಪೆನಿಂದು ವಾಸವನಿವಾಸದೊಳೆಂದುಸಿರ್ವನ್ನೆಗಂ ಕೆಲಂ 
ಬಿಡಿದಟುತಿರ್ದ ವೃದ್ಧ ಸತಿಯೆನ್ನಡಿಯೊಳ್‌ ಪೊರಳ್ಹ ೪ ನೃಪೇಶ ರಾ ೫೩ 


ವ॥ ಅಂತಾವೃದ್ಧ ಸತಿಯೆನ್ನಡಿಯೊಳ್‌ ಪೊರಳೆ 


ಕಂ ಏಟ ಯೆ ಕಿಜಿಯನಡಿಯೊಳ್‌ 
 ಬೀಟ್ರರ್ಪುದನುಚಿತಮೀ ಸರೋಜಾನನೆ ತಾ 
ನೇಟ್ರಿಂದಳೇಕೆ ಶಿಖರಿಗೆ 
ಪೇಟ್ತಿಡೆಯದೆನಲ್ಕೆ ಪೇಟಲುದ್ಯತೆಯಾದಳ* ೫೪ 


ಕೊಂಡಿದ್ದಳು. ಹರಡಿಕೊಂಡಿದ್ದ. ಮುಂಜೆರಗನ್ನು ಸರಿಯಾಗಿ ಸಿಕ್ಕಿಸಿಕೊಂಡಿದ ಳು. 
ಎ 1 1 ಲ 


ಉರಿಯುತ್ತಿದ್ದ ಅಗ್ನಿಕುಂಡದ ಅಗ್ನಿಗೆ ಪ್ರದಕ್ಷಿಣೆಮಾಡಿದಳು. ತನ್ನ ಇಷ್ಟ ದೇವತೆ 
ಯನ್ನು ಧ್ಯಾನಮಾಡಿ ಎರಡು ಕೈಗಳನ್ನು ಮುಗಿದುಕೋಡಿದ್ದಳು. ಈಸ ಸ್ಥಿತಿಯಲ್ಲಿ, 


ಮಹಾರಾಜನೆ ಚಿತಾಗ್ನಿಯಲ್ಲಿ ಪ್ರವೇಶಿಸಲು ಸಿದ್ಧಳಾಗಿದ್ದವಳೊಬ್ಬಳನ್ನು ಕಂಡೆನಂ. 
ವ॥ ಹಾಗೆ ಅಗ್ನಿ ಪ್ರವೇಶ ಮಾಡಲು ಸಿದ್ಧಳಾಗಿದ್ದವಳನ್ನು ಕಂಡು, ೫೨. ಭರವಸೆ 
ಯಿಂದ ಹತ್ತಿರಕ್ಕೆ ಹೋಗಿ ಬೆಂಕಿಯಲ್ಲಿ ಬೀಳುತ್ತಿದ್ದವಳ ಬಾಹ:ಲತೆಯನ್ನು ಹಿಡಿದೆನು. 
ಆಗ ಆ ತರುಣಿಯು ಭಯದಿಂದ ನನಗೆ ಹೀಗೆ ಹೇಳಿದಳು. ೫೩. "ಕಾಡಿನಲ್ಲಿ ಹೀಗೆ 
ಬಂದು ಅಗ್ನಿಪ್ರವೇಶ ಮಾಡುತ್ತಿರುವ ಪರಸ್ತ್ರೀಯನ್ನು ತಡೆಹಿಡಿಯುವುದು ನ್ಯಾಯ 
ವಲ್ಲ. ತಮ್ಮ, ಬಿಟ್ಟುಬಿಡು. ಇಂದು ನಾನು ಸ್ವರ್ಗದಲ್ಲಿ ನನ್ನ ಮನಃಪ್ರಿಯನ ಸಂಗ 
ವನ್ನು ಪಡೆಯುತ್ತೇನೆ.” ಎಂದು ಹೇಳಲು ಆಗ ಪಕ್ಕೆ ಹಿಡಿದುಕೊಂಡು ಅಳುತ್ತಿದ್ದ 
ಮುದುಕಿಯು, ಮಹಾರಾಜ, ನನ್ನ ಅಡಿಗಳ ಮೇಲೆ ಬಿದ್ದು ಹೊರಳಿದಳು. ವ॥ ಹಾಗೆ 
ಆ ಮುದುಕಿಯು ನನ್ನ ಕಾಲಂಗಳ ಮೇಲೆ ಬಿದ್ದು ಹೊರಳಾಡಲು ೫೪. `ತಾಯೆ ! 
ಏಳು, ಹಿರಿಯಳಾದ ನೀನು ಕಿರಿಯನಾದ ನನ್ನ ಕಾಲುಗಳ ಮೇಲೆ ಬಿದ್ದು ಅಳುವುದು 
ಉಚಿತವಲ್ಲ. ಈ ಕಮಲ ಮುಖಿಯು ಈ ಬೆಟ್ಟಕ್ಕೆ ಏಕೆಬಂದಳು ? ತಡಮಾಡದೆ 


ಚತುರ್ಥಾಶ್ವಾಸಂ ೧೩೩ 


ವ॥ ಅದೆಂತೆನೆ 


ಕಂ॥ ಭೂ ಪೊಗಬಲೈ ಸುವರ್ಣ 
ದ್ವೀಪಂ ಶರನಿಧಿಯ ನಡುವೆ ಮೆಅಕಿದಿರ್ಪುದು ತ 
ದ್ಧ ೀಪದೊಳಿರ್ಪಂ ಸಕಳಕ 
ಳಾಪತಿ ಸಲೆ ರತ್ನದತ್ತನೆಂಬ ಧನಾಢ್ಯಂ ೫೫ 


ಆ ಧನಿಕನಣುಗಿಯೀ ಪು 

ಣ್ಯಾಧಿಕೆ ಪೆಂಪೆಸೆವ ಪೆಸರ ಹೇಮಪ್ರಭೆ ಬಿಂ 

ಬಾಧರೆ ಲಾವಣ್ಯ ರಸಾಂ 

ಭೋಧಿ ಕಳಾವತಿ ನೆಗಲ್ಕ ಕನ್ಯಾರತ್ನಂ | ೫೬ 


ಇವಳನುಣಕ ರತ್ನದತ್ತಂ 

ವಿವಿಧಾಲಂಕಾರ ಸಹಿತಮೊಲವಿಂ ರತ್ನೋ 

ದೃವನೆಂಬ ಮಗಧ ನೃಪ ಸಚಿ 

ವ ವರಂಗಿತ್ತಂ ಜಸಂ ಪದಿರ್ಮಡಿಸುವಿನಂ ೫೭ 


ವ॥ ಅಂತು ರತ್ನದತ್ತನೀ ಕನ್ಯಕೆಯಂ ರತ್ನೋದೃವಂಗೆ ಕುಡಲಿರ್ವರ್ಗನ್ಕೋನ್ಯ 
ಸ್ನೇಹಂ ಕೈಮಿಕ್ಕಿರೆ 
ಕಂ॥ ಕಾಮನ ತೂಣೀರಂ ಸುಮ 
ನೋ ಮಾರ್ಗಣಗರ್ಭದಿಂ ಮನಂಗೊಳಿಪಂತೀ 


ಶ್ಯಾಮೆಗೆ ಗರ್ಭಂ ಮೆಅ್ಕಹಿಯಲ್‌ 
ಕಾಮಿಸಿದಂ ಕಾಂತನೆಸೆವ ತನ್ನಯ ಪುರಮಂ ೫೮ 


ಹೇಳು' ಎಂದಂ ಕೇಳಿದೆನು. ಆಗ ಅವಳು ಹೇಳಲು ಪ್ರಾರಂಭಿಸಿದಳು. ವಃ ಅದು 
ಹೇಗೆಂದರೆ--೫೫. ಸಮುದ್ರದ ನಡುವೆ ಸುವರ್ಣ ದ್ವೀಪವೆಂಬ ದ್ವೀಪವು ಪ್ರಕಾಶಿಸು 
ತ್ತದೆ. ಅದನ್ನು ಭೂಮಿಯವರೆಲ್ಲ ಹೊಗಳುತ್ತಾರೆ. ಆ ದ್ವೀಪದಲ್ಲಿ ರತ್ನದತ್ತನೆಂಬ 
ಧನಿಕನಿದ್ದಾನೆ. ಅವನು ಸಕಲ ಕಲೆಗಳನ್ನು ಬಲ್ಲವನು. ೫೬. ಈ ಅಧಿಕ ಪ್ರಣ್ಯವತಿಯು 
ಆ ಧನಿಕನ ಮಗಳು. ಹೇಮ ಪ್ರಭೆಯೆಂಬ ಪ್ರಸಿದ್ಧವಾದ ಹೆಸರಿವಳಿಗೆ. ಇವಳ ತುಟಿ 
ತೊಂಡೆಯ ಹಣ್ಣಿನಂತಿದೆ. ಇವಳು ಲಾವಣ್ಯ ರಸದ ಸಮುದ್ರ. ಕಲೆಗಳನ್ನರಿತ ಪ್ರಸಿದ್ಧ 
ಳಾದ ಕನ್ಯಾರತ್ನ. ೫೭. ರತ್ನದತ್ತನು ಇವಳನ್ನು ವಿಧವಿಧವಾದ ಒಡವೆಗಳಿಂದ 
ಅಲಂಕರಿಸಿ ಪ್ರೀತಿಯಿಂದ ಮಗಧರಾಜನ ಮಂತ್ರಿಯಾದ ರತ್ನೋದ್ಧವನಿಗೆ ಕೊಟ್ಟು 
ಮದುವೆಮಾಡಿದನು. ಇದರಿಂದ ಅವನ ಕೀರ್ತಿಯು ವಿಶಾಲವಾಗಿ ಹೆಚ್ಚಿ ಹರಡಿತು. 
ವ॥ ಹಾಗೆ ರತ್ನದತ್ತನು ಈ ಕನ್ಯಕೆಯನ್ನು ರತ್ನೋದ್ಭವನಿಗೆ ಕೊಟ್ಟನು. ಇಬ್ಬರಿಗೂ 
ಪರಸ್ಪರ ಪ್ರೀತಿಯು ಅತಿಶಯವಾಗಿ ಬೆಳೆಯಿತು. ೫೮. ಕ್ರಮೇಣ ಆ ಸುಂದರಿಯ 


ಅ 
ಗರ್ಭವತಿಯಾದಳು. ಕಾಮನ ಬತ್ತಳಿಕೆಯು ಹೂಬಾಣಗಳನ್ನು ಒಳಗೊಂಡು ಸುಂದರ 
ವಾಗಿ ಕಾಣುವಂತೆ ಇವಳು ಗರ್ಭದಿಂದ ಅತಿಮನೋಹರಳಾಗಿ ಪ್ರಕಾಶಿಸಿದಳು. ಆಗ 


೧೩೪ ಅಭಿನವ ದಶಕುಮಾರ ಚರಿತೆ 


ವ॥ ಅಂತೀಕೆ ಪೂರ್ಣಗರ್ಭಮಂ ತಳೆಯಲೀಕೆಯ ವಲ್ಲಭನಪ್ಪ ರತ್ನೋದ್ಭವಂ ತನ್ನ 
ಪತ್ತನಕ್ಕೆ ಪೋಗಲ್‌ ರತ್ನದತ್ತನಿಂ ಕಳಿಪಿಸಿಕೊಂಡುಮೀಕೆಯನೊಡಗೊಂಡಾಂ ಸಹಿತಮಂಭೋಧಿ 
ಯೊಳ್‌ ಬಹಿತ್ರಮನೇಆ ಬರ್ಪಾಗಳ್‌ 


501 ಮೈನಾಕಗಿರಿ ಮಹಾಂಬುನಿ 
ಧಾನದೊಳಲ್ಪಂತೆ ತದ್ಬಹಿತ್ರಂ ಮುಟುಗಲ್‌ 
ಮಾನಿನಿಯಂ ತಳ್ಳಿಸಿಕೊಂ 
ಡಾನೊಯ್ಯನೆ ಪುಣ್ಯದಿಂದೆ ತಡಿಗೇಟ್ರಂದೆಂ ರ 


ವ॥ ಅಂತು ತಡಿಗೆ ಬಂದೀಕೆಯ ಬಲಿಲೈಯಂ ನಾನಾಜ್‌ಸುತ್ತಿರೆ ತನ್ನ ಪತಿಯಂ 
ಕಾಣದೆ ಮುಟುಂಗಿದನೆಂದನುಮಾನಿಸಿ 


ಕಂ]  ಗಹಗಹನೆ ನಕ್ಕು ನೋಡಾ 
| ನಿಹಪರ ಸೌಖ್ಯಕ್ಕೆ ಬಾಹ್ಯಮಾಗಿಯುಮಿನ್ನು 
ಮ್ಮಹದಿಂ ಜೀವಿಪೆನೆಂದೇ 
ಕೆ ಹೀನಬುದ್ಧಿಯನೊಡರ್ಚಿದಪೆನೊ ಏಧಾತ್ರಾ ೬೦ 


ವ॥ ಎಂದು ರತ್ನೋದ್ಭವಂ ವಮುಟುಂಗಿ ತಾನುಟ೨ದಿರ್ದುದರ್ಕ್ಶೆ ಹೇಸಿ ಮರಣೋಪಾ 
ಯಮಂ ನೆನೆಯುತ್ತಿರೆ 


ಇವಳ ಕಾಂತನು ತನ್ನೂರಿಗೆ ಹೋಗಬೇಕೆಂದು ಆಶಿಸಿದನು. ವ॥ ಇವಳ ವಲ್ಲಭನಾದ 
ರತ್ನೋದ್ಭವನು ರತ್ನದತ್ತನ ಅಪ್ಪಣೆಯನ್ನು ಪಡೆದು ಪೂರ್ಣ ಗರ್ಭಿಣಿಯಾದ 
ಇವಳನ್ನು ಕರೆದುಕೊಂಡು ನನ್ನೊಡನೆ ಹಡಗನ್ನೇರಿ ಸಮುದ್ರದಲ್ಲಿ ಬರುತ್ತಿರುವಾಗ. 
೫೯. ಮೈನಾಕಗಿರಿಯು ಮಹಾಸಾಗರದಲ್ಲಿ ಮುಳುಗಿದಂತೆ ಆ ಹಡಗು ಸಮುದ್ರದಲ್ಲಿ 
ಮುಳುಗಿಹೋಯಿತು. ಹೇಗೋ ಪೂರ್ವ ಪುಣ್ಯದಿಂದ ಈ ಮಾನಿನಿಯನ್ನು ತಬ್ಬಿ 
ಹಿಡಿದುಕೊಂಡು ಬೇಗ ಬೇಗ ದಡಕ್ಕೆ ಬಂದು ಸೇರಿದೆನು. ವ॥ ಹಾಗೆ ದಡಕ್ಕೆ ಬಂದು 
ಈಕೆಯ ಬಳಲಿಕೆಯನ್ನು ಹೋಗಲಾಡಿಸಲು ಯತ್ನಿಸುತ್ತಿದ್ದೆನು. ಆಗ ಇವಳು ತನ್ನ 
ಪತಿಯನ್ನು ಕಾಣದೆ ಮುಳುಗಿ ಹೋಗಿರಬಹುದೆಂದು ಅನುಮಾನಿಸಿ._೬೦. ಗಹಗಹ 
ಎಂದು ನಕ್ಕು "ವಿಧಾತನೆ! ನೋಡು ನಾನು ಈ ಲೋಕದ ಮತ್ತು ಪರಲೋಕದ 
ಸೌಖ್ಯಕ್ಕೆ ಬಾಹ್ಯಳಾಗಿ ಇನ್ನೂ ಉತ್ಸಾಹದಿಂದ ಬದುಕಬೇಕೆಂಬ ಹೀನ ಬುದ್ಧಿಯನ್ನು 
ಓಕೆ ಉಂಟುಮಾಡಿದೆ.” ವ॥ ಎಂದು ದುಃಖಿಸುತ್ತಾ ರತೊ ಸೀದ್ದ ವನು ಮುಳುಗಿ 
ತಾನು ಮಾತ್ರ ಬದುಕಿ ಉಳಿದುದಕ್ಕೆ ಹೇಸಿಕೊಂಡು ತಾನೂ ಸಾಯುವ ದಾರಿಯನ್ನು 


ಚತುರ್ಥಾಶಾ ಸಂ ೧೩೫ 


ಕಂ8 ಹೇಮಪ್ರಭೆ ನೀಂ ಕೂಡುವೆ 
ಕಾಮಾದ್ರಿಯೊಳಧಿಕನಪ್ಪ ರತ್ನೋದೃವನಂ 
ವಾಮೆ ಪದಿನಾಜು ವರ್ಷ 
ಕ್ಕೀಮಾತಂ ನಂಬಿರೆಂದುದಾಕಾಶರವಂ ೬೧ 


ವಃ ಅಂತಶರೀರವಾಕ್ಕಮಂ ಕೇಳ್ನುದಅಕಿನೀಕೆಯ ಮರಣಚಿಂತೆಯಂ ಬಿಡಿಸಿ ಕಾಮ 
ಶೆ ೈಲಕ್ಕೆ ಪೋಗಲೆಂದಿರ್ಪಾಗಳ್‌ 


ಕಂ॥ ನೀರೊಳ್‌ ಬಂದ ಬಲಿಲೈಯಿ 
ನೋರಂತಿರೆ ಬೇನೆವ:ಸಗಿ ಹೇಮಪ್ರಭೆ ವಿ 
ಸ್ತಾರದಿನಾಗಳ್‌ ಪಡೆದಳ 
ವಾರಿಜಸಖನಂತಿರೆಸೆವ ಪುತ್ರನನೊಲವಿಂ ೬೨ 


ವ॥ ಅಂತು ಪಡೆದು 


ಕಂ॥ ಇನ್ನುಸಿರ್ವದೇನೊ ತತ್ಸುತ 
ನನ್ನೋಡಲ್‌ ಪಡೆದಳಿಲ್ಲ ಪಾಪಿಷ್ಮೆಯೆನ 
ಪ್ಪೆನ್ನಯ ಕಯ್ಯೊಳ್‌ ಕುಡಲಾಂ 
ಬೆನ್ನೀರ್ಗೆಂದೊಂದು ಪುಣಿವನರಸಲ್‌ ಪೋದೆಂ ೬೩ 


ವ॥ ಅಂತಾ ಶಿಶುವಿನ ಮೈಯ್ಯ ಮಾಸಂ ತೊಳೆಯಲ್‌ ಬಿಸುನೀರಂ ದೊರಕಿಸಲೇ 
ದೊಂದು ಪುರದ ದಾರಿಯೊಳ್‌ ಬರುತಿರ್ಪಾಗಳ್‌ 


ಯೋಚಿಸುತ್ತಿದ್ದಳು. ಆಗ ೬೧. "ಹೇಮಪ್ರಭೆ ! ನೀನು ಶ್ರೇಷ್ಠನಾದ ರತ್ನೋದ್ಭವ 
ನನ್ನು ಕಾಮಾದ್ರಿಯಲ್ಲಿ ಇಂದಿನಿಂದ ಹದಿನಾರು ವರ್ಷಕ್ಕೆ ಖಂಡಿತವಾಗಿ ಸೇರುವೆ. ಈ 
ಮಾತನ್ನು ನಂಬು' ಎಂದು ಆಕಾಶವಾಣಿಯು ಕೇಳಿಸಿತು. ವ॥ ಹೀಗೆ ಆ ಅಶರೀರವಾಣಿ 
ಯನ್ನು ಕೇಳಿ ಇವಳ ವಂರಣ ಚಿಂತೆಯನ್ನು ಅದರಿಂದ ತಪ್ಪಿಸಿ ಕಾಮಶೈಲಕ್ಕೆ ಹೋಗ 
ಬೇಕೆಂದಿರುವಾಗ ೬೨. ನೀರಿನಲ್ಲಿ ಬಂದ ಬಳಲಿಕೆಯಿಂದ ಅತಿಶಯವಾದ ಪ್ರಸವ 
ವೇದನೆಯು ಹೇಮಪ್ರಭೆಗುಂಟಾಯಿತು. ಅದರಿಂದವಳು ಸೂರ್ಯನಂತೆ ಹೊಳೆಯು 
ತ್ತಿದ್ದ ಮಗನನ್ನು ಹಡೆದಳು. ವ॥ ಹಾಗೆ ಹಡೆದು. ೬೩. ಇನ್ನು ಹೇಳುವುದೇನು ? 
ಆ ಮಗುವನ್ನು ನೋಡಲು ಅದೃಷ್ಟ ಪಡೆಯಲಿಲ್ಲ. ಪಾಪಿಷ್ಠೆಯಾದ ನನ್ನ ಕೈಗೆ 
ಕೊಟ್ಟಳು. ಆಗ ನಾನು ಬಿಸಿ ನೀರಿಗಾಗಿ ಒಂದು ಪುರವನ್ನು ಹುಡುಕಿಕೊಂಡು 
ಹೋದೆನು. ವ।। ಆ ಮಗುವಿನ ಶರೀರದ ಮಾಸನ್ನು ತೊಳೆಯಲು ಬಿಸಿನೀರನ್ನು 
ದೊರಕಿಸಿಕೊಳ್ಳುವುದಕ್ಕಾಗಿ ಓಂದು ಪೃರದ ದಾರಿಯಲ್ಲಿ ಬರುತ್ವಿರುವಾಗ-.. 


೧೩೬ ಅಭಿನವ ದಶಕುಮಾರ ಚರಿತೆ 


ಕ5ಂ।॥. ಪಾಪಹರಮುೂರ್ತಿ ಕಟ್ಟಿದ 
ಕೌಪೀನಂ ಮಿಟುಪ ಜಡೆಗಳೊಪ್ಪುವ ಹರಯಂ 
ಲೇಪನ ವಿಭೂತಿ ರಂಜಿಪ 


ತಾಪಸ ಸುತನೆನ್ನನಂದು ಭೋಂಕನೆ ಕಂಡಂ ೬೪ 
ವ॥ ಅಂತೆನ್ನಂ ಕಂಡೀ ಬಾಲಕನೆಲ್ಲಿಯವನೆಂದಾ ಮುನಿಕುಮಾರಂ ಕೇಳ್ದ ಸಮಯದೊಳ್‌ 


ಕಂ॥ ಕಾಡಾನೆ ಸೊರ್ಕಿ ತರುಗಳ 
ನೀಡಿಜಿ*ಯುತ್ತೆನ್ನಿದಿರ್ಗೆ ಬರಲೆನಗೆ ಭಯಂ 
ಮೂಡೆ ಕರದೆಳೆಯಮಗನಂ 
ನೋಡದೆ ಬಿಸುಟೀಕೆಯಿರ್ದ ತಾಣಕ್ಕೊಗೆದೆಂ ೬೫ 


ವ॥ ಅಂತಾಮಗನಂ ಬಿಸುಟೀಕೆಯ ಸಮೀಪಕ್ಕೆ ಬಂದೆಲ್ಲಿಯುಮಿರಲಣ್ಮದಾಕಾಶ 
ವಾಕ್ಯಮಂ ಕೇಳ್ಹೀ ಕಾಮಶೈಲಕ್ಕೆ ಬಂದೀಕೆಯ ಕಾಂತಾಗಮನಮಂ ಚಿಂತಿಸುತಿರ್ದೀ ಪೊಲತ್ತಿಂಗೆ 
ಪದಿನಾಣುವರ್ಷಂ ತುಂಬಿ 


ಕಂ8 ನನ್ನಿಯಬರಿಸಂ ತುಂಬಿ 
ತ್ತೆನ್ನರಸಂ ಬಾರನೆಂದು ಶಿಖಿಯಂ ಪುಗುವಳ್‌ 
ತನ್ನಮನದುರಿಗೆ ಸೈರಿಸ 
ದಿನ್ನೇನಂ ಪೇಟಕ್ಕಿನೆಂದು ಸುಜ್ರಿನೆ ಸುಯ್ದಳ್‌ ೬೬ 


೬೪. ತಟಕ್ಕನೆ (ಒಬ್ಬ ಮುನಿಪುತ್ರನಂ ಕಂಡನು. ಅವನ ಮೂರ್ತಿಯು ಪಾಪಹರ 
ವಾದುದು. ಲಂಗೋಟಿಯನ್ನು ಕಟ್ಟಿಕೊಂಡಿದ್ದನು. ಜಡೆಗಳು ಮಿರುಗುತ್ತಿದ್ದುವು. 

ಪ್ರಕಾಶಮಾನವಾದ ಯೌವ ನವುಳ್ಳ ವನು. ಮೆ ಗೆಲ್ಲ ವಿಭೂತಿಯನ್ನು” ಬಳಿದುಕೊಂಡಿ 
ದ್ದನು, ವ॥ನನ್ನನ್ನು ನೋಡಿ "ಈ ಬಾಲನು ಎಲ್ಲಿಯವನು' ಎಂದು ಆ ಮುನಿಕುಮಾರನು 
ಕೇಳಿದ ಸಮಯದಲ್ಲಿ. ೬೫. ಒಂದು ಮದಿಸಿದ ಕಾಡಾನೆಯು ಮರಗಳನ್ನು ನುಗ್ಗಿ 
ಮುರಿಯುತ್ತಾ ನನ್ನ ಎದುರಿಗೇ ಬಂದಿತು. ನನಗೆ ತುಂಬ ಭಯವಾಯಿತು. ಕೂಡಲೆ 
ಕ್ಸ ಯಲ್ಲಿದ್ದ ಭಿ ಮಗುವನ್ನು ಹಿಂದೆ ಮುಂದೆ ನೋಡದೆ ಬಿಸಾಡಿ ಈಕೆಯು ಇದ್ದ 
ಜಾಗಕ್ಕೆ ಬಂದೆನು. ವ॥ ಹಾಗೆ ಮಗುವನ್ನು ಬಿಸುಟು ಈಕೆಯ ಹತ್ತಿ ರಕ್ಕೆ ಬಂದು 
ಎಲ್ಲಿಯೂ ಇರಲಾಗದೆ ಆಕಾಶವಾಣಿಯನ್ನು ಕೇಳಿ ಈ ಕಾಮಶೈ ಲಕ್ಕೆ ಬಂದು ನು 
ಕಾಂತನ ಆಗಮನವನ್ನು ನಿರೀಕ್ಷಿಸುತ್ತಿದ್ದೆ ವು. ಈ ಹೊತ್ತಿಗೆ ತ್‌್‌ ವರ್ಷಗಳು 
ತುಂಬಿದುವು. ೬೬. “ಆಕಾಶವಾಣಿಯು ನಿಜವೆಂದು ಹೇಳಿದ ವರುಷ ಮುಗಿಯಿತು. 
ನನ್ನ ಪತಿಯು ಬರಲಿಲ್ಲ' ಎಂದು ಯೋಚಿಸಿ ತನ್ನ ಮನಸ್ಸಿನ ದುಃಖಾಗ್ನಿ ಯನ್ನು 
ತಡೆಯಲಾರದೆ ಈಕೆಯು ಅಗಿ ಪ್ರವೇಶ ಮಾಡುತ್ತಿದ್ದ ಳೆ. ಇನ್ನೇನು ಹೇಳಲಿ 8 


ಕ್ಯ ಸಂ ೧೩೭ 


ವ8 ಎಲೆಯರಸ ವ ದೆ ಪೇಟ್ಟುದಣಕಿಂದೆಮ್ಮ ತಾಯೆಂದಅಿದಾಕೆಯನೆಂತಾನುಂ 
ಸಂತಯಿಸಿ ನಿನ್ನವಲ್ಲಭನಂತೋಶಜಕಿದೆಪೆಂ ಬಾಯೆಂದಶೋಕತರುವಿನ ತಲದೊಳಿರ್ಪ ರತ್ನೋದೃವ 
ನಂ ತೋಜಕಿಸಿ 


ಉ॥ ಭೋಂಕೆನಲೊರ್ಬರೊರ್ಬರ ಮುಖಂಗಳನೀಕ್ಷಿಸಿ ಬಾಷಪ್ಟವಾರಿಯೊಳ* 
ತೇಂಕಿದರಪ್ಪಿಕೊಂಡ ರತಿಸಮ್ಮದದಿಂ ಮಿಗೆ ದುಃ8ಃಖಭಾರಮಂ 
ನೂಂಕಿದರಂತರಿಕ್ಷವಚನಂ ದಿಟಮಾಯ್ತು ಸಮಸ್ತ ಭಾಗ್ಯಮಿಂ 
ದಂಕುರಿಸಿತ್ತೆನುತ್ತೆ ಮಗುಳ್ತೆನ್ನ ಮುಖಾಬ್ದಮನೊಲ್ಲು ನೋಡಿದರ್‌ ೬೭ 


ವ8 ಅಂತು ನೋಡಿ ಎಲೆಮಹಿಮ ನೀನಾರೆಂದೆನ್ನಂ ಬೆಸಗೊಳೆ 


ಕಂ॥1 ವಾರಣಮಂ ಕಂಡಂಜಿ ಮ 
ಹಾರಣ್ಯದೊಳೇಕೆ ಬಿಸುಟುಪೋದ ಕುಮಾರಂ 
ಕಾರಣದೊಳಿಲ್ಲಿಗೆಯ್ದಿದೆ 
ನಾರಯ್ಯಲ ನಿಮ್ಮ ಪುತ್ರನೆಂದೆಅಗಿರ್ದೆಂ ೬೮ 


ಮೃ  ಇದನೇವೇಟ್ವುದೊ ಭಾಗ್ಯದೇಟ್ತಿರವನಾನಂದಾರ್ಣವಂ ಮೇರೆದ 
ಪ್ಪಿದ ಚೆಲ್ವಂ ನಿಜಪುಣ್ಯಪುಂಜವೆನಸುಂ ಕೈಸಾರ್ದುದಂ ಮಂಗಳಾ 
ಸ್ಪದ ಸಂಸಾರಸುಖಂ ಫಲಂಬಡೆದುದಂ ಚಿತ್ತೋತ್ಸವಂ ಕೆಚ್ಚುಗ 
ಟಿದುದಂ ಮಾನಸ ಜನ್ಮಸಾರದೊದವಂ ನೇತ್ರಾಬ್ಜ ಸಾಫಲ್ಯಮಂ ೬೯ 


ಎಂದು ಹೇಳಿ ಸುರ್‌ಎಂದು ನಿಟ್ಟುಸಿರಂಬಿಟ್ಟಳು. ವ॥ ಎಲೆಯರಸ ! ಮುದುಕಿಯ 
ಹೇಳಿಕೆಯಿಂದ ನನ್ನ ತಾಯಿಯೆಂದು ತಿಳಿದು ಆಕೆಯನ್ನು ಬಹಳ ಕಷ್ಟದಿಂದ ಸಮಾಧಾನ 
ಪಡಿಸಿದೆನು. ನ್ನ ಪತಿಯನ್ನು ತೋರಿಸುವೆನು. ಬಾ! he ಹೇಳಿ ಕರೆದು 
ಕೊಂಡು ಹೋಗಿ ಅಶೋಕವೃಕ್ಷದ ತಳದಲ್ಲಿದ್ದ ರತ್ಲೋದ್ಭವವನ್ನು ತೋರಿಸಿದೆನು, 
೬೭. ಒಡನೆ ಅವರು ಒಬ್ಬರೊಬ್ಬರ ಮುಖಗಳನ್ನು ನೋಡಿದರು. ಕಣ್ಣೀರಿನಲ್ಲಿ 
ಮುಳುಗಿ ತೇಲಿದರು. ಅತಿ ಸಂತೋಷದಿಂದ ಪರಸ್ಪರ ತಬ್ಬಿಕೊಂಡರು. ದುಃಖದ 
ಹೊರೆಯನ್ನು ಕಳೆದುಕೊಂಡರು. 'ಆಕಾಶವಾಣಿಯು ನಿಜವಾಯಿತು. ಇಂದು ಸಮಸ್ತ 
ಭಾಗ್ಯವೂ ಮೊಳೆಯಿತು' ಎಂದು ಹೇಳುತ್ತಾ ಮತ್ತೆ ನನ್ನ ಮುಖಕಮಲವನ್ನು 
ಒಲಿದು ನೋಡಿದರು. ವ।। ಹಾಗೆ ನೋಡಿ "ಎಲೆ ಮಹಾತ್ಮ ! ನೀನಾರು ?' ಸು 
ನನ್ನನ್ನು ಕೇಳಿದರು. ೬೮. “ ಆನೆಯನ್ನು ಕಂಡು ಹೆದರಿ ಮಹಾರಣ್ಯದಲ್ಲಿ 
ಬಿಸುಟುಹೋದ ಕುಮಾರನು ನಾನೇ. ಯಾವುದೋ ಕಾರಣದಿಂದ ಇಲ್ಲಿಗೆ ಬಂದೆನು. 
ನಿಮ್ಮ ಮಂಗನೆಂದರಿದು ನಿಮಗೆ ನಮಸ್ಕರಿಸ ರಿತ್ತಿ ದ್ದೆ ನೆ” ಎಂದು ಹೇಳಿದೆನು. ೬೯. 
ಇದನ್ನು ಏನೆಂದು ಹೇಳೋಣ ! ಭಾಗ್ಯವು ಎದ್ದು ಬಂದಿತು, ಪ್ರ ದ yy 
ಚೆಂದವಾಗಿ ಮೇರೆಮೀರಿ ಹರಿಯಿತು. ಅವ "ಪೂರ್ವ ಪುಣ್ಯ 

ಸಿಕ್ಕಿತು, ಮಂಗಳಕ್ಕೆ ಆಶ್ರಯವಾದ ಸಂಸಾರ ಸುಖವು ಫಲವನ್ನು ಕೊಟ್ಟಿತು. ಮನಸಿ 


2 ಅಲೆ 


೧೩೮ ಅಭಿನವ ದಶಕುಮಾರ ಚರಿತೆ 


ಉ॥ ಇಂದಿನ ಸೌಖ್ಯವಿಂದಿನ ಮಹೋನ್ನ ತಿಯಿಂದಿನೆ ಭಾಗ್ಯದೇಟಕ್ಕಿ ಮೆ 
ತ್ವಿಂದಿನ ಚಿತ್ತದುಜ್ಜಳಿಕೆಯಿಂದಿನ ಪುಣ್ಯಫಲಂ ಸಮಂತು ನ 
ಮ್ಮಿಂದಿನಮೆಯ್ಕೆಯಿಂದಿನನುರಾಗಸುಖಂ ಪರಿಭಾವಿಸಲ" ಕರಂ 
ಚೆಂದಮದಾಯ್ತೆನುತ್ತೆ ಮನದುತ್ತವವಾರಿಧಿಯೊಳ್‌ ಮುಟುಂಗಿದರ್‌ ೭೦ 


ವ॥ ಅಂತೆನ್ನಂ ತೆಗೆದು ಮುಹುರ್ಮುಹುರಾಲಿಂಗನ ಮೂರ್ಧಘ್ರಾಣನಂಗೆಯ್ದು ಸಂಪೂ 
ರ್ಣಮನೋರಥರಾದ ತಾಯ್ತುಂದೆಗಳ" ಬೆರಸು ಚಿತ್ರೋತ್ಸವಂ ಮುಂದುವರಿಯಲಲ್ಲಿಂದೆ ತೆರ 
ಳ್ಲು ಬರ್ಪಾಗಳ್‌ ಮುಂದೆ 


ಮ॥ ಸುತಸಾಮಧ ಶೈನಿ ಹೋಮಧೂಮಪವನಂ ಸಂಭಾಷಣಂ ಮಂತ್ರ ಹೂಂ 
ಕೃತಿಯಾಹ್ವಾನ ವಿಸರ್ಜನಸ್ಥಿತಿ ಮಹಾದೇವಾರ್ಚನಂ ತಾಪಸ 
ಪ್ರತಿಪತ್ತಿವ್ರತಮಾತ್ತ ನಿತ್ಯನಿಯಮಂ ಕಾಲತ್ರಯಜ್ಞ್ಯಾನಮು 
ಗ್ರತಪಂ ಶಾಂತರಸಪ್ರವಾಹಮೆಸೆಯಲ್‌ ಚೆಲ್ವಾಯ್ತು ಖುಷ್ಯಾಶ್ರಮಂ ೭೧ 

ವ॥ ಮುತ್ತಮಂಲ್ಲಿ ಮೃಗರಾಜಿಯ ಮೆ ಯ್ಯನುಗುರ್ಗಳಿಂ ತುಜಿಕಿಸಿ ಕಂಡೂತಿಯಂ 

ಕಳೆವ ಪುಂಡರೀಕಗಳಿಂ ಕಂಠೀರವ ಕಿಶೋರಂಗಳಂ ಕರದೊಳಿಟ್ಟೊಯ್ಯನುಯ್ಯಲಾಡಿಸುವ 


ನಲ್ಲಿ ಹರ್ಷವು ಹೆಪ್ಪುಗಟ್ಟಿತು. ಮನಸ್ಸಿನಲ್ಲಿ ಕಣ್ಣುಗಳೆಂಬ ಕಮಲಗಳಿಗೆ ಸಾಫಲ್ಯ 
ವುಂಟಾಯಿತು. ವರ್ಣಿಸುವುದು ಅಸಾಧ್ಯ. ೭೦. ಇಂದಿನ ಸೌಖ್ಯ, ಇಂದಿನ 
ಮಹೋನ್ನತಿ, ಇಂದಿನ ಭಾಗ್ಯದ ಏಳಿಗೆ ಮತ್ತು ಇಂದಿನ ಮನಸ್ಸಿನ ಪ್ರಕಾಶ, 
ಇಂದಿನ ಪುಣ್ಯಫಲ, ನಮ್ಮ ಇಂದಿನ ವಿಶೇಷವಾದ ಮಹಿಮೆ, ಇಂದಿನ ಅನು 
ರಾಗದ ಸುಖ ಆಲೋಚಿಸಿದರೆ ಎಲ್ಲವೂ ಚೆಂದವಾಗಿವೆ ಎಂದು ಯೋಚಿಸಿ 
ಅವರು ಮನಸ್ಸಿನ ಆನಂದಸಾಗರದಲ್ಲಿ ಮುಳುಗಿದರು. ವ।। ಅವರು ನನ್ನನ್ನು 
ಸೆಳೆದುಕೊಂಡು ಮತ್ತೆಮತ್ತೆ ಆಲಿಂಗನ ಮಾಡಿಕೊಂಡರು. ತಲೆಯನ್ನು ಮೂಸಿ 
ನೋಡಿದರಂ. ಹೀಗೆ ಸಂಪೂರ್ಣ ಮನೋರಥರಾದ ತಾಯಿ ತಂದೆಗಳೊಡನೆ 
ಮನಸ್ಸಿನಲ್ಲಿ ಆನಂದವು ತುಂಬಿ ಹರಿಯಲು ಅಲ್ಲಿಂದ ಹೊರಟುಬಂದೆನು. . ಆಗ 
ಮುಂದೆ ೭೧. ಪ್ರಶಸ್ತವಾದ ಸಾಮಗಾನದ ಧ ಎನಿ, ಹೋಮ ಧೂಮ 
ವನ್ನು ಹೊತ್ತ ಗಾಳಿ ಪರಸ್ಪರ ಸಂವಾದ, ಮಂತ್ರಪಠಣ, ಹೊಂಕಾರ, ದೇವತೆ 
ಗಳನ್ನು ಆಹಾ ಿನಿಸುವುದು, ವಿಸರ್ಜಿಸುವುದು, ದೇವತೆಗಳ ಪ್ರತಿಷ್ಠೆ, ಮಹಾ 
ದೇವನ ಪೂಜೆ, ತಾಪಸನಾಗಲು ಮಾಡಬೇಕಾದ ವ್ರತ, ನಿತ್ಯವೂ ಆಚರಿಸುವ ನಿಯಮ 
ಗಳು, ಭೂತ ವರ್ತಮಾನ ಭವಿಷ್ಯತ್ಕಾಲಗಳ ಜ್ಞಾ ನ, ಉಗ್ರವಾದ ತಪಸ್ಸು, ಶಾಂತ 
ರಸದ ಪ್ರವಾಹ-ಇವುಗಳಿಂದ ಕೂಡಿದ ಒಂದು ಯಷ್ಯಾಶ್ರಮವು ಸುಂದರವಾಗಿ ಕಾಣಿಸಿತು. 
ವ॥ ಅಲ್ಲಿ ಹುಲಿಗಳು ಜಿಂಕೆಗಳ ಮೈಯ್ಯನ್ನು ಉಗುರುಗಳಿಂದ ತುರಿಸಿ ಮೈನವೆಯನ್ನು 
ಹೋಗಲಾಡಿಸುತ್ತಿದ್ದು ವು. ಕಾಡಾನೆಗಳು ಸಿಂಹದ ಮರಿಗಳನ್ನು ತಮ್ಮ ಸೊಂಡಿಲು 


4. 
w 


ತುರ್ಥಾಶ್ವಾಸಂ ೧೩ 


ಇಡಾನೆಗಳಿಂ ಬಿಸುಲುರವಣೆಗೆ ಬಸವಟ್‌ವ ವಿಷಾಹಿಗೆ ಪತತ್ರಪಲ್ಲವಮಂ ಜಲ್ಲರಿವಿಡಿದ ಕಲಾಪಿ 
ಳಂ ಜರತ್ತಾಪಸರ್ಗೆ ಚರಣಪರಿಚರ್ಯಮಂ ಮಾಟ್ಬ ವನಚರಂಗಳಿಂ ಮುನಿಕುಮಾರರ ಕೆಯ್ಯಂ 
ಡಿದು. ಮೆಲ್ಲನಡಿಯಿಡಿಸುವ ಭಲ್ಲೂಕಂಗಳಿಂ ಕವಲ್ಲೊ ಂಬಿನೊಳ್‌ ಕಮಂಡಲಮಂ ನೇಆಲ್‌ 
ುಲುಂಕದಂತೆ ತಳೆದಿರ್ದ ಸಾರಂಗಂಗಳಿಂ ಖುಪಿಕುಮಾರಿಯರ್ಗೆ ನೆರವಾಗಿ ಚರಿಯಿಪ ಹರಿಣಿಗಳಿಂ 
ನರ್ಣಶಾಲೇೆಯೊಳಿ ಪರೆದ ಪುಪ್ಪರಜಮಂ ಸಮಜಶತೊಡೆವ ಚಮರೀಮೃಗಂಗಳಿಂ ಹೋಮಧೇ 
ವಂ ಕ್ಷೇಮವಪ್ಪಂತು ಕಾದಿರ್ಪ ಗೋಲಾಂಗೂಲಂಗಳಿಂ ತಾಪಸಕುಮಾರರೊಡನೆ ಚಾಪಳತೆ 
ರಿಂ ಶಾಸ್ತ್ರಾನುವಾದನಂಗೆಯ್ವ ರಾಜಕೀರಂಗಳಿಂ ಅಗ್ನಿಹೋತ್ರ) ರಕ್ಷಣಾರ್ಥಂ ಬಾಟಕ್ಕೀಲಿಯಂ 
ರ್ಪ ಎಯ್ಯಪಂದಿಗಳಿಂ ನೀವಾರಾಂಕುರಕ್ಕೆ ಠಾವಪ್ಪಂತು ಲಾಂಗೂಲಪದ್ಧ ತಿಯಂ ಮಾಲ್ಟ 
'ರಾಹಗಳಿಂ ಶಾಂತರಸವಾರ್ಧಿ ಮೇರೆದಪ್ಪಿದಂತಿರ್ದುದು ಅಂತುಮಲ್ಲದೆಯುಂ 


ಮಹಿ ಶ್ರುತಿಮಾರ್ಗಶ್ರವಣಂ ಪುರಾಣಕಥನಂ ಷಟ್ತರ್ಕ ಸಂಭಾಷಣಂ 
ಸ್ಮೃತಿ ಚಿಂತಾವ್ಯಸನಂ ಸಮಸ್ತ ಪುರುಷಾರ್ಥಾಳಾಪಕಂ ಪೆಂಪುವೆ 
ತ್ತಿತಿಹಾಸಸ್ಮೃತಿವಿಸ್ಮಯಂ ಸಕಲಧರ್ಮಾಧರ್ಮ ನೈರೂಪಣ 
ಸ್ಥಿತಿವೈಶೇಷಿಕದಿಂದದೇಂ ಮೆಜಿಕದುದೋ ಚೆಲ್ವಾಗಿ ಖುಷ್ಯಾಶ್ರಮಂ ೭೨ 


ಗಳಲ್ಲಿಟ್ಟುಕೊಂಡು ಉಯ್ಯಾಲೆಯಾಡಿಸುತ್ತಿದ್ದುವು. ನವಿಲುಗಳು ಬಿಸಿಲ ಬೇಗೆಗೆ 
ಶಲ್ಲಣಿಸುವ ವಿಷ ಸರ್ಪಗಳಿಗೆ ತಮ್ಮ ರೆಕ್ಕೆ ಗರಿಗಳನ್ನು ಛತ್ರಿಯಂತೆ ಹಿಡಿದು ನೆಳಲು 
ಹೊಡುತ್ತಿದ್ದುವು. ಕಪಿಗಳು ಮುದಿತಾಪಸರಿಗೆ ಪಾದ ಸೇವೆಯನ್ನು ಮಾಡುತ್ತಿದ್ದುವು. 
ನಲ್ಲೂಕಗಳು ಮುನಿಕುಮಾರರ ಕೈಹಿಡಿದುಕೊಂಡು ಮೆಲ್ಲನೆ ನಡೆಯಿಸುತ್ತಿದ್ದುವು. 
ನಾರಂಗಗಳು ಕಮಂಡಲವನ್ನು ತುಳುಕದಂತೆ ತಮ್ಮ ಕವಲು ಕವಲಾದ ಕೊಂಬುಗಳಲ್ಲಿ 
ಕ್ಕಿಸಿಕೊಂಡಿರುತ್ತಿದ್ದುವು. ಹೆಣ್ಣು ಜಿಂಕೆಗಳಂ ಯಷಿ ಕುಮಾರಿಯರಿಗೆ ಸಹಾಯ 
ಮಾಡುತ್ತಾ ಸಂಚರಿಸುತ್ತಿದ್ದುವು. ಚಮರೀ ಮೃಗಗಳು ಪರ್ಣಶಾಲೆಯಲ್ಲಿ ಹರಡಿದ್ದ 
ಹೂಗಳ ಪರಾಗಗಳನ್ನು ಗುಡಿಸಿ ಒರೆಸುತ್ತಿದ್ದುವು. ಗೋಲಾಂಗೂಲಗಳು ಹೋಮ 
ಫೇನುವನ್ನು ತೊಂದರೆಯಾಗದಂತೆ ಕಾವಲು ಕಾಯುತ್ತಿದ್ದುವು. ಅರಗಿಣಿಗಳು ತಾಪಸ 
ಹಿಮಾರರೊಡನೆ ಚಪಲತೆಯಿಂದ ಶಾಸ್ತ್ರಾರ್ಥಗಳನ್ನು ಅನುವಾದ ಮಾಡುತ್ತಿದ್ದುವು. 
ಸುಳ್ಳು ಹಂದಿಗಳು ಜೀವವಿರುವ ಬೇಲಿಯ ಹಾಗೆ ಸುತ್ತಿಕೊಂಡು ಯಜ್ಞ ರಕ್ಷಣೆ 
ಯನ್ನು ಮಾಡುತ್ತಿದ್ದುವು. ಹಂದಿಗಳು ಕಾಡು ಭತ್ತದ ಮೊಳಕೆಗಳಿಗೆ ಸ್ಥಳವನ್ನು 
ಮಾಡುವಂತೆ ನೇಗಿಲಿನಿಂದ ಉಳುತ್ತಿದ್ದುವು. ಹೀಗೆ ಆಶ್ರಮವು ಶಾಂತಿರಸದ ಸಮುದ್ರವು 
ಹೀರೆ ಮೀರಿದಂತೆ ಕಾಣಿಸುತ್ತಿತ್ತು. ಅಷ್ಟೇ ಅಲ್ಲದೆ-೭೨. ಶ್ರುತಿಗಳ ವಿಚಾರವನ್ನು 
ೇಳುವುದಂ, ಪುರಾಣಗಳ ಪ್ರವಚನ, ಆರಂ ಶಾಸ್ತ್ರಗಳ ಚರ್ಚೆ, ಸ್ಮ ತಿಗಳ ವಿಷಯಗಳ 
ಲೋಚನೆಯಲ್ಲಿ ಆಸಕ್ತಿ, ಎಲ್ಲ ಪುರುಷಾರ್ಥಗಳ (ಧರ್ಮಾರ್ಥಕಾಮಮೋಕ್ಷ) ಸಂಬಂಧ 

ದ ಸಂಭಾಷಣೆ, ಹಿರಿಮೆಯುಳ್ಳ ಇತಿಹಾಸದ ಸ್ಮರಣೆಯಿಂದಾದ ವಿಸ್ಮಯ, ಸಕಲ 


೧೪೦ ಅಭಿನವ ದಶಕುಮಾರ ಚರಿತೆ 


ವ॥ ಅಂತೆಸೆವ ಖಯುಷ್ಯಾಶ್ರಮಮಂ ಪುಗಲದಣೊಳ್‌ 


ಮ॥ ಉರಿಗಣ್ಣೋಣದ ಶಂಕರಂ ಫಣಿಕುಲಂ ತಳ್ತುರ್ವರೀಶಂ ಮಹಾ 
ಗರಳಂ ಪೊರ್ದದಶಂಭು ಚರ್ಮವಸನಂ ಮೆಯೆ ರ್ಚದಂಧಾರಿ ಕೂ 
ರ್ತರೆವೆಣ್ಣಾಗದ ರುದ್ರನೆಂಟೆರ್ದೆಯ ನಂಟಿರ್ಪಂಗಮಂ ತಾಳದಂ 
ಬರಗಂಗಾಧರನೆಂಬ ಪೆಂಪುವಡೆದಂ ಸರ್ವಜ್ಞಯೋಗೀಶ ರಂ ೭೩ 
ವ॥ ಅಂತಿರ್ದ ಸರ್ವಜ್ಞರೆಂಬ ಯೋಗೀಶ್ವರರಂ ಕಂಡವರಿಂ ಪ್ರಸಾದಮಂ ಪಡೆದು ನಿರವಧಿ 
ಪರಿಚರ್ಯಮಂ ಮಾಡುತ್ತಿರಲಾಂ ಸಂಸಾರಿಯಪ್ಪುದಣೀಂದರ್ಥ ಸಂಬಂಧದಿಂ ಜೀವಿಸುವನೆಂಬು 
ದನವರಜಅಕತು ಕರುಣಿಸಿ 


ಕಂ1 ಕರುಣಾಳುಗಳೆಪ್ಪುದಣ೨ಂ 
ಪರಿಚರ್ಯೆಯ ತುಪ್ಪಿಯಿಂ ಮುನಿಶ್ರೇಷ್ಮಂ ನಿ 
ರ್ಭರ ಶಾಂತದ ಓಷ್ಟಿಯಿಂದಾ 
ದರದಿಂ ಕರೆದೆನಗೆ ಕೊಟ್ಟರೊಂದೌಪಧಿಯಂ ೭೪ 


ವ॥ ಅಂತೌಷಧಿಯಂ ಕೊಟ್ಟು ಮತ್ತಮಿಂತೆಂದರ* 


ಕಂ1 ಅಡಿಗಡಿಗೆ ನಿಧಾನಂಗಳ್‌ 
ಪೊಡವಿಯೊಳಿಡಿದಿರ್ಪುವದಣನೀಯೌಪಧಿಯಿಂ 
ಪಡೆದಂಜನದಿಂ ಧನಮಂ 
ತಡೆಯದೆ ಪಡೆಯೆಂದು ಬೆಸಸಿದರ್‌ ಮುನಿಮುಖ್ಯರ್‌ ೭೫ 


ಧವರ್ಕಾಧರ್ಮಗಳ ನಿರೂಪಣೆಯ ವಿಶೇಷವಾದ ರೀತಿ-ಇವುಗಳಿಂದ ಯಷ್ಯ್ಕಾಶ್ರಮವು 
ತುಂಬ ಸುಂದರವಾಗಿ ಮೆರೆಯಿತು. ವ॥ ಹಾಗೆ ಪ್ರಕಾಶಿಸುವ ಯಷ್ಯಾಶ್ರಮವನ್ನು 
ಪ್ರವೇಶಿಸಲು ಅದರಲ್ಲಿ ೭೩. ಉರಿಗಣ್ಣಿಲ್ಲದ ಶಂಕರ, ಹಾವುಗಳನ್ನು ಧರಿಸಿದ 
ಜಗದೀಶ್ಚರನಾದ ಶಿವ, ಭಯಂಕರವಾದ ವಿಷಧರನಲ್ಲದ ಶಂಭು, ಚರ್ಮಾಂಬರಧಾರಿ 
ಯಲ್ಲದ ಈಶ್ವರ, ಪ್ರೀತಿಸಿ ಅರ್ಧನಾರೀಶ ಶೈರನಾಗದ ರುದ್ರ, ಎದೆಗಾರಿಕೆಯುಳ ಸಃ ಅಂಗ 
ವನ್ನು ತಾಳದ ಗಂಗಾಧರ ಎಂಬ ಮಹಿಮೆಯುಳ್ಳ ಸ ಸರ್ವಜ್ಞರೆಂಬ ಯೋಗೀಶ್ವರರು 
ಕಾಣಿಸಿದರು. (ಶಿವನ ಮಹಿಮೆಯುಳ್ಳವರು. ಆದರೆ ಶಿವನ ಲಕ್ಷಣಗಳಿಲ್ಲ). ವ॥ ಹಾಗಿದ್ದ 
ಸರ್ವಜ್ಞರೆಂಬ ಯೋಗೀಶ್ವರರನ್ನು ಕಂಡು ಅವರಿಂದ ಪ್ರಸಾದವನ್ನು ಪಡೆದು ಒಂದೇ 
ಸಮವಾಗಿ ಸೇವೆಯನ್ನೂ ಮಾಡುತ್ತಿದ್ದೆ ನಂ. ನಾನು ಸಂಸಾರಿಯಾಗಿದ್ದು ಹಣದ ವ್ಯವಹಾರ 
ದಿಂದ ಜೀವಿಸುವವನೆಂದು ತಿಳಿದು ಕರಂಣೆದೋರಿದರು— ೭೪. ಅವರು ಕರುಣಾಳು 
ಗಳಾಗಿದ್ದರು. ನನ್ನ ಸೇವೆಯಿಂದ ತೃಪ್ತಿಯನ್ನು ಹೊಂದಿದರು. ಆದುದರಿಂದ ಆ ಮುನಿ 
ಶ್ರೇಷ್ಠರು ನನ್ನನ್ನು ಆದರದಿಂದ ಹತ್ತಿರಕ್ಕೆ ಕರೆದು ನನಗೆ ಒಂದು ಔಷಧಿಯನ್ನು 
ಕೊಟ್ಟರು. ವ॥ ಹಾಗೆ ಔಷಧಿಯನ್ನು ಕೊಟ್ಟು ೭೫. “ಈ ಭೂಮಿಯಲ್ಲಿ ಹೆಜ್ಜೆ 
ಹೆಜ್ಜೆಗೂ ನಿಧಿಗಳು ಅಡಗಿರುತ್ತವೆ. ಆದುದರಿಂದ ಈ ಔಷಧಿಯಿಂದ ಪಡೆದ ಅಂಜನದ 


ಚತುರ್ಥಾಶಾ ಸಸಂ ೧೪೧ 


ವ॥ ಅದರ್ಕಾಂ ಮಹಾಪ್ರಸಾದಮೆಂದು ಔಷಧಿಯಿಂದಂಜನಂಬಡೆದು ನೋಲ್ಲೂಗಳ್‌ 


ಕಂ॥8 ನೋಡಿದ ತಾಣಂ ಕನಕದ 
ಬೀಡಾಗಿರೆ ಕಂಡು ಚಿತ್ತದಾರ್ತಂ ಪಿಂಗಲ್‌ 
ತೋಡಿದೆನರ್ಥಮನೇನಂ 
ಮಾಡದೊ ಸನ್ಮುನಿಪಸಂಗಮಾಪದೃಂಗಂ ೭೬ 


ವ॥ ಅಂತು ಭರತಕುಲದಂತೆ ಗಾಂಗೇಯಸಂಪತ್ತಿಯಂ ಪಡೆದು ದೇವರಂ ಕಾಣ್ಣುಪಾ 
ಯಮಂ ಚಿಂತಿಸುತಿರ್ಪನ್ನೆಗಮೊಂದು ದಿವಸಂ 
ಚಂ8 ವಿುಸುನಿಯ ಗಗ್ಗರಂ ಸಸಿನಗೊಂಬಿನ ಚೌರಿಯೆಲಲ್ವ ಗಂಟೆಗಳ 
ಮಿಸುಪುರಗೆಜ್ಜೆ ಮಿಂಡಿಗೆಗಳಂ ಮಿಗೆ ಚುಂಬಿಪ ವಾಲಮೊಪ್ಪಿ ನಿಂ 


ದೆಸೆವೆಳಸಣ್ಣರೋಮತತಿ ಕೊರ್ಬಿದ ಮೆಯ್‌ ಮಿಗೆ ಹೇಜುವೆತ್ತನ 
ಡ್ವಸಹಿತಮಾ ವನಸ್ಮ ಳಮನೆಯ್ಲಿದನೊರ್ವ ಮಹಾವಣಿಗೃರಂ ೭೭ 


ಉ॥ ದಾವಣಿಗೂಂಟಮಂ ಪೊಡೆವ ಕಾಟ್ಕುರುಳಂ ಪರಿದಾಯ್ವ ಪೇರ್ಗಳಂ 
ಠಾವಣದೊಟ್ಟಿ ಲೊಟ್ಟುವ ಸಮಸ್ಕಳದೊಳ್‌ ಗುಡಿವೊಯ್ವ ಬೆನ್ನ ಪು 
ಣ್ಕ್ಯೋವುವ ನೀರ್ಗೊಳಕ್ಕೆ ಬಬಿಲ್ವೆಟ್ನುಗಳಂ ಪೊಡೆವಕ್ಕಿಯಂ ಕರಂ 

ಇವಿಸೆ ಸೇರೆಗೊಂಡಡುವ ದೋಲಿಗರಿಂದೆಸೆದಂ ವಣಿಗ್ವರಂ ೭೮ 


ಸಹಾಯದಿಂದ ತಪ್ಪದೆ ಧನವನ್ನು ಪಡೆ” ಎಂದು ಮುನಿ ಶ್ರೇಷ್ಠರು ಹೇಳಿದರು. 
ವ॥ ಅದಕ್ಕೆ ನಾನು ಮಹಾಪ್ರಸಾದವೆಂದು ಹೇಳಿ ಔಷಧಿಯಿಂದ ಅಂಜನವನ್ನು ಪಡೆದು 
ನೋಡಿದೆನು. ಆಗ ೭೬. ನಾನು ನೋಡಿದ ಸ್ಥಾನವು ಚಿನ್ನದ ಬೀಡಾಗಿದ್ದಿತು. ಅದನ್ನು 
ನೋಡಿ ಮನಸ್ಸಿನ ಆತುರವನ್ನು ಅಡಗಿಸುವುದಕ್ಕಾಗಿ ಧನಕ್ಕಾಗಿ ನೆಲವನ್ನು ತೋಡಿದೆನು. 
ಆಪತ್ತನ್ನು ನಾಶಮಾಡುವ ಮುನಿ ಶ್ರೇಷ್ಠನ ಸಹವಾಸವು ಏನನ್ನು ತಾನೇ ಮಾಡದು ? 
ವ॥ ಹಾಗೆ ಭರತ ಕುಲದಂತೆ ಗಾಂಗೇಯ ಸಂಪತ್ತಿಯನ್ನು ಪಡೆದು ಸ್ವಾಮಿಯನ್ನು 
ಕಾಣುವ ಉಪಾಯವನ್ನು ಯೋಚಿಸುತ್ತಿದ್ದೆನು. ಆಗ ಒಂದು ದಿವಸ-(ಗಾಂಗೇಯ= 
ಭೀಷ್ಮ ಮತ್ತು ಚಿನ್ನ )' ೭೭. ಹೊರೆ ಹೊತ ಒಂದು ಗೂಳಿಯೊಡನೆ ಒಬ್ಬ ವಣಿ 
ಗ್ಯ ರನು ಆ ವನಸ ಳಕ್ಕೆ ಬಂದನು. ಆ ಎತ್ತಿಗೆ ಚಿನ್ನದ ಗಗ್ಗ ರಗಳನ್ನು (ದೊಡ್ಡ 
ಗ ಗಳನ್ನು) ಕಟ್ಟ ಲಾಗಿತ್ತು. ಆ ಲದೆ ಅದು ನೀಳವಾದ ಸ್‌ ಗಳಿಗೆ ಕಟ್ಟಿದ ಚೌರಿಯ 
ಗೊಂಡೆಗಳು, ಬಾ) ಜೋಲಾಡಂವ ಗಂಟೆಗಳು, ಹೊಳೆಯುವ ಶಬ್ದ 
ಮಾಡುವ ಗೆಜ್ಜೆಗಳು (?) ಮೊಳಕಾಲುಗಳನ್ನು ಮುಟ್ಟುವ ಬಾಲ, ಹೊಳೆಯುವ ಸ 

ರೋಮಗಳ ಸಮೂಹ, ಕೆ ಇಬ್ಬ ಬೆಳೆದ ಶರೀರ, ಇವುಗಳಿಂದ ಪ್ರಕಾಶಿಸುತ್ತಿತ್ತು. ೭೮ 
ದೋಲಿಗರು (ಮೇನಾ ಹೊರುವವವರು) ಎತ್ತನ್ನು ಕಟ್ಟಲು ಗೂಟ ಬಡಿಯುತ್ತಿದ್ದರು. 
ಕೆಲವರು ಕಾಡಿನ ಬೆರಣಿಗಳನ್ನು ಆರಿಸುತ್ತಿದ್ದರು. ಹೊರೆಗಳನ್ನು ಸರಿಯಾದ ಸ್ಥಳದಲ್ಲಿ 
ಪೇರಿಸುತ್ತಿದ್ದರು. ಮಸ್ತ ಕೆಲವರು ಸಮವಾದ ಜಾಗದಲ್ಲಿ ಗೂಡಾರವನ್ನು ಹಾಕು 


— 


೧೪೨ ಅಭಿನವ ದಶಕುಮಾರ ಚರಿತೆ 


ವ॥ ಅಂತಲ್ಲಿಗೊರ್ಬ ವಡ್ಡವ್ಯವಹಾರಿ ಬಂದು ಬೀಡುಬಿಡುವುದುಮದಣಿಕೊಳೊರ್ಬ 
ನನೀತನಾರೆಂದಾಂ ಕೇಳ್ದು ದುಮಾತನಿಂತೆಂದಂ 


ಕಂ॥ ವಿಭವಧನೇಶಂ ಪದ್ಮ 
ಪ್ರಭನೆಂಬಂ ಹೇಮದತ್ತನಣುಗನ ಪರದಂ 
ಶುಭಚರಿತಂ ಸಲೆ ಪರೋಪಕಾರ ಚರಿತ್ರಂ ೩೯ 
ವ॥ ಎಂದು ಪೇಟ್ವುದುಮಾನಾತನಲ್ಲಿಗೆ ಪೋಗಿ ಮೃದುಸಂಭಾಷಣಂಗೆಯ್ಯಲಾತಂ 
ಪ್ರೀತಿವಟ್ಟು ಕಿಅಕಿದು ದಿನಮಿರ್ದಲ್ಲಿ ತಳರ್ದು ಪೋಪಾಗಳೆನ್ನಂ ಕರೆದು 
ಕಂ॥ ಎನ್ನ ನಿಜಮಿತ್ರನಾದೊಡ 
ಮೆನ್ನೂರ್ಗೊಡವಂದು ತತ್ಪುರಶ್ರೀಯನಲಂ 
ಪಿನ್ನೋಡಿಯವಂತೀಶ್ವರ 
ನುನ್ನತ ಸಂಪದಮನೀಕ್ಷಿಪುದು ನಲವಿಂದಂ ೮೦ 
ವ॥ ಎಂದು ಪೇಟಿಕ್ಲೊಡಂತೆಗೆಯ್ದೆ ನೆಂದಾತನಿಂ ಕೆಲವೆಟ್ಟುಗಳನೀಸಿಕೊಂಡು 
ಅಸಂಖ್ಯಾತವಸ್ಸುವಂ ತುಂಬಿ ಸರ್ವಜ್ಞರಂ ಬೀಳ್ಕೊಂಡು ಪದ್ಮ ಪ್ರಭನೊಡನೆ ಬಂದವಂತೀ 
ಪುರಮಂ ಕಂಡು 


ತ್ತಿದ್ದರು. ಇತರರು ಬೆನ್ನಿನ ನೋವನ್ನು ನಿವಾರಿಸಲು ನೀರಿನ ಕೊಳಕ್ಕೆ ಬಳಲಿದ ಎತ್ತು 
ಗಳನ್ನು ಕರೆದುಕೊಂಡು ಹೋಗುತ್ತಿದ್ದರು. ಉಳಿದವರು ಅಕ್ಕಿಯನ್ನು ಬೊಗಸೆಯಿಂದ 
ತೆಗೆದು ಬೇಯಿಸುತ್ತಿದ್ದರು. ಇಂಥ ದೋಲಿಗರಿಂದ ವಣಿಗ್ದರನು ಪ್ರಕಾಶಿಸಿದನು. ವ॥ 
ಹಾಗೆ ಅಲ್ಲಿಗೆ ಒಬ್ಬ ವೃದ್ಧನಾದ ವ್ಯಾಪಾರಿಯು ಬಂದು ಬೀಡು ಬಿಟ್ಟನು. ನಾನು 
ಅವರಲ್ಲೊಬ್ಬನನ್ನು "ಈತನಾರು ?' ಎಂದು ಕೇಳಿದೆನು. ಅದಕ್ಕೆ ಆತನು ಹೀಗೆ ಹೇಳಿ 
ದನು. ೭೯. "ಈತನು ಭೋಗೈಶ ಸರ್ಯಗಳೊಡೆಯನು. ಹೆಸರು ಪದ್ಮಪ್ರಭ, ಹೇಮ 
ದತ್ತನ ಮಗನು, ವ್ಯಾಪಾರಿ ಶುಭಚರಿತನು, ವಿಶೇಷವಾಗಿ ಪರೋಪಕಾರ ಮಾಡುವ 
ನಡತೆಯುಳ್ಳವನು” ವ|| ಎಂದು ಹೇಳಲು ನಾನು ಆತನ ಬಳಿ ಹೋಗಿ ಮೃದಂವಾಗಿ 
ಮಾತನಾಡಿದೆನು. ಆತನು ಸಂತೋಷಿಸಿ ಕೆಲವು ದಿನಗಳು ಅಲ್ಲಿ ತಂಗಿದ್ದು ಅಲ್ಲಿಂದ 
ಹೊರಟು ಹೋಗುವಾಗ ನನ್ನನ್ನು ಕರೆದು- ೮೦. “ನನ್ನ ನಿಜ ಮಿತ್ರನಾದ ನೀನು ನನ್ನ 
ಊರಿಗೆ ನನ್ನ ಜೊತೆಯಲ್ಲಿ ಬಂದು ಆ ಊರಿನ ಅಂದವನ್ನೂ ಐಶ್ವರ್ಯವನ್ನೂ ನೋಡ 
ಬೇಕು. ಮತ್ತು ಆವಂತಿರಾಜನ ಉನ್ನತವಾದ ಸಂಪತ್ತನ್ನೂ, ನಲವಿನಿಂದ ನೋಡ 
ಬೇಕು. ವ॥ ಎಂದು ಹೇಳಲು ಹಾಗೆಯೇ ಮಾಡುವೆನೆಂದೆನು. ಆತನಿಂದ ಕೆಲವು 
ಎತ್ತುಗಳನ್ನು ಈಸಿಕೊಂಡು ಅವುಗಳ ಮೇಲೆ ಅಸಂಖ್ಯಾತ ವಸ್ತುಗಳನ್ನು ಹೇರಿದೆನು. 
ಸರ್ವಜ್ಞರಿಂದ ಅಪ್ಪಣೆ ಪಡೆದುಕೊಂಡಂ ಪದ್ಮಪ್ರಭನೊಡನೆ, ಬಂದು ಅವಂತೀಪುರ 


& 


» 


ಚತುರ್ಥಾಶಾ ಸಂ ೧೪೩ 


ಚಂ॥ ಅತನು ಪುರಾಧಿಪಂ ತಳವಣಂ ಶಶಿ ಪೆರ್ಗಡೆ ಮಂದಮಾರುತಂ 
ರತಿ ನಗರಾಧಿದೇವತೆ ವಸಂತನಶೇಷಗುಣ ಪ್ರಬೋಧಕಂ 
ಕೃತಕನಗಾಳಿ ಕೋಂಟೆ ಮಕರಂದರಸಂ ನದಿಯಾದ ತತ್ಪುರ 
ಸ್ಥಿತಿಯ ವಿಲಾಸಮಂ ಬಗೆದು ಬಣ್ಣಿಸುವಂ ಶುಕರೂಪನಲ್ಲವೇ ೮೧ 


ಉ ಆ ರಮಣೀಯಪುಷ್ಪ ಪುರಮಧ್ಯದೊಳೊಪ್ಪು ವ ದೇವತಾಗೃಹ 
ದಾ _ರಸಮುಚ್ಚಳದಿ ಮಳಗುಗ್ಲುಳೆಧೂಪದ ಧೂಮ ಮಂಡಲಾ 
ಕಾರಮನಾಂತು ವಾರವನಿತಾಮಣಿಮಂಟಪ ಗೋಪುರಂಗಳೊಳ 
ಎಎ. ಮುಜಿಕಗಂಂ ಕಳೆಕಂಠಸಹಾಯವಮೆಂಬಿನಂ ೮೨ 


ಮಲ್ಲಿಗೆವಳ್ಳಿ ಪರ್ಬಿದೆಳಮಾವೆಳಮಾವಿನ ಕೆಂದಳಿರ್ಗಳಂ 

ಮೆಲ್ಲನೆ ಚಂಚುವಿಂ ಕರ್ದುಕಿ ಬಗ್ಗಿಪ ಕೋಕಿಲೆ ಕೋಕಿಲಸ್ವನ 

ಕೃಲ್ಲಿಯೆ ಮೂರ್ಛೆಪೋಪ ವಿರಹಿಪ್ರಕರಂ ವಿರಹಿಪ್ರತಾನಮಂ 
ಪುಲ್ಪಶರಂಗಳಿಂದಿಸುವ ಮನ್ಮಥನಿಂದೆಸೆಗುಂ ಬಹಿರ್ವನಂ ೮೩ 


ವನ್ನು ಕಂಡೆನು. ೮೧. ಪುರದೊಡೆಯನು ಮನ್ಮಥ ; ನಗರದ ಕಾವಲುಗಾರನು ಚಂದ್ರ, 
ನಗರ ಪ್ರಧಾನನು ಮಂದಮಾರಂತ, ನಗರದ ಅಧಿದೇವತೆಯು ರತಿ, ಅಶೇಷ ಗುಣ 
ಗಳನ್ನೂ ಹೆಚ್ಚಿಸುವವನು ವಸಂತ, ಕೃತಕ ಪರ್ವತಗಳ ಸಾಲೇ ಕೋಟೆ, ಹೂಗಳ ಮಕ 
ರಂದ ರಸ ಪ್ರವಾಹವೇ ನದಿ, ಇಂಥ ಮಹಿಮೆಯುಳ್ಳ ಆ ನಗರದ ವಿಲಾರವನ್ನು ತಿಳಿದು 
ವರ್ಣಿಸಬೇಕಾದರೆ ಅವನಂ ಶುಕಮಹರ್ಷಿಯ ಅವತಾರವೇ ಆಗಬೇಕು. ೮೨. ಆ 
ರಮಣೀಯವಾದ ಪುಷ್ಪಪುರದ ನಡಂವೆ ಒಂದು ಮನೋಹರವಾದ ದೇವಾಲಯಂವಿದೆ. 
- ಅದರ ಬಾಗಿಲಿನಿಂದ ಹೊರಕ್ಕೆ ನುಗ್ಗು ವ ಶುದ್ಧವಾದ ಗುಗ್ಗು ಳದ ಧೂಪದ ಹೊಗೆಯು 
ಮಂಡಲಾಕಾರದಿಂದ ವೇಶ್ಯೆಯರ ಮಣಿಮಂಟಪದ ಗೋಪುರಗಳಲ್ಲಿ ಕೋಗಿಲೆಗಳಿಗೆ 
ಸಹಾಯವಾಗುವಂತೆ ಮೆರೆಯುತ್ತದೆ. (ಮೋಡದ ಹಾಗೆ ನವಿಲುಗಳಿಗೆ ಸಹಾಯ 
ವಾಗುವಂತೆ ಮೆರೆಯುತ್ತದೆ.?) (ಕಳಕಂಠ-ಗೋಪುರಗಳಲ್ಲಿರುವ ಪಾರಿವಾಳಗಳು?) 
೮೩. ನಗರದ ಹೊರಗಡೆಯ ಉದ್ಯಾನವು ತುಂಬ ಪ್ರಕಾಶಿಸುತ್ತದೆ. ಅಲ್ಲಿ ಎಳೆಮಾವಿನ 
ಮರಗಳಿಗೆ ಮಲ್ಲಿಗೆ ಬಳ್ಳಿಗಳು ಹಬ್ಬಿ ಕೊಂಡಿವೆ. ಆ ಮಾವಿನ ಮರದ ಕೆಂಪಾದ ಚಿಗು 
ರನ್ನು ಮೆಲ್ಲಗೆ ಕೊಕ್ಕಿನಿಂದ ಕುಕ್ಕಿ ತಿಂದು ಕೋಗಿಲೆಗಳು ಮಧುರವಾಗಿ ಕೂಗುತ್ತವೆ. 
ಪ್ರಿಯರಿಂದ ಆಗಲಿದವರು ಕೋಗಿಲೆಯ ಧ್ವನಿಯನ್ನು ಕೇಳಿ ಮೂರ್ಛೆಹೋಗುತ್ತಾರೆ. 
ಆ ವಿಂಹಿಗಳಿಗೆ ಮನ್ಮಥನು ಅರಳಿದ ಕುಸುಮಬಾಣಗಳನ್ನು ಹೊಡೆಯುತ್ತಾನೆ. ಹೀಗೆ 


೧೪೪ ಅಭಿನವ ದಶಕುಮಾರ ಚರಿತೆ 


ವ॥ ಅಂತು ಪೊಗಟ್ಸ್‌ ನೆಗಟಕ್ತಿವಡೆದವಂತೀಪುರಮಂ ಪೊಕ್ಕು ಪದ್ಮಪ್ರಭನಂ ಕಾಣಿಸಿ 
ಕೊಂಡಾತನಿಂ ಕೃತಪ್ರೀತನಾಗಿ ಪರಿತೋಷಮನೆಯ್ದಿ ತಾಯ್ತುಂದೆಗಳಂ ಸಕಲ ವಸ್ತುವಂ ಕ್ಷೇಮ 
ದಲ್ಲಿರಿಸಿ ಪ್ರತಿದಿನಂ ಹೇಮದತ್ತನನನುವರ್ತಿಸಿಕೊಂಡಿರ್ಪಿನಮಾ ಹೇಮದತ್ತಂ 


ಕಂ8 ಸ್ವರಗತಿಚೇಷ್ಟೆಗಳತ್ಯಾ 
ದರದೀಪ್ತಸ್ಥಾನಶಾಂತಿದಿಜ್ಮಂತ್ರಮನೋ 
ಹರಕಾಲಮೆಂಬ ಶಕುನದ 
ಪರಿವಿಡಿಯಂ ಹೇಮದತ್ತನೋದುತ್ತಿರ್ದಂ ೮೪ 


ಸ ವ॥ ಅಂತಾ ಹೇಮದತ್ತಂ ಶಕುನಶಾಸ್ತ್ರಮನೋದುವುದಂ ಕೇಳ್ದೀತನಿಂದೆಮ್ಮಗ್ರಜನ 
ವಾರ್ತೆಯನಜ*ಯಲ್ಪ್ಬರ್ಪದೆಂದಾತನನಿಂತೆಂದಂ 


ಕಂ॥ ಎಮ್ಮರಸನೆಂದು ಬಂದಪ 
ನೆಮ್ಮ ಮನೋರಥವದೆಂದು ನೆರೆದಪುದೆಂದೀ 
ನಿಮ್ಮ ನಿಮಿತ್ತದಿನಜದೆನ 
ಗುಮ್ಮಹಮಂ ಹೇಮದತ್ತಂ ಮಾಟ್ಬುದು ನಲವಿಂ ೮೫ 
ವ॥ ಎಂದೊಡಾತನಂತೆಗೆಯ್ದೆನೆಂದೊಂದು ದಿನಮೆನ್ನನೊಡಗೊಂಡೊಂದು ವನಕ್ಕೆ 
ಪೋಗಿ ಪಕ್ಷಿಯ ನಿಮಿತ್ತಮಂ ಹೇಮದತ್ತಂ ನೋಳ್ಳಾಗಳಾನಾ ವನ ವಿಸ್ತಾರಮಂ ನೋಲಕ್ಕಿ 


ನೆಂದು ತೊಲಿಲ್ವಾಗಳ್‌ 


ಉದ್ಯಾನ ಸೊಗಸಾಗಿದೆ. ವ॥ ಹಾಗೆ ಹೊಗಳಿಕೆಗೂ ಪ್ರಸಿದ್ಧಿಗೂ ಪಾತ್ರವಾದ 
ಅವಂತೀನಗರವನ್ನು ಹೊಕ್ಕು ಪದ್ಮಪ್ರಭನನ್ನು ಕಂಡೆನು. ಆತನಿಂದ ಸತೃೃತನಾಗಿ 
ಸಂತೋಷವನ್ನು ಪಡೆದೆನು. ತಾಯಿ ತಂದೆಗಳನ್ನೂ ಸಕಲವಸ್ತುಗಳನ್ನೂ ಕ್ಷೇಮವಾಗಿ 
ರಕ್ಷಿಸಿದೆನು. ಪ್ರತಿದಿನವೂ ಹೇಮದತ್ತನನ್ನು ಅನುವರ್ತಿಸಿಕೊಂಡಿದ್ದೆನು, ಆ ಹೇಮ 
ದತ್ತನು- ೮೪. ಸ್ವರ, ಗತಿ; ಚೇಷ್ಠೆ ಗಳು, ಅತ್ಯಾದರ, ದೀಪ್ತ ಸ್ಥಾನ, ಶಾಂತಿ, ದಿಜ್ಮಂತ್ರ, 
ಮನೋಹರ ಕಾಲ ಮೊದಲಾದ ಶಕುನದೆ ಕ್ರಮಗಳನ್ನು ಓದುತ್ತಿದ್ದನು. ವ ಹಾಗೆ 
ಹೇಮದತ್ತನು ಶಕುನಶಾಸ್ತ್ರವನ್ನೋದುವುದನ್ನು ಕೇಳಿ ಅವನಿಂದ ನಮ್ಮಣ್ಣನ ಸಮಾ 
ಚಾರವನ್ನರಿಯಬಹುದೆಂದು ಆತನಿಗೆ ಹೀಗೆ ಹೇಳಿದೆನು. ೮೫. “ಹೇಮದತ್ತನೆ ! 
ನಮ್ಮರಸನು ಎಂದು ಬರುತ್ತಾನೆ ? ನಮ್ಮ ಮನೋರಥವು ಎಂದು ಫಲಿಸುವುದು ? 
ಎಂಬುದನ್ನು ನಿಮ್ಮ ಈ ಶಕುನಶಾಸ್ತ್ರದಿಂದ ತಿಳಿದು ಹೇಳಿ ನನಗೆ ಸಂತೋಷವನ್ನುಂಟು 
ಮಾಡು.” ವ॥ ಅದನ್ನು ಕೇಳಿ ಆತನು “ಹಾಗೆಯೇ ಮಾಡುವೆನು' ಎಂದು ಹೇಳಿ 
ಒಂದು ದಿನ ನನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಕಾಡಿಗೆಹೋದನು. ಅಲ್ಲಿ ಹೇಮ 
ದತ್ತನು ಹಕ್ಕಿಯ ಶಕುನವನ್ನು ನೋಡುತ್ತಿರುವಾಗ ನಾನು ಆ ವನದ ವಿಸ್ತಾರವನ್ನು 


ಚತುರ್ಥಾಶ್ವಾಸಂ ' ೧೪೫ 


ಚಂ8 ಮನಸಿಜಮತ್ತವಾರಣಮೊ ಕಾಮನ ಕಾರ್ಮುಕಗೇಹಮೋ ಮನೋ 
ಜನ ಕೃತಕಾದ್ರಿಯೋ ಕುಸುಮಬಾಣನ ಸಜ್ಜೆಯೊ ಕಂತುರಾಜನಿಂ 
ಬಿನ ರತಿಶಾಲೆಯೋ ಮದನನೊಡ್ಡಿದ ಕಾಮುಕಕಂಠಪಾಶಮೋ 
ನನೆ87ನೆವೋದ ಮಾಮರನೋ ಪೇಟಕನೆ ರಂಜಿಸಿದತ್ತು ಮಾಮರಂ ೮೬ 


ವ॥ ಮತ್ತಮದು ರಾಜಭವನದಂತು ಜಾಳಕವಿಳಾಸಮುಂ ಗ್ರಹಚಾರದಂತುಪರಾಗ 
ಸೃಂಪೂರ್ಣಮುಂ ಮನಿಸಭಾಮಂಡಳದಂತು ಶುಕಪರಿಪ್ರೀತಿಯುಂ ವಿಳಾಸಿನೀ ಜನದಂತು 
ದ್ವಿಜಚ್ಛದಮನೋಹರಮುಂ ಕಲ್ಯಪಾನ ಗೃಹದಂತು ಮಧುಪ ಪರೀತಮುಂ ವಿಕಸಿತ ಕಮಳ 
ದಂತು ವನಮಧ್ಯಸ್ಮಿತಮುಮೆನಿಸಿರ್ಪುದು ಅಂತುಮಲ್ಲದೆಯುಂ 


ಕಂ] ಆ ಸಹಕಾರದ ಕೆಲದೊಳ* 
ವಾಸವನಂತನಿಮಿಷಾವೃತಂ ಗಗನದಷೋಲ್‌ 
ದೇಸೆ ಮಿಗುವಬ್ಬಹಂಸಾ 
ವಾಸಂ ಮೆಜದಿರ್ಪ ಪೂಗೊಳಂ ರಂಜಿಸುಗುಂ ೮೭ 


ಕಾ ತಿರುಗುತ್ತಿರುವಾಗ--೮೬, ಮನ್ಮಥನ ಮದ್ದಾನೆಯೋ, ಕಾಮನ 

ಲ್ಲಿನ ಮನೆಯೋ ಮದನನು ನಿರ್ಮಿಸಿದ ಕೃತಕವಾದಬೆಟ್ಟವೋ, ಕುಸುಮ ಬಾಣನ 
ap ಮನ್ಮಥನ ಕ್ರೀಡಾಶಾಲೆಯೋ, ಮಿಟ್‌ ಒಡ್ಡಿ ದ ಕಾಮುಕರನ್ನು ನೇಣು 
ಹಾಕುವ ಹಗ್ಗವೋ, ಮೊಗ್ಗುಗಳಿಂದ ತುಂಬಿ ಚಿಗುರಿದ ಮಾವಿನ ಮರವೋ ಹೇಳು 
ಎನ್ನುವಂತೆ ಮಾಮರವು ರಂಜಿಸಿತು. ವ॥ ಮತ್ತೆ ಅದು ಅರಮನೆಯಂತೆ ಜಾಲರಿಯ 
ವಿಲಾಸದಿಂದ ಕೂಡಿದೆ. ಗ್ರಹಗಳ ಸಂಚಾರದಂತೆ ಉಪರಾಗದಿಂದ ಕೂಡಿದೆ ಮುನಿಗಳ 
ಮಂಡಲಾಕಾರವಾದ ಸಭೆಯಂತೆ ಶುಕ ಪರಿಪ್ರೀತಿಯಿಂದ ಕೂಡಿದೆ ವಿಲಾಸಿನಿಯರಂತೆ 
ದ್ವಿಜಚ್ಛೇದದಿಂದ ಮನೋಹರವಾಗಿದೆ. ಹೆಂಡದಂಗಡಿಯ ಹಾಗೆ ಮಧುಪದಿಂದ ತ 


ನ ಕಮಲದ ಹಾಗೆ ವನವೂಧ.ದಲಿದೆ. ಅಪೆ 


ಟಿಪ್ಪಣಿ : ಜಾಲಕ ಎ ಹೂವಿನಗೊಂಚಲು ಕಿಟಕಿ. ಉಪರಾಗ - ಕೆಂಪುಬಣ್ಣ; ; ಗ್ರಹಣ. 
ಶಾಕ ಗಿಳಿ ; ಶುಕಮುನಿ. ದ್ವಿಜಚ್ಛೆ ಸೀದಾ ತಂಟಿ ; ಹಕ್ಕಿಗಳ ರೆಕ್ಕೆ; ವನ= = ಅರಣ್ಯ, ನೀರು, 
ಮಧುಪ = ದಃಂಬಿ ; ಮದ್ಯಪಾಯಿ. 

BNA ; ದೇವತೆ, ಹಂಸ ಹಂಸ; ಸೂರ್ಯ ಅಬ್ಬ ಎ ಕಮಲ; ಚಂದ್ರ, 


10 


೧೪೬ ಅಭಿನವ ದಶಕುಮಾರ ಚರಿತೆ 
ವ॥ ಅಂತು ನೈರ್ಮ ಲ್ಯವಿಲಾಸಮಾದ ಪೂಗೊಳನ ತಡಿಯೊಳ್‌ 


ಕಂ॥ ವನಲಕ್ಷ್ಮಿ ತನ್ನ ಘನಲೋ 
ಚನದೊಪ್ಪಮನಂಬುಜಕ್ಕೆ ಮಾಂಗಳ್ನೀಯ 
೧ 
ಲೃನುನಯದಿಂ ಬಂದಿರ್ದಪ 
ಳೆನೆ ಪೂಗೊಳನಲ್ಲಿ ಕಾಂತೆ ಸಂತಸಮಿರ್ದಳ್‌ ೮೮ 


ಚಂ॥.  ವದನಸರೋಜಿನೀ ಪರಿಮಳಕ್ಕೆಅಗಿರ್ದಳಿಯೆಂಬ ಚೆಲ್ವನೊ ೩ 
ಲ್ಲೊದವಿಪ ಕುಂತಳಂ ಚಿಕುರ ಬಂಧುರಬಂಧ ಮಹಾಂಧಕಾರಮಂ 
ಬೆದಟಿಸುತಿರ್ಪಪಾಂಗಮರುಣಾಧರಧಾತು ರಸಾನುಲೇಪನಂ 
ಪುದಿದೆ ಕಫೋಲಭಿತ್ತಿ ಮೆಜಕಿಗುಂ ಪದೆಪಿಂ ಮೃಗಶಾಬನೇತ್ರೆಯಾ ೮೯ 


ವ॥ ಅಂತಿರ್ದ ಕಾಂತೆಯಂ ಮೆಲ್ಲನೆ ಸಾರ್ದು 


ಕಂ ಅನುರಾಗಂ ಮುಖಪದ್ಮದೊ 
ಳನುತಾಪಂ ಚಿತ್ತದೊಳ್‌ ವಿಳಾಪಾದಿಗುಣಂ 
ತನುವಿನೊಳತಿಚಿಂತಾ ಸ್ಥಿತಿ 
ಮನದೊಳ್‌ ಪೆರ್ಚಿರ್ದ ಸತಿಯನೊಸೆದೀಕ್ಷಿಸಿದೆಂ ೯೦ 


| ವ॥ ಅಂತಾಕಾಂತೆಯಂ ಕಂಡು ನೀನಿಲ್ಲಿಯೊರ್ವಳೆ ಇರ್ಪುದರ್ಕೆ ಕಾರಣಮೇನೆಂದಾಂ 
ಕೇಳಲೊಡಂ 


ವ।। ಹಾಗೆ ನೈರ್ಮಲ್ಯಕ್ಕೆ ವಿಲಾಸಸ್ಥಾನವಾದ ಹೂಗೊಳದ ದಡದಲ್ಲಿ... ೮೮. ಆ 
ಹೂಗೊಳದಲ್ಲಿ ಕಾಂತೆಯೊಬ್ಬಳು ಸಂತಸದಿಂದ ಇದ್ದಳು, ಅವಳು ತನ್ನ ಘನವಾದ 
ಕಣ್ಣನ ಅಂದವನ್ನು ಕಮಲಕ್ಕೂ ಮೀನುಗಳಿಗೂ ಕೊಡಲು ಪ್ರೀತಿಯಿ:ಂದ ಬಂದಿದ್ದ 
ವನಲಕ್ಷ್ಮಿಯೋ ಎಂಬಂತೆ ಕಾಣಿಸಿದಳು. ೮೯. ಆ ಹರಿಣಾಕ್ಷಿಯ ಮುಂಗುರುಳುಗಳು 
ಮುಖ ಕಮಲದ ಪರಿಮಳಕ್ಕೆರಗುವ ದುಂಬಿಗಳ ಆಂದವನ್ನೊದಗಿಸಿತು. ಅವಳ 
ಅಪಾಂಗವು ಸುಂದರವಾದ ಕೂದಲ ಗಂಟೆಂಬ ಮಹಾಂಧಕಾರವನ್ನು ಬೆದರಿಸುತ್ತಿತ್ತು. 
ಅವಳ ವಿಶಾಲವಾದ ಕೆನ್ನೆಗಳು ಕೆಂದುಟಿಯ ಧಾತುರಸ ಬಳಿದಂತೆ ಕೆಂಪಾಗಿ ರಂಜಿಸು 
ತ್ತಿತ್ತು. ವ॥ ಹಾಗಿದ್ದ ಕಾಂತೆಯ ಹತ್ತಿರಕ್ಕೆ ಹೋಗಿ... ೯೦. ಮುಖ ಕಮಲದಲ್ಲಿ 
ಅನುರಾಗ, ಚಿತ್ತದಲ್ಲಿ ಅನುತಾಪ, ವಿಲಾಸವೇ ವೊದಲಾದ ಗುಣಗಳು ಶರೀರದಲ್ಲಿ, 
ಮನಸ್ಸಿನಲ್ಲಿ ಅತಿಚಿಂತೆ, ಇವು ಹೆಚ್ಚಿದ ಆ ಸತಿಯನ್ನು ಗಮನಿಸಿ ನೋಡಿದೆನು. ವ॥ ಆ 


ಕಾಂತೆಯನ್ನು ನೋಡಿ “ನೀನು ಇಲ್ಲಿ ಒಬ್ಬಳೇ ಇರುವುದಕ್ಕೆ ಕಾರಣವೇನು ? ಎಂದು 


ಚತುರ್ಥಾಶಾ ಸಂ ೧೪೭ 


ಕಂ8 ನಯನತ್ರಿಭಾಗದಿಂದೆ 
ನ್ನಯ ಮೊಗಮಂ ನೋಡಿ ಮಗುಳ್ಹು ಮಜವಟ್ಟಂತಾ 
ಶ್ರಯಮಿಲ್ಲದ ಲತೆ ತೆಂಗಾ 
ಳಿಯೊಳಲ್ಲಾಡುವವೊಲಾಕೆ ಕಣ್ಣೆ ಸೆದಿರ್ದ೪* ೯೧ 


ವ॥ ಅಂತೆನ್ನಂ ನೋಡಿ ಲಜ್ಜೆಯೊಳ್‌ ಮುಂಟಾಂಗಿ ಬಿಸುಸುಯ್ದಿಂತೆಂದಳ 


ಕೇಳಲೆ ಪರೇಂಗಿತಜ್ಞಾ 

ನಾಲಯ ಬಿಲ್ಬಿಂದವಂತೀದೇವಂ ಗುಣಸ 

ಲ್ಲೀಲಂ ತನ್ನಯ ಮಗನಾ 

ಜ್ಞ್ಯಾಲಂಬದಿನಿರ್ಪನಲ್ತೆ ಕಾಪಿನ ಮನೆಯೊಳ* ೯೨ 


ವ॥ ಅಂತವಂತೀಶ್ವರನ ಮಗನಪ್ಪ ದರ್ಪಸಾರಂ ತಮ್ಮ ತಂದೆಯಪ್ಪವಂತೀಶ್ವರನಂ 
ಸೆಜ್‌ಯೊಳಿಟ್ಟು ತನ್ನ ಪ್ರಧಾನಿಯಪ್ಪ ಚಂಡವರ್ಮನ ಮೇಲೆ ರಾಜ್ಯಭಾರಮಂ ನಿಲಿಸಿ ತಾನ 
ಖಳಭೂಮಿಯಂ ಪಡೆವೆನೆಂದು ತಪಂಗೆಯ್ಯಲ್‌ ಪೋದಂ ಈಗಳ್‌ 

ಕಂ) ಜನವಜ್‌ ಯೇ ಚಂಡವರ್ವಾಂ 

ಗನುಜನೆನಲ್‌ ಮೆಅ್‌ವ ದಾರವರ್ಮಂ ಪದೆಪಿಂ 


ತನಗೆ ವಧುವಾಗಬೇಕೆಂ 
ದನುನಯದಿಂ ಕಾಡುತಿರ್ಪನಾನೊಲ್ಲದೊಡಂ ೯೩ 


ಯುವತಿಯರುಂ ಕವಿತೆಯುವು 

ತ್ಸವದಿಂ ಸ್ವೇಚ್ಛೆಗಳಿನೆಯ್ದ ಲತಿಸುಖಮಕ್ಕುಂ 

ತವಕದ ಬಲ್ಬಿಂದೆಬಕಿಯಲ್‌ 

ಭುವನದೊಳತಿ ವಿರಸಮಾಗದಿರ್ಪುದೆ ಕೆಳೆಯಾ ೯೪ 


ನಾನು ಕೇಳಿದೆನು. ಕೂಡಲೆ. ೯೧. ಕಡೆಗಣ್ಣಿನಿಂದ ನನ್ನ ಮುಖವನ್ನು ನೋಡಿ ಮತ್ತೆ 
ಸುಮ್ಮನಾದಳು. ಆಗ ಅವಳು ಆಶ್ರಯವಿಲ್ಲದ ಬಳ್ಳಿಯು ತೆಂಗಾಳಿಯಲ್ಲಿ ಅಲ್ಲಾಡು 


ವಂತೆ ಕಾಣಿಸಿದಳು. ವ॥ ನನ್ನನ್ನು ನೋಡಿ ನಾಚಿಕೆಯಲ್ಲಿ ಮುಳುಗಿ ಬಿಸುಸುಯ್ದು 
ಹೀಗೆ ಜರಾ ೯ ೨ ಐಲ: 'ಫರಿನಿ ಯಾ HL ಸ 


ಜ್ರ ಇಪ ತ್ವ 
ಕಾವಲುಳ ೈ ಮನೆಯಲಿ 


ಬ 
೧7 
ಕಾ ಅ ಡೆ ೧ ಇ್ಲಷ್ಯ್ಜೀ ಕ ನ ನ ಇತ್ತ ಹ A } — ನೌ ಅಂ pes ಉಭ ಇ, 
ದರ್ಪಸಾರನು ತನ, ತಂದೆಯಾದ ಅವಂತಿ ರಾಜನನು, ಸೆರೆಯಲಿರಿಸಿ ತನ. ಮಂಕಿ. 
ಎಹ್‌ 


pe 
4 | [ವ ಲ 
ಅರ ಷಸ Paar ತ್‌, ಅ ೨ ೫. ಎವಿ 
ಯಾದ ಚಂಡವರ್ಮನ ಮೇಲ ಮಾ ಬಲಿಸಿ: ತಾನು ಭೂಮಿಯನೆಿ ಲವನೂ 
ರಿ ಪ ಟೆ ಸತ Wa 
ರಯುವೆನೆ po ಮಾ ಹ ತಾ. - 


ಎನು ಇರೆ PE PS — « 
ಚಂಡವರ್ಮನ ತ ತಮ್ಮ ತು ಮರೆಯುವ ದಾರುವರ್ಮನು Ne ನಷ್ಟ ವಿಲ್ಲದಿದ್ದ ರೂ 


ತ ಇ ಇಂಗೆ 0 Nn 


ಹ — ೧ ದಿ NN ಇ 
C೬ ಸಗಳ ವ ಗ OCW ಕಾಣುತ್ತಿದ್ದು ನೆ ೯೪, ಮಿತ್ರನೆ | ಯುವತಿಯರೂ 


ಕ್‌ ಇ ವಾ —— pv ತ 
ಕವಿತೆಯೂ ಗಿ ಸಂತೋಷದಿಂದ ತಮಿ "ಇಚೆ ಯಿಂದ ಬಂದರೆ ಅತಿಸುಖವುಂಟಾ ಗು 


ಭ್‌ 


೧೪೮ ಅಭಿನವ ದಶಕುಮಾರ ಚರಿತೆ 


ಕಂ॥ ನಲವಿಂ ಬೆರಸದೆ ಭೀತಿಯ 

ಬಲದಿಂ ಬೆರಸಲ್ಕೆ ಕಾಂತೆಯರ್ಗನುರಾಗಂ 

ಪಟದಾಗೆ ಪುರುಷರೌಷಧಿ 

ಗುಳಿಗೆಯವೊಲ್‌ ಮನಕ್ಕೆ ಹೇಯಮಂ ಪುಟ್ಟಿಸ.ಗು:ಂ ೯೫ 
ವ॥ ಎಂದು ಮತ್ತಮಿಂತೆಂದಳ್‌ | 


ಕಂ॥ ಒಂದೆಡೆಗೆಜಗಿದ ಚಿತ್ತಮ 
ನೊಂದೆಡೆಗೆಣ್‌ದುಯ್ಸೆನೆಂದು ಬಯಸುವ ಮನುಜಂ 
ಬಂದ ತೊಜಯೂದಕಮೆಂ ಬ 
ಲ್ಪಿಂದಂ ಶೈಲಾಗ್ರಿಮಕ್ಕೆ ತಿರ್ದದೆ ಮಾಣಂ ೯೬ 


ವ॥ ಅದಂ ಕೇಳ್ದಾಂ ನಿನ್ನ ಚಿತ್ತಿಮೆಲ್ಲಿರ್ದಪುದು ನೀನಾರ್‌ ಪೆಳರೇನೆಂದು ಕೇಳ್ದುದು 
ಮಾಕೆ ಲಜ್ಜೆಯಿಂ ತಲೆಗುತ್ತಿಂತೆಂದಳ್‌ 
ಕಂ॥ ವಿನಖಯನಿಧಿ ಹೇಮಗುಪ್ತನ 
ತನೂಜೆಯಾಂ ಬಾಲಚಂದ್ರಿಕಾಖ್ಯೆಯೆನುತ್ತಾ 


ನನಮಂ ಬಾಗಿ ಮಗಳ್ಳೊ 
ಯ್ಯನೆ ಮನ್ಮುಖಮಂ ನಿರೀಕ್ಷಿಸುತ್ತಿಂತೆಂದಳ್‌ ೯೭ 


ಎಲೆ ಸೊಬಗ ನಿನ್ನನೆಮ್ಮಯ 

ನಿಲಯ:ದೊಳೆಂದೊರ್ಮೆ ಕಂಡೆನಂದು ಮೊದಲ್ಲೊಂ 

ಡಲರಂಬನೆನ್ನನುಣಿ ಕೋ 

ಟಲೆಗೊಳಿಸುತ್ತಿರ್ಪನೆಂದು ಲಜ್ಜಿತೆಯಾದಳ೪೯ ೯೮ 


ತ್ತದೆ. ಆತುರದಿಂದ ಬಲವಂತವಾಗಿ ಎಳೆದರೆ ಭುವನದಲ್ಲಿ ಅತಿವಿರಸವಾಗದೇ ಇರುತ್ತ 
ದೆಯೇ ? ೯೫. ನಲವಿನಿಂದ ಬೆರೆಯದೆ ಭಯದಬಲದಿಂದ ಕಾಂತೆಯರನ್ನು ಕೂಡಿದರೆ 
ಪುರುಷರ ಅನುರಾಗವು ಹಳೆಯದಾದ ಔಷಧಿಯ ಗುಳಿಗೆಯಂತೆ ಅವರ ಮನಸ್ಸಿನಲ್ಲಿ 
ಜುಗುಪ್ಸೆಯನ್ನುಂಟುಮಾಡುವುದು.” ವ॥ ಹೀಗೆ ಹೇಳಿ ಮತ್ತೆ ಹೀಗೆಂದಳು ೯೬. 
“ಒಂದೆಡೆಯಲ್ಲಿ ಪ್ರೀತಿಯುಳ್ಳ ಚಿತ್ತವನ್ನು ಮತ್ತೊಂದೆಡೆಗೆ ತಿರುಗಿಸುವೆನೆಂಬ ಮನು 
ಷ್ಯನು ಹರಿದು ಬಂದ ತೊರೆಯ ನೀರನ್ನು ಪರಾಕ್ರಮದಿಂದ ಬೆಟ್ಟದ ತುದಿಗೆ ತಿರುಗಿಸ 
ಬಯಸುತ್ತಾನೆ.” ವಃ! ಅದನ್ನು ಕೇಳಿ ನಾನು "ನಿನ್ನ ' ಮನಸ್ಸು ಎಲ್ಲಿದೆ ? ನೀನು 
ಯಾರು ? ನಿನ್ನ ಹೆಸರೇನು ?' ಎಂದು ಕೇಳಿದೆನು. ಅದಕ್ಕವಳು ನಾಚಿಕೆಯಿಂದ ತಲೆ 
ತಗ್ಗಿಸಿ೯೭. 'ನಾನು ವಿನಯ ನಿಧಿಯಾದ ಹೇಮಗುಪ್ತನ ಮಗಳು. ನನ್ನ ಹೆಸರು 
ಬಾಲಚಂದ್ರಿಕೆ.' ಎಂದು ಹೇಳಿ ಮುಖವನ್ನು ತಗ್ಗಿಸಿಕೊಂಡು ನನ್ನ ಮುಖವನ್ನು 
ನೋಡುತ್ತಾ ಹೀಗೆ ಹೇಳಿದಳು. ೪೮. “ಸುಂದರನೆ ! ನಿನ್ನನ್ನು ಒಂದು ಸಲ ನಮ್ಮ 
ಮನೆಯಲ್ಲಿ ನೋಡಿದೆನು. ಅಂದಿನಿಂದ ಕಾಮನು ನನ್ನನ್ನು ತುಂಬ ಕಾಡುತ್ತಿದ್ದಾನೆ. ಹೀಗೆ 


ಚತುರ್ಥಾಶ್ವಾಸಂ ೧೪೯ 


ವ॥ ಅಂತು ಲಜ್ಜಿತೆಯಾದುದಂ ಕಂಡು ಮತ್ತಮಾನಿಂತೆಂದೆಂ 


ಕಂ॥ ಸತಿಯರ ಚಿತ್ತಮನಜಕಿಯಲ್‌ 
ಪಿತಾಮಹಂಗರಿದು ಮನುಜರಳವಲ್ತೆಂಬು 
ನ್ನತಿಯುಳ್ಳೊಡೇನೊ ನಾಂನಿ 
ನ್ನ ತೀವ್ರಚಿಂತೆಯನಗಲನ್ಹಿ ವೆಂ ಕಮಳಾಕ್ಷೀ ೯೯ 


ವಃ! ಎಂದೆಂತಾದೊಡಂ ನಿನ್ನ ಚಿತ್ತಕ್ಲೇಶಮಂ ಪರಿಹರಿಸುವಂತು ದಾರುವರ್ಮನಂ 
ಕಾಲನಿಳಯವನೆಯ್ದ್ಹು ವಂತೊಂದುಪಾಯಮಂ ಪೇಲಕ್ಕಿನದೆಂತೆನೆ 


ಕಂ॥8 ಇಂದು ಮೊದಲಾಗಿ ನಿನ್ನೊಡ 
ವಂದಿರ್ಪಂ ಬೊಮ್ಮರಕ್ಕಸಂ ಮತ್ತಾರೆಂ 
ಕಂದೆಅಹದು ನೋಡಲೀಸಂ 
ಸಂದೆಗಮಿಲ್ಲೆಂದು ಪೇಟ್ವುದೆಲ್ಲರೊಳಬಲೇ ೧೦೨ 


ವ॥ ಅದಲ್ಲದೆಯುಂ 


ಕಂ॥ ಇಂದುಮುಖಿ ನಿನ್ನ ಸಂಗದೊ 
ಳೊಂದಿರುಳಿರ್ದುಟೌ*ದನಾದೊಡಾತಂ ನಿನಗೊ 
ಲೈಂದಿಂಗಂ ನಿಜವಲ್ಲಭ 
ನೆಂದುಸಿರ್ದನೆನುತ್ತೆ ಪೇಟ್ವುದೆಲ್ಲರೊಳಬಲೇ ೧೦೧ 


ವ॥ ಇದಂ ಕೇಳ್ದು ದಾರುವರ್ಮನಂಜಿದೊಡಂಜಲಿ ಅಂಜದಿರ್ದೊಡೆ ಬಟಕಿಕಂ 


ಹೇಳಿ ನಾಚಿಕೊಂಡಳು.” ವ॥ ಹಾಗೆ ಅವಳು ನಾಚಿಕೊಂಡುದನ್ನು ಕಂಡು ಮತ್ತೆ 
ನಾನು ಹೀಗೆ ಹೇಳಿದೆನು. ೯೯. “ಸತಿಯರ ಮನಸ್ಸನ್ನು ತಿಳಿದುಕೊಳ್ಳುವುದಕ್ಕೆ 
ಬ್ರಹ್ಮನಿಗೂ ಸಾಧ್ಯವಿಲ್ಲ. ಮನುಜರಿಗಂತೂ ಶಕ್ತಿಗೆ ಮೀರಿದ ವಿಷಯ ಎಂಬ ಪ್ರಸಿದ್ಧ 
ವಾದ ನುಡಿಯಿದೆ. ಏನಾದರಾಗಲಿ ನಾನು ನಿನ್ನ ತೀವ್ರವಾದ ಚಿಂತೆಯನ್ನು “ಕಮಲಾಕ್ಷಿ!” 
ಪರಿಹರಿಸುವೆನು. ವ॥ ಹೇಗಾದರೂ ಮಾಡಿ ನಿನ್ನ ಚಿತ್ತಕ್ಲೇಶವನ್ನು ಪರಿಹರಿಸಲು 
ದಾರುವರ್ಮನನ್ನು ಯಮನಗರಿಗೆ ಕಳುಹಿಸುವ ಒಂದು ಉಪಾಯವನ್ನು ಹೇಳುವೆನು. 
ಅದು ಹೇಗೆಂದರೆ. ೧೦೦. ಅಬಲೆಯೆ | “ಇಂದಿನಿಂದ ಬ್ರಹ್ಮರಾಕ್ಷಸನೊಬ್ಬನು ನನ್ನೊ 
ಡನೆ ಬಂದು ವಾಸಮಾಡುವನು. ಅವನು ಮತ್ತೆ ಯಾರನ್ನೂ ಕಣ್ತೆರೆದು ನಿನ್ನನ್ನು 
ನೋಡಲು ಬಿಡುವುದಿಲ್ಲ ಇದರಲ್ಲಿ ಸಂದೇಹವಿಲ್ಲ' ಎಂದು ಎಲ್ಲರಿಗೂ ನೀನು ಹೇಳು. 
ವ॥ ಅಷ್ಟೇ ಅಲ್ಲದೆ-೧೦೧. "ಇಂದು ಮುಖಿ! “ಆತನು ಬಂದು ರಾತ್ರಿ ನಿನ್ನ ಸಂಗ 
ದಲ್ಲಿದ್ದು ಬದುಕಿದುದೇ ಆದರೆ ಆತನೇ ನಿನಗೆ ಎಂದಿಗೂ ನಿಜವಲ್ಲಭವಾಗುವನು ಎಂದು 


ಹೇಳಿದನು.' ಎಂದು ಎಲ್ಲರಿಗೂ ಹೇಳು. ವಃ ಇದನ್ನು ಕೇಳಿ ದಾರ:ವರ್ಮನು ಹೆದರಿ 


೧೫೦ ಅಭಿನವ ದಶಕುಮಾರ ಚರಿತೆ 


801 ಕರಿಕಳಭನನುದ್ದ ತಕೇ 
ಸರಿ ಸೀಟ್ಲು ಸಿಣುಂಬುಳಾಡುವಂತಿರೆ ಖಳನಂ 
ಕರಚರಣಘಾತದಿಂ ಸಂ 
ಹರಿಸಿ ಯಮಾಲಯವನೆಯ್ದಿಪೆಂ ಕಮಳಾಕ್ಷೀ ೧೦೨ 


ವ॥ ಎಂದಾಕೆಗೆ ಪೇಟ್ಡು ಕಳಿಪಿಯಾಂ ಹೇಮದತ್ತನ ಸಮೀಪಕ್ಕೆ ಪೋಗಿ ಶಕುನ 
ವೃತ್ತುಂತಮಂ ಕೇಳ್ಲೂಡಾತನಿಂತೆಂದಂ 


ಕಂ ಭೋರೆನೆ ಮುಟ್ಟುನ್ನತಗತಿ 
ಚಾರವನೆನ್ನಿದಿರೊಳೆಸಗಿದತ್ತದಣಕಂ ನೀ 
ನೀರೈದು ದಿವಸದೊಳಿ ವಿ 
ಸ್ತಾರಮೆನಲ್‌ ಕಾಣ್ಣೆಯಲ್ಲೆ ನಿಮ್ಮಗ್ರಜನಂ (೦೩ 
ವ॥ ಎಂದು ಪೇಟ್ಸೊಡಾಮಾತಿಂಗನುರಾಗಂ ಮನದೊಳುರ್ಕಿಯಾ ಹೇಮದತ್ತನು 
ಮಾನುಂ ನಿಜನಿವಾಸಕ್ಕೆ ಬರ್ಪುದುಂ 


ಕಂ॥ ಮನೆಯೊಳ್‌ ಮಂತಣದೊಳ್‌ ಪುರ 
ವನಿತರೊಳುರ್ವೀಶಭವನದೊಳ೪೯* ಸಚಿವನಿಕೇ 
ತನದೊಳ್‌ ಬೇಗಂ ಪರೆದುದು 
ವನಜಾನನೆ ಬಾಲಚಂದ್ರಿಕೆಯ ವೃತ್ತಾಂತಂ ೧೦೪ 


ವ॥ ಅಂತಾಸುದ್ದಿ ಪರೆದೊಡಂ ದಾರುವರ್ಮನದಂ ವಿಚಾರಿಸದೆ ಬಾಲಚಂದ್ರಿಕೆಯ , 
ಧ್ಯಾನದೊಳಿರ್ಪನದೆಂತೆನೆ 


ದರೆ ಹೆದರಲಿ. ಹೆದರದೇ ಇದ್ದರೆ ಬಳಿಕ, : ೧೦೨. ಕೋಪಗೊಂಡ ಸಿಂಹವು ಆನೆಯ 
ಮರಿಯನ್ನು ಸೀಳಿ ಸುತ್ತಲೂ ಎರಚುವಂತೆ ಖಳನನ್ನು ಕೈಕಾಲು ಮುರಿದು ಕೊಂದು 
"ಕಮಳಾಕ್ಷಿ !' ಯಮನಗರಿಗೆ ಕಳುಹಿಸುವೆನು. ವ॥ ಎಂದು ಅವಳಿಗೆ ಹೇಳಿ ಕಳುಹಿಸಿ 
ಹೇಮದತ್ತನ ಹತ್ತಿರಕ್ಕೆ ಹೋಗಿ ಶಕುನದ ಸಮಾಚಾರವನ್ನು ಕೇಳಿದೆನು. ಅದಕ್ಕವನು 
ಹೀಗೆ ಹೇಳಿದನು. ೧೦೩. “ಗ್ರಹಗಳು ಭೋರೆಂದು ಮುಟ್ಟಿ ನನ್ನಿದಿರಿನಲ್ಲಿ ಉನ್ನತ 
ಗತಿಯಿಂದ ಚಲಿಸಿದುವು. ಅದರಿಂದ ' ನೀನು ಇನ್ನು ಹತ್ತುದಿನಗಳಲ್ಲಿ ನಿನ್ನಣ್ಣನನ್ನು 
ನೋಡುವೆ” ವ॥ ಎಂದು ಹೇಳಿದ ಮಾತನ್ನು ಕೇಳಿ ಮನಸ್ಸಿನಲ್ಲಿ ಅನುರಾಗವು 
ಉಕ್ಕಿತು. ಆ ಹೇಮದತ್ತನೂ ನಾನೂ ನಮ್ಮ ಮನೆಗೆ ಬಂದೆವು. . ೧೦೪. ಮನೆಯಲ್ಲಿ, 


4 
ಚರ್ಚಿಸುವೆಡೆಯಲಿ, ಪುರದಲೆ ಲ, ಅರಮನೆಯಲ್ಲಿ, ಮಂತ್ರಿಯ ಮನೆಯಲಿ, ಎಲೆ ಲೂ 
೧೧೨ ೧೧೯೧೨ ೧೧೨ ೧೨ ೧೧೧ 


ಕಮಲಮುಖಿಯಾದ ಬಾಲಚಂದ್ರಿಕೆಯ ವೃತ್ತಾಂತವು ಬೇಗ ಹರಡಿತು. ವ॥ ಹಾಗೆ 
ಸುದ್ದಿಯು ಹರಡಿದರೂ ದಾರುವರ್ಮನು ಅದನ್ನು ಆಲೋಚಿಸದೆ ಬಾಲಚಂದ್ಳಿಕೆಯ 


ಚತುರ್ಥಾಶ್ನ್ಮಾಸಂ ೧೫೧ 


ಕಣ ಕಳಿವಿಂದಿರ್ಪಂಗಂ ಸತಿ 
ಯಳಿವಿಂದಿರ್ಪಂಗಮತಿದರಿದ್ರಂಗಂ ಕ 
ಳ್ಲೆಳೆಸಿರ್ಪಂಗಂ ಮಿಗೆ ತಾ 
ನಟ೨ವ ಭಯಂ ತೋಜಿದೆಂಬುದಿದು ಸಿದ್ಧಾಂತಂ ೧೦೫ 


ಇದು ಠಾವಿದು ಠಾವಲ್ಲಿಂ 

ತಿದು ಸೌಮ್ಯ ಮಸೌಮ್ಯವಿದು ಗುಣಂ ದುರ್ಗುಣಮ 

ಪ್ಪುದಿದಾಗದಿದೆಂಬ ವಿವೇ 

ಕದ ಬಗೆಯಂ ಬಗೆಯರಲ್ತೆ ಕಾಮಂಕರಿಳೆಯೊಳ್‌ ೧೦೬ 


ವ॥ ಅದು ಕಾರಣಮಾಗೆ ಭಯರಸಂ ತೋಣದೆ ಪ್ರಿಯರಸಂ ಮೇರೆದಪ್ಪೆಮೆಯ್ಮ 
ಅದು ಮಣಕದಿರಲ್‌ ಮಜುದಿವಸಂ 


ಕಂ॥ ಕಿರಣಸಮೂಹಮನೊಲವಿಂ 
ಭರದಿಂ ಪೊಶಿಕೆಗಟ್ಟಿ ಪದೆಪಿನಿಂದಂಬರವಂ 
ಪರಿಹರಿಸಿ ಪಡುವಣಬ್ಬಿಯ 
ನರವಿಂದಸಖಂ ವಿಲಾಸದಿಂದಂ ಪಾಯ್ತಂ ೧೦೩ 


ವ॥ ಅಂತಸ್ತಮಾನವಾಗಲೊಡಂ 


ಧ್ಯಾನದಲ್ಲಿಯೇ ಇದ್ದನು. ಅದು ಹೇಗೆಂದರೆ ೧೦೫. ಕಳವು ಮಾಡಿ ಬದುಕುವವನಿಗೂ, 
ಪರಸ್ತ್ರೀವ್ಯಾಮೋಹವುಳ್ಳ 'ವನಿಗೂ, ತೀರ ಬಡವನಿಗೂ, ಹೆಂಡ ಕುಡಿಯಲು ಬಯಸು 
ವವನಿಗೂ ವಿಶೇಷವಾಗಿ ತಾನಂ ನಾಶವಾಗುವ ಭಯವು ತೋರುವುದಿಲ್ಲ. ಎಂಬ ಮಾತು 
ಸಿದ್ಧಾಂತ. ೧೦೬. ಇದು ಉಚಿತವಾದ ಸ್ಥಾನ. ಇದು ಉಚಿತವಾದ ಸ್ಥಾನವಲ್ಲ, ಇದು 
(ಕೋಮಲ) ಹಿತಕರ-ಇದು ಅಹಿತಕರ, ಇದು ಗುಣ-ಇದು ದುರ್ಗುಣ, ಇದು ಮಾಡ 
ಬಹುದಾದುದು-ಇದು ಮಾಡಬಾರದುದು, ಎಂಬ ವಿವೇಕದ ರೀತಿಯನ್ನು ಲೋಕದಲ್ಲಿ 
ಕಾಮುಕರು ಯೋಚಿಸುವುದಿಲ್ಲ. ವ8 ಆ ಕಾರಣದಿಂದ ದಾರುವರ್ಮನಲ್ಲಿ ಹೆದರಿಕೆಯು 
ತೋರಲಿಲ್ಲ. ಪ್ರೀತಿಯೆಂಬ ರಸವು ಮೇರೆ ಮೀರಿತು. ಮೈಯ್ಮರೆದು ಯಾವುದನ್ನೂ 
ಎಣಿಸದಿದ್ದನು. ಮಾರನೆಯ ದಿವಸ ೧೦೭. ಅರವಿಂದ | ಸಖನಾದ ಸೂರ್ಯನು 
ಕಿರಣಗಳ ಸಮೂಹವನ್ನು ಪ್ರೀತಿಯಿಂದ ಬೇಗ ಹೊರಕ್ಕೆ ತಳ್ಳಿ ಕ ಆಸೆಯಿಂದ ಆಕಾಶ 
ವನ್ನು ತೊರೆದು ವಿಲಾಸದಿಂದ ಪಶ್ಚಿಮ ಸಮುದ್ರವನ್ನು ಹೊಕ್ಕನು. (ರವಿಯು ತನ್ನ 
ಕಾಂತೆಯೊಡನೆ ರಮಿಸಲು ಅಂಬರವನ್ನೂ ತೊರೆದು ಸಮುದ್ರದಲ್ಲಿ ವಿಲಾಸದಿಂದ 
ಇಳಿದನು ಎಂಬ ಅರ್ಥಾಂತರ ಪ್ರತೀತಿ ಮುಂಟು). ವಃ ಹಾಗೆ ಮುಳುಗಲ್ಲ 


೧೫೨ ಅಭಿನವ ದಶಕುಮಾರ ಚರಿತೆ 


ಉ॥ ಕಪ್ಪುರವೀಳೆಯಂ ಕುಸುಮಮಾಲಿಕೆ ಕತ್ತುರಿಗಂದದಣ್ಕೆ ಚೆ 
ಲ್ವಪ್ಪಮಳಾಂಬರಂ ಮಣಿಮಯಾಭರಣಂ ಪುದಿದುದ್ಧ ಚಿತ್ರದಿಂ 
ದೊಪ್ಪುವ ಪಟ್ಟೆಯಂ ಪದೆಪಿನಿಂ ಸತಿಗಿತ್ತೊಡಗೊಂಡು ಬೇಗದಿಂ 
ಬಪ್ಪುದೆನ:ತ್ತವಂ ಕೆಲವರಿಂ ಕರೆದಟ್ಟಿದನಾ ಕುಮಾರಿಯಂ ೧೦೮ 


ವ॥  ಅಂತಾಕೆಯನವಂ ಕರೆಯಲಟ್ಟಿ ದುದನಾನಅಕಿದು 


ಕಂ॥ ಮಿಗೆ ಸಪುರಸೀರೆಯಂ ಮ 
ಲ್ಲಗಂಟಿನಿಂದುಟ್ಟು ಮೇಲೆ ಪೆಣ್ಣುಡೆಯಂ ದಿ 
ಟ್ವಿಗೆ ಸೊಗಸಲುಟ್ಟು ಬಟಕಿಕೊ 
ಯ್ಯಗೆ ಸಾರ್ದೆಂ ಬಾಲಚಂದ್ರಿಕಾಂತಃಪುರಮಂ ೧೦೯ 


ವ॥ ಅಂತು ಸಾರ್ದು ನಾನಾಕೆಯಂ ದಾರುವರ್ಮನಲ್ಲಿಗೆ ನಡೆಯಲ್‌ ಪೇಟ್ಟು 


501 . ಮೃಗಶಾಬನೇತ್ರೆಗಾನಡ 

ಹಗಿತ್ತಿಯೆಂಬಂತಿರೆಲೆಯ ಮಡಿಸಿ ಕುಡುತ್ತುಂ 

ಮೊಗದೊಳ್‌ ಮುಳಿಸೊಗೆಯಲ್‌ ಪಿಂ 

ದುಗೊಂಡು ಪೋಗಿರ್ದೆನವನ ಬಾಗಿಲೊಳರಸಾ ' ೧೧೦ 
ವ॥ ಅಂತಾವಿರ್ಬರುಂ ಬಾಗಿಲೊಳಿರ್ಪುದುಂ ದೌವಾರಿಕರ್‌ ಪೋಗಿ ಪೇಟ ರಕ್ಕಸನ 


ಭಯಕ್ಕಂಜಿ ಸಕಳಪರಿವಾರಮಂ ಕಾಪುವೇಟ್ದು ದಾರುವರ್ಮನೆಮ್ಮಂ ಕರಸೆ 


೧೦೮. ಆ ದಾರುವರ್ಮನು, ಕರ್ಪೂರಮಿಶ್ರವಾದ ವೀಳೆಯ, ಹೂವಿನಮಾಲೆ, ಕಸ್ತೂರಿ 
ಮಿಶ್ರವಾದ ಸುಗಂಧಲೇಪ, ಅಂದವಾದ ಬಟ್ಟೆ, ರತ್ನಖಚಿತವಾದ ಆಭರಣಗಳು, ಆಕ 
ರ್ಷಕವಾದ ಉತ್ತಮ ಚಿತ್ರಗಳಿಂದ ಹೊಳೆಯುವ ರೇಶ್ಮೆಯ ಸೀರೆ, ಇವನ್ನೆಲ್ಲ ಕೊಟ್ಟು 
ಬಾಲಚಂದ್ರಿಕೆಯನ್ನು ಜೊತೆಯಲ್ಲಿಯೇ ಕರೆದುಕೊಂಡು ಬನ್ನಿರಿ ಎಂದು ಹೇಳಿ ಕೆಲವ 
ರನ್ನು ಆ ಸುಕುಮಾರಿಯನ್ನು ಕರೆತರಲು ಕಳುಹಿಸಿದನು. ವ॥ ಹಾಗೆ ಅವನು ಅವಳನ್ನು 
ಕರೆತರಲು ದೂತಿಯರನ್ನಟ್ಟಿದ ವಿಷಯವನ್ನರಿತು ೧೦೯. ತುಂಬ ತೆಳ್ಳಗಿದ್ದ ಬಟ್ಟೆ 
ಯನ್ನು ಒಳಗೆ ಮಲ್ಲ ಗಂಟು ಹಾಕಿ ಉಟ್ಟೆನು. ಬಳಿಕ ಮೇಲೆ ನೋಡಲು ಸೊಗಸಾಗಿರು 
ವಂತೆ ಹೆಣ್ಣಿನ ಉಡಿಗೆಯನ್ನುಟ್ಟೆನು. ಬಳಿಕ ನೇರವಾಗಿ ಬಾಲಚಂದ್ರಿಕೆಯ ಅಂತಃಪುರಕ್ಕೆ 
ಹೋಗಿ ಸೇರಿದೆನು. ವ॥ ಹಾಗೆ ಹೋಗಿ ಸೇರಿ ನಾನು ಆಕೆಗೆ ದಾರುವರ್ಮನ ಹತ್ತಿರ 
ಹೋಗಲು ಹೇಳಿದನು-೧೧೦. ಹರಿಣಾಕ್ಷಿಗೆ ನಾನು (ತಾಂಬೂಲದ ಭರಣಿಯನ್ನು 
ತರುವವಳು) ಎಂಬಂತೆ ತೋರಿಸಿಕೊಳ್ಳುತ್ತಾ ವೀಳೆಯದೆಲೆಯನ್ನು ಮಡಿಸಿಕೊಡುತ್ತಾ 
ಕೋಪದಿಂದಲೆ ಅವಳನ್ನು ಹಿಂಬಾಲಿಸಿ ಅವನ ಮನೆಯ ಬಾಗಿಲಿಗೆ ಹೋದೆನು, . ವ।। 
ಪಾಗೆ ನಾವಿಬ್ಬರೂ ಬಾಗಿಲಿನಲ್ಲಿ ಬಂದಿರುವ ಸಮಾಚಾರವನ್ನು ದ್ವಾರಪಾಲಕರು ಬಳಗೆ 
ಹೋಗಿ ದಾರುವರ್ಮನಿಗೆ ಹೇಳಿದರು. ಅವನು ಬ್ರಹ್ಮರಾಕ್ಷಸನ ಭಯದಿಂದ ಹೆದರಿ ಸಕಲ 
ಪರಿವಾರಕ್ಕೂ ಸರಿಯಾಗಿ ಕಾಯಬೇಕೆಂದು ಹೇಳಿ ನಮ್ಮನ್ನು ಒಳಕ್ಕೆ ಕರೆಯಿಸಿದನು, 


ಚಿತುರ್ಥಾಶ್ವಾಸಂ ೧೫೩ 


ಮ ಸ್ರ॥1 ಮೃದುಚಿತ್ರಂ ಚಾಳಕಂ ಪುತ್ತಿಕೆ ಶುಕತತಿ ಪಾರಾವತಂ ರಾಜಹಂಸ 
ಚ ೈದತಳ್ಳಂ ತಾಳವ ರತಂ ಕುಸುಮವಿತಶಿ ತಂಂಬೂಲಕಂ ಕಂಪುನೀರ್‌ ತೀ 
ವಿದ ಚಂದ್ರಗ್ರಾವಕುಂಭಂ ಮೆದು ಸೊಗಸಿನಿಂದಿರ್ಪ ತತ್ಕಾಮಕೇಳೀ 
ಸದನಕ್ಕಾವೇಟ್ವಿರಲ್‌ ಭೋಂಕನೆ ಮನದೊಲವಿಂ ಕಂಡನಾ ದಾರುವರ್ಮಂ ೧೧೧ 


ವ॥ ಅಂತು ಕಂಡು 


ಕ5ಂ॥. ಮೊಗದೊಳ್‌ ಪಸರಿಸೆ ರಾಗಂ 
ನಗೆ ಮೊಳೆಯಲ್‌ ಕರಣವಿತತಿ ತವಕಿಸೆ ಧೃತಿಯುಂ 
ಮಿಗೆ ಕುಂದಲಾತನಂಗದೊ 
ಳೊಗೆಯಲ್‌ ಬಹುವಿಧವಿಕಾರಮಾನದನಜಅದೆಂ ೧೧೨ 


ವ॥ ಅಂತು ಮನದೊಳ್‌ ತವಕಂಗೆಯ್ದುಲ್‌ದು ಕಣ್ಣನ್ನೆಯಿಂ ಸಕಲವಾರನಾರಿಯರಂ 
ಕಳುಪಿಯಾನಿರ್ದೊಡಂ ನಾಣ್ವದೆ 


ಕ€॥ ಇನಿತು ದಿನಂ ಕಾಡಿದೆ ಧೂ 
ರ್ತೆ ನಿನ್ನನಾನಿಂದು ಬಿಡುವೆನೇ ಎನುತುಂ ಭೋಂ 
ಕೆನೆ ನಿಆ೨ಗೆ ಪಾಯಲಾನಿ 
ನ್ಲೆನಿತಂ ಸೈರಿಸುವೆನೆಂದು ಮುಸುಕಂ ಮಾಣ್ಣೆಂ ೧೧೩ 


ವ॥ ಅಂತೆನ್ನ ಮುಸುಕಂ ತೆಗೆದು ಅಡಪವಂ ಕೆಲದೊಳಿಟ್ಟು 


೧೧೧. ಮೃದುವಾದ ವಿಚಿತ್ರವಾದ ಪರದೆ. ಗೊಂಬೆಗಳು. ಗಿಳಿಗಳ ಗುಂಪು. ಪಾರಿವಾಳ, 
ಹಂಸತೂಲಿಕಾತಲ್ಪ. ಬೀಸಣಿಗೆ, ಹೂಗಳರಾಶಿ, ತಾಂಬೂಲ, ಪನ್ನೀರು, ತುಂಬಿದ ಚಂದ್ರ 
ಕಾಂತಶಿಲೆಯ ಕುಂಭ ಇವುಗಳಿಂದ ಸೊಗಸಾಗಿ ಮೆರೆಯುತ್ತಿದ್ದ ಅವನ ಕಾಮ ಕೇಳೀ 
ಗೃಹಕ್ಕೆ ನಾವು ಬರಲು ಆ ದಾರುವರ್ಮನು ಭೋಂಕನೆ ಎದ್ದು ಮನಃ ಪ್ರಿತಿಯಿಂದ 
ಕಂಡು ಸಾ ಸ ಗತಿಸಿದನು. ವ।। ಹಾಗೆ ನೋಡಿ-೧೧೨. ಅವನ ಮುಖದಲ್ಲಿ ಅನುರಾಗವು 
ಹರಡಿತು. ನಗೆಯು ಮೊಳೆಯಿತು. ಇಂದ್ರಿಯಗಳು ಆತುರದಿಂದ ಧೆ ೈರ್ಯಗುಂದಿದುವು. 
ಅವನ ಅಂಗದಲ್ಲಿ ಬಹುವಿಧವಿಕಾರಗಳುಂಟಾದುವು. ನಾನು ಅದನ್ನು ಅರಿತೆನು. ವಃ! 
ಹಾಗೆ ಮನಸ್ಸಿನ ಆತುರದಿಂದ ಕಣ್ಣನ್ನೆಯಿಂದ ಎಲ್ಲ ವಾರ ನಾರಿಯರನ್ನೂ ಹೊರಕ್ಕೆ 
ಕಳುಹಿಸಿದನು. ಬಳಿಕ ನಾನಿದ್ದರೂ ನಾಚಿಕೆಯಿಲ್ಲದೆ...೧೧೩ “ಧೂರ್ತಳೆ ! ಇಷ್ಟುದಿನ 
ನೀನು ನನ್ನನ್ನು ಕಾಡಿದೆ. ನಾನು ನಿನ್ನನ್ನು ಇಂದು ಬಿಡುವೆನೇ | ಎಂದು ಹೇಳುತ್ತಾ 
ಭೋಂಕನೆ ಅವಳ ಸೀರೆಯ ನಿರಿಯನ್ನು ಹಿಡಿಯಲು ನುಗ್ಗಿ ದನು. ನಾನು ಇನ್ನು ಎಷ್ಟು 
ಸೈರಿಸಲಿ ? ಮುಸುಕನ್ನು ತೆಗೆದು ಹಾಕಿದೆನು, ವಃ! ಹಾಗೆ ನಾನು ಮುಸುಕನ್ನು 


೧೫೪ ಅಭಿನವ ದಶಕುಮಾರ ಚರಿತೆ 


ಉ॥ ಇಂದು ಕೃತಾಂತ ಮಂದಿರಮನೆಯ್ದಿ ಪೆನೆಂದುಚಿಕಿ ದಾರುವರ್ಮನಂ 
ಮೂದಲೆವಾಯ್ಡು ಮುನ್ನುರವನೊತ್ತಿ ನೆಲಕ್ಕೆಟಿದಿಕ್ಕಲವಂತವಂ 
ನೊಂದು ಕರುಳ್ಗಳಂ ರುಧಿರಮಂ ನೆಜಿಕಿಕಾಜ ಬಟಲ್ಲು ಬಿಟ್ಟನೆ 
ನ್ನಿಂದಮೆನಲೈೆ ಕೊಂದು ಬಟಿ*ಕಾಂ ಪೊಳಿಮಟ್ಟೆನಿಳಾಧಿನಾಯಕಾ ೧೧೪ 


ವ॥ ಅಂತು ಪೊಚಿಮಡುತುಂ 


501 ತರುಣಿಗೆ ರೋಂಪಿಸಿದೊಡೆ ಬೊ 
ಮ್ಮರಕ್ಕಸಂ ದಾರುವರ್ಮನಂ ಮುಳಿಸಿಂ ಸಂ 
ಹರಿಸಿದನೆನುತಾಂ ಪೊಅಮಡೆ 
ನೆರೆದಿರ್ದವರಿತ್ತಲಿತ್ತಲೋಡಿದರೆಲ್ಲರ್‌ ೧೧೫ 


ವ॥ ಆ ಕಳಕಳದೊಳ್‌ ಬಾಲಚಂದ್ರಿಕೆಯುವಾನುಂ ಪೊಳಿಮಟ್ಟು ಪೋದೆವು ಆತನ 
ಮರಣವಾರ್ತೆ ಕರ್ಣಪರಂಪರೆಯಿಂ ಚಂಡವರ್ಮನ ಕಿವಿಗೆಯ್ದೆ 
ಕಂ॥ ಮುನಿದೆಯ್ದೆ ಬಾಲಚಂದ್ರಿಕೆ 
ನೆನೆದಳೆ ಹಾ! ದಾರುವರ್ಮ ನಿನ್ನಯ ಸಾವಂ 


ಮನಸಿಜನಿಭಾಂಗ ಹಾ! ಹಾ! 
ಎನುತುಂ ಗುಣಿ ಚಂಡವರ್ಮನಂದೆಯ್ತಂದಂ ೧೧೬ 


ವ॥ ಅಂತು ಬಾಯಟೀ್‌ಯುತ್ತುಂ ಬಂದಾತನ ಕಳೇಬರಮಂ ಕೃಶಾನುವಿಂಗೊಪ್ಪಿಸಿ 
ಬಟಿಕಿಯಂ 


ಕಳಚಿ ಹಡಪವನ್ನು ಪಕ್ಕದಲ್ಲಿಟ್ಟೆನು. ೧೧೪. "ಇಂದು ಯಮನ ಪಟ್ಟಣಕ್ಕೆ ಕಳುಹಿಸು 
ವೆನು' ಎಂದು ಹೇಳುತ್ತಾ ದಾರುವರ್ಮನನ್ನು ಮುಂದಲೆ ಹಿಡಿದು ಕೆಡವಿದೆನು. ಎದೆ 
ಯನ್ನು ಮೆಟ್ಟಿ ನೆಲದಲ್ಲಿ ಎಳೆದಾಡಿದೆನು. ಅವನು ತುಂಬನೊಂದು ಕರುಳುಗಳನ್ನೂ 
ರಕ್ತವನ್ನು ಕಾರುತ್ತಾ ಬಳಲಿ ನೆಲದ ಮೇಲೆ ಬಿದ್ದನು. ರಾಜನೆ, ಹೀಗೆ ಅವನನ್ನು 
ಕೊಂದು ಬಳಿಕ ಅಲ್ಲಿಂದ ಹೊರಕ್ಕೆ ಬಂದೆನು. ವ ಹಾಗೆ ಹೊರಡುತ್ತಾ ೧೧೫. 
ತರುಣಿಯನ್ನು ಮೋಹಿಸಿ ಕೆಣಕಿದುದರಿಂದ ಬ್ರಹ್ಮರಾಕ್ಷಸನು ದಾರುವರ್ಮನನ್ನು 
ಕೋಪದಿಂದ ಸಂಹರಿಸಿದನು ಎಂದು ಹೇಳುತ್ತಾ ನಾನು ಹೊರಕ್ಕೆ ಬರಲು ಅಲ್ಲಿದ್ದವರೆಲ್ಲ 
ಅತ್ತ ಇತ್ತ ಓಡಿಹೋದರು. ವ॥ ಆ ಗಲಾಟೆಯಲ್ಲಿ ಬಾಲಚಂದ್ರಿಕೆಯೂ ನಾನೂ 
ಹೊರಕ್ಕೆ ಹೊರಟು ಹೋದೆವು. ಆತನ ಸಾವಿನ ಸುದ್ದಿಯು ಕಿವಿಯಿಂದ ಕಿವಿಗೆ ಹರಡಿ 
ಚಂಡವರ್ಮನ ಕಿವಿಗೂ ಬಿದ್ದಿತು. ೧೧೬. “ಕಾಮನ ಹಾಗೆ ಶರೀರವುಳ ತ ದಾರು 
ವರ್ಮನೆ ಹಾ! ಕೋಪಿಸಿಕೊಂಡು ಬರಲು ಬಾಲಚಂದ್ರಿಕೆಯು ನಿನ್ನ ಸಾವನ್ನು ನೆನೆ 
ದಳೆ ! ಹಾ! ಹಾ!” ಎನ್ನುತ್ತಾ ಗುಣಶಾಲಿಯಾದ ಚಂಡವರ್ಮನು ಅಲ್ಲಿಗೆ ಬಂದನು. 
ವ॥ ಹೀಗೆ ಗೋಳಾಡುತ್ತಾ ಬಂದು ಆತನ ಶರೀರಕ್ಕೆ ಅಗ್ನಿ ಸಂಸ್ಕಾರವನ್ನು ಮಾಡಿದನು. 


ಚತುರ್ಥಾಶ್ವಾಸಂ ೧೫೫ 


508 ತನತನಗೆ ಬೇಡಬೇಡೆಂ 
ದೆನೆ ಸೊರ್ಕಿಂ ಬಾಲಚಂದ್ರಿಕೆಯನಾರ್ಪಿಂದಿಂ 
ಬಿನೊಳಿರಿಸಿ ಬೊಮ್ಮರಕ್ಕರ 
ನನುಮಾನಿಸದೊದೆಯೆ ದಾರುವರ್ಮಂ ತೀರ್ದಂ ೧೧೭ 


ವ॥ ಎಂದು ಜನವಾದಂ ನೆಲೆಗೊಂಡಿರಲಾಂ ವಿಪ್ರವೇಷದೊಳಿರ್ದು ಕೆಲವು ದಿನದಿಂ 
ಮೇಲೆ ಹೇಮದತ್ತನಂ ಸಾರ್ದು ಬಾಲಚಂದ್ರಿಕೆಯಂ ಬೇಡಲಾತನಿಂತೆಂದಂ 
ಕಂ॥ ಈ ಕನ್ಯಕೆಯನದೊರ್ಬಂ 
ಸೋಕಿರ್ಪಂ ಬೊಮ್ಮರಕ್ಕಸಂ ಬ್ರಾಹ್ಮಣ ನೀ 
ನೇಕೆ ಮರುಳಾಗಿ ಪರಿಣಯ 
ನಾಕಾಂಕ್ಷೆಯೊಳೀವೆ ಜೀವಮಂ ವಿಧಿಗೊಲವಿಂ ೧೧೮ 
ವ॥ ಎಂದು ಪೇಲಕ್ಟೊಡೆ ಆ ಬ್ರಹ್ಮರಾಕ್ಷಸನನೆಂತಾದೊಡಂ ಸಂತವಿಟ್ಟು ಕನೈಯನೆ 
ಅಕಿವೆನೆಂದೊಡಾಂ ಕುಡುವೆನೆಂದು ಹೇಮದತ್ತಂ ಶುಭಲಗ್ನವಂ ನಿಶ್ಚಯಂ ಮಾಡಿ 


ತಳಿರ್ವಂದರ್‌ ತೋರಣಂ ವೇದಿಕೆ ವಿವಿಧಪತಾಕಾಳಿ ಭ ೈಂಗಾರುಕೂಂಭಂ 

ಕಳಸಂ ಮೇಲ್ಕಟ್ಟು ವಾದ್ಯಪ್ರತತಿ ಸಕಲಧಾನ್ಯಾಂಕುರಂ ಸತ್ಸಭಾಮಂ 
ಡಳವೇದೋಚ್ಚಾರಣಂ ಮಂಗಳಜಯನಿನದಂ ಪೆರ್ಚಲತ್ಯುತ್ಸವಂ ಕಂ 

ಗೊಳಿಸಲ್‌ ಗೃಹ್ಯೋಕ್ತದಿಂ ಕನ್ಯಕೆಯನೊಲವಿನಿಂದೀಯಲುದ್ಯುಕ್ತನಾದಂ ೧೧೯ 


ಬಳಿಕ. ೧೧೭. "ಬೇಡ ಬೇಡ !' ಎಂದರೂ ಸೊಕ್ಕಿನಿಂದ ಬಾಲಚಂದ್ರಿಕೆಯನ್ನು ಪ್ರೀತಿಸ 
ಹೋದ ದಾರುವರ್ಮನನ್ನು ಬ್ರಹ್ಮರಾಕ್ಷಸನು ಅನುಮಾನಿಸದೆ ಒದ್ದು ಕೊಂದನು.” ವ॥ 
ಎಂದು ಜನರಲ್ಲಿ ಸುದ್ದಿಯು ಬಲವಾಗಿ ಹರಡಿತು. ಆಗ ನಾನು ಬ್ರಾಹ್ಮಣ ವೇಷದಲ್ಲಿ 
ಇದ್ದು ಕೊಂಡು ಕೆಲವು ದಿನಗಳಾದ ಮೇಲೆ ಹೇಮದತ್ತನ ಹತ್ತಿರ ಹೋಗಿ ಬಾಲ 
ಚಂದ್ರಿಕೆಯನ್ನು ಬೇಡಿದೆನು. ಆಗ ಅವನು ಹೀಗೆ ಹೇಳಿದನು. ೧೧೮. “ಈ ಕನ್ನಿಕೆ 
ಯನ್ನು ಒಬ್ಬ ಬ್ರಹ್ಮರಾಕ್ಷಸನು ಹಿಡಿದುಕೊಂಡಿದ್ದಾನೆ. ಬ್ರಾಹ್ಮಣ ! ನೀನೇಕೆ ಬುದ್ದಿ 
ಯಿಲ್ಲದೆ ಇವಳನ್ನು ಮದುವೆಯಾಗಲು ಬಯಸಿ ಜೀವವನ್ನು ಕಳೆದುಕೊಳ್ಳುವೆ ?”. 
ವ|| ಎಂದು ಹೇಳಲು “ಆ ಬ್ರಹ್ಮರಾಕ್ಷಸನನ್ನು ಹೇಗಾದರೂ ಮಾಡಿ ಸಮಾಧಾನ ಮಾಡಿ 
ಕನ್ಯೆಯನ್ನು ಕೂಡಂವೆನು” ಎಂದು ನಾನು ಹೇಳಿದೆನು. ಆಗ ಹೇಮದತ್ತನು ಹಾಗಾದರೆ 
ಕೊಡುವೆನೆಂದು ಹೇಳಿ ಶುಭಲಗ್ನವನ್ನು ನಿಶ್ಚಯ ಮಾಡಿದನು. ೧೧೯. ಚಿಗುರಿನ 
ಚಪ್ಪರ, ತೋರಣ, ಮದುವೆಯ ಜಗಲಿ, ವಿಧವಿಧವಾದ ಪತಾಕೆಗಳ ಸಾಲು, ಚಿನ್ನದ 
ಬಿಂದಿಗೆಯ ಕಲಶ, ಮೇಲ್ಕಟ್ಟು ಫಾ» ವಾದ್ಯಗಳ ಸಮೂಹ, ಎಲ್ಲ ಧಾನ್ಯಗಳ ಮೊಳಕೆಗಳು, 
ಸಜ್ಜನರ ಸಭೆ, ವೇದಘೋಷ, ಮಂಗಳವನ್ನು ಕೋರುವ ಜಯ ಧ ನಿ. ಇವುಗಳಿಂದ 
ವಿವಾಹದ ಉತ್ಸವವು ವೈಭವದಿಂದ ಕಣ್ಣುಗಳಿಗೆ ಆನಂದವನ್ನುಂಟುಮಾಡುತ್ತಿರಲು 


ಗೃಹ್ಯ ಸೂತ್ರದಲ್ಲಿ ಹೇಳಿರುವಂತೆ ಕನ್ನಿಕೆಯನ್ನು ಪ್ರೀತಿಯಿಂದ ಕೊಡಲು ಸಿದ್ಧನಾದನು 


೧೫೬ ಅಭಿನವ ದಶಕುಮಾರ ಚರಿತೆ 
ವ॥ ಅಂತನುಗೆಯ್ದುಂ ಲಗ್ನಕಾಂ ಬಂದು ಮಜ್ಜನಂಬುಗುವಾಗಳ್‌ 


ಕುಸುಮಿತವಾದ ಪದ್ಮಲತೆಯೊಳ್‌ ಪೊಸಕೇದಗೆಯೊಳೆ ೈಸಳ್ಗಳೊ . 

ಲ್ಲಿ ಸೆವಿನಮುಣ್ಮಿ ಪೊಣ್ಮಿದನಿತಲ್ಲದೆ ತುಂಬಿಗಳುಂ ಪೊದಲ್ಲು ಲಾ 
ಲಿಸಿದಪುವೆಂಬಿನಂ ಸುದತಿಯರ್‌ ಪದೆದೆನ್ನಯ ದೇಹಮೆಯ್ದೆ ರೋಂ 

ಪಿಸುತಿರೆ ಪೂಸಿದರ್‌ ಮೃದುಕರಾಂಬುಜದಿಂ ನವಗಂಧತೈಲಮಂ ೨೦ 


ವ॥ ಅನಂತರಂ 


ಕಂ8 ಹರಜೂಟದೊಳೊಲವಿಂದಂ 
ಬರಗಂಗಾವಾರಿ ಸುರಿವ ತೆಅಜಿದಿಂದಂ ಮ 
ಚ್ಛಿರದೊಳ್‌ ಪೊಂಗಳಸಂಗಳಿ 
ನರುಣಾಧರೆಯರ್‌ ಜಲಾಭಿಷೇಕಂಗೆಯ್ದ ರ್‌ ೧೨೧ 


ವಣ ಅಂತು ಮಜ್ಜನಂಗೆಯ್ಸಿ ಮಧುಪರ್ಕಮಂ ಮಾಡಿಸಿ 


ಕಂ॥ ಸೌಭಾಗ್ಯಪಟ್ಟ ಶಮಂ ತಾ 
ಳ್ಹೈಭಾಳದೊಳೆಂದು ಕುಂಭಿಕುಂಭದ ಪಾಂಗಿಂ 
ಶೋಭೆವಡೆದಿರ್ದ ನೊಸಲೊಳ* 
ಶ್ರೀಭೂಸುರರೊಲ್ಹು ಕಟ್ಟಿದರ್‌ ಬಾಸಿಗಮಂ ೧೨೨ 


ಎ॥ ಹೀಗೆ ಸಿದ್ಧಮಾಡಿದ ಮೇಲೆ ಮದುವೆಗಾಗಿ ಬಂದು ನಾನು ಸ್ನಾನ ಮಾಡುತ್ತಿರುವಾಗ 
೧೨೦. ಹೂವು ಬಿಟ್ಟ ತಾವರೆಯ ಬಳ್ಳಿಯಲ್ಲಿ ಹೊಸದಾದ ಹೂವಿನ ಸೊಗಸಾದ 
ದಳೆಗಳ ಅಂದವು ಸ rs ಉಕ್ಕಿ ಹರಿಯಿತು. ಅಷ್ಟೇ ಅಲ್ಲದೆ ದುಂಬಿಗಳು ವ್ಯಾಪಿಸಿ 
ಕೊಂಡು ಲಾಲಿಸುತ್ತಿವೆ ಎಂಬ ಹ ್ರ್ರೀಯರು ಹತ ನ ನನ್ನ ದೇಹಕ್ಕೆ ವಿಶೇಷ 

ವಾಗಿ ರೋಂಪು ಬರುವಂತೆ ತಮ್ಮ ಮೃದುವಾದ ಕರಕಮಲಗಳಿಂದ ಚಡ ಗಂಧ 
ತ್ರೆ ೈಲವನ್ನು ಹಚ್ಚಿದರು. A ನೆಯ ಎಣ್ಣೆಯನ್ನು ಹಚ್ಚಿದರು) ವ॥ ಅನಂತರ 
೧೨೧. ಶಿವನ ಜಡೆಯಿಂದ ಆಕಾಶ ಗಂಗೆಯ ನೀರು ಸುರಿಯುವ ಹಾಗೆ, ಚೆಂದುಟಿಯ 
ನಾರಿಯರು ನನ್ನ ತಲೆಯ ಮೇಲೆ ಚಿನ್ನದ ಬಿಂದಿಗೆಗಳಿಂದ ಜಲಾಭಿಷೇಕವನ್ನು ಮಾಡಿ 
ದರು. ವ॥ ಹಾಗೆ ಸ್ನಾನಮಾಡಿಸಿ ಮಧುಪರ್ಕವನ್ನು ಕೊಟ್ಟ ರು. ೧೨೨. ಬ್ರಾಹ್ಮಣರು 
ಆನೆಯ ಕುಂಭಸ್ಥಳದಂತೆ ಸುಂದರವಾಗಿದ್ದ ನನ್ನ ಹಣೆಯ ಮೇಲೆ ಪಿ ಬ್ರೀತಿಯಿಂದೆ 
ಭಾಸಿಂಗವನ್ನು ಕಟ್ಟಿ ದರು. ಅದು ಮುಂದೆ ಹಣೆಯ ಮೇಲೆ ಸೌಭಾಗ್ಯಕರವಾದ ಪಟ್ಟ ಕ 


ಚತುರ್ಥಾಶಾ ಸಂ ೧೫೭ 
ವ॥ ಅಂತು ಬಾಸಿಗಂಗಟ್ಟಿ 


ಕಂ॥ ಸತಿಯ ಪದನಖದ ದೀಧಿತಿ 
ಸಿತಾಕ್ಷಿನವಕಾಂತಿ ನಡುವೆ ದಟ್ಟೆ ಸಿತ್ತೆಂ 
ಬತಿಶಯಗುಣದಿಂ ಮೃದು ಶು 


ಭ್ರತೆಯಿಂ ಮೆಜದಿರ್ಪ ಸೀರೆಯಂ ತೆಜ*ವಿಡಿದರ್‌ ೧೨೩ 


ವ॥ ಅಂತು ತೆಜಿ!ವಿಡಿದು 


ಕಂ॥  ಆಯುತವೇ ಆಯತವ. 
ತ್ಪಾಯತವೇ ಆಯತಂ ಸಮಂತಾಯತವೇ 
ಆಯತ ಪುಣ್ಯಾಹ ಮೆನ 
ಲ್ಯಾಯುವತಿಯ ಮೊಗಮನೊಲ್ಲು ನೋಡುತ್ತಿರ್ದೆಂ ೧೨೪ 


ವ॥ ಅಂತು ತೆಜ್‌ದೆಗೆಯಲೊರ್ಬರೊರ್ಬರ ಮೊಗಮಂ ನೋಟ್ಟಿ ಸಮಯದೊಳಿ್‌ 
ಹೇಮದತ್ತಂ ಕೈನೀರೆಣಯೆ 


ಕಂ॥ ಇನನುದಯಂಗೆಯ್ಯಲೊಡಂ 
ವನಜಂ ನೀರೇಜುವಂತೆ ತತ್ಕೋಮಳೆಯಾ 
ನನಕಮಳವರಳಲೆನ್ನಯ 
ಮನಮೆಂಬುದ್ಧ್ರಮರ ಮೆಆಗಲೆಳಸಿತ್ತಾಗಳ್‌ ೧೨೫ 


ವನ್ನು ತಾಳುವೆ ಎಂದು ಸೂಚಸುವಂತಿತ್ತು. ವ॥ ಹಾಗೆ ಬಾಸಿಂಗವನ್ನು ಕಟ್ಟೆ. ೧೨೩. 
ಶುಭ)ವಾಗಿ ಹೊಳೆಯುವ ಬಟ್ಟೆಯ ತೆರೆಯನ್ನು ಹಿಡಿದರು. ಆದು ಕನ್ನಿಕೆಯ ಕಾಲು 
ಗುರಿನ ಕಾಂತಿ ಮತ್ತು ಅವಳ ಬಿಳುಪಾದ ಕಣ್ಣುಗಳ ನೂತನವಾದ ಕಾಂತಿ ಎರಡೂ 
ನಡುವೆ ದಟ್ಟವಾಗಿ ಸೇರಿಕೊಂಡಿತ್ತು ಎಂಬ ಒಂದು ಅತಿಶಯವಾದ ಗುಣದಿಂದ ಶೋಭಿಸು 
ತ್ತಿತ್ತು. ವ॥ ಹಾಗೆ ತೆರೆಯನ್ನು ಹಿಡಿದು ಸರಿಯಾದ ಸಮಯ ಸರಿಯಾದ ಮುಹೂರ್ತ 
ಎನ್ನುತ್ತಾ ವ॥ ಹಾಗೆ ತೆರೆಯನ್ನು ತೆಗೆಯಲು ಒಬ್ಬರು ಇನ್ನೊಬ್ಬರ ಮುಖವನ್ನು 
ನೋಡುವ ಸಮಯದಲ್ಲಿ ಹೇಮದತ್ತನುಕಕೆ ನೀರು)ಧಾರೆಯೆರೆ ನು. ೧೨೫. ಸೂರ್ಯನು 
ಉದಯಿಸಿದಾಗ ಕಮಲವು ಸಂತೋಷದಿಂದ ಅರಳುತ್ತದೆ ಹಾಗೆ ಆ ಕೋಮಲೆಯ ಮುಖ 
ಕಮಲವು ಆನಂದದಿಂದ ಅರಳಿತು, ಆಗ ನನ್ನ ಮನಸ್ಸೆಂಬ ಚಲಿಸುವ ದುಂಬಿಯು 


೧೫೮, ಅಭಿನವ ದಶಕುಮಾರ ಚರಿತೆ 


ಕಂ॥ ಎಡವಿಡದೆ ಪುಳಕಮುಣ್ಮಲ್‌ 
ಕಡುಲಜ್ಜೆಯೆನಿಪ್ಪ ಮಡುವಿನೊಳ್‌ ಕಂಪಿಸುತುಂ 
ದಡದಡಿಸಿ ಬೀಟಕ್ಕಿನೆನ್ನಂ 
ಹಪಿಡಿಯೆಂಬಂತಾಕೆ ನೀಡಿದಳಿ ನಿಜಕರಮಂ ೧೨೬ 


ಸುದತೀರತ್ನಂ ಕೈಸಾ 

ರ್ದುದು ಪುಣ್ಯದ ಫಲಮೆನುತ್ತೆ ಪದೆಪಿಂ ಕಾಂತಾ 

ಮೃದುಕರತಳಮಂ ಪಿಡಿದೆಂ 

ಮದನಂ ತಿರುವೊಯ್ದು ಕರ್ಬುವಿಲ್ಲಂ ಪಿಡಿಯಲ್‌ ೨೭ 


ವ॥ ಅಂತು ಪಾಣಿಗ್ರಹಣಂ ಮಾಡಿ ಯಥೋಕ್ತ ಹೋಮಂ ಬೇಳ್ದನಂತರಂ ಸಪ್ತ 
ಪದಿಗಳಂ ಮೆಟ್ಟಿಸಿ ಬಳಿಕ್ಕ ಚತುರ್ಥದಿವಸದೊಳ* 


ಶಿರದೊಳ್‌ ತಳ್ತ ಸಿತಾಕ್ಷತಂ ಗಗನಗಂಗಾಂಭಃಕಣಂ ಬಾಸಿಗಂ 

ತರುಣೇಂದುದ್ಯುತಿ ರೋಚನಾತ್ತತಿಲಕಂ ಭಾಳಾಂಬಕಂ ಗೌರಿ ತ 
ತ್ತರುಣೀರತ್ನಮೆನಲ್ಕೆ ನಾಂದಿಮುಖದೊಳ್‌ ವಿದ್ವದ್ಧಣಸ್ತೋತ್ರಮಂ 
ಕುರಿಸಲ್‌ ಪೆಂಪಿನುಮಾಮಹೇಶ್ವರನವೋಲ್‌ ಪುಷ್ಟೋದ್ಭವಂ ರಂಜಿಪಂ ೧೨೮ 


ವ॥ ಎಂದು ಸಕಲ ಬಂಧುಜನಂ ವಂದಿಜನಂಗಳುಂ ಸ್ತೋತ್ರಮಂ ಮಾಡಲಲ್ಲಿ 
ಕೆಲಂಬರ್‌ 


ಅದರ ಮೇಲೆ ಎರಗಲು ಆಶಿಸಿತು. ೧೨೬, ಒಂದೇ ಸಮನಾಗಿ ರೋಮಾಂಚ ಉಂಟಾ 
ಗಲು ಕಡುಲಜ್ಜೆಯ ಮಡುವಿನಲ್ಲಿ ಮುಳುಗಿ ನಡುಗಿ ಹೆಜ್ಜೆ ತಪ್ಪಿ ಬೀಳುವ ನನ್ನನ್ನು 
ಹಿಡಿದುಕೋ ಎಂಬ ಹಾಗೆ ಅವಳು ತನ್ನ ಕೈಯ್ಯನ್ನು ನೀಡಿದಳು. ೧೨೭. “ಸ್ತ್ರೀರತ್ನವು 
ಕೈಗೆ ಸಿಕ್ಕಿತು. ಇದು ಪೂರ್ವ ಪುಣ್ಯದ ಫಲ” ಎಂದು ಯೋಚಿಸುತ್ತಾ ಪ್ರೀತಿಯಿಂದ 
ಕಾಂತೆಯ ಮೃದುವಾದ ಕರತಳವನ್ನು ಹಿಡಿದೆನು. ಆಗ ಮದನನು ಹೆದೆಯನ್ನು 
ಜೇಗೈದು ತನ್ನ ಕಬ್ಬಿನ ಬಿಲ್ಲನ್ನು ಹಿಡಿದನು. ವ॥ ಹಾಗೆ ಪ್ರಾಣಿಗ್ರಹಣವನ್ನು ಮಾಡಿ 
ದೆನು. ಶಾಸ್ತ್ರದಲ್ಲಿ ಹೇಳಿರುವಂತೆ ಹೋಮವನ್ನು ಮಾಡಿದ ನಂತರ ಸಪ್ತಪದಿಯನ್ನು 
ನಡೆಸಿದರು. ಬಳಿಕ ನಾಲ್ಕನೆಯ ದಿವಸದಲ್ಲಿ ೧೨೮. “ತಲೆಯ ಮೇಲೆ ಧರಿಸಿದ ಬಿಳಿಯ 
ಅಕ್ಷತೆಯು ಆಕಾಶಗಂಗೆಯ ನೀರಿನ ಕಣಗಳು. ಹಣೆಯ ಮೇಲೆ ಕಟ್ಟಿದ ಬಾಸಿಂಗವು 
ಬಾಲಚಂದ್ರನ ಕಾಂತಿ, ಪ್ರಕಾಶಮಾನವಾದ ತಿಲಕವು (ಗೋರೋಚನದ ತಿಲಕ) ಹಣೆ 
ಗಣ್ಣು, ಆ ತರುಣೀ ರತ್ನವೇ ಗೌರಿ, ಎಂಬುದಾಗಿ ನಾಂದೀ ಮುಖದಲ್ಲಿ (ಒಂದು 
ಸ್‌ ಕರ್ಮ) ವಿದ್ವಾಂಸರ ಸಮೂಹವು ಸ್ತುತಿಸಲು ಪುಷ್ಟೋದ್ಭವ ು ಪೆಂಪು 


ಮಿ) 


ಉಮಾ ಮಹೇಶ್ತರನಂತೆ ರಂಜಿಸುತ್ತಿದ್ದಾ ನೆ” ವ॥ ಎಂದು ಸಕಲಬಂಧು ಜನರೂ ಸ್ತು 
ತ್ನ ಲ 


ಚತುರ್ಥಾಶ್ವಾಸಂ ೧೫೯ 


ಕಂ॥ ವನಜಮುಖಿಯಂ ಭಯಂಬಿ 
ಟ್ಹಿನುನಯದಿಂ ಮದುವೆಯಾದ ಪಾರ್ವಂ ನಮ್ಮಾ 
ಶನನೊದೆದ ಬೊಮ್ಮರಕ್ಕಸ 
ನೆನುತಿರ್ದತ್ತಖಳ ಪೌರಜನವನವರತಂ ೧೨೯ 


ಈ ಪುಷ್ಪೋದೃವನೆಂಬ ಮ 

ಹಾಪುರುಷಂ ಬ್ರಹ್ಮರಾಕ್ಷಸಂ ಮಿಗೆ ಮಾಯಾ 

ರೂಪಿಂದೆ ದಾರುವರ್ಮಮ 

ಹೀಪತಿಯಂ ಕೊಂದನಿವಳ ದೆಸೆಯಿಂದೊಲವಿಂ ೧೩೦ 


ವ॥8 ಎಂದು ಜನಾನುವಾದಂ ನಗಟಕ ಬಟ?೨ಕಲ್ಲಿಯೆ ಪಾರ್ವರೂಪಂ ನಟಿಸಿ 


ಮೊಗಮಂ ನೋಡಿ ನಿಜಾಕ್ಷಿ ಲಲ್ಲೆ ನುಡಿಯಂ ಕೇಳ್ತಟ್ಕಿಜಿನಂ ಕರ್ಣಮಾ 
ವಗಮೊಲ್ಲಂಗವನಪ್ಪಿ ತೋಳ್ಗಳಧರೋದ್ಯತ್ಸಾರವಂ ಪೀರ್ದು ನಾ 

ಲಗೆ ಪೆಂಪಿಂದೊಡಗೂಡಿ ನಲ್ಮೆ ತಣಿವಂ ಪೆತ್ತಿರ್ಪುದಿಲ್ಲೆಂಬ ಕೂ 

ರ್ಮೆಗೆ ಜನ್ಮಾಲಯವಾದ ಕಾಂತೆಯೊಲವಂತಿಂತುಂತೆನಲ್‌ ಬರ್ಕುಮೇ ೧೩೧ 


ವಃ ಇಂತು ಸುಖಮಿರ್ದು ಬಟ ಯಂ ನಿಮ್ಮಡಿಯನಲಸಲ್‌ ಬಂದು 


ಪಾಠಕರೂ ಸ್ತೋತ್ರವನ್ನು ಮಾಡುತ್ತಿರಲು ಅಲ್ಲಿ ಕೆಲವರು ೧೨೯. “ಕಮಲ ಮುಖಿ 
ಯನ್ನು ಭಯವಿಲ್ಲದೆ ಪ್ರೀತಿಯಿಂದ ಮದುವೆ ಮಾಡಿಕೊಂಡ ಬ್ರಾಹ್ಮಣನು ನಮ್ಮ 
ಒಡೆಯನನ್ನು ಒದೆದು ಕೊಂದ ಬ್ರಹ್ಮರಾಕ್ಷಸನು” ಎಂದು ಪುರಜನರೆಲ್ಲರೂ ಒಂದೇ 
ಸಮನಾಗಿ ಹೇಳುತ್ತಿದ್ದರು. ೧೩೦. ಈ ಪುಷ್ಟೋದ್ಭವನೆಂಬ ಮಹಾಪುರುಷನೇ ಬ್ರಹ್ಮ 
ರಾಕ್ಷಸನು. ಮಾಯಾ ರೂಪದಿಂದ ದಾರುವರ್ಮ ನು ಮಹಾರಾಜನನ್ನು ಇವಳಿಗಾಗಿ 
ಉತ್ಸಾಹದಿಂದ ಕೊಂದನು. ವ॥ ಎಂದು ಜನರಲ್ಲಿ ವದಂತಿಯು ಹರಡಲು ಬಳಿಕ 
ಅಲ್ಲಿಯೇ ಬ್ರಾಹ ಹ್ಮ ಣರ ರೂಪವನ್ನು ನಟಿಸಿದೆನು. ೧೩೧. ಕಣ್ಣು ಅವಳ ಮುಖವನ್ನು 
ನೋಡಿ, ಕಿವಿಯು ಅವಳ ಪ್ರೀತಿಯ ಲಲ್ಲೆಯನುಡಿಗಳನ್ನು ಕೇ ಲ ತೋಳುಗಳು ಎಡೆ 
ಬಿಡದೆ ಪ್ರೀತಿಯಿಂದ ಅವಳ ಶರೀರವನ್ನು ್ಲಿ ತಬ್ಬಿಕೊ ಡು, ನಾಲಗೆಯು ಅವಳ ಅಧರ 
ರಸಪಾನಮಾಡಿ, ವಿಶೇಷವಾಗಿ ಸಂತೋಷದಿಂದ ಒಡಗೂಡಿ ತೃಪ್ತಿಯನ್ನು ಪಡೆಯಲಿಲ್ಲ 

ು ಮನೆಯಾದ ಕಾಂತೆಯ ಬಲವನ್ನು ಹಾಗಿದೆ 


೧೬೦ ಅಭಿನವ ದಶಕುಮಾರ ಚರಿತೆ 


ನಯನಂ ಮಾಡಿದ ಪುಣ್ಯವೆಂತುಟೊ ನಿಜ ಶ್ರೀಪಾದವಂ ಕಂಡೆನೆ 

ನ್ನಯ ಜನ್ಮಂ ಸಫಲಕ್ಕೆ ಬಂದುದು ಸಮಸ್ತೋರ್ವಿತಳಂ ಕೈಗೆ ನಿ 

ಶ್ಚಯದಿಂ ಸಾರ್ದುದೆನುತ್ತೆ ಭಕ್ತಿಭರದಿಂ ಮೆಯ್ಯಿಕ್ಕಿರಲ್‌ ತಮ್ಮನಂ 

ಪ್ರಿಯದಿಂ ಮನ್ನಿಸಿದಂ ನೃಪಾಲತಿಲಕಂ ಶ್ರೀ ಮಾಗಧೋರ್ವೀಶ್ವರಂ ೧೩೨ 


ವ॥ ಅಂತು ಮನ್ನಿಸಿ ಮತ್ತಮಿಂತೆಂದಂ 


ಇನಿಯಳ ಸಂಗಮಂ ತೊಜಿಕಿದು ಪೆಂಪಿನ ತನ್ನ ಶರೀರಸೌಖ್ಯಮಂ 

ನೆನೆಯದೆ ತಂದೆತಾಯ್ಗಳಿರವಂ ಪರಿಭಾವಿಸದೆನ್ನ ಭಕ್ತಿಯಿಂ 
ನನೆಕೊನೆವೋಗಿಯಿಂತಜಿಸಿ ಬಂದವನಾವನೆನುತ್ತೆ ತಮ್ಮನಂ 
ಮನಮೊಸೆದಷ್ಪಿ,.,,.,,.,,.,..ಎಎಎಿ..ಎ್ರಾನಭಂಗವಿಕ್ರ್ರಮಂ ೧೩೩ 


ಇಂತು ನಿಖಿಲಬುಧಜನ ಮನೋಜವನ ದಿವಾಕರಕಿರಣ ಪ್ರತಿಮಪ್ರಸನ್ನ ಶ್ರೀಮದಭಂಗ 
ವಿಟ್ಟಲ ಪದಾಂಭೋಜಮತ್ತ ಮಧುಕರ ಮಧುಸೂಧನ ನಂದನ ಸರಸಕವಿ ಚೌಂಡರಾಜ 
ವಿರಚಿತಮಪ್ಪ ಅಭಿನವ ದಶಕುಮಾರ ಚರಿತದೊಳ್‌ ಪುಷ್ಸೋದ್ಭವ ಕಥಾವೃತ್ತಾಂತಂ 


ಚತುರ್ಥಾಶ್ಚಾಸಂ 


ನಿಮ್ಮ ಪಾದಗಳನ್ನು ಹುಡುಕುತ್ತಾ ಬಂದು. ೧೩೨. ಕಂಗಳು ಮಾಡಿದ ಪುಣ್ಯ 
ವೆಂಥದೊ ! ನಿಮ್ಮ ಶ್ರೀಪಾದವನ್ನು ಕಂಡೆನು. ನನ್ನ ಜನ್ಮವು ಸಫಲವಾಯಿತು. ಇಡೀ 
ಭೂಮಂಡಲವೆ ನಿಶ್ಚಯವಾಗಿ ಕೈವಶವಾಯಿತು- ಎಂದು ಹೇಳುತ್ತಾ ಅತಿಶಯವಾದ 
ಭಕ್ತಿಯಿಂದ ನಮಸ್ಕರಿಸಿದನು. ಶ್ರೀಮಾಗಧ ಭೂಮಿಯೊಡೆಯನಾದ ಮಹಾರಾಜನು 
ಹಾಗೆ ನಮಸ್ಕರಿಸಿದ ತಮ್ಮನನ್ನು ಮನ್ನಿಸಿದನು, ವ॥ ಹಾಗೆ ಮನ್ನಿಸಿ ಮತ್ತೆ ಹೀಗೆ ಹೇಳಿ 
ದನು. ೧೩೩. ಪ್ರಿಯೆಯ ಸಂಗವನ್ನೂ ತೊರೆದು ಹಿರಿದಾದ ತನ್ನ ಶರೀರದ ಸೌಖ್ಯ 
ವನ್ನೂ ಗಮನಿಸದೆ ತಂದೆ ತಾಯಿಗಳು ಇರುವ ವಿಷಯವನ್ನೂ ವಿಚಾರಿಸದೆ, ನನ್ನ 
ಮೇಲಿನ ಭಕ್ತಿಯ ಭಾರದಿಂದ ಹೀಗೆ ಹುಡುಕಿಕೊಂಡು ಬಂದ ತಮ್ಮನು ಯಾವನಾದರೂ 
ಇದ್ದಾನೆಯೇ ಎಂದು ಹೇಳುತ್ತಾ ಅಭಂಗ ವಿಕ್ರಮನಾದ ಮಹಾರಾಜನು ತಮ್ಮನನ್ನು 
ಮನಃ ಪ್ರೀತಿಯಿಂದ ಬಿಗಿದಪ್ಪಿಕೊಂಡನು. ನಾಲ್ಕನೆಯ ಆಶ್ಚಾಸ ಮುಗಿಯಿತು. 


ಪಂಚಮಾಶ್ವಾ ಸಂ 
ಸೋಮದತ್ತ ಚರಿತಂ 


501 ಶ್ರೀ ತಳ್ತೊಪ್ಪುವ ವಕ್ಷಂ 
ಭೂತಳಪತಿ ನಿಜಸಹೋದರಾನ್ವಿತನೆಟ್ಟಿಂ 
ಕೌತುಕದಿಂ ಶಶಿಕಾಂತ ಶಿ 
ಲಾತಳದಿಂ ಪದೆದಭಂಗವಿಠ್ಕಲಭೃತ್ಯಂ ೧ 
ವ॥ ಅಂತಲ್ಲಿಂದೆಬ್ಬು ಪುಷ್ಟೋದ್ಭವನ ಮೊಗಮಂ ನೋಡಲಾತನಿಂಗಿತವನಟಿ*ದಿಂ 
ತೆಂದಂ 
ಮ॥ ವಿಜಯಶ್ರೀ ಕುಚಮೌಕ್ತಿಕಾಭರಣ ಕೇಳ್‌ ವಿಜ್ಞಾಪನಂ ದೇವ ನೀಂ 
ಬಿಜಯಂಗೆಯ್ವುದವಂತಿಪತ್ತನಕೆ ತತ್ಸೌಂದರ್ಯಮಂ ನೋಡಿ ದಿ 


ಗ್ವಿಜಯಂ ಮೂಟ್ಬ್ಟುದೆನಲ್ಕದಂ ಮನದೆಗೊಂಡಾನಂದದಿಂ ಸದ್ಗುಣ 
ವ್ರಜಯುಕ್ತಂ ತಳರ್ದಂ ವಿನೋದವಿಭವಂ ಶ್ರೀಮಾಗಧಕ್ಷೋಣಿಪಂ ೨ 


ವ॥ ಅಂತಲ್ಲಿಂ ತಳರ್ದವಂತೀಪುರಕ್ಕೆ ಬರ್ಪಾಗಳ" ಮುಂದೆ 


ಉ॥ ತಾಳಮೃದಂಗಕಾಹಳರವಂ ಪದೆದೂಲ್ವಿ ಪಿಶಾಚಕೋಟಿ ಭೇ 
ತಾಳರ ಬೊಬ್ಬೆ ರಕ್ಕಸರ ತಿಂತಿಣಿ ಭೂತಭಯಂಕರಸ್ವನಂ 
ಕಾಳಿಕರಾಳಿಭೆ ೈರವಿಯರಾರ್ತರವಂ ಪುದಿದೊಪ್ಪುತಿರ್ಪ ದು 
ರ್ಗಾಳಯಮಂ ಮನೋಮುದದೊಳೀಕ್ಷಿಸಿದಂ ನ ೃಪಕಾಳಭೆ ೈರವಂ ೩ 


ಭಂಗ ವಿಟ್ಮಲನ ಸೇವಕನಾದ ರಾಜ್ಯಲಕ್ಷಿಯನ್ನು (ಕಾಂತಿಯನ್ನು) ವಕ್ಷಸ್ಥಳ 
ದಲ್ಲಿ ie ರಾಜವಾಹನನು ತನ್ನ ಸಹೋದರನೊಡನೆ ಕಾತುಕದಿಂದ ಪಿ ಬೀತಿಯಿಂದಲೂ 
ಚಂದ್ರಕಾಂತ ಶಿಲಾತಳದಿಂದ ಎದ್ದ ನಂ. ವ॥ ಹಾಗೆ ಅಲ್ಲಿಂದ ಎದ್ದು ರಾಜವಾಹನನು 
ಪ್ರಷ್ಟೋದ್ಭವನ ಮುಖವನ್ನು ನೋ "ಡಿದನು. ಆಗ ಆತನು ಅವನ (ರಾಜವಾಹನನ) 


ರಿತು — €% - $ ಲ್‌ EN ne 1 ೩ ಹ್ಮ 
ಇಂಗಿತವನ್ನ ರಿತ ೨೨ ಹೀಗೆ ಹೇಳಿದನು. ೨. 'ವಿಜ ಲಕ್ಷ್ಮಿಯ ಸ್ತನಗಳಿಗೆ ಮುತ್ತಿನಹಾರ 
ವಾದ ದೇವನೆ! ನನ್ನ ವಿಜ್ಞಾಪನೆಯನ್ನು ಕೇಳು. ನೀನು ಆವಂತಿ ಪಟ್ಟಣಕ್ಕೆ ದಯೆ 


ವವಾಡಿಬಾ. ಆ ನಗರದ ಸೌಂದರ್ಯವನ್ನು ನೆ ನೋಡಿ ತರುವಾಯ ು ದಿಗ್ಡ ಯವನ್ನು ಮಾಡು. 
ಇ. ಮಾತುಗಳನ್ನು ಮನಸ್ಸಿ ಗೆ ತೆಗೆದುಕೊಂಡು ಆನಂದದಿಂದ ಸದ ೨ ಣಗಳ ಸಮೂಹದಿಂದ 
ಕೂಡಿದ ವಿನೋದ ಸ್ವ ನಾವವು ಳ್ಳ ಶ್ರೀಮಗಧದೇಶದೊ ಡಯ Rk ಅಲ್ಲಂದ ಹೂರಟನು. 


ವ॥ ಅಲ್ಲಿಂದ ಹೊರಟು ಅವಂ ತೀಪುರಕ್ಕೆ ಡೂ ಮುಂದೆ ೩. ರಾಜರಿಗೆ 


2 ಹ 


ತ ಜಾ ನಲಿ ಎನ್ನೊ ಪೊಂ 
ಜು (ಯ ಸ್ನರೂಪನಾದ ರಾಜನು ಬ ev ಮಂದಿರವನ್ನು ಸಂ ತೋಷದಿಂದ 


_ 


ಆಂ 
ಎಡಿ = ಪಾ ತಾಸೆ ಜ|. ಇಘಷತೆ ಇಇ ಎಡಿ P| ಈ ಎಲಾ 
cS. ಕೊಲಿ ಮೃದಂಗ ಕಹಳಗಳ ಧ್ಲಲ, ಎಕಾರವಾಗಿ ಕೂಗುವ ಪಿಶಾಚಿಗಳ 
wd 


11 


೧೬೨ ಆಭಿನವ ದಶಕುಮಾರ ಚರಿತೆ 


ಚಂ॥ ತಲೆಗಳ ಹೂಜೆ ಬಲ್ಲರುಳ ತೋರಣಮಸಕ್ಷಿಗಳಕ್ಷತಂ ಬೆರ 
ಲ್ಲಳ ನಿಡುರಾಸಿ ನಾಲಗೆಯ ಪಂದರಮಿಕ್ಕಿದ ಕೈಗಳೋಳಿ ಮುಂ: 
ದಲೆಯ ಬಣಂಬೆ ದಿಟ್ಟಿಗೆ ಭಯಂಕರಮಂ ಮಿಗೆ ಮಾಟ್ಬಿ ಕಾಳಿಕಾ 
ನಿಳಯಮನುರ್ವರಾಧಿಪತಿ ಕಂಡನತೀವ ಮನೋನುರಾಗದಿಂ ಲ 


ರಗಳೆ॥ ಅಂತಿರ್ಪ ದುರ್ಗಾಲಯಂ ಮನೋಹರಮಾಗಿ 
ತಿಂತಿಣೆಯ ಮರುಳ್ವಡೆಗಳಿಂ ಭಯಂಕರಮಾಗಿ 
ಭೂತಬೇತಾ ಳದಳ್ಳಿಣಿನಿದಾಡುವಾಟದಿಂ 
ಪೂತಿನಿಯರಲೆದು ರುಧಿರವನೆ್‌ ವ ಕಾಟದಿಂ 
ನರಮಾಂಸಮಂ ಬೇಟ್ಟಿ ರಕ್ಕಸರ ನೆರವಿಯಿಂ 
ಮರುಳ ನಡುವಿಟ್ಟ ನೆತ್ತರ ಹರವಿಯಿಂ 
ಕಿಡಿಗಣ್ಣ ದಡಿಗಜಟ್ಟಿಗರ ಗರ್ಜನೆಗಳಿಂ 
ನಿಡುಗರುಳ ಮಾಲೆಯಂ ತಳೆದಸುರಮುನಿಗಳಿಂ 
ಬೊಮ್ಮರಕ್ಕಸರೊಡನೆ ನಗುವ ಶಾಕಿನಿಯರಿಂ 
ಸುಮ್ಮಾನದಿಂ ತೊಳಲ್ವ ವೀರ ಡಾಕಿನಿಯರಿಂ 
ಅರಿದರಿದು ಗುಡಿಸಿರ್ದ ಕೊರ್ಬಿರ್ದ ಕೂಜನಿಗಳಿಂ 
ಅರೆಗಣ್ಣಳಸೆವ ಕೋಣನ ತಲೆಯ ಮುಜಿಗಳಿಂ 


ಗುಂಪು, ಭೇತಾಳಗಳ ಬೊಬ್ಬೆ, ರಾಕ್ಷಸರ ಗುಂಪು, ಭೂತಗಳ ಭಯಂಕರವಾದ ಶಬ್ದ 
ಕಾಳಿ ಕರಾಳಿಬ್ಬೈರವಿಯರ ಆರ್ತಧ್ವನಿ ಇವುಗಳಿಂದ ತುಂಬಿ ಆ ದೇವಾಲಯವು ಪ್ರಕಾಶಿ 
ಸುತ್ತಿತ್ತು. ೪. ತಲೆಗಳ ಹೂಜಿಗಳು, ದೊಡ್ಡ ಕರುಳುಗಳ ತೋರಣ, ಕಣ್ಣುಗಳ 
ಅಕ್ಷತೆ, ಬೆರಳುಗಳ ದೊಡ್ಡರಾಶಿ, ನಾಲಗೆಗಳ ಹಂದರ, ರಾಶಿಹಾಕಿದ ಕೈಗಳ ಸಾಲಂ, 
ಮುಂದಲೆಗಳ ಮೆದೆ ಇವುಗಳಿಂದ ನೋಡಲು ಭಯಂಕರವಾದ ಕಾಳಿಕಾದೇವಾಲಯ 
ವನ್ನು ಮಹಾರಾಜನು ಬಹಳ ಕೌತುಕದಿಂದ ನೋಡಿದನು. ೫. ಹಾಗಿದ್ದ ದುರ್ಗಾ 
ಲಯವು ಮನೋಹರವಾಗಿದ್ದಿತು. ಗುಂಪಾಗಿದ್ದ ಪಿಶಾಚಿಗಳ ಪಡೆಗಳಿಂದ ಭಯಂಕರ 
ವಾಗಿದ್ದಿ ತು. ಭೂತಭೇತಾಳಗಳು ಪದ ಸ ರವಾಗಿ ಇರಿದು ಅಡುವ ಆಟದಿಂದಲೂ, 
ಪೂತಿನಿಯರು ಅಲೆದಾಡುತ್ತಾ ರಕ್ತವನ್ನು ಚೆಲ್ಲುವ ಕಾಟದಿಂದಲೂ, ನರಮಾಂಸವನ್ನು 
ಬೇಯಿಸುವ ರಾಕ್ಷಸರ ಗುಂಪಿನಿಂದಲೂ, ಪಿಶಾಚಿಗಳ. ನಡುವೆ ಇಟ್ಟ ರಕ್ತ ತುಂಬಿದ 
ದೊಡ್ಡ ಮಡಕೆಯಿಂದಲೂ ಭಯಂಕರವಾಗಿ ಕಾಣುತ್ತಿತ್ತು. ಅಲ್ಲಿ ದಪ್ಪಶರೀರದ ಜಟ್ಟಿ 
ಗಳು ಕಂಗಳಿಂದ ಕಿಡಿಗಳನ್ನು ಕಾರುತ್ತಾ ಗರ್ಜಿಸುತ್ತಿದ್ದರು. ಅಸುರಮುನಿಗಳು ಉದ್ದ 
ವಾದ ಕರುಳ ಮಾಲೆಗಳನ್ನು ಧರಿಸಿದ್ದರು. ವೀರ ಡಾಕಿಣಿಯರು ಬ್ರಹ್ಮರಾಕ್ಷಸರೊಡನೆ 


1 


ಪಂಚಮಾಶ್ವಾಸಂ ೧೬೩ 


ಪುರುಷಾರ್ಥ ಸಿದ್ಧಿಯಂ ಪಡೆವಧಿಕಸಿದ್ದರಿಂ 
ಪರಮಾಯುವಂ ಬಯಸುವತಿ ತಪೋವ ದ್ಧರಿಂ 
ದೆಸೆವ ದುರ್ಗಾನಿಲಯಮಂ ಮಹೋದ್ಯೋಗದಿಂ 
ವಸ:ಧಾಧಿಪಂ ಪೊಕ್ಕನತಿ ಮನೋರಾಗದಿಂ 


ಉರಿ ಸುಂ ಸೂಸುವ ಭಾಳನೇತ್ರಮಹಿರಾಜೋತ್ಕುಂಡಲಂ ಕ್ರೂರಭೀ 
ಕರದಂಷ್ಟ್ರಾಂಕುರಮಸ್ಕ್ರಶಸ್ತ್ರ ಭಯದೋದ್ಯತ್ಸಾಣಿ ಸನ್ಮೌಕ್ತಿಕಾ 
ಭರಣ: ಕೇಸರಿವಾಹನಂ ಮ ದುಜಟಾಸಂತಾನಮೊಪ್ಪಿರ್ಪ ಭಾ 
ಸುರ ದುರ್ಗಾಂಬಿಕೆಯಂ ನಮಸ್ಕರಿಸಿದಂ ವಿಕ್ರಾಂತಕಂಠೀರವಂ ೬ 
ವ॥ ಅಂತು ತಾನುಂ ಪ್ರಷ್ಟೋದೃವನುಂ ದುರ್ಗಾಂಬಿಕೆಗೆ ನಮಸ್ಕರಿಸಿ ಸ್ತೋತ್ರಜಪ 
ಧ್ಯಾನದಿಂ ಕಣ್ಣಳಂ ಮುಗಿದಿರ್ಪಾಗಳ್‌ 
ಚಂ॥ ಅತಿರಭಸೋನ್ಮುಖಂ ಬಹಳಕಾರ್ಯಧುರಂಧರನಪ್ರತಕ್ಕ ೯ನು 
ದೃತರಿಪು ಸೈನ್ಯಸಾಗರ ಘಟೋದೃವನೂರ್ಜಿತ ಭಾಗ್ಯವೈಭವಂ 
ಕತಿಪಯಸೇನೆಯಂ ತಳೆದದೊರ್ಬ ಕುಮಾರಕನೊಲ್ಲಮತರ್ತ್ಯಸೇ 
ಎತೆಯೆನಿಸಿರ್ಪ ದುರ್ಗಿಗೆ ನಮಸ್ಕರಿಸಲ* ಪದೆದಲ್ಲಿಗೆಯ್ದಿ ದಂ ಜೆ 


ನಕ್ಕು ನಲಿದಾಡುವ ಶಾಕಿನಿಯರೊಡನೆ ಸುಮ್ಮಾನದಿಂದ ನಡೆದಾಡುತ್ತಿದ್ದರು. ಕೊಬ್ಬಿದ್ದ 
ಕುರಿಗಳನ್ನು ಕತ್ತರಿಸಿ ಒತ್ತರಿಸಿ ಪಕ್ಕಕ್ಕೆ ಗುಡಿಸಿ ತಳ್ಳಿದ್ದರು. ಕಂಗಳನ್ನು ಅರ್ಧತೆರೆದ 
ಕೋಣನ ತಲೆಯ ತುಂಡುಗಳು ಬಿದ್ದಿದ್ದು ವು. ಆ ದುರ್ಗಾಲಯಂವು ಪುರುಷಾರ್ಥ 
ಸಿದ್ಧಿಯನ್ನು, ಬಯಸುವ ಶ್ರೇಷ್ಠರಾದ ಸಿದ್ಧರಿಂದಲೂ, ದೀರ್ಫಾಯುಷ್ಯವನ್ನು 
ಬಯಸುವ ಅತಿತಪೋವೃದ್ಧರಿಂದಲೂ ತುಂಬಿತ್ತು. ಹೀಗೆ ಪ್ರಕಾಶಿಸುವ ದುರ್ಗಾ 
ಮಂದಿರವನ್ನು ಮಹಾರಾಜನು ಅತ್ಯುತ್ಸಾಹದಿಂದಲೂ ಪ್ರೀತಿಯಿಂದಲೂ ಹೊಕ್ಕನು 
೬. ವಿಕ್ರಾಂತ ಕಂಠೀರವನಾದ ಮಹಾರಾಜನು ಪ್ರಕಾಶಮಾನಳಾದ ದುರ್ಗಾಂಬಿಕೆಗೆ 
ನಮಸ್ಕಾರ ಮಾಡಿದನು. ಅವಳ ಹಣೆಗಣ್ಣು ಉರಿಯನ್ನು ಸೂಸುತ್ತಿತ್ತು. ಸರ್ಪ 
ರಾಜನೇ ಅವಳ ಕರ್ಣಾಭರಣ. ಅವಳ ಕೋರೆಹಲ್ಲುಗಳು ಕ್ರೂರವೂ ಭಯಂಕರವೂ 
ಆಗಿದ್ದುವು. ಅವಳ ಮೇಲೆತ್ತಿದ ಕೈಗಳು ಅಸ್ತಶಸ್ತಗಳಿಂದ ಭೀಕರವಾಗಿದ್ದುವೂ 
ಉತ್ತಮಾದ ಮುತ್ತಿನ ಒಡವೆಗಳನ್ನು ಧರಿಸಿದ್ದಳು. ಅವಳ ವಾಹನ ಸಿಂಹ. ಮೃದು 
3 


ಕ ಎ 


ವಾದ ಜಟಾಸಂತಾನದಿಂದ ಶೋಭಿಸು ತ್ತಿದ್ದಳು. ವ।। ಆತನೂ ಪುಷ್ಟೊ "ದ್ವ ವನೂ 
ದುರ್ಗಾಂಬಿಕೆಗೆ ನಮಸ್ಕರಿಸಿ ಸ್ತೋತ್ರ ಜಪಧ್ಯಾನಗಳನ್ನು ಮಾಡುತ್ತಾ ಕಂಗಳನ್ನು 


MN ಆಗ ೭. ಕುಮಾರನೊಬ್ಬನು ಕೆಲವು ಸೈನ್ಯದೊಡನೆ ದೇವತೆಗಳಿಂದ 


J 
ಸೇವಿತಳಾದ ದುರ್ಗಿಗೆ ನಮಸ್ಕ ಸ್ಮರಿಸಲು ೭್ಲ 4} ಕಸದ ಅಲ್ಲಿಗೆ ಬಂದನು. ಅವನು ಅತಿ 
ರಭಸದಿಂದ ಎದುರಾಗಿ ಬರುತ್ತಿದ್ದನು. ಅನೇಕ ಕೆಲಸಗಳ ಹೊರೆಯನ್ನು ಹೊತ್ತಿ 
ಸೇ 


— 
ದ್ವನು. ಊಹಿಸಲಾಗದ ಶಕ್ತಿ ಯುಳ್ಳ ವನು. ಉದ್ದ ತವಾದ ಶತ್ರುಸೇನೆಯೆಂಬ ಸಾಗರಕ್ಕೆ 


— 


೧೬೪ ಅಭಿನವ ದಶಕುಮಾರ ಚರಿತೆ 


ವ॥ ಅಂತೊರ್ವ ಕುಮಾರಕಂ ಬಂದು ದುರ್ಗಾಲಯದ ಪೊಜಿಗೆ ಪರಿವಾರಮಂ ನಿಲಿಸಿ 
ಯೊರ್ಜನೆ ಒಳಗಂ ಪೊಕ್ಕು 


ಮ ಸ್ರ॥ ವಿಳಸದ್ಭಾಳಾಂಬಕಂ ಭಾಸುರಮಣಿಮಕುಟಂ ಹೋಡಶೋದ್ಯದ್ದುಜಂ ನಿ 
ರ್ಮಳಚಂಚತ್ಕುಂಡಲಂ ಕುಂಕುಮಮಳಯಬಜಕಸ್ತೂರಿಕಾಲಿಪ್ತ ವಕ್ಷ 
ಸ್ಪೃಳಮೊಪ್ಪಂಬೆತ್ತ ದುರ್ಗಾಂಫ್ರಗೆ ನಲಿದು ನಮಸ್ಕಾರಮಂ ಮಾಡಿದಂ ನಿ 


~ 


ಶ್ವಳಚಿತ್ತಂ ಭಕ್ತಿಯಿಂ ಕೌತುಕಮೆನಿಪ ಮಹಾಸ್ತೋತ್ರದಿಂದಾರ್ಯಪುತ್ರಂ ೮ 
ವ॥ ಅಂತು ನಮಸ್ಕರಿಸಿಯಿಂತೆಂದಂ 
ಸ್ವಾಗತೆ 


ಕಂ।॥ ರಾಜವಾಹನ ನೃಪಾಲಕನಂ ನಿ 


ರ್ವ್ಯಾಜದಿಂ ಪಡೆದು ಕಂಡೊಡೆ ನಿನ್ನಂ 


ಪೂಜಿಪೆಂ ಬಹಳ ಮೌಕ್ತಿಕದಿಂದಂ 
ಭೋಜನೇತ್ರೆ ವನದುರ್ಗಿ ನಿತಾಂತಂ ೯ 


ವ॥ ಎಂದು ಪರಸಿಕೊಳ್ಳಾಮಾತಂ ರಾಜವಾಹನಂ ಕೇಳ್ದು 


ಕಂ॥ ಬೆಡಗಿದುವೆ ಸೋಮದತ್ತನ 
ನುಡಿಯವೊಲಿರ್ದಪುದೆನುತ್ತುಮಲರ್ಗಣ್ಣ ಡೆಯಂ 
ಪೊಡವಿಪತಿ ತೆಜಿಹದು ನೋಡಿದ 
ನಡಿಗಡಿಗುಣ್ಮಲೈೆ ಬಹಳತನುಪುಳಕಂಗಳ್‌ ೧೦ 


ದ್ರೋಣ ಅಗಸ್ತ್ಯನಾಗಿದ್ದನು. ಶ್ರೇಷ್ಠವಾದ ಭಾಗ್ಯದ ವೈಭವದಿಂದ :ಕೂಡಿದ್ದನು. 
ವ॥ ಹಾಗೆ ಒಬ್ಬ ಕುಮಾರನು ಬಂದು ದುರ್ಗಾಲಯದ ಹೊರಗಡೆ ಪರಿವಾರ 
ವನ್ನೆ ಲ್ಪ ನಿಲ್ಲಿಸಿ ಒಬ್ಬನೇ ಒಳಹೊಕ್ಕನು. ೮. ಹೊಳೆಯುವ ಹಣೆಗಣ್ಣುಳ್ಳ ಪ್ರಕಾಶ 
'ಮಾನವಾದ ರತ್ನಕಿರೀಟವನ್ನು ಧರಿಸಿದ, ಮೇಲೆತ್ತಿದ ಹದಿನಾರು ಕೈಗಳುಳ್ಳ ನಿರ್ಮಲ 
ವಾದ ಅಲುಗಾಡುವ ಕುಂಡಲಗಳನ್ನು ಹೊಂದಿದ, ಕುಂಕುಮ, ಗಂಧಕಸ್ತೂರಿ ಇವು 
ಗಳನ್ನೂ ಹಚ್ಚಿದ ವಕ್ಷಃಸ್ಥ ಛವುಳ್ಳೆ, ದುರ್ಗಾದೇವಿಯ ಪಾದಗಳಿಗೆ ಕುಮಾರನು 
ನಲಿದು ನಿಶ್ಚಲಮನಸ್ಸಿನಿಂದ, ಕೌತುಕವನ್ನುಂಟುಮಾಡುವ ಭಕ್ತಿಯಿಂದ ವಂಹಾ 
ಸ್ತೋತ್ರಗಳನ್ನು ಹೇಳುತ್ತಾ ನಮಸ್ಕಾರಮಾಡಿದನು. ವ॥ ಹಾಗೆ ನಮಸ್ಕರಿಸಿ ಹೀಗೆ 
ಹೇಳಿದನು- ೯. “ಕಮಲದಂತೆ ಕಂಗಳುಳ್ಳ ವನದುರ್ಗಿಯೇ ! ನಾನು ರಾಜವಾಹನ 
ರಾಜನನ್ನು ಯಾವ ಅಡ್ಡಿಯೂ ಇಲ್ಲದೆ ನೋಡಿದೆನಾದರೆ ನಿನ್ನನ್ನು ಅನೇಕ ಮುತ್ತು 
ಗಳಿಂದ ಪೂಜಿಸುವೆನು” ವ॥ ಎಂದು ಹರಸಿಕೊಂಡನು. ಆ ಮಾತನ್ನು ರಾಜವಾಹ 
ನನು ಕೇಳಿ ೧೦. ಮಾತಿನ ರೀತಿಯನ್ನು ನೋಡಿದರೆ ಇದಂ ಸೋಮದತ್ತನ ಮಾತಿನ 
ಹಾಗೆ ಕಾಣುತ್ತದೆ ಎಂದು ಹೇಳುತ್ತಾ ತನ್ನ ಆಲರ್ಗಣ್ಣಳ ತುದಿಯಿಂದ ನೋಡಿ 
ದನು. ಆಗ ಅವನ ಶರೀರದಲ್ಲಿ ಅಡಿಗಡಿಗೆ ರೋಮಾಂಚವು ಹೊರಸೂಸಿತು, 


ಪಂಚಮಾಶ್ವಾಸಂ ೧೬೫ 
ವ॥ ಅಂತು ಧ್ಯಾನಮಂ ಬಿಟ್ಟು ಕಣ್ಣೆಅಕೆದು ನೋಡಿ 


ಕಂ॥ ಇದಪೂರ್ವದರ್ಶನಂ ಸೋ 
ಮದತ್ತನಂ ಕಂಡೆನೆಂಬ ಮಾತಂ ಕೇಳ್ದು 
ರ್ಬದ ನಯನಜಲದೊಳಾತಂ 
ಪದಕಮಳಕ್ಕೆಟಿಗಿ ಬಟಿ*ಕ ನಲಿದೀಕ್ಷಿಸಿದಂ ೧೧ 


ವ8 ಅಂತು ಸೋಮದತ್ತಂ ರಾಜವಾಹನನ ಮುಖಕಮಲಮಂ ನೋಡಿ 


ಕಂ॥ ಇಂದೆನಗೆ ಭಾಗ್ಯದೇವತೆ 
ತಂದಿತ್ತಳೆದೇವ ನಿಮ್ಮ ಪದಕಮಳಮನೆಂ 
ದಂದೊಲ್ಲು ಸೋಮದತ್ತಂ 
ವಂದಿಸಿದಂ ಮಗುಳ್ಳು ಮಗುಳ್ಳು ನೃಪತಿಗಲಂಪಿಂ ೧೨ 


ವ॥ ಅಂತು ವಂದಿಸುವುದುಂ ರಾಜವಾಹನಂ ಸೋಮದತ್ತನಂ ತಟಿ್ಕೈಸಿಕೊಂಡು 
ಪತ್ತಿರೆ ಕುಳ್ಳಿರಿಸಿ 


ಕಂ ಈ ರಾಜ್ಯಪದವಿದೆತ್ತಣ 
ದೀರಭಸಂಗೆಯ್ವ ಸೇನೆಯೆತ್ತಣ್ಣೆನುತುಂ 
ಆ ರಾಜಸೂನು ಬೆಸಗೊಳ 
ಲೋರಂತಿರೆ ಸೋಮದತ್ತನುಸಿರಲ್‌ ಬಗೆದಂ ೧೩ 


ವ॥ ಧ್ಯಾನವನ್ನು ತೊರೆದು ಕಣ್ಣುಗಳನ್ನು ತರೆದು ನೋಡಿ ೧೧. "ಇದು ಅಪೂರ್ವ 
ವಾದ ದರ್ಶನ. ಸೋಮದತ್ತನನ್ನು ಕಂಡೆನು' ಎಂದು ಹೇಳಿದನು. ಆ ಮಾತನ್ನು 
ಕೇಳಿ ಸೋಮದತ್ತನು ಕಂಗಳಿಂದ ಆನಂದಬಾಷ್ಪವನ್ನು ಸುರಿಸುತ್ತಾ ರಾಜವಾಹನನ 
ಪಾದ ಕಮಲಗಳಗೆ ಎರಗಿದನು. ಬಳಿಕ ಪ್ರೀತಿಯಿಂದ im ವ॥ ಸೋಮ 


ದತ್ತನು ರಾಜವಾಹನನ ಮುಖಕಮಲವನ್ನು ನೋಡಿ ೧೨. “ದೇವ! ಇಂದು ನನಗೆ ನನ್ನ 
ಭಾಗ್ಯದೇವತೆಯು ನಿಮ್ಮ ಪದಕಮಲವನ್ನು ತಂದುಕೊಟ್ಟ ಳು” ಎಂದು ಹೇಳುತ್ತಾ 


ಪ್ರೀತಿಯಿಂದ ಮತ್ತೆ ಮತ್ತೆ ರಾಜವಾಹನ ಮಹಾ Ce ಯ ಮಾಡಿದನು. 
ವ॥ ರಾಜವಾಹನನು ನಮಸ್ಕರಿಸಿದ ಸೋಮದತ್ತನನ್ನು ತಬ್ಬಿಕೊಂಡು ಪಕ್ಕದಲ್ಲಿ 
ಕುಳ್ಳಿ ರಿಸಿಕೊಂಡು ೧೩. "ಈ ರಾಜ್ಯ ಪದವು ಎಲ್ಲಿಯದು? ಈ 4% ೦ದ ಚಲಿಸುವ 


ಡಿ ತಾಗ. » ಇ ದರ —— ನ್ನ © x 
ಸೇನೆಯು ಎಲ್ಲಿಯದ ು? ಎಂದು ಅವನನ್ನು ಪ್ರಶ್ನಿಸಿದನು, ಅದನ್ನು ಕೇಳಿ ಸೋಮ 


Ko 


೧೬೬ ಅಭಿನವ ದಶಕುಮಾರ ಚರಿತೆ 


ಉ॥ ದೇವರ ಪಾದಪಲ್ಲವಮನೆಣ್ಣೆಸೆಯೊಳ್‌ ಪದೆದೀಕ್ಷಿಸುತ್ತೆ ನಾಂ 
ಭೂವಳಯಕ್ಕೆ ದರ್ಪಣಮೆನಿಪ್ಪ ಲಸತ್ಕುಸುಮಾಪುರ ಪ್ರದೇ 
ಶಾವನಿಯೊಳ್‌ ಬರುತ್ತುಮಿರೆ ಮುಂದೆ ಪಸುರ್ದ್ವಳಿರ್ದೊಂಗಲಿಂದೆ ಶೋ 
ಭಾವಹಮಪ್ಪದೊಂದು ವನಮಿರ್ದುದು ಕೇಳ್‌ ಭುವನಾಧಿನಾಯಕಾ ೧೪ 


ವಃ ಆ ವನಮನೆಯ್ದಲದಜಕೊಳಗೆ 


ಚಂ॥  ಉದಯಗಿರೀಂದ್ರದೊಳ್‌ ದಿನಕರಂ ಪದೆಪಿಂದುದಯಿಪ್ಪನೆಂಬ ಮಾ 
ತದು ಪುಸಿಯೆಂಬಿನಂ ಕಿರಣಜಾಲದಿನೆಣ್ಣೆ ಸೆಯಂಧಕಾರಮಂ 
ಬೆದಜಿಸುತಿರ್ಪುದೊಂದು ಪೊಸಮಾಣಿಕಮೆನ್ನಿದಿರಲ್ಲಿ ಬಿಟಿರ 
ಲ್ಕಿದು ಪೊಸತಾವ ಕಾರಣದಿನಿಲ್ಲಿಗೆ ಬಂದುದೆನುತ್ತೆ ನೋಡಿದೆಂ ೧೫ 


ಕಂ1 ಇದು ಮಾಂಸಖಂಡಮೆಂದೋ 
ವದೆ ಗಿಡುಗಂ ತಂದು ಬಿಸುಟುದೋ ಪದೆಪಿಂ ಮೇ 
ಣಿದಮೂಲ್ಯಮೆಂದು ದೈವಂ 
ಮುದದಿಂದೆನಗಿತ್ತುದೋ ಎನುತೀಕ್ಷಿಸಿದೆಂ ೧೬ 


ವ॥ ಅಂತು ನೋಡಿ 


ಕಂ॥ ಥಣಿರಾಜವಿಶಾಲಲಸ 
ತೃಣಾಗ್ರದಂತೆಸೆವ ಹಸ್ತಕಂಕಣದೊಳ್‌ ಕೇ 
ವಣಿಸಲ್ಪಕ್ಕುದೆನುತ್ತಾ 
ಮಣಿಯಂ ತೆಗೆದೆಂ ನ ಪಾಲಕ.ಲಮಣಿದೀಪಾ ೧೩೭ 


ದತ್ತನು ಉತ್ತರಿಸಲು ಮನಸ್ಸು ಮಾಡಿದನು. ೧೪. “ಪ್ರಪಂಚದೊಡೆಯನೇ ! ಕೇಳು. 
ನಾನು ಎಂಟುದಿಕ್ಕುಗಳಲ್ಲಿಯೂ ಸಾ ಶಮಿಯ ಪಾದ ಪಲ್ಲವವನ್ನು ಹುಡುಕುತ್ತಾ ಭೂ 
ಮಂಡಲಕ್ಕೆ ಕನ್ನಡಿಯಾದ ಪ್ರಕಾಶಮಾನವಾದ ಕುಸುಮಾಪುರದ ಪ್ರದೇಶದಲ್ಲಿ ಬರುತ್ತಿ 
ದ್ದನು. ಅಗ ಮುಂದೆ ಹಸುರಾದ ತಳಿರ ಗೊಂಚಲುಗಳಿಂದ ಸುಂದರವಾದ ಒಂದು ವನ 
ವಿದ್ದುದನ್ನು ಕಂಡೆನು. ವ॥ ಆ ವನದೊಳಕ್ಕೆ ಹೋಗಿ ಅದರಲ್ಲಿ ೧೫. "ಶ್ರೇಷ್ಠವಾದ 
ಉದಯಂಿರಿಯಲ್ಲಿ ಸೂರ್ಯನು ಪ್ರೀತಿಯಿಂದ ಉದಯಿಸುತ್ತಾನೆ' ಎಂಬ ಮಾತು 
ಸುಳ್ಳು-ಎಂಬ ಹಾಗೆ ತನ್ನ ಕಿರಣ ಜಾಲದಿಂದ ಎಂಟು ದಿಕ್ಕುಗಳ ಕತ್ತಲೆಯನ್ನೂ 
ಹೆದರಿಸಿ ಓಡಿಸುತ್ತಿರುವ ಒಂದು ಹೊಸದಾದ ಮಾಣಿಕ್ಕವು ನನ್ನ ಎದುರಿನಲ್ಲಿ 
ಬಿನಿದ್ದಿತು . "ಇದು ಹೊಸಬಗೆ. ಯಾವಕಾರಣದಿಂದ ಇಲ್ಲಿಗೆ ಬಂದಿದೆ ?'-ಎಂದು 
ಅದನ್ನು ದಿಟ್ಟಿಸಿ ನೋಡಿದೆನು. ೧೬. "ಇದನ್ನು ಮಾಂಸ ಖಂಡವೆಂದು ತಿಳಿದು 
ಗಿಡುಗನು ಆಶೆಯಿಂದ ಎತ್ತಿ ತಂದು ಹಾಕಿದೆಯೋ! ಅಥವಾ ಆಮೂಲ್ಯವಾದುದೆಂದು 
ದೈವವೇ ನನಗೆ ಮುದದಿಂದ ಇತ್ತಿದೆಯೋ !' ಎಂದು ಅದನ್ನು ನೋಡಿದೆನು. 
ವ॥ ಹಾಗೆ ನೋಡಿ ೧೭, ರಾಜಕುಲಕ್ಕೆ ಮಣಿದೀಪವಾದ ಮಹಾರಾಜನೆ! ನಾಗ 
ರಾಜನ ವಿಶಾಲವಾದ ಹೊಳೆಯುವ ಹೆಡೆಯ ತುದಿಯಂತೆ ಪ್ರಕಾಶಿಸುವ ಕೈಬಳೆ 


ಪಂಚಮಾಶ್ವಾಸಂ ೧೬೭ 


ವಃ ಅಂತಾಮಾಣಿಕವಂ ಕೊಂಡು ಬರ್ಪ್ಹಾಗಳ* 


ಕಂ॥ ತನಗೆ ಮಣಿ ದೊರಕದೆಂಬೊಂ 
ದನುತಾಪದೆ ತಪನನೆಯ್ದಿದನೊ ಶರನಿಧಿಗೆಂ 
ಬಿನಮೊಸೆವ ರಾಗದಿಂ ಭೋಂ 
ಕೆನಲಸರಾಂಭೋಧಿಗಿಟ*ದನಬ್ಬಸಹಾಯಂ ೧೮ 


ವ॥ ಅಂತು ಸೂರ್ಯನಸ್ತಮಾನವಾಗಲೊಡಂ 


ಚಂ॥ ತೊಲಿಲ್ವ ಭಟರ್ಕಳಬ್ಬರಣೆ ಕುಂಜರಬ ಂಹಿತಮಶ್ವಹೇಷಿತಂ 
ಪಲವು ಪದಾತಿ ವಾದ್ಯರವಮುತ್ಸಲಕಸ್ಸುಟ ತಾಡನಸ್ವನಂ 
ಜಲಧರವೆಂಬೊಲೆನ್ನ ಕಿವಿಗೆಯ್ತುರಲಾಂ ಪದೆದೊಂದು ವಾಹಿನೀ 
ಕಳಕಳಮೆಂದು ನಿಶ್ಚಯಿಸಿದೆಂ ಬಗೆಯೊಳ" ನ ಪರೂಪ ಮನ್ಮಥಾ ೧೯ 
ವ॥ ಅಂತಾ ಕಳಕಳವಂ ಕೇಳ್ದಾರಾತ್ರಿಯೊಳೊರ್ಬನೆ ಪಾಳೆಯಮಂ ಪುಗುವುದುಂ 


ಪಾಳೆಯವೇಟ್ತಂದು ,.... ೬.೬.೬ ಕುಸುಮಪುರದ ಪೊಅವೊಟಲ ದೇವಾಲಯದೊಳ್‌ 
ನಿದ್ದೆಗೆಯ್ದು ಬೆಳಗಾಗಲೊಡಂ 


ಉ॥ ಇಕ್ಕಿದ ಯಜ್ಞಸೂತ್ರವೆರಡುಂ ಕರದೊಳ್‌ ಪೊಸದರ್ಭೆ ಕೌಂಕುಟಿೊಳ್‌ 
ಸಿಕ್ಕಿದ ಪುಸ್ತಕಂ ಪಿಡಿದ ಪೀಲಿಯ ನುಣ್ಣೊಡೆಯುಟ್ಟ ¥ ಧೋತ್ರಮೆ 
ಯ್ಚಕ್ಕುಲಿಸಿರ್ದ ಕುಕ್ಷಿ ನಡುಕಂ ಮಿಗುವಂಗಮಗುರ್ಬಿಸುತ್ತಿರಲ್‌ 
ಚೆಕ್ಕನೆ ಬಂದನೊರ್ವಂ ಬಡಪಾರ್ವನರಾತಿ ಚಮೂಭಯಂಕರಾ ೨೦ 


ಯಲ್ಲಿ ಕೂಡಿಸಲು ತಕ್ಕುದು ಎಂದು ಯೋಚಿಸಿ ಆ ಮಾಣಿಕ್ಯ ವನ್ನು ತೆಗೆದುಕೊಂಡೆನು. 
ವ ಆಮಾಃ ಣಿಕ್ಕವನ್ನು ತೆಗೆದುಕೊಂಡು ಬರುತ್ತಿರುವಾಗ ೧೮. ತನಗೆ ಮಣಿಯು 
ದೊರಕದು ಎಂಬ ಅನುತಾಪದಿಂದ ಸೂರ್ಯನು ಸಮುದ್ರದಲ್ಲಿಳಿದರೋ ಎಂಬಂತೆ 
ಸೂರ್ಯನು ಕೂಡಲೆ ಕೆಂಪಾಗಿ ಪಶ್ಚಿ ಮ ಸಮುದ್ರದಲ್ಲಿ ಮುಳುಗಿದನು. ವ।। ಹಾಗೆ 
ಸೂರ್ಯನು ಮುಳುಗಲು ೧೯. ರಾಜ ರೂಪದ ಮನ್ಮಥನೇ ! ಕೇಳು! ಸಂಚರಿಸುವ 
ಸ್ಪ ನಿಕರ ಅಬ್ಬರದ ದನಿ, ಆನೆಗಳ ಫೀಂಕಾರ, ಕುದುರೆಗಳ ಕೆನೆತ ಹಲವು ಪದಾತಿ 
ಸೈನ್ಯದ ವಾದ್ಯ ಧ್ವನಿ, ಸ್ಫುಟವಾಗಿ ಕೇಳಿಸುವ ತಮಟೆಯ ಶಬ್ದ. ಇವು ಮೋಡದ 
ಗುಡುಗಿನ ದನಿಯಂತೆ ನನ್ನ ಕಿವಿಯನ್ನು ಪ್ರವೇಶಿಸಲು ನಾನು ಇದು ಬಂದು ಸೇನೆಯ 
ಕಳಕಳ ಧ್ವನಿಯೆಂದು ನಿಶ್ಚ ಯಿಸಿದೆನು. ವ॥ ಆ ಕಳಕಳ ಧ್ವನಿಯನ್ನು ಕೇಳಿ ಆ ರಾತ್ರಿ 
ಯಲ್ಲಿ ಒಬ್ಬ ನೇ ಪಾಳೆಯವನ್ನು ಹೊಕ್ಕೆನು. ಅನಂತರ ಪಾಳೆಯದಿಂದ ಹೊರಟ್ಟು _ 
ಕುಸುಮಪುರದ ಊರ ಹೊರಗಿನ ದೇವಾಲಯದಲ್ಲಿ ನಿದ್ದೆಮಾಡಿದೆನುು ಬೆಳಗಾದ 
ಕೂಡಲೆ ೨೦. ಶತ್ರುಸೈನ ಣ್ಯ ಭಯಂಕರನೇ | ಕೇಳು. ಬಬ್ಬು ಬಡಬ್ರಾ ಹ್ಮ ಣನು ಆಲ್ಲಗೆ 
ಬಂದನು. ಅವನು ಜನಿವಾರವನ್ನು ಹಾಕಿಕೊಂಡಿದ್ದನು. ಕ್ರೈ ಯ್ಯಲ್ಲಿ ಹೊಸ ದರ್ಭೆ 
ಯನ್ನು ಹಿಡಿದಿದ್ದನ ನು, ಕಂಕುಳಲ್ಲಿ " ಪಸ್ತಕವನ್ನು ಸ್ಕಿಸಿಕೊಂಡಿದ್ದನು. ನವಿಲುಗರಿಯ 


೧೬೮ ಅಭಿನವ ದಶಕುಮಾರ ಚರಿತೆ 


ವ॥ ಅಂತೊರ್ಬಂ ಬಡಪಾರ್ವಂ ದಾನಾರ್ಥಿಯಾಗಿ ಬಂದು ದಾನಮಂ ಬೇಡಲೊಡಂ 
ಕಂಡು 
ಕಂ॥  ಕುಡುವನೊ ಕುಡನೋ ಎನುತುಂ 
ನಡುನಡುಗುತ್ತಂಜಿ ಬಂದು ಬೇಟ್ಬವನಿಂದಂ 
ಕುಡದಿರ್ಪವನತಿಕಪ್ಪಂ 
ಪೊಡವಿಯೊಳೆಂಬುಕ್ತಿಯಂ ವಿಚಾರಿಸಿ ಬಟ೨ಯಂ ೨೧ 


ಅಪ್ರತಿದಾನವೆನುತ್ತುಂ 

ಸುಪ್ರೀತಿಯೊಳೆನ್ನ ಕೆಯ್ಯ ಮಾಣಿಕವಂ ತ 

ದ್ವಿಪ್ರಂಗೆ ಕೊಟ್ಟು ಪದಪ ಸ 

ದೃಪ್ರಣತ ಶರೀರನಾದೆನವನಿಪತಿಲಕಾ ೨೨ 


ವ॥ ಅಂತು ಬ್ರಾಹ್ಮಣಂಗೆ ರತ್ನಮಂ ಕುಡಲಾತಂ 


ಚಂ॥ ತನು ನಯವೇಜಕೆ ವಕ್ತಕಮಲಂ ಸುವಿಕಾಸಮನೆಯ್ದೆ ಚಿತ್ತಸಂ 
ಜನಿತಮುದಂ ಕವಲ್ಹರಿಯೆ ವಿಸ್ಮಯಸಂಭ್ರಮವುರ್ವೆ ಭೂಸುರಂ 
ಮನಮೊಸೆದೆನ್ನನೊಲ್ಲು ಪರಸುತ್ತನುರಾಗದೊಳಿತ್ತ ದಾನದಿಂ 
_.. ನಿನಗೆ ಶುಭೋದಯಂ ಮಿಗುಗೆನುತ್ತೊಲವಿಂ ತಳರ್ದಂ ಮಹೀಪತೀ ೨೩ 
ವ॥ ಅಂತಾ ಬ್ರಾಹ್ಮಣನೆನ್ನಂ ಪರಸಿ ರತ್ನಮಂ ಕೊಂಡು ಪೋಗಿಯಾಂ ಮುನ್ನ 
ಕಳಕಳವಂ ಕೇಳ್ದ ಪಾಳೆಯವಂ ಪೊಕ್ಕು 
ಕೊಡೆಯನ್ನು ಹಿಡಿದಿದ್ದನು. ಧೋತ್ಪವನ್ನುಟ್ಟಿದ್ದನು. ಹೊಟ್ಟೆಯು ಹಿಂದಕ್ಕೆ ಸೇದಿ 
ಹೋಗಿತ್ತು. ಅವಯವಗಳು ನಡುಗುತ್ತಿದ್ದುವು. ಅವನ ಆಕಾರವು ಭಯಂಕರವಾಗಿ 
ದ್ದಿತು. ವ॥ ಹೀಗೆ ಒಬ್ಬ ಬಡಬ್ರಾಹ್ಮಣನು ದಾವನ್ನು ಬೇಡುವುದಕ್ಕಾಗಿ ಬಂದು 
ದಾನವನ್ನು ಬೇಡಿದನು. ಅದನ್ನು ನೋಡಿ ನಾನು...೨೧. "ಕೊಡುವನೋ ಕೊಡುವು 
ದಿಲ್ಲವೋ ಎಂದು ನಡುನಡುಗುತ್ತಾ ಹೆದರಿ ಬಂದು ಬೇಡುವವನನ್ನು ನೋಡಿ ಈ 
ಲೋಕದಲ್ಲಿ ಕೊಡದೇ ಇರುವವನು ಅತಿಕಷ್ಟವನ್ನನುಭವಿಸಬೇಕಾಗುತ್ತದೆ ಎಂಬ ನಾಣ್ಣು 
ಡಿಯು ಬಳಕೆಯಲ್ಲಿದೆ” ಇದನ್ನಾಲೋಚಿಸಿ ತ್ತ ಅವನಿಪತಿತಿಲಕನೇ | ದಾನಕ್ಕೆ 
ಪ್ರತಿದಾನದ ಅಪೇಕ್ಷೆಯಿಲ್ಲ ಎಂದು ಹೇಳುತ್ತಾ ನನ್ನ ಕೈಯ್ಯಲ್ಲಿದ್ದ ಮಾಣಿಕ್ಯವನ್ನು 
ಆ ಬ್ರಾಹ್ಮಣನಿಗೆ ಕೊಟ್ಟು ಅವನ ಪಾದಕಮಲಗಳಿಗೆ ನಮಸ್ಕಾರಮಾಡಿದೆನು. ವ॥ 
ಹೀಗೆ ನಾನು ಆ ಬ್ರಾಹ್ಮಣನಿಗೆ ರತ್ನವನ್ನು ಕೊಟ್ಟೆನು. ಆಗ ೨೩. ರಾಜನೇ ! ಆತನ 
ಶರೀರವು ಪುಳಕಿತವಾಯಿತು. ಮುಖ ಕಮಲವು ಅರಳಿತು. ಮನಸ್ಸಿನಲ್ಲಿ ಆನಂದವು 
ಕವಲಾಗಿ ಹರಿಯಿತು. ಆಶ್ಚರ್ಯವೂ ಸಂಭ್ರಮವೂ ಹೆಚ್ಚಿ ತು. ಬ್ರಾಹ ಣನಂ 
ಮನಃಪೂರ್ವಕವಾಗಿ ಪ್ರೀತಿಯಿಂದ "ಅನುರಾಗದಿಂದ ಕೊಟ್ಟ ದಾನದಿಂದ ನಿನಗೆ ಪ 
ವಾದ ಶುಭೋದಯವಾಗಲಿ' ಎಂದು ಹರಸಿ ಯತ ಬಂ ವ॥ ಹಾಗೆ ಆ 


ಬ್ರಾಹ್ಮಣನು ನನ್ನನ್ನು ಹರಸಿ ರತ್ನವನ್ನು ತೆಗೆದುಕೊಂಡು ಹೋದನು, ನಾನು 


py 


ಪಂಚಮಾಶ್ವಾಸಂ ೧೬೯ 


ಕಂ॥ ಛಾಂದಸನಧಿಕದರಿದ್ರಂ 
ಮಂದಂ ಜಿಹಾ ನಲಂಪಟಿಂ ಗತಭಾಗ್ಯಂ 
ಸೌಂದರರತ್ನಮನವರವ 
ರ್ಗಂದೊಲವಿಂ ಮಾಅಲೆಂದು ತೋಶಿಶದನರಸಾ ೨೪ 


ವ॥ ಅಂತಾರತ್ನಮನವರವರ್ಗೆ ತೋರ್ಪದುಂ 


ಕಂ॥. ಈ ಪಾರ್ವಂಗೀರತ್ನಮ 
ದೀಪರಿಯಿಂ ಬರ್ಪದರ್ಕೆ ಕಾರಣಮೇನೆಂ 
ದಾ ಪಾಳೆಯದೊಳ್‌ ತೊಳಲ್ವ ಮ 
ಹಾಪಿಶುನರ್‌ ಪಿಡಿದು ಕಟ್ಟಿದರ್‌ ಕಡುಬೇಗಂ ೨೫ 


ವ॥ ಅಂತಾ ಪಾರ್ವನಂ ನಿರ್ಬಂಧಿಸುವುದುಮಾತಂ ಕೊಟ್ಟಾತನ ತೋರ್ಪೆನೆಂದೆನ್ನ 
ನವರ್ಗೆ ತೋರ್ಪುದುಂ 


ಮ॥ ಅಜುವರ್‌ ಕಳ್ಳರ ಕೂಡಲಾತನಿವನಂ ಕಟ್ಟಾರ್ಪಿನಿಂ ಮಾಣಿಕಂ 
ಕುರುಪಾಯ್ತೆಂದು ಕೆಲಂಬರೆನ್ನನದಟಿಂ ಕಾರಾಗೃಹಕ್ಕುಯ್ದು ಕಾ 
ಲ್ಕೊಟಿಕವಂತಾಸುರವಪ್ಪಿನಂ ನಿಗಡಮಂ ಸಾರ್ಚಲ್ಕಿದೇನೆಂದು ಸೈ 
ವೆಅಗಾಗಿರ್ದೆನದಲ್ಲೆ ಪೂರ್ವವಿಧಿಯಂ ಮಾಜಲ್ಕದೇಂ ಬರ್ಕುಮೇ ೨೬ 


ಮೊದಲು ಕಳಕಳ ಶಬ್ದವನ್ನು ಕೇಳಿದ ಪಾಳಯವನ್ನು ಹೊಕ್ಕನು ೨೪. ಅರಸನೇ ! 
ಕೇಳು ಕಡುಬಡವನಾದ, ಮಂದಬುದ್ದಿಯುಳ್ಳ, ಚಾತುರ್ಯದಿಂದ ಮಾತನಾಡಲು 
ಬಾರದ, ಭಾಗ್ಯಹೀನನಾದ ಆ ಬ್ರಾಹ್ಮಣನು ಸುಂದರವಾದ ಆ ರತ್ನವನ್ನು ಮಾರುವುದ 
ಕ್ಕಾಗಿ ಅಲ್ಲಿದ್ದವರಿಗೆಲ್ಲಾ ಒಲವಿನಿಂದ ತೋರಿಸಿದನು. ವಃ ಹಾಗೆ ಆ ರತ್ನವನ್ನು 
ಅಲ್ಲಿದ್ದವರಿಗೆ ತೋರಿಸಲು. ೨೫. "ಈ ಬ್ರಾಹ್ಮಣನಿಗೆ ಈ ರತ್ನವು ಹೇಗೆ ಸಿಕ್ಕಿತು. 
ಇದಕ್ಕೆ ಕಾರಣವೇನು ?' ಎಂದು ಆ ಪಾಳೆಯದಲ್ಲಿ ಸಂಚರಿಸುವ ಚಾಡಿಕೋರರು ಅವ 
ನನ್ನು ಬೇಗ ಹಿಡಿದು ಕಟ್ಟಿ ಹಾಕಿದರು. ವ॥ ಆ ಬ್ರಾಹ್ಮಣನನ್ನು ಕಟ್ಟಿಹಾಕಲು ಅವನು 
"ನನಗೆ ಇದನ್ನು ಕೊಟ್ಟವನನ್ನು 'ತೋರಿಸುವೆನು' ಎಂದು ಹೇಳಿ ನನ್ನನ್ನು ಅವರಿಗೆ 
ತೋರಿಸಿದನು. ೨೬. “ಆರು ಜನ ಕಳ್ಳರೊಡನೆ ಈತನೂ ಸೇರಿದವನು. ಇವನನ್ನು 

ಲವಾಗಿ ಕಟ್ಟು ! ಮಾಣಿಕ್ಯದ ಗುರುತು ಸಿಕ್ಕಿತು” ಎಂದು ಕೆಲವರು ನನ್ನನ್ನು ಕಾರಾ 
ಗೃಹಕ್ಕೆ ಕರೆದುಕೊಂಡು ಹೋಗಿ ಕಾಲು ಕೊರೆಯುವಂತೆ ಬಿಗಿಯಾಗಿ ಸಂಕೋಲೆಯನ್ನು 


ಭಿಗಿದರು. ಇದೇನು ಗೃಹಚಾರವೆಂದು ಆಶ್ಚರ್ಯಚಕಿತನಾದೆನು. ಅಲ್ಲದೆ ಜನ್ಮಾಂತರದ 


೧೩೦ ಅಭಿನವ ದಶಕುಮಾರ ಚರಿತೆ 


ವ॥ ಅಂತೆನ್ನಂ ಸಂಕಲೆಯನಿಕ್ಕಿ ಮಾಣಿಕವಂ ಕೊಂಡಾ ಬ್ರಾಹ್ಮಣನಂ ಬಿಟ್ಟರ್‌ 
ಇತ್ತಲಾಂ ಕಾರಾಗೃಹದೊಳಗೆ 


50॥ ಮೆಯ್ಸಳ೯ ಬೆಳರ್ತು ಕಾಲ್ಗಳ್‌ 
ಕೆಯ ೪" ಬಡವಾಗಿ ಕುಜುಕು ಪತ್ತಿದ ಪುರ್ಬಿಂ 
ಬಾಯ್ಸಡಸಿದ ಕಿಣಿವಲ್ಲಿಂ 
ಸುಯ್ಗೊಳಗಾಗಿರ್ದರಲ್ಲಿ ಸಂಕಲೆಯವರ್ಗಳ ೨೭ 


ವ॥ ಅಂತು ಸಂಕಲೆಯಲ್ಲಿರ್ದಜುವರಂ ಕಂಡು ನೀವಾರೆತ್ತಣವರೆಂದಾಂ ಬೆಸಗೊಳ್ಳುದುಂ 


ಕಂ॥ ಕುಸುಮಪುರಿಗೊಪ್ಪುವರಸಂ 
ಕುಸುಮಾಯುಧಮೂರ್ತಿ ಧರ್ಮಶೇಖರನೆಂಬಂ 
ಕುಸುಮಾವತಿಯಂ ಪಡೆದಂ 
ಕುಸುಮಂ ಪರಿಮಳಮನೊಲ್ಲು ಪಡೆವವೊಲಾತಂ ೨೮ 


ವ॥ ಅಂತಾ ಕುಸುಮಪುರದೊಡೆಯನಪ್ಪ ಧರ್ಮಶೇಖರನ ಮಗಳಂ ಲಲಿತಪುರದ 
ದೀರ್ಥಬಾಹುಕಂ ಬೇಡೆ ಧರ್ಮಶೇಖರಂ ಕುಡದಿರ್ಪದುಮಾ ದೀರ್ಥಬಾಹುಕಂ ಬಲ್ಲಿಂ ಕೊಳ 
ಲೆಂದು 


ಕಂ॥ ಕುಸುಮಾವತಿಯಂ ಕೊಳಲೆಂ 
ದು ಸೇನೆಯಂ ನೆಜಿಪಿ ದೀರ್ಪಬಾಹುಕನಾಗಳ್‌ 
ಕುಸುಮಪುರದರಸನಂ ಮು 
ತ್ತಿ ಸಾಹಸಂ ಮೆಅಕವೆನೆಂದು ತಾನೇಟ್ಮಿಂದಂ ೨೯ 


ಕರ್ಮಗಳನ್ನು ಯಾರಿಗೂ ಮೀರಲು ಸಾಧ್ಯವಿಲ್ಲವಷ್ಟೆ. ವ॥ ನನಗೆ ಸಂಕೋಲೆಯನ್ನು 
ಹಾಕಿ ಮಾಣಿಕ್ಯವನ್ನು ತೆಗೆದುಕೊಂಡು ಆ ಬ್ರಾಹ್ಮಣನನ್ನು ಬಿಟ್ಟರು. ಇತ್ತ ನಾನಂ 
ಕಾರಾಗೃಹದಲ್ಲಿ (ಬಂಧಿತರಾದ ಆರು ಜನರನ್ನು ಕಂಡೆನು.) ೨೭. ಸಂಕೋಲೆಯಿಂದ 
ಬಂಧಿತರಾದ ಆ ಕಳ್ಳರ ದೇಹಗಳು ಬಿಳಿಚಿಕೊಂಡಿದ್ದುವು. ಕ್ಕೆ ಕಾಲುಗಳು ಬಡವಾಗಿ 
ದ್ದುವು. ಹುಬ್ಬುಗಳು... ಕಿಣ ಹತ್ತಿದ ಹಲ್ಲುಗಳು ಬಾಯ್ಗೆ ಅಂಟಿಕೊಂಡಿದ್ದುವು. 
ನಿಟ್ಟುಸಿರುಬಿಡುತ್ತಿದ್ದರು. ವ ಅವರನ್ನು ಕಂಡು "ನೀವಾರು ? ನೀವು ಎತ್ತಣ 
ವರಂ ?' ಎಂದು ಕೇಳಿದೆನು. ಅವರು ಹೇಳಿದರು: ೨೮, “ಕುಸುಮಾಯುಧನಂತೆ 
ಆಕಾರವುಳ್ಳ ಧರ್ಮಶೇಖರನು ಕುಸುಮಪುರಿಗೆ ತಕ್ಕ ರಾಜನು, ಕುಸುಮವು ಪರಿಮಳ 
ವನ್ನು ಪಡೆಯುವಂತೆ ಆತನು ಕುಸುವರಾವತಿಯೆಂಬ ಪಟ್ಟಣವನ್ನು ಪಡೆದಿದ್ದನು. ವ॥ 
ಆ ಕುಸುಮಪುರಿಯ ಒಡೆಯನಾದ ಧರ್ಮುಶೇಖರನ ಮಗಳನ್ನು ಲಲಿತಪುರದ ದೀರ್ಫ 
ಬಾಹುಕನು ಕೇಳಿದನು. ಧರ್ಮಶೇಖರನು ಕೊಡಲಿಲ್ಲ. ಆಗ ಆ ದೀರ್ಫ್ಥಬಾಹುಕನು 
ಬಲಾತ್ಕಾರದಿಂದ ತೆಗೆದುಕೊಳೆ ಬೇಕೆಂದು ನಿಶ್ಚಯಿಸಿದನು. ೨೯. ದೀರ್ಫಬಾಹುಕನಂ 
ಕುಸುಮಾವತಿಯನ್ನು ವಶಪಡಿಸಿಕೊಂಡು ಕುಸುಮಪುರದರಸನನ್ನು ಮುತ್ತಿ ಸಾಹಸ 


ಪಂಚಮಾಶ್ವಾಸಂ ೧೭೧ 


ವ॥ ಅಂತೇಟ್ರಂದು ದೀರ್ಥಬಾಹುಕನಲ್ಲಿ ಬಿಡಲೆಮ್ಮರಸನಪ್ಪ ಧರ್ಮಶೇಖರನೆಮ್ಮಂ 
ಕಂಡು 
501 ಧರೆಯೊಳಮೂಲ್ಯಂ ದನುಜಾ 
ಮರಲೋಕದೊಳಿಲ್ಲೆನಿಪ್ಪ ಮಾಣಿಕವೇಟುಂ 


ಟರಿನೃಪನ ಮನೆಯೊಳೆಂದೆ 
ಮ್ಮರಸಂ ಕಳಲಟ್ಟಿದಂ ಬಟಿಕಿಕ್ಕಣುವರಮಂ ೩೦ 


ವ॥ ಅಂತಾಮಣುವರುಂ ಬಂದು 


ಕಂ ನವರತ್ನದ ಮನೆಯಂ ಕ 
ನ್ನವಿಕ್ಕಿ ಮಾಣಿಕ್ಯವನುಯ್ದ್ಹು ಪದದೊಳ್‌ ಕಾದಿ 
ರ್ದವರಜ್‌ದು ಪಿಡಿದು ಮಾಣಿ 
ಕ್ಯವನಾಟಿಂ ಕಂಡರಣಸಿಯೊಂದಂ ಕಾಣರ್‌ ೩೧ 


ವ॥ ಅಂತಾವೇಟುಮಾಣಿಕವಂ ಕೊಂಡು ಪೋಗುತ್ತೆ ಸಿಕ್ಕುವಲ್ಲಿಯೊಂದು ಮಾಣಿಕ್ಕವಂ 
ಬೀಟಲಿಕ್ಕಿದೆವು ಅದು ದೆ ವಯೋಗದಿಂ ನಿನಗೆ ಬಂದುದಣಕಿಂ ನೀನೆಮ್ಮಂತು ಕಳ ನಾದೆಯೆಂದ 
ವರ್‌ ಪೇಟ್ದು ಮತ್ತಂ 

ಕಂ॥ ಕಳವಿಂ ಕುಸುಮಪುರೀಶಂ 

ಗೆಲಲಿರ್ದಪೆನೆಮ್ಮನೆಂದು ಲಲಿತಪುರೀಶಂ 


ಮುಳಿದೆತ್ತಿ ಜೆ ಲಗ್ಗೆ ಯ 
ನುಲಿಯುತ್ತುಂ ಮಾಲ್‌, ನೆಂದು ಗರ್ಜಿಸುತಿರ್ದಂ ೩೨ 


ವನ್ನು ಮೆರೆಯಬೇಕು ಎಂದು ಸೆ ೈನ್ಯವನ್ನು ಸ ಕೂಡಿಸಿಕೊಂಡು ಬಂದನು. ವ॥ ಹಾಗೆ 
ಬಂದು ದೀರ್ಫ್ಥಬಾಹುಕನು ಬೀಡುಬಿಟ್ಟನು. ಆಗ ನಮ್ಮರಸ ಧರ್ಮಶೇಖರನು 
ನಮ್ಮನ್ನು ನೋಡಿ ೩೦. "ಧರೆಯಲ್ಲಿ ಅಮೂಲ್ಯವಾದ ಏಳುಮಾಣಿಕ್ಕಗಳು ಶತ್ರು 
ರಾಜನ ಮನೆಯಲ್ಲಿವೆ. ಅಂಥವು ದನುಜರ ಲೋಕದಲ್ಲೂ ಇಲ್ಲ. ದೇವಲೋಕದಲ್ಲೂ 
ಇಲ್ಲ, ಅವನ್ನು ಕದ್ದುತನ್ನಿ' ಎಂದು ಹೇಳಿ ನಮ್ಮ ಆರು ಜನರನ್ನೂ ಕಳುಹಿಸಿದನು, 
ವ॥ ಹಾಗೆ ಆರು ಜನರೂ ಬಂದು. ೩೧. ನವರತ್ನಗಳಿದ್ದ ಮನೆಗೆ ಕನ್ನಹಾಕಿ ಮಾಣಿಕ್ಯ 
ಗಳನ್ನು ಎತ್ತಿಕೊಂಡು ಹೋಗುತ್ತಿರುವಾಗ ಕಾವಲುಗಾರರು ನಮ್ಮನ್ನು ಹಿಡಿದು ಬಡಿ 
ದರು. ಆರು ಮಾಣಿಕ್ಯಗಳನ್ನು ಕಸಿದುಕೊಂಡರು. ಹುಡುಕಿದರೂ ಒಂದು ಸಿಗಲಿಲ್ಲ, 
“4 ನಾವು ಏಳು ಮಾಣಿಕ್ಕಗಳನ್ನೂ ತೆಗೆದುಕೊಂಡು ಹೋಗುತ್ತಾ ಸಿಕ್ಕಿಬಿದ್ದಾಗ ಒಂದು 

ಳಾ ಣಿಕ್ಕವನ್ನು ಕೆಳಕ್ಕೆ ಬಿಳಸಟಿವು. ಅದು ದೈ ವಯೋಗದಿಂದ ನನಗೆ ಸಕ್ಕ ನೀನೂ 
ಭೀಮ ತೆ ಕಳ ನಾಡೆ”. ಎಂದು ಅವರು ಹೇಳಿದರು. yA ೩೨. ಕುಸುಮಪುರದೊಡೆಯ 
ನಾದ ಕಮ್ಮ ಶೇಖರನು ಕಳವಿನಿಂದ ನಮ್ಮನ್ನು ಗೆಲ್ಲಬೇಕೆಂದಿದ್ದಾ ನೆ” ಎಂದು ಯೋಚಿಸಿ 
ಛಲಿತಪ್ಪರೀಶನಾದ ದೀರ್ಫಬಾಹುಕನು ಕೋಪಿಸಿಕೊಂಡು ನಾಳೆ ಮುತ್ತಿಗೆಯನ್ನು ಹಾ 


೧೭೨ | ಅಭಿನವ ದಶಕುಮಾರ ಚರಿತೆ 


ವ॥ ಅಂತು ಗರ್ಜಿಸುವ ದೀರ್ಥಬಾಹುಕಂ ಕಡೆವೇಂಟೆಗೆ ಪೋಗಿರ್ದಪನೆಂದವರ್‌ 
ಪೇಲ ಿ ಸಮಯದೊಳ್‌ 


ಕಂ॥ ಅಂಬರ ಗಂಗಾತೀರದೊ 
ಳಿಂಬಿದೋಲಾಡುತಿರ್ಪ್ಹ ಹಂಸಂ ವರುಣಾ 
ಶಾಂಬುಧಿಗೆ ಪಾಅ೯*ಪೋದ 


ತ್ತೆಂಬಂತಿನನಪರ ಜಲಧಿಗೆಯ್ದಿ ದನಾಗಳ್‌ ೩೩ 


ಉ॥ ಇಂದಿರೆ ಪದ್ಮಮಂದಿರದೊಳಿರ್ದು ಮಹಾಪ್ರಣಯಪ್ರಕೋಪದಿಂ 
ದೊಂದಿರುಳಿಕ್ಕೆ ಮುಚ್ಚಳವನಾ ಪ್ರಗಿಲೊಳ್‌ ತೆಅಪಾಗೆ ಸೂಟಕ್ಷಿ ಕೃ 


ಹಷ್ಹಂ ದಯೆಯಿಂದೆ ಬಂದು ಬಿಗಿಯಪೆ, ಧರಾಂಗನೆಯಂ ತದಂಗಕಾ 


ಣ ಇ 


ರ್ಹಂ ದಿಟದಿಂ ಕವಲ್ಪುದೆನೆ ಪರ್ವಿದುದುರ್ವಿಯ ತಮಂ ೩೪ 


ಣಕಿ 


ವ॥ ಅಂತಳವಿಗಟದ ಕಟ್ರಲೆಯೊಳ್‌ 


ಕಂ॥ ಅಲಘುಭುಜಬಲದಿನಾಗಳ 
ಘಳಿಲನೆ ಪದೆದೆಲ್ಲರಂಘ್ರಿಯೊಳ್‌ ಸಾರ್ಚಿದ ಸಂ 
ಕಲೆಗಳನಿರ್ಕರದಿಂದಂ 
ಬಳೆಯಂ ನುರ್ಗೊತ್ತುವಂತೆ ನುರ್ಗಿದೆನಾಗಳ* ೩೫ 


ಸರಿಯಾಗಿ ಪ್ರತೀಕಾರ ಮಾಡುವೆನು ಎಂದು ಹೇಳುತ್ತಾ ಗರ್ಜಿಸುತ್ತಿದ್ದನು. ವ॥ ಹಾಗೆ 
ಗರ್ಜಿಸುವ ದೀರ್ಥಬಾಹುಕನು ಬೇಟೆಗೆ ಹೋಗಿದ್ದಾನೆಂದು ಅವರು ಹೇಳಿದರಂ.. ಆ 
ಸಮಯದಲ್ಲಿ ೩೩. ಆಕಾಶಗಂಗೆಯ ತೀರದಲ್ಲಿ ಸಂತೋಷದಿಂದ ತಿರುಗಾಡುತ್ತಿದ್ದ 
ಹಂಸವು ಪಶ್ಚಿಮ ಸಮುದ್ರಕ್ಕೆ ಹಾರಿಹೋಯಿತೋ ಎಂಬಂತೆ ಸೂರ್ಯನು ಪಡುಗಡ 
ಲನ್ನು ಸೇರಿದನು. ೩೪. ಲಕ್ಷ್ಮಿಯು ಪದ್ಮಮಂದಿರದಲ್ಲಿದ್ದುಕೊಂಡು ಪ್ರಣಯ 
ಪ್ರಕೋಪದಿಂದ ಒಂದು ರಾತ್ರಿ ಬಾಗಿಲಿನ ಕದವನ್ನು ಹಾಕಿಕೊಂಡಳು. ಆಗ ಅವಳ 
ಸರದಿಯು ತಪ್ಪಲು ಕೃಷ್ಣನು ದಯೆಯಿಂದ ಬಂದು ಧರಾಂಗನೆಯನ್ನು ಬಿಗಿಯಾಗಿ 
ತಬ್ಬಿಕೊಂಡನು. ಅಗ ಅವನ ಅಂಗದ ಕಪ್ಪುಬಣ್ಣವು ನಿಜವಾಗಿ ಕವಲಕವಲಾಗಿ ಚಿಗುರಿ 
ಹಬ್ಬಿತೋ ಎಂಬಂತೆ ಕತ್ತಲೆಯು ಭೂಮಿಯಲ್ಲೆಲ್ಲಾ ಹರಡಿತು. ವ ಹಾಗೆ ಅಳತೆಗೆ 
ಸಿಕ್ಕದ ಕತ್ತಲೆಯಲ್ಲಿ ೩೫. ಅಧಿಕವಾದ ಭುಜಬಲದಿಂದ ಎಲ್ಲರ ಕಾಲುಗಳಲ್ಲಿ ತೊಡಿ 
ಸಿದ್ದ ಸಂಕೋಲೆಗಳನ್ನು, ಬಳೆಗಳನ್ನು ಒತ್ತಿ ಮುರಿಯುವಂತೆ, ಎರಡು ಕೆ ಓಗಳಿಂದಲ್ಲೂ 


, * 


ಪಂಚಮಾಶಾ ಸಂ ೧೭೩ 


pa 


ವ॥ ಅಂತವರಜುವರ ಸಂಕಲೆಯುಮಂ ಮುಜದವರ್ಬೆರಸು ದೀರ್ಥಬಾಹುವಿನ 
ಪಾಳೆಯದಿಂ ಪೊಟಿಮಟ್ಟು ಕುಸುಮಪುರಮಂ ಪೊಕ್ಕು ಧರ್ಮಶೇಖರನಂ ಕಾಣ್ಬುದುಮವ 
ನೊಡನೆಯವರಿಂತೆಂದರ್‌ 


ಕಂ॥ ಈತನತಿ ವಿಕ್ರಮೋದಯ 
ನೀತಂ ಪದೆದೆಮ್ಮ ಕಾಲ ಸಂಕಲೆಯಂ ನಿ 
ರ್ಭೀತಿಯೊಳುಡಿದು ಬಿಸುಟ್ಟಂ 
ಭೂತಳಪತಿ ನಿನ್ನ ಭುಜಬಲಕ್ಕೆ ಸಹಾಯಂ ೩೬ 


ವ॥। ಎಂದವರ್‌ ಬಿನ್ನಪಂಗೆಯ್ಯಲಾಧರ್ಮಶೇಖರನೆನ್ನಂ ಮನ್ನಿಸಲಾತನೊಳಿಂತೆಂದೆಂ 


ಕಂ॥ ಎಲೆ ಧರ್ಮಶೇಖರೇಶ ರ 
ಮುಳಿದೆಯ್ತಂದಿರ್ಪ ದೀರ್ಥಬಾಹುಕನಂ ದೋ 
ರ್ಬಳದಿಂ ಸಂಹರಿಸುವೆನ 
ಗ್ಗಳವೆನಿಸಿರ್ಪಧಿಕ ಚಿಂತೆಯಂ ಬಿಸುಡೆಂದೆಂ ೩೭ 


ವಣ ಆ ಮಾತಿಂಗಾತಂ ಪ್ರೀತಮನಸ್ಕನಾಗಿ ತನ್ನ ಚಾತುರಂಗ ಬಲವನೆನ್ನೊಡನೆ 


ಉ॥ ಕತ್ತರಿಗೊಂಡ ಕರ್ಣಮೆಳನೀಲದ ನುಣ್ಳಮರ್ದಕ್ಷಿ ವಕ್ಷಮಂ 
ಪತ್ತಿದ ಕಂಧರಂ ಮೃದುಸಟಾವಳಿ ಸುಯ್ಲಿನರಳ್ವ ಘೋಣಮು 
ದ್ವ ೃತ್ತಮನಂ ನಯಂಬಡೆದ ರೋಮಚಯಂ ನಿಮಿರ್ವೆತ್ತ ವಾಳಮ 
ತ್ಯುತ್ತಮಲಕ್ಷಣಂ ಮೆಜಿವ ವಾರುವವಂ ಪದೆದಿತ್ತನಾನೃಪಂ ೩೮ 


ಕೂಡಲೆ ಒತ್ತಿ ಚೂರು ಚೂರು ಮಾಡಿದೆನು. ವ॥ ಆ ಆರು ಜನರ ಸಂಕೋಲೆಯನ್ನು 
ಮುರಿದು ಅವರೊಡನೆ ದೀರ್ಫಬಾಹುವಿನ ಪಾಳಯದಿಂದ ಹೊರಟೆನು. ಕುಸುಮಪುರ 
ವನ್ನು ಪ್ರವೇಶಿಸಿ ಧರ್ಮಶೇಖರನನ್ನು ನಾವು ಕಂಡೆವು. ಆಗ ಅವರು ಅವನೊಡನೆ 
ಹೀಗೆಂದರು. ೩೬. “ಭೂತಳಪತಿ ! ಈತನು ಅತಿಪರಾಕ್ರಮಶಾಲಿ. ಭೀತಿಯಿಲ್ಲದೆ ನಮ್ಮ 


ಕಾಲಿನ ಸಂಕೋಲೆಗಳನ್ನು ಮುರಿದು ಬಿಸುಟನು. ನಿನ್ನ ಭುಜಬಲಕ್ಕೆ ಸಹಾಯಕನಾಗಿರು 


ವನು.” ವ॥ ಎಂದು ಅವರು ವಿಜ್ಞಾ ಪಿಸಿದರು. ಅದನ್ನು ಕೇಳಿ ಆ ಧರ್ಮಶೇಖರನು 
ನನ್ನನ್ನು ಗೌರವಿಸಿದನು. ಆಗ ನಾನು ಅವನಿಗೆ ಹೀಗೆ ಹೇಳಿದೆನು. ೩೭, “ಎಲೆ ಧರ್ಮ 
ಶೇಖರರಾಜ ! ಕೋಪಿಸಿಕೊಂಡು ಬಂದಿರುವ ದೀರ್ಫಬಾಹುಕನನ್ನು ತೋಳ್ಗಲದಿಂದ 
ಸಂಹರಿಸುವೆನು, ಈ ನಿನ್ನ ಅಧಿಕವಾದ ಚಿಂತೆಯನ್ನು ಬಿಟ್ಟುಬಿಡು. 
ಮಾತಿನಿಂದ ಆತನು ಸಂತೋಷವನ್ನು ಹೊಂದಿ ತನ್ನ ಚತುರಂಗಸೈನ್ಯಕ್ಕೆ ನನ್ನೊಡನೆ 
ಹೊರಡುವಂತೆ ಹೇಳಿದನು. ೩೮. ಕತ್ತರಿಯ ಹಾಗೆ ಹೆಣೆದುಕೊಂಡಿರುವ ಕಿವಿ, ನೀಲಿಯ 
ಬಣ್ಣದ ಕಣ್ಣು, ಎದೆಗೆ ಹತ್ತಿದ ಹೆಗಲು, ಮೃದುವಾದ ಕೊರಳಿನ ರೋಮ ರಾಜಿ, 
ಉಸಿರು ಬಿಡುವಾಗ ಅಗಲವಾಗುವ ಮೂಗಿನ ಹೊಳ್ಳೆ, ಸೊಕ್ಕಿದ ಮನಸ್ಸು, ನುಣುಪಾದ 


ಹ 


೧೭೪ ಅಭಿನವ ದಶಕುಮಾರ ಚರಿತೆ 


ಕಂ॥ ಸೊಗಸೆಸೆಯೆ ಬೆಂಗೆವಾಯ್ದೊ 
ಯ್ಯಗೆ ಮಡದಿಂದೌಂಕಿ ವಾಘಯಂ ಸಡಿಲೆ ಬಿಡಲ್‌ 
ಮೃಗಕೌಶಿಕ ಸಂಭವವೇ 
ಗಗತಿಯಿನೊಪ್ಪಿರ್ದುದಾ ತುರಂಗಮರತ್ನಂ ೩೯ 


ವ॥ ಅಂತೆಸೆದ ಜಾತ ಶ್ವಮನೆನಗೆ ಕುಡಲೊಡಂ 


ಚಂ॥ ಎತತ ದೃಢಾಸನಂ ನವಖಲೀನಗುಣಾಂಕಿತಬದ್ಧ ದೃಷ್ಟಿ ಲೇ 
ಪಿತಲಸದೂರು ಕಿಂಚಿದನುವಕ್ರಿಮಜಾನು ಖುಜುಪ್ರಸನ್ನ ಸು 
ಸ್ಥಿತ ತನುವೆನ್ನೊಳೊಪ್ಪೆ ಗತಿ ಧಾರೆ ಲಯಂ ಜವಮಣ್ಮು ಬಲೈಯಂ 
ಕಿತಮೆನಿಸಿರ್ಷ ಚಿತ್ರಗತಿಯಂ ಮೆಣ?ದೆಂ ಸುಕುಮಾರಶೇಖರಾ ೪೦ 


ವ॥ ಅಂತೆನ್ನ ತೊಡೆಗಳವಟ್ಟ ಕುದುರೆಯಂ ಬೆಂಗೆವಾಯ್ಡು ಕಿಅಕಿದು ಸೇನೆಸಹಿತಂ 
ಪೊಣಿಮಟ್ಟು ಬೇಂಟೆಯಿಂ ಬರುತಿರ್ದ ದೀರ್ಥಬಾಹುಕನೊಳ* ಪೊಣರ್ಚಲ್‌ ಪೋಪನ್ನೆಗಂ 


ಉ॥ ಪೆರ್ಬುಲಿ ಪಾಯೆ ಕಂಠಗತಜೀವಿತರಾದವರೆಕ್ಕಲಂ ಕನ 
ಲ್ಲುರ್ಬಿ ಪಿಸುಳ್ಮ ದೊಂಡೆಗರುಳಂ ತಳೆದಿರ್ಪವರಾರ್ದು ಭಲ್ಲುಕಂ 
ಜರ್ಬಿಯವುಂಡೆ ಬಲ್ಮಿದುಳೆಟಿಲ್ಪ ಶಿರಂಗಳನೊತ್ತುತಿರ್ಪವರ್‌ 
ಸರ್ಬಮ ಗಂಗಳಂ ಕೆಡಪಿ ಬರ್ಪವರೊಪ್ಪಿದರುರ್ವರಾಧಿಪಾ ೪೧ 


ಶರೀರದ ರೋಮಂಗಳ ಸಮೂಹ, ಮೇಲಕ್ಕೆ ನಿಮಿರಿದ ಬಾಲ-ಈ ಅತ್ಯುತ್ತಮವಾದ 
ಲಕ್ಷಣಗಳಿಂದ ಪ್ರಕಾಶಿಸುವ ಕುದುರೆಯೊಂದನ್ನು ಆ ರಾಜನು ಪ್ರೀತಿಯಿಂದ ಕೊಟ್ಟನು. 
೩೯. ಸೊಗಸಾದ ಆ ಕುದುರೆಯ ಬೆನ್ನನ್ನು ಏರಿ ಹಿಮ್ಮಡಿಯಿಂದ ಅದುಮಿ ಲಗಾಮನ್ನು 
ಸಡಿಲಿಸಿದೆನು. ಕೂಡಲೆ ಆ ತುರಂಗಮ ರತ್ನವು ಕೌಶಿಕನು (ವಿಶ್ವಾಮಿತ್ರನು) ಸ್ವಷ್ಟಿಸಿದ 
ಮೃಗದ ವೇಗದಿಂದ ಓಡಿ ಪ್ರಕಾಶಿಸಿತು. ವಗ ಹಾಗೆ ಪ್ರಕಾಶಿಸುವ ಜಾತಿಯ ಕುದುರೆ 
ಯನ್ನು ನನಗೆ ಕೊಡಲು--೪೦. ಸುಕುಮಾರ ಶೇಖರನೇ ! ದೃಢವಾಗಿ ಆಸನದ ಮೇಲೆ 
ಕುಳಿತು ಹೊಸದಾದ ಕಡಿವಾಣದ ಹಗ್ಗ ವನ್ನು ಸ್ಥಿರವಾಗಿ ನೋಡುತ್ತಾ, ಲೇಪ ಬಳಿದ 
ಸುಂದರವಾದ ತೊಡೆಗಳಿಂದ, ಮಂಡಿಯನ್ನು ಸ್ವಲ್ಪ ಬಗ್ಗಿಸಿ, ನೇರವಾಗಿ ಶರೀರವನ್ನು 
ಇಟ್ಟುಕೊಂಡು, ಗತಿ, ಧಾರೆ, ಲಯ, ಜವ, ಅಣ್ಣು, ಬಲ್ಮೆಗಳಿಂದ ಕೂಡಿದ ಚಿತ್ರಗತಿ 
ಯಿಂದ ಕುದುರೆಯನ್ನು ಓಡಿಸಿದೆನು. ವ॥ ಹಾಗೆ ನನ್ನ ತೊಡೆಗಳ ಹಿಡಿತಕ್ಕೆ ಸಿಕ್ಕಿದ 
ಕುದುರೆಯ ಬೆನ್ನಿನ ಮೇಲೆ ಕುಳಿತು ಸ್ವಲ್ಪ ಸೈನ್ಯದೊಡನೆ ಹೊರಟು ಬೇಟೆಯಿಂದ 
ಬರುತ್ತಿದ್ದ ದೀರ್ಫ್ಥಬಾಹುವಿನೊಡನೆ ಹೋರಾಡಲು ಹೋಗುತ್ತಿದ್ದೆನು. ಆಗ ೪೧. 
ಮಹಾರಾಜನೆ ! ಆಗ ಒಂದು ದೊಡ್ಡ ಗುಂಪು ಎದುರಾಗಿ ಬರುತ್ತಿತ್ತು, ಅದರಲ್ಲಿ 
ಕೆಲವರು ಹೆಬ್ಬುಲಿಯು ಮೇಲೆ ನುಗ್ಗಿದುದರಿಂದ ಕಂಠಜೀವಿತ ಪ್ರಾಣರಾಗಿದ್ದರು. 
ಕೆಲವರ ಹೊಟ್ಟೆಗಳಿಂದ ಕಾಡುಹಂದಿಯು ಬಗಿಯಲು ದಂಡೆಗರುಳುಗಳು ಜೋಲು 
ಶ್ತಿದ್ದುವು. ಕಲವರ ತಲೆಗಳಿಂದ ಭಲ್ಲೂಕಗಳು ಕಚ್ಚಲು ಮೆದುಳುಗಳು ಹೊರ ಬಂದು 


ಆಟ 


ಬ 


ಪಂಚಮಾಶ್ವಾಸಂ ೧೭೫ 


ವ॥ ಅಂತು ಬೇಂಟೆಕಾಅವಡೆ ಬರ್ಪುದಂ ಕಂಡು ದೀರ್ಥಬಾಹುಕನ ಬರವಂ ನಿಶ್ಚಯಂ 
ಮಾಡಿ ಸಂಶಯಾಸ್ಪದಮಿಲ್ಲದಂತು ತನ್ನ ಪಾಳೆಯದಿಂದಿದಿರ್ವರ್ಪ ಸೇನೆಯೆಂಬಂತೆ ನಂಬುಗೆ 
ಪುಟ್ಟುವಂತೆ ಪೋಗಿ ತನ್ನ ಸನಂ ಸಮ್ಮುಖದೊಳ್‌ ಕಂಡು 


ಬಿಡುಬಿಡು ನಿನ್ನ ಬಲ್ಲುದುರೆಯಂ ಕಡುಪಿಂ ಹಿಡಿದಿರ್ಪ ಡಾಣೆಯಂ 

ಜಡಿ ಮೆಠತದಿರ್ದೆನೆಂದಿರದಿರೆಂದು ನಿಜಾಶ್ವಮನಔಂಕಿ ಮೌಳಿಯಂ 
ಸಿಡಿಲೆಜಪಂದದಿಂದೆಜಿಗೆ ಸೈವೆಜಿಗಾಗಿ ಮಹಾಗ್ರಹೋಚ್ಚಯಂ 

ಪೊಡೆದವೊಲಾಗೆ ಮೂರ್ಛೆಗೊಳಗಾದನಟಲ್‌ ಮಿಗೆ ದೀರ್ಥಬಾಹುಕಂ ೪೨ 


ವ॥ ಅಂತು ಮೂರ್ಛ್ಯಿತನಾದುದಂ ಕಂಡಾಂ ಶಿರಶ್ಚೇದಂಗೆಯ್ಯಲೊಡಂ ಕಳಕಳಂ 


ಎಲೆ ಕಳ್ಳರ್‌ ಪಾಯ್ದರಲ್ಪಲ್ಪಸವಸದೆ ಬಯಲ್‌! ಬಂದುದಲ್ಲಲ್ಲು ಕೇಳ" ಮ 
ದೃಲವೀಗಳ್‌ ಬಂದುದಲ್ತಲ್ಪಿದು ಕುಸುಮಪುರಿನಾಥಸೈನ್ಯಂ ಮಹಾದೋ 
ರ್ಬಲದಿಂದೇಟ್ವಿಂದು ನಮ್ಮುರ್ವಿಪನನದಟಿನಿಂ ತೀರ್ಚಿತೆಂದಂತತಿ ವ್ಯಾ 
ಕುಳಚಿತ್ತರ್‌ ದೀರ್ಥಬಾಹುಕ್ಕಿತಿಪನ ಸುಭಟರ್‌ ಮುಂಗೆಡುತ್ತಿರ್ದರಾಗಳ" ೪೩ 


ನೇತಾಡುತ್ತಿದ್ದರೆ ಆವುಗಳನ್ನು ಕೈಯ್ಯಿಂದ ಅದುಮಿ ಒಳಕ್ಕೆ ತಳುತ್ತಿದ್ದರು. ಮತ್ತೆ 
ಕೆಲವರು ಎಲ್ಲ ವಿಧವಾದ ಪ್ರಾಣಿಗಳನ್ನು ಸಂಹರಿಸಿದವರಾಗಿದ್ದರು. ವ॥ ಹಾಗೆ ಬೇಟೆ 
ಕಾರರು ಬರುವುದನ್ನು ಕಂಡು ದೀರ್ಫ ಬಾಹುಕನು ಬರುತ್ತಿದ್ದಾನೆಂದು ನಿಶ್ಚ ಯ ಮಾಡಿ 
ಕೊಂಡಂ ಸಂಶಯ ಬರದಂತೆ ತನ್ನ ಪಾಳೆಯದಿಂದ ಎದುರಾಗಿ ಬರುತ್ತಿರುವ ಸೇನೆಯೆಂಬ 
ನಂಬಿಕೆಯನ್ನು ಹುಟ್ಟಿಸಿ ಆ ರಾಜನ ಮುಂದೆ ಹೋಗಿ ನಿಂತೆನು-೪೨. ನಾನು “ನಿನ್ನ 
ಬಲವಾದ ಕುದುರೆಯನ್ನು ಬಿಟ್ಟುಬಿಡು. ಪರಾಕ್ರಮದಿಂದ ಪ್ರತಿಜ್ಞೆ ಮಾಡಿದ್ದರೆ 
ಎದುರಿಸು ; ಮರೆತಿದ್ದೆನು ಎಂದು ಇರಬೇಡ” ಎಂದು ಹೇಳುತ್ತಾ ನನ್ನ ಕುದುರೆಯನ್ನು 
ಹುರಿದುಂಬಿಸಿ ನುಗ್ಗಿಸಿ ಸಿಡಿಲು ಎರಗಿದಂತೆ ಎರಗಿದೆನು. ದೀರ್ಫ್ಥಬಾಹುಕನು ಚಕಿತ 
ನಾದನು. ಮಹಾಗ್ರಹಗಳ ಗುಂಪು ಏಎರಗಿದಂತಾಗಿ ಕೂಡಲೆ ಮೂರ್ಛಿತನಾದನಂ. 
ವ॥ ಹಾಗೆ ಮೂರ್ಛಿತನಾದ ದೀರ್ಫಬಾಹುಕನ ತಲೆಯನ್ನು ಕತ್ತರಿಸಿದೆನು. ಆಗ ಕಲ 
ಕಲ ಧ್ವನಿಯು ಹೊಮ್ಮಿತು. ೪೩, “ಎಲೆ ಕಳ್ಳರು ನುಗ್ಗಿ ಬಂದುದಲ್ಲ. ಗಡಿಬಿಡಿಯಿಂದ 
ಮೈದಾನದಲ್ಲಿ ಸುಗ್ಗಿ ಬಂದುದೂ ಅಲ್ಲ. ಕೇಳು, ನಮ್ಮ ಸೈನ್ಯವೂ ಬಂದುದಲ್ಲ. ಇದು 


ನ ~ ಷೊ ಕೆ ~ ಹಾ KY ನಾತ್‌ ಸ್ನ 
ಕುಸುಮಪುರೀ ರಾಜನ ಸೆ ನ್ಯ. ಮಹಾಭುಜ ಬಲದಿಂದ ನುಗ್ಗಿ ಬಂದು ನಮ್ಮರಸನನ್ನು 
ತೀರಿಸಿತು”. ಎಂದು ಅತಿವ್ಯಾಕುಳಚಿತ್ತರಾಗಿ ದೀರ್ಫಬಾಹು ರಾಜನ ಸೈನಿಕರು ಏನು 

ಬೆ ೧ 


3, ಭೂತ, ಪಿಶಾಚಿ (ರಂ) 


೧೭೬ ಅಭಿನವ ದಶಕುಮಾರ ಚರಿತೆ 


ವ॥ ಅಂತು ಮುಂಗೆಟ್ಟು ಸುತ್ತಲುಂ ಪರಿದು ಪೋಪ ರಿಪುಸೈನ್ಯಮಂ ಕಂಡು 


ಕಂ॥ ಗರುಡನಹಿನಿಚಯಮಂ ಸಂ 
ಹರಿಸುವ ತೆಅದಿಂದೆ ದೀರ್ಥಬಾಹುಕನ ಮಹೋ 
ದ್ಧುರಸೇನೆಯನಾರ್ಪಿಂದಾ 
ವರಿಸಿ ಕೊಲಲ್ಮಸಗಿದೆಂ ನ ಹಾಲಕತಿಲಕಾ ೪೪ 


ವ॥ ಅಲ್ಲಿ ಬೆರಲಂ ಕರ್ಚಿದರಂ ಪರಿಹರಿಸಿ ಮರನನೇಆ್‌ದರಂ ಮರಳಿನೋಡದೆ ಹಲ್ಲಂ 
ಕಿಜಿನಿದರಂ ಕೊಲ್ಲದೆ ಬಿಟ್ಟು ಹುತ್ತವನಡರ್ದರಂ ಹತ್ತೆ ಸಾರದೆ ನೀರ್ಗಾಂತರ್ಗಳ್ಳೆಯಂ ತೋಣದೆ 
ಲಿಂಗವನಪ್ಪಿದರಂ ಹಿಂಗಳೆದು ನೀರಂ ಪೊಕ್ಕರ್ಗೆ ಬೀರವಂ ತೋಜದೆ ಬಿಡುದಲೆಯವರ್ಗೆ ಕಡು 
ಪುವೀಣದೆ ಹುಲ್ಲಂ ಹಿಡಿದರ್ಗೆ ಬಲ್ಲಾಳ್ತನವಂ ತೋಣಜದೆ ನಿರಾಯುಧರಂ ಧುರದೊಳ್‌ ಮುಟ್ಟದೆ 
ಶರಣೆಂದವರ ಶಿರವಂ ಕಾದು ಮಾಜಂಂತರಂ ತಾಜುತಟ್ಟಪ್ಪಿನಂ ಮಾಡಿ 


ಚಂ॥ ಜವನಜಣಕಯಟ್ಟುವಂತೆ ಕಡೆಗಾಲದ ನಂಜಿನ ಗಾಳಿ ಬೀಸುವಂ 
ತವಿರಳಮೇಘವಹ್ಲಿ ಕವಿವಂತಸಿತೋರಗನಟ್ಟಿ ನುಂಗುವಂ 
ತವಚರದೆತ್ತಲುಂ ಪರಿದು ಭೀತಿಯೊಳೋಡುವ ದೀರ್ಥಬಾಹುಸೈ 
ನ್ಯವನಡವಾಯ ಖಿ ಸಂಹರಿಸಿದೆಂ ನಿಜಸಾಹಸದಿಂ ಮಹೀಪತೀ ೪೫ 


ಮಾಡಬೇಕೆಂದು ತಿಳಿಯದೆ ಒದ್ದಾಡುತ್ತಿದ್ದರು. ವ॥ ಏನು ಮಾಡಬೇಕೆಂದು ತಿಳಿಯದೆ 
ಸುತ್ತ ಓಡಿ ಹೋಗುತ್ತಿದ್ದ ಶತ್ರು ಸೈನ್ಯವನ್ನು ಕಂಡು-೪೪. ನೃಪಾಲಕ ತಿಲಕನೇ ! 
ಗರುಡನು ಹಾವುಗಳ ಗುಂಪನ್ನು ಸಂಹರಿಸುವ ಹಾಗೆ ದೀರ್ಫ್ಥಬಾಹುಕನ ಮಹಾಸೇನೆ 
ಯನ್ನೂ ಪರಾಕ್ರಮದಿಂದ ಆಕ್ರಮಿಸಿ ಕೊಲ್ಲಲು ಪ್ರಯತ್ನಿಸಿದೆನು. ವ॥ ಅಲ್ಲಿ ಬೆರಳು 
ಕಚ್ಚಿದವರನ್ನು ಕೊಲ್ಲಲಿಲ್ಲ. ಮರ ಹತ್ತಿದವರನ್ನು ಮರಳಿ ನೋಡಲಿಲ್ಲ. ಹಲ್ಲುಗಿರಿದ 
ವರನ್ನು ಕೊಲ್ಲದೆ ಬಿಟ್ಟೆನು. ಹುತ್ತವನ್ನೇರಿದವರ ಹತ್ತಿರಕ್ಕೆ ಹೋಗಲಿಲ್ಲ. ನೀರಿಗಿಳಿದ 
ವರನ್ನು: ಬೆದರಿಸಲಿಲ್ಲ. ಲಿಂಗವನ್ನಷ್ಠಿ , ಕೊಂಡವರನ್ನು ಹಿಂದಕ್ಕೇ ಬಿಟ್ಟೆನು. ನೀರನ್ನು 
ಹೊಕ್ಕವರ ಮೇಲೆ ಶೌರ್ಯವನ್ನು ತೋರಲಿಲ್ಲ. ತಲೆ ಕೆದರಿಕೊಂಡು ಓಡುವವರ ಮೇಲೆ 
ಪರಾಕ್ರಮವನ್ನು ತೋರಿಸಲಿಲ್ಲ. ಹುಲ್ಲು ಹಿಡಿದವರ ಮೇಲೆ ವೀರ್ಯವನ್ನು ತೋರಲಿಲ್ಲ. 
ನಿರಾಯುಧರನ್ನು ಯುದ್ಧ ದಲ್ಲಿ ಮುಟ್ಟಲಿಲ್ಲ. ಶರಣು ಎಂದವರನ್ನು ರಕ್ಷಿಸಿ ಎದುರಿಸಿದ 
ವರನ್ನು ಚದುರಿ ಓಡಿ ಗವಿ ಮಾಡಿದೆನು. ೪೫. ಮಹಾ ಡೆ | ಯಮನು 
ಹೊಡೆದು ಓಡಿಸುವಂತೆ, ಪ್ರಳಯ ಕಾಲದಲ್ಲಿ ವಿಷದ ಗಾಳಿಯು ಬೀಸುವ ಹಾಗೆ, ಎಡೆ 
ಬಿಡದೆ ಸಿಡಿಲು ಮಿಂಚುಗಳು ಕವಿಯುವ ಹಾಗೆ, ಕೃಷ್ಣ ಸರ್ಪವು ಅಟ್ಟಿಸಿಕೊಂಡು ಬಂದು 
ಕಟ್ಟುವ ಹಾಗೆ, ಜುಗುಪ್ಸೆಯಿಂದ ಬೇರೆ Cee ಎಲ a ಭಯದಿಂದ ಓಡು 


೧೧ 


ತ್ತಿದ್ದ ದೀರ್ಫಬಾಹುವಿನ ಸೆ ಸೈನ್ಯವನ್ನು ಅಡ್ಡಗಟ್ಟಿ ಸ್ಪಸಾಹಸದಿಂದ ಸಂಹರಿಸಿದೆನು 
ಊ Ww 


ಪಂಚಮಾಶ್ಚಾಸಂ 08೬ 


ವಃ ಅಂತು ರಣಾವೇಶದಿಂದಾಂತ ಭಟಶಸಂತಾನವಮಂ ಕೃತಾಂತಮಂದಿರಮಂ ಪುಗಿಸು 
ವಾಗಳ" 


ಮಃ ಪಿರಿದುಂ ದೈವವಿಘಾತಿಯಿಂದೆ ಸುಖವಂ ಕಾಣ್ಟಾಸೆ ಮಾಣ್ಣಿರ್ದೊಡೇಂ 
ಗಿರಿಯೊಳ್‌ ತಾಪಸವೃತ್ತಿಯಿಂ ಕ್ಷಪಿಸಿ ಜೀವಂ ಪೋಗದಿಂದಿಲ್ಲಿ ದು 
ರ್ಮರಣಕ್ಕಿಂತೊಳಗಾದೆನೇ ವಿಧಿಯೆ ಮುನ್ನಾನಾವನಂ ದುಃ ಖಸಾ 
ಗರದೊಳ* ನೂಂಕಿದೆನೆಂದೊರಲ್ಹ ದನಿಯಂ ಕೇಲ್ಲೆಯ್ಲಿದೆಂ ೪೬ 


ವ॥ ಆ ಧ್ವನಿಯಂ ಕೇಳ್ದಲ್ಲಿಗೆಯ್ದಿ ನೋಳೆನ್ನೆಗಂ 


ಉ॥ಔ ಮಂಗಳಮೂರ್ತಿ ತಾಪಸಶಿರೋಮಣಿಯಾಗಮ ಚಕ್ರವರ್ತಿ ಶು 
ದ್ಯಾಂಗನಬಾಧಕಂ ಕುಲವಧೂಸಹಿತಂ ಮುಖಸೂತ್ರ ಸಚ್ಛಿಖಾ 
ಸಂಗತನತ್ಯಪೂರ್ವದುರಿತಾಂಬುಧಿಬಾಧಕ ಬಾಡಬಾನಳಂ 
ಸಂಗರಬಾಧೆಗಳ್ಳಿ ಶಿವಧೋಯೆನುತಿರ್ದನದೊರ್ಬ ಭೂಸುರಂ ೪೭ 

ವ8 ಮತ್ತಾತಂ ಬಾಡಬನಾಮಧೇಯನಾಗಿಯುಂ ಜಡಾಕರನಿವಾಸಿಯಲ್ಲು ; ತಿಲಕಾ 

ಲಂಕೃತನಾಗಿಯುಂ  ಮಹಾರಣ್ಯಮಲ್ಲು ; ರಾಮಾನ್ವಿತನಾಗಿಯುಮಯೋಧ್ಯೆಯಲ್ಲು 
ಕಾಕಪಕ್ಷವಿಳಾಸಿಯೂಗಿಯುಂ ಬಲಿಭುಕ್ಕಲ್ಲೆನಿಸಿರ್ದ ಭೂಸುರನಂ ಕಂಡೆನ್ನ ಕೈದುವಂ ಕೀಟೂಳಿನ 


ಕೆಯ್ಯೊಳ್‌ ಕೊಟು ಮವರಿರ್ವರುಮಂ ನಮಸ್ಕರಿಸಿ 


ವ॥। ಹಾಗೆ ರಣಾವೇಶದಿಂದ ಎದುರಿಸಿ 


ತ 
ಕ 
3 
ಣಾ 
ಆ) 
ಆಡ್‌ 


ಯ್‌ i We 
ಸಮೂಹವನು _ ಯಮಪಟ್ಟ 
I ಎಫ 


ಕಳುಹಿಸಿದೆನು. ಆಗ-(ಅಳುವ ಶಬ್ದ ಕೇಳಿಸಿತು) ೪೬. “ಹಿರಿದಾದ ದೈವವ ಘಾತಿ 
ಯಿಂದ ಸುಖವನ್ನು ಕಾಣುವ ಆಶೆಯನ್ನು ತೊರೆದಿದ್ದರೂ, ಬೆಟ್ಟದ ಮೇಲೆ ತಪಸ್ಸು 
ಮಾಡಿ ದೇಹವನ್ನು ಕರಗಿಸಿದರೂ ಪ್ರಾಣ ಹೋಗಲಿಲ್ಲ. ಆದರೆ ಇಂದು ಇಲ್ಲಿ ದುರ್ಮ 
ರಣಕ್ಕೆ ಒಳಗಾದೆನು. ವಿಧಿಯೇ ! ಮೊದಲು ನಾನು ಯಾರನ್ನು ದುಃಖಸಾಗರದಲ್ಲಿ 
ತಳ್ಳಿದ್ದೆನೋ, ಕಾಣೆನು” ಎಂದು. ಅಳುವ ಶಬ್ದವನ್ನು ಕೇಳಿ ಮಹಾರಾಜ, ಅಲ್ಲಿಗೆ 
ಹೋದೆನು. ವಃ ಆ ಧ್ವನಿಯನ್ನು ಕೇಳಿದಲ್ಲಿಗೆ ಹೋಗಿ ನೋಡಿದಾಗ--೪೭. ಬಾ )ಹ್ಮಣ 
ನೊಬ್ಬನು ಯುದ್ಧದ ಹಿಂಸೆಗೆ ಹೆದರಿ ಶಿವಧೋ ಎಂದು ಕೂಗುತ್ತಿದ್ದನು. ಅವನು. 


— ರಾ ರಾಡು ದಾರ್‌ ಮ ಇಗೆ ಇ _ ಡೀ ಅದರ ಪೀತಿ ಎಇ ಫಿ ೨ 
ಮಂಗಳಕರವಾದ ಆಕಾರವುಳ್ಳವನಾಗಿದ್ದನಂ. ತಪಸ್ವಿಗಳಲ್ಲಲ್ಲಾ ಶ್ರೇಷ್ಠನು. ವೇದ 


ತ್ಕಾ * 

ದ ಎ ಡಿ ೦೪ 

py ಹಾತ್‌) ಆತ್‌ ತ್‌ pes de ಜಾಲ ಲ ಈ ಅಸೆ ಇಇ ಈ a 3 ತೆ 

ಮಾಡದವನು. ಸತು ಲದಲ್ಲಿ ಹಂಟ AS ಹಂಡತಿಯುಳ್ಳೆ ವನು. ಜನಿವಾರ ಮತ್ತು 
ON ETE kd kai “at 
ಲಖಿಯಿನ್ನು ಧರಿಸಿದ್ದನು. ಅಪೂರ್ವವಾದ ಪಾಪಎಂಬ ಸಮುದ್ರವನ್ನು ಶೋಷಿಸು 


ತಕಕ ತೆ — pe — ಇಬ ಫಾರ ಸಾಲಾ — — PP 
ಬಡಬಾಗ್ಗಿ. ಆತನು ಬಾಡಬನಿಂದು ಹಸರುಳ್ಳಿವನಾಗಿದ್ದರೂ ಸಮುದ್ರವಾಸಿಯಲ್ಲ 
k ಆಟ 


ಸಾ - ತ ೨. [a — _ ಷು ಗ್‌ ೯ 
(ಬಾಡಬ= ಬಾಡಬಾಗ್ನಿ. ಮತ್ತು ಬ್ರಾಹ್ಮಣ) ತಿಲಕದಿಂದ ಅಲಂಕೃತನಾಗಿದ್ದರೂ 
ಅ ಓಟ 
ಅ ಈ - ಹ ಇ (ಗೃ, © ಗ ಈ. 
ಮಹಾರಣ್ಣ ಬಲ್ಲ. (ಶಿಲಕ - ಹಣೆಗೆ ಹಚ್ಚಿದ ಕಿಲಕ- ತಿಲಕ ವೃಕ್ಷ) ರಾಮನಿಂದ ಕೂಡಿ 
ಸಪ ಆ 
ಹ ಈ ಪಿ ಇಡೆ ಷ್ಟ ಆಲ) ೧. — ps x 
ದ್ರರೂ ಅಯೋಧ್ಯೆಯಲ್ಲ (ರಾಮ = ಶ್ರೀರಾಮ, ರಾಮಾ... ಸ್ತ್ರೀ) ಕಾಕಪಕ್ಷಗಳ ವಿಳಾಸ 
ರತ್‌ ನ್‌ — 


12 


೧೬೮ ಅಭಿನವ ದಶಕುಮಾರ ಚರಿತೆ 


ಕಂ॥| ಈ ವೇಹಮೆತ್ತಣದು ಸಮ 
ರಾವನಿಗೆಯ್ತರ್ಪುದೆತ್ತಣದು ನೀವೀ ರಾ 
ಜಾವಸಥ ಪುರೋಹಿತರೋ 
ಭಾವಿಸಲರಿದೆಮಗೆ ಪಾರ್ವ ನಿಮ್ಮಯ ಬರವಂ ೪೮ 


ವ॥ ಎಂದು ನಿಮ್ಮಿರವೆಲ್ಲಿ ಇಲ್ಲಿಗೆತ್ತಣಿಂ ಬಂದಿರೆಂದು ಭಕ್ತಿಪುರಸ್ಸರಂ ಕೇಳಲಾಗಿ 
ದ್ವಿಜೋತ್ತಮನಿಂತೆಂದಂ 


ಶಾ॥ ಏನಂ ಪೇಟ್ವುದೊ ಪೂರ್ವವಂ ನೆನೆದೊಡಗ್ನಿಜ್ವಾಲೆ ಕೈಕೊಂಡು ಹೃತ್ಸಾನಂ 
ಭೋಂಕೆನೆ ಭಸ್ಮಮಾಗಲಸು ಬೇಗಂ ಪಾಟ್‌ ದಿಗಾ K ಎಂತಿಯಿಂ 
ದೇನುಂ ತೋಣದೆ ಪೋಪುದಾದೊಡಮದಂ ಪೇಟ್ಮಪ್ಸೆನೆಂದಾದಿ ಜಂ 
ತಾನೆಂತಾನುಮವಸ್ಮೆಯಿಂದುಸಿರ್ವುದರ್ಕುದ್ಕೋಗಮಂ ತಾಳ್ಜಿದಂ ರ್ಳ 


ವ॥ ಅದೆಂತೆನೆ 


ಕಂ8 ಮಗಧ ಕ್ಷಿತೀಶ್ವರಂ ಸ 
ತ್ವಗುಣಾನ್ವಿತ ರಾಜಹಂಸನೆಂಬಂ ವಿಶ್ವೋ 
ರ್ವಿಗೆ ಮೆಚಿೆವ ವಸುಮತೀ ಕಾಂ 
ತೆಗೆ ಕಾಂತಂ ವಿವಿಧರಿಪು ನೃಪಾಲಕೃತಾಂತಂ ೫೦ 


ವುಳ್ಳವನಾಗಿದ್ದರೂ ಬಲಿಯನ್ನು ತಿನ್ನುವ ಕಾಗೆಯಲ್ಲ (ಕಾಕಪಕ್ಷ ಕಾಗೆಯ ಗರಿಗಳಂಥ 
ಜುಲ್ಬಿ ಕೂದಲು-ಕಾಗೆಯ ರೆಕ್ಕೆ) ಇಂಥ ಬ್ರಾಹ್ಮಣನನ್ನು ಕಂಡು ಕೂಡಲೆ ನನ್ನ ಆಯುಧ 
ವನ್ನು ಆಳಿನ ಕೈಯ್ಯಲ್ಲಿ ಕೊಟ್ಟು ಅವರಿಬ್ಬರಿಗೂ? ನಮಸ್ಕರಿಸಿದೆನು. ೪೮. “ಈ ನಿಮ್ಮ 
ವೇಷವು ಎಲ್ಲಿಯದು ? ಈ ಯುದ್ಧ ಭೂಮಿಗೆ ಬಂದದ್ದು ಹೇಗೆ? ನೀವು ಈ ರಾಜರ 
ಮನೆಯ ಪುರೋಹಿತರೋ ? ಬ್ರಾಹ್ಮಣನೆ ! ನೀವು ಇಲ್ಲಿಗೆ ಹೇಗೆ ಬಂದಿರೆಂದು 
ಊಹಿಸಲು ಸಾಧ್ಯವಿಲ್ಲ. ವ॥ ನೀವು ಎಲ್ಲಿ ವಾಸಿಸುತ್ತೀರಿ ? ಇಲ್ಲಿಗೆ ಎಲ್ಲಿಂದ ಬಂದಿರಿ?” 
ಎಂದು ಭಕ್ತಿಯಿಂದ ಕೇಳಿದೆನು. ಅದಕ್ಕೆ ಆ ಬ್ರಾಹ್ಮಣನು ಹೀಗೆ ಹೇಳಿದನು ಲ್ಭ. 
“ಏನೆಂದು ಹೇಳಲಿ. ಹಿಂದಿನದನ್ನು ನೆನೆಸಿಕೊಂಡರೆ ಅಗ್ನಿಯ ಜ್ವಾಲೆಯು ಹತ್ತಿ ಉರಿದು 
ಹೃದಯವನ್ನು ಕೂಡಲೆ ಸುಟ್ಟು ಬೂದಿಮಾಡುತ್ತದೆ. ಪ್ರಾಣವು ಬೇಗ ಹಾರಿ 
ಹೋಗುತ್ತದೆ. ದಿಗ್ಭಾ )ಂತಿಯುಂಟಾಗಿ ಏನು ಮಾಡಲೂ ತೋರುವುದಿಲ್ಲ. ಆದರೂ 
ಅದನ್ನು ಹೇಳುತ್ತೇನೆ. ಎಂದು ಆ ಬ್ರಾಹ್ಮಣನು ತಾನು ಅನುಭವಿಸಿದ ಅವಸ್ಥೆಯನ್ನೆಲ್ಲ 
ಹೇಳಲು ಉದ್ಯುಕ್ತನಾದನು ವ॥ ಅದು ಹೇಗೆಂದರೆ ೫೦. ರಾಜಹಂಸನೆಂಬ ಮಗಧ 
ರಾಜನಿದ್ದಾನೆ. ಅವನು ಸತ್ವಗುಣವುಳ್ಳೆ ವನು. ಇಡೀ ಭೂಮಿಯಲ್ಲಿ ಪ ಸಿದ್ಧನಾದ ಭೂ 


1. ಬ್ರಾಹ್ಮಣ ಮತ್ತು ಅವನ ಹೆಂಡತಿ 


ಪಂಚಮಾಶ್ಚಾಸಂ ೧೭೯ 


ಕಂತಿ ಅಆತನರಮನೆಯ ಸಚಿವರ 
ನೀತಿವಿದರ್‌ ಸ6ಲಧರ್ಮಶಾಸ್ತ್ರಕ್ರಮ ವಿ 
ಖ್ಯಾತರ್‌ ನಾನಾಭೋಗಪ 
ರೀತರ್‌ ಪದೆದೆಣ್ಬರುಂ ವಿನೋದವಿಳಾಸಂ* ೫೧ 


ಅವರೊಳ" ಪ್ರಸಿದ್ಧಿ ವಡೆದೊ 
ಪ್ಲುವನಾತಂ ಪ್ರೇಮದತ್ತನೆಂಬಾತಂ ಪಾ 
ಪವಿದೂರ ತೀರ್ಥಯಾತ್ರಾ 
ವೃವಸಾಯದೊಳೊಂದಿ ಪದೆಪಿನಿಂ ಪೊಜಮಟ್ಟಂ ೫೨ 
ವಃ ಅಂತು ಪೊಮಟ್ಟನೇಕದೇಶಮಂ ಕಳೆದೊಂದು ಧರ್ಮಪುರಮೆಂಬ ಅಗ್ರ 
ಹಾರಕ್ಕೆ ಬಂದು. ಯಜ್ಞಶರ್ಮನೆಂಬ ದ್ವಿಜೋತ್ತಮನ ಮನೆಯೊಳ್‌ ಕಿಅಿಕಿದುದಿನಮಿರಲ್‌ 
508 ಆತನ ಸಚ್ಛಾರಿತ್ರ 
ಕ್ಯಾತನ ಸದ್ಗುಣಕೆ ನಾಡೆ ಸಂತೋಷಂಬ 
ಟ್ಮಾತಂಗೆ ಯಜ್ಞಶರ್ಮಂ 
ಪ್ರೀತಿ ಮಿಗಲ್‌ ಕಾಳಿಯೆಂಬ ಮಗಳಂ ಕೊಟ್ಟಂ ೫೩ 
ವ॥ ಅಂತಾಕುಳಿಯಂ ಪಾಣಿಗ್ರಹಣವಂ ಮಾಡಿ ಕಿಅಸಿದುದಿನವಿರಲವಲ್ಲೆ ಸಂತತಿಯಿಲ್ಲ 
ದಿರ್ಪದಅಕಂ ಮಗುಳ್ಳು ಯಜ್ಞಶರ್ಮನೆಂಬಂ 
ಕಂ ಅವಳನುಜೆಯಂ ವಿಲಾಸೋ 
ತ್ಸವದಿಂ ಕಾಳಿಂದಿಯೆಂಬಳಂ ಕೊಟ್ಟಂ ಭೂ 
ದಿವಿಜನಿಧಿಯಾಕೆಯೊಳ* ನಿ 
ತ್ಕವಿನೋದದಿನಿರ್ದನನುದಿನಂ ತತ್ಸಚಿವಂ ೫೪ 


ಎಂತೆಯ ಕಾಂತನು. ವಿವಿಧ ಶತ್ರುರಾಜರಿಗೆ ಯಮ ಸ್ವರೂಪನು. ೫೧. ಅವನಿಗೆ 
ಎಂಟು ಜನ ಮಂತ್ರಿಗಳು. ಎಲ್ಲರೂ ನೀತಿವಿದರು. ಸಕಲ ಧರ್ಮಶಾಸ್ತ್ರಗಳನ್ನು ಬಲ್ಲವರು. 
ನಾನಾ ಭೋಗಗಳುಳ್ಳವರು. ವಿನೋದಪರರು. ೫೨. ಪ್ರೇಮದತ್ತನೆಂಬುವನು ಅವರಲ್ಲಿ 
ಪ್ರಸಿದ್ಧನಾದವನು. ಪಾಪರಹಿತನು. ತೀರ್ಥಯಾಶ್ರೆಗಾಗಿ ಪ್ರೀತಿಯಿಂದ ಹೊರಟನು. 
ವಕ ಹಾಗೆ ಹೊರಟು ಅನೇಕ ಇಹ, ಸಂಚರಿಸಿ ಧರ್ಮಪುರವೆಂಬ ಒಂದು ಅಗ್ರ 
ಹಾರವನ್ನು ತಲಪಿದನು. ಅಲ್ಲಿ ಯಜ್ಞಶರ್ಮನೆಂಬ ಬ್ರಾಹ್ಮಣ ಶ್ರೇಷ್ಠನ ಮನೆಯಲ್ಲಿ 
ಕೆಲವು ೫ ಕಾಲ ವಾಸ es ೫೩. ಅವನ ಒಳ್ಳೆಯ ನಡತೆಗೂ ಒಳ್ಳೆಯ 
ಗುಣಗಳಿಗೂ ಮೆಚ್ಚಿ ಆ ಯ 
ತನ್ನ ಮಗಳನ್ನು ಕೊಟ್ಟ ನ ನು ವ॥ ಕಾಳಿಯನ್ನು ಮದುವೆ ಮಾಡಿಕೊಂಡು ಕೆಲವು 
ದಿನಗಳಿರಲು ಅವಳಿಗೆ ಮಕ್ಕಳಾಗಲಿಲ್ಲ. ಅದರಿಂದ ಮತ್ತೆ ಯಜ್ಞ ಶರ್ಮನು-೫೪. ಅವಳ 


ತಂಗಿ ಕಾಳಿಂದಿಯಿಂಬವಳನ್ನು ಸಂತೋಷದಿಂದ ಕೊಟ್ಟು ಮದುವೆ ಮಾಡಿದನು. ಆ 


ಇನ್‌ ಇ ಕಾಕಡಾ ಎಡ್‌ ಲ್ಲಿ ತ್ಯಾ pe 
ಶರ್ಮನು ಪ್ರೀತಿಯಿಂದ ಪ್ರೇಮದತ್ತನಿಗೆ ಕಾಳಿಯೆಂಬ 


ತೆಯ ಹೊ ಅಜಾ) (೪ ಈ ವ್ರ ಎ ಎಲವ ನು ಆಶ « eeu “ಹೆ ತ ಗ 
ಮಂತ್ರಿಯು ಅವಳೂಡನೆ ದಿನವೂ ವಿನೋದದಿಂದ ಸುಖವಾಗಿ ಕಾಲ ಹಾಕುತ್ತಿದ ನು, 
w 


೧೪೦ `` ಅಭಿನವ ದಶಕುಮಾರ ಚರಿತೆ 


ವ॥ ಅಂತಾಕೆಗಮಾತಂಗಮತಿಸ್ನೇಹಂ ಸಲುಶ್ವಿಠಲ್‌ ಕೆಲವು ದಿನದಿಂ.ಮೇಲೆ: 
ಕಂ॥ ಹೃದಯದೊಳನುರಾಗಾಂಕುರ ಇಷ ಓಟು 
ಮುದಯಿಸೆ ಸಂತೋಷಮಖಳಬಂಧುಜನಕ್ಕಂ .. 
ದುದಯಿಸೆ ಪರದೋತ್ಸವದಿಂ ಜಃ 


ದುದಯಿಸಿದಂ ತನಯನವಳ್ಲೆ ವಿಕ್ರಮನಿಳಯಾ ಸಸ: ೫೫ 

ಧನಧಾನ್ಯಬಂಧುಮಿತ್ರರ್‌ ಕ್ಲ 

ವನಿತುತತಿ ರಾಜ್ಯಮೆಂಬುವೇವುದೊ ಮುದ್ದಿಂ ' 
 ಬಿನದಮನೊಡರ್ಚಿಯಾಡುವ ನ; 

ತನಯಂ ಸಂಸಾರ ಶರಧಿಸೀಮೆಯೆದಲ್ಲೀ ಹೇಳು ಇರೆ ಪಗ ಸಟ. 


ವ॥ ಅಂತವರ್ಗೆ ಪುತ್ರೋತ್ಪತ್ತಿಯಾಗಲೊಡಂ _`ಶೂರ್ವನಿಶ್ಚಿತಮಪ್ಪ ತೀರ್ಥಕ್ಕೆ 
ಪೋಗಲೆಂದು ಯಜ್ಞಶರ್ಮನಿಂ ಕಳಿಪಿಸಿಕೊಂಡು ಕಾಳಿಕಾಳಿಂಡಿ. ತತ್ಕುಮಾರನಾತನ ದಾದಿ ಸಹಿತಂ 
ಸರೆಯೂನದಿಗೆ ಪೋಗಿ ತಂತಮಗೆ ರಮ್ಯಸ್ಥಾನಮಂ ನೋಡಿ`ಸಾ ಸಮಂ ಗೆಯ್ವಾಗಳ 

“ಟಂ ಉರಿ ಪರಿದಪ್ಪುದೆನ್ನೊಡಲೊಳುಳೈರ್ದೆ..ಬೆಂದಪುದೆನ್ನ 'ಗಂಟಲಂ 
ಸೆರೆಬಿಗಿದಪ್ಪುದೊಂದು ನುಡಿಯುಂ ತಲೆದೋರದು ಚಿತ್ತದುತ್ಸವಂ 


ಮುಲುಟಿತು ಭಾಗ್ಯ ದೇಟಕಿ ಬಯಲಾಯ್ತು ಸಮಸ್ತ ಮದಂ ಮನೋಮುದಂ 
ಬಣಡೆನಿಸಿತ್ತು ಮತು ಸಿರ್ವದೇನೊ ವಿಧಿಪ್ರ ತಿಬಂಧಕಾರ್ಯಮಂ ಮ್ಮ 1 


ವ॥ ಅವಳಿಗೂ ಅವನಿಗೂ ಅತಿ ಸ್ನೇಹವು ಬೆಳೆಯಿತು. `ಕೆಲವು”ದಿನಗಳಾದ ಮೇಲೆ 
೫೫. ಎಕ್ರಮಕ್ಕೆ ಆಶ ್ರಯನಾದವನೇ ! ಕೇಳು, ಅವಳಿಗೆ ಪರಮೋತ್ಸವಕ್ಕೆ ಕಾರಣನಾಗಿ 
ಮಗನೊಬ್ಬನು ಹುಟ್ಟಿದನು, ಅದರಿಂದ ಹೃದಯದಲ್ಲಿ ಅನುರಾಗದ ಅಂಕುರವು ಉದ 
ಯಿಸಿತು. ಅಖಿಳ ಬಂಧು ಜನರಿಗೂ ಸಂತೋಷವು ಉದಯಿಸಿತು. ೫೬. ಧನ ಧಾನ್ಯ 

ಬಂಧು ಮಿತ್ರರು ವನಿತೆಯರು ರಾಜ್ಯ ಇವುಗಳಿಂದ ಏನು ಪ್ರಯೋಜನ ?: ಮುದ್ದಿ ಬ 
ವಿನೋದವನ್ನು ಉಂಟುಮಾಡಿ ತ ಮಗನು ಸಂಸಾರ ಸಾಗರದ ಎಲೆಯಲವೇ ? 
ವ॥ ಹೀಗೆ ಅವರಿಗೆ ಪುತ್ರೋತ್ಸತ್ತಿಯಾದ ಮೇಲೆ ಹಿಂದೆಯೇ ನಿಶ್ಚಯಮಾಡಿದ್ದಂತೆ 
ತೀರ್ಥಯಾತ್ರೆಗೆ ಹೋಗಬೇಕೆಂದು ಯಜ್ಞಶರ್ಮನಿಂದ ಅಪ್ಪಣೆಪಡೆದು ಕಾಳಿ, ಕಾಳಿಂದಿ 
ಅವಳ ಮಗನದಾದಿ ಎಲ್ಲರೂ ಸೇರಿ ಸರಯೂ ನದಿಗೆ ಜಾ “ಅಲ್ಲಿ ತಮ ತಮಗೆ 
ಸುಂದರವಾಗಿ ಕಾಣುವ ಸ್ಥಳಗಳನ್ನು ' ಆರಿಸಿಕೊಂಡು ಸ್ನಾನಮಾಡಿದರು. ಆಗ: `೫೭. 
ಇಬ್ಬರು ಸ್ತ್ರೀಪುರುಷರು ನನ್ನ ಶರೀರದಲ್ಲಿ ಬೆಂಕಿ ಹತ್ತಿ ' ಕೊಂಡು: ಉರಿಯುತ್ತಿದೆ. 
ಹೃದಯವು ಬೆಂದು ಹೋಗುತ್ತಿದೆ. ನನ್ನ ಗಂಟಲ ನರಗಳು ಸೇದಿ. ಹೋಗುತ್ತಿವೆ. 
ಬಾಯಿಂದ ಒಂದು ಮಾತೂ ಹೊರಡುತ್ತಿಲ್ಲ. ಮನಸ್ಸಿನ ಆನಂದವು ಕುಗ್ಗಿ' ಹೋಯಿತು. 
ಭಾಗ್ಯದ ಏಳಿಗೆಯು ಕುಂಠಿತವಾಯಿತು. ಎಲ್ಲ ರೀತಿಯ ಮುದವೂ ಮನಸ್ಸಿನ ಆನಂದವೂ 


3 


ಪಂಚಮಾಶ್ವಾಸಂ. .. ೧೮೧ 
a 
ವ8 ಎಂದು ಸ್ತ್ರೀಪುರುಷರಿರ್ಬರುಂ ಬಿಸುಸುಯ್ಯಲಾನಿನಿತು--ದುಃಖಕ್ಕೆ 'ಕಾರಣಮೇ 


ನೆಂಬುದುಂ ಮತ್ತಮಾ ದ್ವಿಜೋತ್ತಮನಿಂತೆಂದಂ 


ಕಂ॥ ಕನಸಿನ ಸಿರಿ ಕಾರ್ಮುಗಿಲೊ, 
ಡ್ಲಿನ ಚಿತ್ರಂ ಸತಿಯರೊಲ್ಮೆ ಮಿಂಚಿನ ಡಾಳಂ 
ಜನಪತಿಯ ಕೂರ್ಮೆಯೆನಲಾ 
ತನೊಳಾಯ್ತಾತ್ಮಜನ ಸೌಖ್ಯವಿನ್ನೇವೇಟಿ್ಸಿಂ ೫೨ 


ವ॥. -`ಅದೆಂತೆನೆ 


ಚಂ॥ ಹೃದಯದ ತಾಪದಿಂ ಸವತಿಮಚ್ಚರದಿಂ ತನಗಾತ್ಮಜಾತರಿ 
ಲ್ಲದ ಘನಕೋಪದಿಂ ಪರರ ಪೆರ್ಚುಗೆಯಂ ಕಡುಕೆಯ್ದು ಕಾಣಲಾ 
- ಅದ ಚಲದಿಂದೆ 'ಹೆತ್ತವರ್ಗೆ ದುಃಖಮನೋವದೆ ಮಾಡಿ ಕಾಳಿ ನೂಂ 
 ಕೆದಳೊಡಸಂದು ಬಂದ ತೊಜಿಯೊಳ್‌ ಮಗನಂ ಪಗೆಯೆಂಬ ಮಾಬಟ್ಯ್‌ಯಿಂ 
ರ 


ವ॥ ಅಂತು ಕಾಳಿ ತೊಚಕೆಯೊಳ್‌  ಮಗನಂ ನೂಂಕಿ ತಾನಲ್ಲದಂತಟುತ್ತೆಬರಲ್‌ 
ಇಂಗಿತಸ್ವಭಾವದಿಂದವಳೆ ನೂಂಕಿದಳೆಂದು ಪ್ರೇಮದತ್ತನಳಕಿದು' 


ಶೂನ್ಯವಾಯಿತು.' ಬಂದಿರುವ ವಿಧಿತಂದ ದುಃಖವನ್ನು ಏನೆಂದು ವಿವರಿಸೋಣ”. 
ವ॥ “ಎಂದು ಹೇಳಿ ಕೊಂಡು ನಿಟ್ಟುಸಿರನ್ನು ಬಿಟ್ಟರು. ನಾನು "ಇಷ್ಟು ದುಃಖಕ್ಕೆ ಕಾರಣ 
ವೇಸು' ಎಂದು ಕೇಳಿದೆನು.” ಒದಕ್ಕೆ ಆ ಬ್ರಾಹ್ಮಣೋತ್ತಮನು ಮತ್ತೆ ಹೀಗೆಂದು ಹೇಳಿ 
ದನು. ೫6. ಕನಸಿನಲ್ಲಿ ಕಾಣುವ ಐಶ್ವರ್ಯ. ಮಳೆಗಾಲದ ಮೋಡಗಳಿಂದ ನಿರ್ಮಿತ 
ವಾದ ಚಿತ್ರ, ಹೆಂಗಸರ ಪ್ರೀತಿ, ಮಿಂಚಿನ ಬೆಳಕು, ರಾಜನ ಸ್ನೇಹ ಇವುಗಳಂತೆ' ಮಗನ 
ಸೌಖ್ಯವು ಅವನಲ್ಲಿ (ಹುಟ್ಟಿದ ಮಗನಲ್ಲಿ) ಅಸ್ಥಿರವಾಯಿತು. ಅದನ್ನು ಹೇಗೆ ಹೇಳಲಿ ? 
ವ ಅದು `ಹೇಗೆಂದರೆ--೫೯. ಹೃದಯದ ತಾಪದಿಂದಲೂ, ಸವತಿಯ ಮೇಲಿನ 


ಮಾತ್ಸರ್ಯದಿಂದಲೂ, ತನಗೆ ಮಕ್ಕಳಿಲ್ಲವೆಂಬ ಕೋಪದಿಂದಲೂ. ಪರರ ಉನ್ನತಿಯನ್ನು 
ಸಹನೆಯಿಂದ: "ನೋಡಲಾಗದ ಹಟದಿಂದಲೂ, ಕಾಳಿಯು ಶತ್ರುವೆಂದು ತಿಳಿದು ಮಗ 
ನನ್ನು'ನದಿಗೆ ನೂಕಿದಳು, ಹೆತ್ತವರಿಗೆ ತುಂಬ ದುಃಖವನ್ನುಂಟುಮಾಡಿದಳು. ವ॥ 
ಹಾಗೆ ಕಾಳಿಯು ಮಗನನ್ನು ನದಿಗೆ ತಳ್ಳಿ: ತಾನು ಆ ಕೆಲಸವನ್ನು ಮಾಡದವಳಂತೆ 


ಅಳುತ್ತಾ ಬುಹಳು. ಅವಳ ಇಂಗಿತ ಸ್ವಭಾವದಿಂದ ಅವಳೇ ನೂಕಿದವಳಿಂದು ಪ್ರೇಮ 


೧೮೨ | ಅಭಿನವ ದಶಕುಮಾರ ಚರಿತೆ 


ಕಂ॥ ಹಾ! ಮಗನೆ ಹಾ! ಕುಮಾರಕ! 
ಹೂ! ಮೊದ್ದುಗ ಹಾ! ವಿಳಾಸನಿಧಿ ಹಾ! ಗುಣಿ ಹಾ! 
ಹಾ! ಮಕ್ಕಳ ಮಾಣಿಕವೆ 
ದಾಮೋಹದೊಳಾತನೆಯ್ದೆ ದುಃ ಖತನಾದಂ ೬೦ 


ಸ್ತ ದ॥ ಅದಲ್ಲದೆಯುಂ 


ಉ॥ ಬೆಟ್ಟವನೇಣ? ಪಾಸಿಗೆ ಬೀಲಕ್ಕಿನೊ ಹೆರ್ದೊರೆಗೆನ್ನ ಜೀವಮೂ 
ಕೊಟ್ಟು ಕೃತಾರ್ಥನಪ್ಪೆನೊ ದಾವಾಗ್ನಿಗೆ ಬೀಲಕೈನೊ ತನ್ನ ಜಿಹ್ಹೆಯಂ 
ತೊಟ ನೆ ಕಿಟ್ಟು ಕೊಳೆ ನೊ ನದೀತಟದೊಳ ಪದೆದನ್ನ ಪಾನಮಂ 
ಬಿಟ್ಟು ಶರೀರವಂ ತೊರೆದಂ ಗೆಲೆ ನೊ ಸಂಸೃತಿಯಂ ನಿರಂತರಂ ೬೧ 


ವ॥ ಎಂದು ಚಿಂತಿಸಿ ಮತ್ತಂ ಮನ್ಮಾರ್ಗಕ್ಕಾತ್ಮವಿಘಾತಂ ಕರ್ತವ್ಯಮಲ್ಲೆಂದು 


ul ಮೃದುತರಲೋಳಿವಾಯ್‌ ತಳರ್ವದಟ್ಟಡಿ ಮೆಲ್ಲಗೆ ಮುದ್ದುಗೆಯ್ತೆವಿಂ 
ಪೊದವಿದ ನುಣ್ಣೊದಟ್ನುಡಿ ಮುದಂ ಮಿಗೆ ತಪ್ಪಳೆಗಾಡುವಾಯತಂ 
ತುದಿವೆರಲುಯ್ಯಲಾಟಮಿನಿತುಂ ಪದೆದೊಪ್ಪುವ ಸತ್ಕುಮಾರನಿ 
ಲದ ತನುವೇವುದೆಂದು ತಪಮಂ ಚರಿಸಲ್‌ ಬಗೆದಂ ಮಹಾದ್ರಿಯೊಳ ೬೨ 


ದತ್ತನು ಆರಿತನು- ೬೦. “ಹಾ! ಮಗನೆ, ಹಾ! ಕುಮಾರನೆ, ಹಾ! ಮುದ್ದುಗನೆ, 
ಹಾ ! ವಿಳಾಸ (ಬೆಡಗು) ಗಳಿಗಾಶ್ರಯನೆ, ಹಾ! ಗುಣಶಾಲಿಯೆ, ಹಾ! ಹಾ! ಮಕ್ಕಳ 
ಮಾಣಿಕ್ಕವೇ” ಎಂದು ಆತನು ಮೋಹಿತನಾಗಿ ತುಂಬ ದುಃಖಿಸಿದನು. ವಟ. ಅದಲ್ಲದೆ 
೬೧. "ಬೆಟ್ಟವನ್ನು ಹತ್ತಿ ಅಲ್ಲಿಂದ ಬಂಡೆಯ ಮೇಲೆ ಬೀಳಲೇ ! ಮಹಾನದಿಯಲ್ಲಿ 
ಬಿದ್ದು ಜೀವವನ್ನು ಕಳೆದುಕೊಂಡು ಕೃತಾರ್ಥನಾಗಲೇ ! ಕಾಳ್ಕಿಚ್ಚಿಗೆ ಹಾರಲೇ ! ಕೂಡಲೆ 
ನನ್ನ ನಾಲಿಗೆಯನ್ನು ಕಿತ್ತುಕೊಳ್ಳೆಲೇ ! ನದಿಯ ದಡದಲ್ಲಿ ಅನ್ನ ಪಾನಗಳನ್ನು ತೊರೆದು 
ಶರೀರವನ್ನು ಕಳೆದುಕೊಂಡು ಒಂದೇಸಲ ಸಂಸಾರವನ್ನು ಗೆಲ್ಲಲೇ' ವಃ ಎಂದು ಚಿಂತಿಸಿ 
ಮತ್ತೆ ನನ್ನ ಮಾರ್ಗಕ್ಕೆ ಆತ್ಮಹತ್ಯೆಯು ಕರ್ತವ್ಯವಲ್ಲ ಎಂದು ನಿಶ್ಚಯಿಸಿದನು. ೬೨. 
ಅನಂತರ ತುಂಬ ಮೃದುವಾದ ಜೊಲ್ಲುಸುರಿಯಂವಬಾಯಿ, ನಡೆಯುವಾಗ ಇಡುವ 
ಪುಟ್ಟ ಪುಟ್ಟ ಹೆಜ್ಜೆ, ಮೆಲ್ನಗೆ, ಮುದ್ದಾಟ, ಮಧುರವಾದ ನಯವಾದ ತೊದಲು ನುಡಿ; 
ಆನಂದದಿಂದ ತುದಿಬೆರಲನ್ನು ಬಾಯಲ್ಲಿಟ್ಟುಕೊಂಡು ಚಪ್ಪರಿಸುವುದು, : ಈಚೆಗೂ 
ಆಚೆಗೂ ಒಲೆದಾಡುವುದು, ಈ ಗುಣಗಳಿಂದ ಕೂಡಿದ ಮಗನಿಲ್ಲದ ಮೇಲೆ ಈ ಶರೀರ 
ದಿಂದ ಪ್ರಯೋಜನವೇನು ? ಎಂದು ಚಿಂತಿಸಿ ಬೆಟ್ಟದಲ್ಲಿ ತಪಸ್ಸು ಮಾಡಲು ಅಲೋಚಿ 


ಪಂಚಮಾಶ್ವಾಸಂ ೧೮೩ 


ಕಂ॥8 ಸುತರುಳ್ಳೊಡೆ ಸಂಸಾರ 
ಸ್ಥಿತಿ ಸುಖಮವರಿಲ್ಲದಂದು ಸಂಸಾರಿಗೆ ದು 
ರ್ಗತಿ ತಪ್ಪದಪ್ಪುದದಳಿಸಿಂ 
ಯತಿಮಾರ್ಗಂ ಸೌಖ್ಯಮಲ್ತೆ ಭಾವಿಪೊಡರಸಾ ೬೩ 


ಅಪ್ಪಪ್ಪೆನೆ ಮಿಗೆ ಪರಿತಂ 

ದಸ್ಸುವ ಚೈಮುಂಡೆನಲ್‌ ನೊಸಲ್ಗೆಳಸುವ ಕೈ 

ತಪ್ಪಳೆಗುಟ್ಟಲ್‌ ಕುಣಿಕುಣಿ 

ದಪ್ಪುವ ಬಾಲಕನನುಟದು ಜೀವಿಪರೊಳರೇ ೬೪ 


ಉಡಿಗಂಟೆ ಮುಚಜಿ೨ವು ಮಾಗಾಯ್‌ 

ಸೊಡರ್ವಕ್ಕಿನ ಬೊಟ್ಟು ಪೊಳೆವ ಕಿಜುಜಡೆದುಜುಗಲ್‌ 

ಸಡಗರದ ಗೆಜ್ಜೆಯಂದುಗೆ 

ಕಡು ಚೆಲ್ವಾಗಿಪ್ಪ ಸುತನಡಂಗಿದನರಸಾ ೬೫ 


ಚಂ॥ 5 ೈಪೆಯಿನಗಲ್ಲ ಭೂಪತಿಯ ಪಟ್ಟಣದಿಂ ವನವಾಸವಗ್ಗಳಂ 
ಕಪಟಿಯ ಸಂಗದಿಂ ಪುಲಿಯ ಸಂಗಮತೀವಸುಖಂ ದರಿದ್ರದಿಂ 
ಕ್ಷಪಿಪುದಟಿ*ಂದೆ ಲೇಸು ಮರಣಂ ಸುತರಿಲ್ಲದ ಬಾಟಕ್ಕಿಯಿಂ ಮಹಾ 
ತಪದೊಳನಾರತಂ ತಪವನಾಂಪುದು ಸೌಖ್ಯಮಿದಲ್ಲಿ ಸತ್ಸಥಂ ೬೬ 


ಸಿದನು. ೬೩. ಅರಸ, ಮಕ್ಕಳಿದ್ದರೆ ಸಂಸಾರದಲ್ಲಿ ಸುಖ. ಮಕ್ಕಳಿಲ್ಲದಿದ್ದರೆ ಸಂಸಾರಿಗೆ 
ದುರ್ಗತಿ ತಪ್ಪದು. ಆದುದರಿಂದ ಯಶಿಯಮಾರ್ಗವೇ ವಿಚಾರಿಸಿದರೆ ಸೌಖ್ಯಕರವೆಂದು 
ತಿಳಿದುಬರುತ್ತದೆ. ೬೪. ಅಪ್ಪ ಅಪ್ಪ ಎನ್ನಲು ಓಡಿ ಬಂದು ಅಪ್ಪಿಕೊಳ್ಳುತ್ತಾನೆ. 
ಚೈಮುಂಡೆನಲು ? ಹಣೆಯನ್ನು ಕೈಯಿಂದ ಮುಟ್ಟಿಕೊಳ್ಳು ತ್ತಾನೆ, ಚಪ್ಪಾಳೆ ಹೊಡೆದರೆ 
ಕುಣಿ ಕುಣಿದು ತಬ್ಬಿಕೊಳ್ಳುತ್ತಾನೆ. ಇಂಥ ಬಾಲಕನನ್ನು ಕಳೆದುಕೊಂಡು ಜೀವಿಸು 
ವವರುಂಟೆ ? ೬೫. ಅರಸನೇ ! ಉಡಿದಾರಕ್ಕೆ ಕಟ್ಟಿದ ಗಂಟೆ, ಮುರಿವು, ಮಾವಿನ 
ಕಾಯಿ, ಕಾಡಿಗೆಯ ಬೊಟ್ಟು, ಹೊಳೆಯುವ ಸಣ್ಣ ಜಡೆಯ ಕೂದಲಿನ ಗೊಂಚಲು, 
ಸಡಗರದ ಗೆಜ್ಜೆ ಕಾಲಂದಿಗೆ ಇವುಗಳಿಂದ ಅತಿ ಸುಂದರನಾದ ಮಗನು ಸತ್ತುಹೋದನು. 
೬೬, ದಯೆಯಿಲ್ಲದ ರಾಜನ ಪಟ್ಟಣದಲ್ಲಿರುವುದಕ್ಕಿಂತ ವನವಾಸವು ಮೇಲು. ಕಪಟಿಯ 
ಸಂಗಕ್ಕಿಂತ ಹುಲಿಯ ಸಂಗವು ಹೆಚ್ಚು ಸುಖಕರ. ಬಡತನದಿಂದ ಕೊರಗುವುದಕ್ಕಿಂತ ಮರ 
ಣವು ಉತ್ತಮ, ಮಕ್ಕಳಿಲ್ಲದ ಬಾಳುವೆಗಿಂತ ಮಹಾತಪಸ್ಸನ್ನು ಎಡಬಿಡದೆ ಆಚರಿಸು 


೧೪೪ ಅಭಿನವ ದಶಕುಮಾರ ಚೆರಿತೆ 


ವ8 ಎಂದು ಪುತ್ರವಿಯೋಗದಿಂ ಶರೀರಮಂ ನೀಗಲೆಂದು 


ಕoll ಘೂಕಧ್ದ ನಿ ಶಾರ್ದೂಲಮ 
ಹಕಳಕಳ ವನಗಜಾಸೃ ಫೂತೃತಿ ಘನ ಭ 
ಲ ್ಲಕವಿಕರಾಳ ಸೂಂಕೃತಿ 
ಭೀಕರವೆನಿಸಿರ್ಹರಸ್ಯಾವಂಂ ಮಿಗೆ ಪೊಕ್ಕಂ 4 ೬ಡಿ 


ಮ॥ ರವಿಚಂದ್ರಾ ತಪಸಂಕುಳೆ ಪ್ರಚುರನಿರ್ಭೇದ್ಯಂ ಜರದ್ವಾ ಫ್ರಸಿಂ 
ಹವನೇಭಾಕುಳಮುಗ್ರವಿಗ್ರಹ ಕಿರಾತಸ್ತೋಮ ಸಂಕೀರ್ಣ ಪೂ 
ರ್ಣವಿಲಾಸಂ ಮೆಣಿಿದಿರ್ಪದೊಂದು ವನಮಂಶೊಕ್ಕಲ್ಲಿ ನಿಶ್ಶಂಕೆಯಿಂ 
ಯುವತೀಸಂಯುತನೊಪ್ಪುವೆತ್ತ ತಪವಂ ಕೈಕೊಂಡನುತ್ಸಾ ಹದಿಂ ೬೮ 


ವ॥ ಅಂತು ಘೋರಾರಣ್ಯಮಂ ಪೊಕ್ಕು ದಶೇಂದ್ರಿಯಮಂ ದಶವಾಯುವಂ ನಿರ್ಬಂ 
ಧಿಸಿ ಕಣ್ಣಳಂ ಮುಗಿದು ಕೈಯೊಡ್ಡಿ ವಾಯುವಶದಿಂ ಬಂದುದೆ. ಆಹಾರಮೆಂದು ಪದ್ಮಾಸನ 
ದೊಳಿರ್ದು ಪದಿನಾಲ್ಕು ವರ್ಷಂ ತುಂಬೆ 


ಕಂ॥ ಇಂದೀರೇಬ್ಬರಿಸಂ ಮಿಗೆ 
ಸಂದತ್ತೊಬಲ್ಹನಶನವ್ರತಂ ಬಿಡದಸುವಂ 
ಪಿಂದಿಕ್ಕುವೆನೆಂದಿರೆ ಸಲೆ 
ಬಂದೆಸಗಿತ್ತದ್ಳುತಾಶೆ ನಿನ್ನಿನ ದಿವಸಂ . | ೬೫% ೬೯ 


ವುದು ಸೌಖ್ಯ, ಇದೇ ಸನ್ಮಾರ್ಗವಲ್ಲವೇ ? ವ1। ಎಂದು ಮಗನ ಅಗಲಿಕೆಯಿಂದ 
ಶರೀರವನು ಗೆ ಗಟ ಗು ೬ ಗೂಬೆಯ ಕೂಗು, ಹುಲಿಯ ಗರ್ಜನೆ, 
ಕಾಡಾನೆಗಳ ಫೀಂಕಾರ, ದೊಡ್ಡ ಕರಡಿಗಳ ಕರಾಳವಾದ ಹೂಂಕಾರ ಇವುಗಳಿಂದ ಭಯಂ 
ಕರವಾದ ಕಾಡನ್ನು ಹೊಕ್ಕನು. ೬೮. ಸೂರ್ಯಚಂದ್ರರ ಪ್ರಕಾಶವೂ ಆ ಕಾಡಿನಲ್ಲಿ 
ಪ್ರವೇಶಿಸುತ್ತಿ ರಲಿಲ್ಲ. ಸ್‌ ಹುಲಿ ಸಿಂಹ ಕಾಡಾನೆಗಳು ತುಂಬಿ ಉಗ್ರವಾಗಿತ್ತು. ಭೀಕರ 
ವಾದ ಶರೀರವುಳ, ಕಿರಾತರಿಂದ ತುಂಬಿ ಪೂರ್ಣವಿಲಾಸದಿಂದ ಮೆರೆದಿತ್ತು. ಆ ಕಾಡನ್ನು 
ನಿರ್ಭಯವಾಗಿ ಪ್ರವೇಶಿಸಿ ಸ್ತ್ರೀಯರೊಡನೆ ಉತ್ಸಾಹದಿಂದ ತಪಸ್ಸನ್ನು ಕೈ ಗೊಂಡನು. 
ವಃ! ಹಾಗೆ ಘೋರವಾದ ಕಾಡನ್ನು ಪ್ರವೇಶಿಸಿ ಹತ್ತು ಇಂದ್ರಿ ಯಗಳನ್ನೂ ಹತ್ತು 
ವಾಯುಗಳನ್ನೂ ಅಡಗಿಸಿ ಕಣ್ಣು ಗಳನ್ನು ಮುಚಿ ಕೊಂಡು ಕೈ ನೀಡಿ ಸಖ ಹಾರಿ 
ಬಂದುದನ್ನೇ ಆಹಾರವನ್ನಾಗಿ ೫ 3 ಪದ್ಮಾಸನದಲ್ಲಿ ಕುಳಿತು ಹದಿನಾಲ್ಕುವರ್ಷ 
ಪಸ್ಸುಮಾಡಿದನು. ೬೯. “ಇಂದಿಗೆ ಹದಿನಾಲ್ಕುವರ್ಷಗಳು ತುಂಬಿದುವು. ಶ್ರ ಶ್ರದ್ಧೆಯಿಂದ 
ಉಪವಾಸ ವ್ರತವನ್ನು ನಿಲ್ಲಿಸದೆ ಪ್ರಾಣಗಳನ್ನು ತೊರೆಯುವೆನು' ಎಂದು ಯೋಚಿಸು 


GL 


ಪಂಚಮಾಶ್ವಾಸಂ ೧೮೫ 


ಚಂ8 ಯಮನಿಯಮಾಸನಾದಿ ವಿವಿಧ ಕ್ರಮದಿಂ ಗಿರಿತಳ್ಳದೊಳ್‌ ಮನೋ 
ರಮಣಿಯುತಂ ತಪಶ್ಚರಣಮಂ ತಳೆದೆನ್ನೊಡಲಂ ಬಿಸುಟ್ಟು ಸಂ 
ಯಮಿನಿಗೆ ಪೋಪೆನೆಂದು ತನುವಂ ಕ್ಷಪಿಸುತ್ತಿರಲೊಂದಪೂರ್ವ ಸಂ 
ಭ್ರಮದೊಳೆ ಗಾಳಿ ತೀಡಿತದನೇವೊಗಟ್ಟು ಪ್ಪುದೊ ವಿಕ್ರಮೋದಯಾ ೭೦ 


ವ॥ ಅದೆಂತೆನೆ 


ಹೊಡೆಯುತ್ತುಂಗಿರಿಶೈಂಗಮಂ ನೆಗೆಪುತುಂ ವ್ಯೋಮಕ್ಕೆ ಭೂಜಂಗಳಂ 
ಕೆಡಪುತ್ತುಂ ಗುಹೆಯೊಳ್‌ ಪ್ರತಿಧ್ವನಿಗುಡುತ್ತುಂ ನಿಮ್ನಗಾಸ್ಮಾನೆದೊಳ್‌ 
ತೊಡರುತ್ತುಂ ಮೆಳೆವಕ್ಕೆಯೊಳ್‌ ಮ )ಗಮನಂದೊಡ್ಡೊಡ್ಡಿ ಸುತ್ತಾರ್ಪಿನು 
ಗ್ಗಡದಿಂ ತೀಡಿದುದೊಂದು ಘೋರಪವನಂ ಚಿತ್ರಾವಹಂ ನಾಡೆಯುಂ ೭೧ 


ವ॥ ಅಂತು ಬಿಜುಗಾಳಿ ತೀಡಲದಣಜಿ ೊಳ್‌ 


ಕಂ! ನಿಮ್ಮಯ ಸುತನಂ ಕಣ್ಣಪಿ 
ರುಮ್ಮಳಮಿನ್ನೇಕೆ ನಾಳೆ ಪಗಲೆನುತಾಗಳ್‌ 
ತಮ್ಮಿರ್ಬರ ಮನದುತ್ಸಾ 
ಹಮ್ಮಿಗಲೊಂದೋಲೆ ಬಿಟ್ಟುದಾತನ ಕರದೊಳ೪* ೭೨ 


ವೆ॥ ಅಂತಾತನೊಡ್ತಿದ ಕರತಲದೊಳೊಂದೋಲೆ ವಾಯುವಶದಿಂ ಬೀಟ್ವುದುಮದಂ 
ಕಣ್ಣೆ ಅದು ನೋಡಿ 


ತ್ತಿರಲು ನೆನ್ನೆಯದಿವಸ ಅದ್ಭುತವಾದ ರೀತಿಯಲ್ಲಿ ಆಶೆಯೊಂದು ಒದಗಿತು. ೭೦. ಯಮ 
ನಿಯಮ ಆಸನ ಮೊದಲಾದ ಯೋಗಾಭಾ ವಿಧಾನಗಳಿಂದ ಬೆಟ್ಟದ ತಪ್ಪಲಿ 
ನಲ್ಲಿ ಹೆಂಡತಿಯೊಡನೆ ತಪಸ್ಸನ್ನಾಚರಿಸಿ ಶರೀರವನ್ನು ಬಿಸುಟು ಯಮಲೋಕಕ್ಕೆ ಹೋಗ 
ಬೇಕೆಂದು ದೇಹವನ್ನು ಕರಗಿಸುತ್ತಿರುವಾಗ ಸಂಭ್ರಮದಿಂದ ಒಂದು ಗಾಳಿಯು ಬೀಸಿತು. 
ವಿಕ್ರಮೋದಯನೆ ಅದನ್ನು ಏನೆಂದು ಹೊಗಳಲಿ. ವ।। ಅದು ಹೇಗೆಂದರೆ- ೭೧. 
ಬಂದು ಘೋರವಾದ ಬಿರುಗಾಳಿಯು ಆಶ್ಚರ್ಯಕರವಾದ ರೀತಿಯಲ್ಲಿ ವೇಗವಾಗಿ 
ಬೀಸಿತು. ಅದು ಬೆಟ್ಟದ ಶಿಖರಗಳನ್ನು ಹೊಡೆದು ಕೆಡಹಿತು. ಮರಗಳನ್ನು ಕಿತ್ತು 
ಆಕಾಶಕ್ಕೆ ಹಾರಿಸಿತು. ಗುಹೆಗಳಲ್ಲಿ ಎದುರುದನಿಯನ್ನುಂಟುಮಾಡಿತು. ನದಿಗಳು ಹರಿ 
ಯುವ ಇಳಿಜಾರುಗಳಲ್ಲಿ ತೊಡರಿನಿಂತು ಹರಿಯಿತು. ಮಳೆಗಳಲ್ಲಿ ಮೃಗಗಳು ಗುಂಪು 
ಗೂಡುವಂತೆ ಮಾಡಿತು. ವ। ಹಾಗೆ ಬಿರುಗಾಳಿಯು ಬೀಸಲು ಅದರಿಂದ ೭೨. 
'ನಾಳೆ ಹಗಲು ನಿಮ್ಮ ಮಗನನ್ನು ಕಾಣುವಿರಿ. ಇನ್ನುದುಃಖಿಸಬೇಕಾಗಿಲ್ಲ' ಎಂದು ಬರೆದ 
ಪತ್ರವೊಂದು ಅವನ ಕೈಯ್ಯಲ್ಲಿ ಬಿದ್ದಿತು. ಅವರಿಬ್ಬರ ಉತ್ಸಾಹ ಮಿಗಿಲಾಯಿತು. ವ॥ 
ಹಾಗೆ ಆತನು ನೀಡಿದ್ದ ಕರತಳದಲ್ಲಿ ಒಂದು ಪತ್ರವು ವಾಯುವಶದಿಂದ ಹಾರಿ ಬಂದು 


Ut ್ಷ 


೧೮೬ ಅಭಿನವ ದಶಕುಮಾರ ಚರಿತೆ 


ಮ ಸ್ರ॥ ಇದು ಮತ್ತಾಣಪ್ರತಿಷ್ಠಾಪಕಮಿದು ಮುದವಾರಾಶಿಪೂರ್ಣೇಂದು ನೋಡ 
ಲ್ಕಿದರರ್ಥಂ ಸಾರ್ಥಕರ್ಣೂಮೃತಮಿದಣಿ ಲಸದ್ದರ್ಶನಂ ಮತ್ತನೂಜಾ 
ಭ್ಯುದಯಂ ಪೆಂಪಿಂದಿದೇಟ್ತಿದುದು ಸಕಲಸುಖಂ ಮುಂದಿದಿರ್ವಪ್ಪುದಂ ಪೇ 
ಟ್ಹುದೆನುತ್ತಾಪತ್ರವಂ ಕೂರ್ತವಯವದೊಳಲಂಪಿಂ ಸಮಂತೊತ್ತಿಕೊಂಡಂ ೭೩ 


ವ8 ಅಂತಪೂರ್ವಮಪ್ಪ ಪತ್ರಮಂ ಕಂಡು ಹರ್ಷವಿಷಾದಂಗಳನೊಂದನೊಂದಟ್ಟಿ 
ಮಗಳು ಪುತ್ತಸ್ಮರಣದುಃಖಮಂ ಕೈಕೊಂಡು ಸಂತೈಸಿಕೊಂಡಿಂತೆಂದಂ 


ಈ ಕಡೆ ಮೂಲಪ್ರತಿಗಳಲ್ಲಿ ಕಥಾಸಂದರ್ಭಕ್ಕೆ ಅನುಚಿತವಾದ 


50॥ ಪಲವಾಳಾಪದೊಳೇಂ ಕೇ : 
ಳೆಲೆ ಸೊಬಗ ತದೀಯಪುತ್ರನುಂ ನೀನೆ ವನ 
ಸ ಲದೊಳ್‌ ತಪ ದುಜ್ಜುಗದೀ 
ಇ ಆತೆ ಜ 


ನೆಲಸಿರ್ದಾ ಪ್ರೇಮದತ್ತನುಂ ನಾನೆಂದಂ ಎಂಬ ಪದ್ಯವೊಂದಿದೆ. ೭೪ 


ಜಗದೊಳ್‌ ಪುತ್ರವಿಹೀನರ 

ಮೊಗಮಂ ನೋಡಲ್ಕೆ ದೋಹಮಕ್ಕದಅಕಿಂದಂ 

ಮಿಗೆ ಪಾತಕಿಯಾನೆನ್ನಂ 

ಬಗೆವರೆ ನುಡಿಸುವರೆ ಭಾಗ್ಯವಂತರ್‌ ಧರೆಯೊಳ್‌ ೭೫ 


ಬಿದ್ದಿತು. ಅದನ್ನು ಕಣ್ಣುಗಳನ್ನು ತೆರೆದು ನೋಡಿ೭೪. “ಇದು ನನ್ನ ಪ್ರಾಣಗಳನ್ನು 
ನಿಲ್ಲಿಸತಕ್ಕುದು, ಇದು ಆನಂದಸಾಗರವನ್ನುಕ್ಕಿಸುವ ಪೂರ್ಣಚಂದ್ರ. ವಿಚಾರಿಸಿದರೆ 
ಕರ್ಣುಮೃತವಾದ ಅರ್ಥವನ್ನು ಸೂಚಿಸುತ್ತದೆ. ಇದರ ದರ್ಶನವು ನನ್ನ ಮಗನ ಅಭ್ಯು 
ದಯ ಸೂಚಕವಾಗಿದೆ. ಈಗ ಒದಗಿದ ಈ ಹಿರಿದಾದ ಹರ್ಷವು ಮುಂದೆ ಬರುವ ಸಕಲ 
ಸುಖಗಳನ್ನೂ ಹೇಳುತ್ತಿದೆ, ಎಂದು ಹೇಳುತ್ತಾ ಆ ಪತ್ರವನ್ನು ಪ್ರೀತಿಯಿಂದ ತನ್ನ 
ಮೈಗೆ ಒತ್ತಿಕೊಂಡನು. ವಃ! ಅಪೂರ್ವವಾದ ಆ ಪತ್ರವನ್ನು ನೋಡಿದಾಗ ಹರ್ಷ 
ವಿಷಾದಗಳು ಒಂದು ಮತ್ತೊಂದನ್ನು ಒತ್ತರಿಸಿಕೊಂಡು ಬಂದುವು. ಮತ್ತೆ ಪುತ್ರಸ್ಮರಣೆ 
ಯಿಂದ ದುಃಖವುಂಟಾಯಿತು. ಮತ್ತೆ ಸಮಾಧಾನ ಮಾಡಿಕೊಂಡು ಹೀಗೆ ಹೇಳಿದನು. 
೭೫. ಜಗತ್ತಿನಲ್ಲಿ ಮಕ್ಕಳಿಲ್ಲದವರ ಮುಖವನ್ನು ನೋಡಿದರೆ ದೋಷವು ಬರುತ್ತದೆ. 
ಆದುದರಿಂದ ತುಂಬ ಪಾಫಿಯಾದ ನನ ನ್ನು ಭೂಮಿಯಲ್ಲಿ ಭಾಗ್ಯವಂತರು ಲಕ್ಷಿಸು 


ಪಂಚಮಾಶ್ವಾಸಂ ೧೮೭ 
ವ8 ಅಂತೆಂಬುದುಂ 


ಚಂ8 ಎನಗನುರಾಗಮುರ್ಬೆ ತನು ಕೊರ್ಬೆ ಮುದಶ್ರುಗಳುಣ್ಮೆಕೂರ್ಮೆ ಭೋಂ 
ಕೆನೆ ಪೊಜಪೊಣ್ಮೆ ಮೋಹರಸಮುರ್ಕೆ ಮುದಂ ಕುಡಿಯಿಕ್ಕೆ ಭಕ್ತಿ ಭಾ 
ವನೆ ತಲೆದೋಅ₹ ವಕ್ತಕಮಲಂ ನಯವೇಜಕ ಮನಂ ತಳಿರ್ತು ಜು 
ಮ್ಮನೆ ಪುಳಕಂ ಕವಲ್ಲು ಬಿಗಿದೆಮ್ಮಮಜನ್ಮಮ(?)ನುರ್ವರಾಧಿಪಾ ೭೬ 


ವ॥ ಅಂತಿರ್ದವರೆಮ್ಮು ತಾಯ್ತುಂದೆಗಳೆಂಬುದನಚಿದಲ್ಲಿಗೆ : ಬಂದ ವೃತ್ತಾಂತಮಂ 
ಕೇಳ್ವೆನೆಂದು ಸೈರಿಸಿಕೊಂಡು ಮತ್ತಮಿಂತೆಂದೆಂ 


ಕಂ॥| ಈ ದೀರ್ಥಬಾಹುವಿರ್ದೆಡೆ 
ಗಾದರದಿಂ ಬಂದಿರೇಕೆ ಪೇಲರಿಮೆನಲ್ಯಾ 
ಹಾದೈವಮ ಎಂದಧಿಕವಿ 
ಷಾದಂ ಮಿಗೆ ಕೇಳೆನುತ್ತುಮವನಿಂತೆಂದಂ ೭೭ 


ವಾಯುವಶದಿಂದೆ ಬಂದ ಶು 
ಭಾಯತವೆಂದೆನಿಪ ಪತ್ರಭಾಷಿತದಿಂದಾ 
ಹಾಯೆೊಂದು ಪೆರ್ಚಲೆನೊ ಳ್‌ 


ಗೇಯರಸಂ ನೆಲಸಿದತ್ತು ಮನದುತ್ತವದಿಂ ೭೮ 
ತ್ತಾರೆಯೇ |! ಮಾತನಾಡಿಸುತ್ತಾರೆಯೇ !” ವಃ! ಹಾಗೆ ಹೇಳಲು--೭೬. ಮಹಾ 


ರಾಜನೆ ನನಗೆ ಅನುರಾಗವು ಉಬ್ಬಿತು. ಶರೀರವು ಕೊಬ್ಬಿತು, ಸಂತೋಷದ ಕಂಬನಿ 
ಉಕ್ಕಿತು. ಸ್ನೇಹವು ವೇಗವಾಗಿ ಹೊರ ಹೊಮ್ಮಿತು. ಮೋಹರಸವು ಉಕ್ಕಿತು. ಆನಂದವು 
ಲತೆಯಂತೆ ಹಬ್ಬಿತು. ಭಕ್ತಿಯ ಭಾವನೆಯು ಕಾಣಿಸಿಕೊಂಡಿತು. ಮುಖ ಕಮಲವು 
ಪ್ರಕಾಶಿಸಿತು. ಮನಸ್ಸು ಚಿಗುರಿ ಜುಮ್‌ ಎಂದು ರೋಮಾಂಚವುಂಟಾಯಿತು ? 
(? ರೋಮಾಂಚವನ್ನು ಪಡೆದು ನನ್ನ ಜನನೀಜನಕರನ್ನು ಬಿಗಿದಪ್ಪಿಕೊಂಡೆನು ?) 
ವ।।  ಹಾಗಿದ್ದವರನ್ನು ನನ್ನ ತಾಯಿತಂದೆಗಳೆಂದು ಅರಿತೆನು. ಮತ್ತು ಅಲ್ಲಿಗೆ ಬಂದ 
ವೃತ್ತಾಂತವನ್ನು ಕೇಳುವೆನೆಂದು ಸೈರಿಸಿಕೊಂಡು ಹೀಗೆಂದೆನು..-೭೭. “ಈ ದೀರ್ಫ 
ಬಾಹುವಿದ್ದ ಸ್ಥಳಕ್ಕೆ ಆದರದಿಂದ ಏಕೆಬಂದಿರಿ ? ಹೇಳಿ.” ಎಂದು ಕೇಳಿದೆನು. ಅದಕ್ಕೆ 
ಅವನು ಹಾದೆ ೈವಮೆ ! ಎಂದು ಉದ್ದ ರಿಸಿ ಅಧಿಕ ವಿಷಾದದಿಂದ “ಕೇಳು' ಎಂದು ಹೀಗೆ 
ಹೇಳಿದನು. ೭೮, “ವಾಯುವಶದಿಂದ ಶುಭಾಶಯವುಳ್ಳ ಪತ್ರವೊಂದು ಬಂದಿತು. 


ಅದರಲ್ಲಿದ್ದ ಮಾತುಗಳಿಂದ ನನಗೆ ಆಹಾ ಎಂದು ಉದಾ ರದೊಡನೆ ಉತ್ಸಾಹವು ಹೆಚಿ 


a ) 4 
ರಳ 


ಕಾ 


೧೮೮ ಅಭಿನವ ದಶಕುಮಾರ ಚರಿತೆ 
ವ8 ಅದೆಂತೆನೆ | ; kd 


-ಚಂ॥ ವನಮೃಗರಾಜಿಗಳ್‌ ಪಡೆದು ಮೆಯ್ಕಣಯಲ್ಕರಿಕೆಳ್ಸ ಕಾಲಸ್ಲೊಲಂ 
ನನೆಕೊನೆವೋಗೆ ಭಿಲ್ಲತತಿ ಬಲ್ಬೆಅಗಾಗಿರೆ ಮತ್ತೆ ಪಂಚಮ 
ಸ್ವನವೊಗೆವಪ್ಪಿ ಲಾಣೆವಣಿಯಿಂ ಪೊಸದೇಸೆಯೆನಲ್ಕೆ ಕೋಕಿಲ 
ಧ್ವನಿಯನದಿರ್ಪಿಯೆನ್ನ ಮನಮುಕ್ಕಿಠೆ ಪಾಡಿದೆನಾವನಾಂತದೊಳ್‌ ೭೯ 


'5ಂ॥ ವಲ್ಲಕಿಯಂ ಕಾಮನ ಪೂ 

ವಿಲ್ಲ ಗುಣಧ್ವನಿಯನಿಲ್‌ಕೆಗೆಯ್ದು ಕುಜಂಗಳ್‌ 

ಪಲ್ಲವಿಸಲೆನ್ನಚಿತ್ತ ಸು | 

ಖೋಲ್ಲಾಸಂ ಪೆರ್ಚಿ ಪಾಡಿದೆಂ ನಲವಿಂದಂ ಕ್ರ | ೮೦ 
ವ॥ ಅಂತಾಪುತ್ರನಂ ನಾಳೆ ಮಧ್ಯಾಹ್ನಕ್ಕೆ ಕಾಣ್ಟೆನೆಂಬ ಹರ್ಷಾತಿರೇಕದಿಂ ಪಾಡ 
ತಿರ್ಪಾಗಳ* | ತಟ 


501 ಈ ಭೂಪಂ ಬೇಂಟೆಗೆ ಬಂ 
ದಾಭೂಧರದಲ್ಲಿ ಪಾಡುತಿರ್ದೆನ್ನಂ ಕಂ ' 
ಡಾಭೋಗವಾಗೆ ಕಿನ್ನರ ' 
ಲಾಭಂ ತನಗಾಯ್ತೆನುತ್ತೆ ಪಿಡಿದೆಯ್ತಂದರ di ೪೧ 


ಮನಸ್ಸಿನಲ್ಲಿ ಗಾನರಸವು ಉಕ್ಕಿತು. : ವ। ಅದು ಹೇಗೆಂದರೆ- :೭೯. `ಆ ವನಾಂತದಲ್ಲಿ 
ಮನಸ್ಸಿನಲ್ಲಿ ಆನಂದವು ಉಕ್ಕಿ ಕೋಗಿಲೆಯ ಧ್ವನಿಯನ್ನೂ : ಮೀರಿಸಿ ಹಾಡಿದೆನು - 
ಅದನ್ನು ಕೇಳಿ ಕಾಡಿನ ಪ್ರಾಣಿಗಳೆಲ್ಲ ಹರ್ಷದಿಂದ ಮೆಯ್ಕ್ಮರೆತುವು. ಸುಟ್ಟು ಕರಿಕಾಗಿದ್ದ 
ಕಾಡಿನ ಹೊಲಗಳೆಲ್ಲ ನನೆಕೊನೆಗಳಿಂದ ತುಂಬಿ ಪ್ರಕಾಶಿಸಿದುವು. ಕಾಡಿನ ಭಿಲ್ಲರ' ಗುಂಪು 
ಬೆರಗಾಯಿತು. ಪಂಚಮ ೮೦. ಮನಸ್ಸಿನಲ್ಲಿ ಸುಖೋಲ್ಲಾಸವು ಹೆಚ್ಚೆ ನಲವಿನಿಂದ 
ಹಾಡಿದೆನು. ಅದು ವೀಣಾಥ ಸನಿಯನ್ನೂ -ಕಾಮನ ಬಿಲ್ಲಿನ: ಹಗ್ಗದ: ಧ ೈನಿಯನ್ನೂ ಅಡ 
ಗಿಸಿ ಮರಗಳನ್ನು ಚಿಗುರಿಸಿತು. ವ1। ಹಾಗೆ ಮಗನನ್ನು ನಾಳೆ ಮಧ್ಯಾಹ್ನ 'ನೋಡು 
ನೆಂದು ಹರ್ಷಾತಿರೇಕದಿಂದ ಹಾಡುತ್ತಿದ್ದೆ. ಆಗ--೮೧. ಈ ದೀರ್ಫಬಾಹುವೆಂಬ 
ರಾಜನು ಬೇಟೆಯಾಡುವುದಕ್ಕಾಗಿ ಬಂದು-ಆ ಬೆಟ್ಟದಲ್ಲಿ ಹಾಡುತ್ತಿದ್ದ ನನ್ನನ್ನು ಕಂಡು 
ಸಂತೋಷವಾಗಲು, "ತನಗೆ ಕಿನ್ನರನ ಲಾಭವಾಯಿತು' ಎಂದು ಹೇಳುತ್ತಾ ನನ್ನ ನ್ನು “ಇಲ್ಲಿಗೆ 


ಪಂಚಮಾುಶ್ವಾಸಂ  : ೧೮೯ 
ವ॥ ' ಎಂದು ಪೇಲ್ತೂದಕಿಂ 
ಕಂ॥ ಎನ್ನಯ ಕಣ್ಮಲರ್ಗಳ ನೀ 
ರೆನ್ನಯ ಮುಂಗಾಣಲೆಸೆದಿರಲ್‌ ಕಂಡವರ್ಗಳ್‌ 
ನಿನ್ನೊಳಿನತೇಕೆ ದುಃಖಂ” ' 
ಚೆನ್ನಿಗ. ನೀನಾರೆನಲ್‌ ತೊದಳ್ಮಿಗೆ ನುಡಿದೆ ೮೨ 


ಕಾಳಿ ತೊಟಿತಯೊಳಗೆ ನೂಂಕಿದ 

ಬಾಳಕನೆಂಬಾತನಾನೆನುತ್ತಂಘ್ರಿಗೆ ಮ 

ದ್ಭಾಳವನೀಡಾಡಲ್‌ ಪದೆ 

ದಾಳಿಂಗಿಸಿದರ್‌ ವಿಳಾಸದಿಂದವರೆನ್ನಂ ೮೩ 


ತಂದೆಯಲರ್ಗ್ಗಣ್ಣಳೊಳಾ 

ನಂದಾಶ್ರು ತುಟುಂಕೆ ತಾಯ ಮೊಲೆಯೊಳ್‌ ಪಾಲ್‌ ಜು 

ಮೈ್ಮೆಂದೆಚ್ಚು ಪಾಯಲಿರ್ಬರ್‌ 

ನಂದನನಂ ನೋಡಿಯಪ್ಪಿ ಹರ್ಷಿತರಾದರ್‌ ೮೪ 


ವ॥ - ಅಂತು ಹರ್ಪಿತರಾಗಿ ' 


ಕ್ಷೋಣೀತಲದೊಳ್‌ ತ್ರಿಜಗ 

ತ್ಪ್ರಾಣಂ ಪವನಂ ದಲೆಂಬುದೆನ್ನೊಳ್‌ ದಿಟಿಮಾ 

ಯ್ತೂಣೆಯಮಿಲ್ಲದೆ ಮಕ್ಕಳ | 

ಮಾಣಿಕವಂ ಕಂಡೆವೆಂದೆನುತ್ತವರೊಸೆದರ* ೮೫ 


ಹಿಡಿದು ತಂದನು. ವ॥ ಎಂದು ಹೇಳಲು ೮೨. ನನ್ನ ಹೂವಿನಂಥ ಕಂಗಳಲ್ಲಿ ನೀರು 
ಮುಂದೆ ಸ್ಪಷ್ಟವಾಗಿ ಕಾಣುತ್ತಿರಲು ಆದನ್ನು ಕಂಡು, ನನ್ನ ತಂದೆತಾಯಿಗಳು “ಚೆನ್ನಿಗ 
ನಿನಗೇಕೆ ಇಷ್ಟು ದುಃಖ? ನೀನು ಯಾರು?' ಎಂದು ಕೇಳಿದರು. ಅದಕ್ಕೆ ನಾನು ೮೩. 
ಕಾಳಿಯು ನದಿಗೆ ನೂಕಿದ ಬಾಲಕನಂ ನಾನೆ' ಎಂದು ಹೇಳುತ್ತಾ ಅವರ ಪಾದಗಳ ಮೇಲೆ 
ಹಣೆಯನ್ನು ಚಾಚಲು, ಅವರು ಪ್ರೀತಿಯಿಂದ ನನ್ನನ್ನು ಆಲಿಂಗಿಸಿಕೊಂಡರು.. ೮೪. 
ತಂದೆಯ ಅಲರ್ಗಣ್ಣುಗಳಲ್ಲಿ ಆನಂದಾಶ್ರುವು ಸುರಿಯಿತು. ತಾಯ ಮೊಲೆಯಲ್ಲಿ ಜುಮ್‌ 
ಎಂದು ಹಾಲು ಉಕ್ಕಿ ಹರಿಯಿತು. ಇಬ್ಬರೂ. ಮಗನನ್ನು ನೋಡಿ ತಬ್ಬಿಕೊಂಡು ಹರ್ಷಿತ 
ರಾದರು. ವ॥ ಹಾಗೆ ಹರ್ಷವನ್ನು ಹೊಂದಿ. ೮೫. “ಭೂಮಂಡಲದಲ್ಲಿ ವಾಯುವು 
ಮೂರುಲೋಕಗಳ ಪ್ರಾಣನಲ್ಲವೇ ! ಈ ಮಾತು ನನ್ನ ವಿಷಯದಲ್ಲಿ ಲೋಪವಿಲ್ಲದೆ 
ನಿಜವಾಯಿತು... ಮಕ್ಕಳು ಮಾಣಿಕ್ಯವನ್ನು ಕಂಡೆವು' ಎಂದು ಹೇಳುತ್ತಾ ಆನಂದಿ 


೧೯೦. | 'ಅಭಿನವ ದಶಕುಮಾರ ಚರಿತೆ 


ವ॥ ಅಂತು ಸಂತಸದಂತವನೆಯ್ದಿದ ತಂದೆತಾಯ್ಗಳನಾಂದೋಳಾರೂಢರಪ್ಪಂತುಮಾಡಿ 
ಬರ್ಪಾಗಳ" ದೀರ್ಥಬಾಹುಕನಂ ಕಾಲಮಂದಿರವನೆಯ್ದಿ ಸಿದೊಸಗೆಯಂ ಕುಸುಮಪುರೇಶಂ 
ಕೇಳ್ಹೆನಗಿದಿರ್ವಂದೊಡಾತಂ ಸಹಿತಂ ದೀರ್ಥಬಾಹುಕನ ಲಲಿತಪುರಕ್ಕೆ ನಡೆದು 

ಉ॥ ಅಂಜದೆ ಬಂದು ಕಾಣು ದು ಸಮಸ್ತಜನಂ ಸಚಿವರ್ಕಳೊಲ್ಮೆಯಿಂ 

ಕುಂಜರವಾಜಿಕೋಶತತಿಯಂ ಪದೆದೊಪ್ಪಿಪುದಪ್ಪ ಶೋಭೆಯಿಂ 
ರಂಜಿಪುದಾವಗಂ ಪುರವನೆಂದು ನ ಪಾಲಯವಮಂ ವಿಳಾಸದಿಂ 
ಸಂಜನಿತಪ್ರಿಯಂಬೆರಸು ಪೊಕ್ಕೆನತೀವ ಮನೋನುರಾಗದಿಂ ೮೬ 
ವಣ ಅಂತು ದೀರ್ಫ್ಥಬಾಹುಕನರಮನೆಯಂ ಧರ್ಮಶೇಖರಸಿಹಿತಂ ಪೊಕ್ಕು ಪುರಜನ 
ಪರಿಜನವಂ ತಂದು ಧರ್ಮಶೇಖರಂಗೆ ಕಾಣಿಸಲಾತಂ ಪ್ರೀತಿವಟ್ಟು 
ಕಂ ಎನ್ನ ಛಲವಿಂದು ಸಂದ 
ತ್ತೆನ್ನ ಮನೋರಥ ಫಲಂ ಕರಂ ಸಾರ್ದುದು ಮ 
ತ್ತೆನ್ನ ಕುಲಮೊಳ್ಳುವೆತ್ತುದು 
ನಿನ್ನಿಂದೆನಗೆಂದು ಧರ್ಮಶೇಖರನೊರೆದಂ ೮೩ 

ವ॥ ಎಂದು ಸಂತೋಷಂಬಟ್ಟದೆ ಮುಹೂರ್ತವಾಗೆ ತನ್ನ ಮಗಳಪ್ಪ ಕುಸುಮಾವತಿ 

ಯನೆನಗೆ ಕೊಟ್ಟಲ್ಲಿಯೆ ಪಟ್ಟವಂ ಕಟ್ಟಿ ತಾಂ ಕುಸುಮಪುರಿಗೆ ಪೋದಂ ಇತ್ತಲ್‌ 


ಸಿದರು. ವ।। ಹಾಗೆ ಸಂತಸದ ತುದಿಯನ್ನು ತಲಪಿದ ತಾಯಿತಂದೆಗಳನ್ನು ಮೇನೆ 
ಯಲ್ಲಿ ಕುಳ್ಳಿ ಸರಿಸಿಕೊಂಡು ಹೊರಟೆನುು ಆಗ ದೀರ್ಥಬಾಹುವನ್ನು ಯಮನಗರಿಗೆ 
ಕಳುಹಿಸಿದ ಶುಭವೃತ್ತಾಂತವನ್ನು ಕೇಳಿದ ಕುಸುಮಪುರದೊಡೆಯನು ನನಗೆ ಎದಿರು 
ಗೊಂಡು ಬಂದನು. ಅವನೊಡನೆ ದೀರ್ಫಬಾಹುಕನ ಲಲಿತಪುರಕ್ಕೆ ಹೋದೆನು. 
೮೬. “ಎಲ್ಲ ಜನರೂ ಹೆದರದೆ ಬಂದು ಕಾಣಬೇಕು. ಮಂತ್ರಿಗಳು ಪ್ರೀತಿಯಿಂದ ಆನೆ 
ಕುದುರೆ ಕೋಶಗಳನ್ನು ತಂದೊಪ್ಪಿಸಬೇಕು. ಪ್ರರವನ್ನು ಯಾವಾಗಲೂ ಎಂಟು ವಿಧ 
ವಾಗಿಯೂ ಅಲಂಕರಿಸಬೇಕು ಎಂದು ಸಾರಿಸಿ ವಿಲಾಸದಿಂದ ಅತ್ಯಂತ ಮನೋನುರಾಗ 
ದಿಂದ ಮಿತ್ರನೊಡನೆ ಅರಮನೆಯನ್ನು ಹೊಕ್ಕೆನು. ವ।! ಧರ್ಮಶೇಖರನೊಡನೆ 
ದೀರ್ಥಬಾಹುಕನ ಅರಮನೆಯನ್ನು ಹೊಕ್ಕು ಪುರಜನ ಪರಿಜನರನ್ನು ಕರೆತಂದು 
ಧರ್ಮಶೇಖರನಿಗೆ ಪರಿಚಯ ಮಾಡಿಕೊಟ್ಟೆನು. ಅದರಿಂದ ಅವನಿಗೆ ತುಂಬ ಸಂತೋಷ 
ವಾಯಿತು. ೮೭, ನನ್ನ ಹಟವಿಂದು ಫಲಿಸಿತು. ನನ್ನ ಮನೋರಥವಿಂದು ಕೈಗೂ 
ಡಿತು. ಮತ್ತು ನನ್ನ ಕುಲವಿಂದು ಒಳ್ಳೆಯ ಹೆಸರನ್ನು ಪಡೆಯಿತು. ಇದೆಲ್ಲವೂ 
. ಆದುದು ನಿನ್ನಿಂದ ಎಂದು ಧರ್ಮಶೇಖರನು ಹೇಳಿದನು. ವ।। ಹೀಗೆ ಸಂತೋಷ 
ಪಟ್ಟು ಅದೇ ಮುಹೂರ್ತದಲ್ಲಿ ತನ್ನ ಮಗಳು ಕುಸುಮಾವತಿಯನ್ನು ನನಗೆ ಕೊಟ್ಟು 
ವಂದುವೆ ಮಾಡಿದನು. ಅಲ್ಲದೆ ಆ ಪುರದಲ್ಲಿಯೆ ನನಗೆ ಕೊಟ್ಟು ಮದುವೆ ಮಾಡಿ 
ದನು. ಅಲ್ಲದೆ ಆ ಪುರದಲ್ಲಿಯೆ ನನಗೆ ಪಟ್ಟವನ್ನು ಕಟ್ಟಿ ತಾನಂ ಕುಸುಮಪುರಿಗೆ 


ಪಂಚಮಾಶ್ವಾಸಂ ೧೯೧ 


ಪೊಸತೆನಿಸಿರ್ದ ರಾಜ್ಯವನಲಂಪು ಮಿಗುತ್ತಿರೆ ಸಂತವಿಟ್ಟು ಮ 

ನ್ನಿಸಿ ಸಚಿವರ್ಕಳಂ ಪುರಜನಕ್ಕುಡಲಿತ್ತು ಭವತ್ವ ಪಂಚಮಂ 
ಕುಸುಮಪುರೇಶನಂದನೆಗೆ ಪೇಟ್ದು ನಿಜಾಂಘ್ರ ಸರೋಜಮಂ ನಿರೀ 
ಕ್ಷಿಸುವನುರಾಗದಿಂ ಕಿಅೌದು ವಾಹಿನಿಯಂ ತಳರ್ದೆಂ ಮಹೀಪತೀ ೮೮ 


ವ॥ ಅಂತು ಪೊಳಿಮಟ್ಟು ದುರ್ಗಾಪ್ರಾರ್ಥನೆಯೇ ಮಾಡಿಯೊಡವಂದಸೇನೆಯಂ 
ಮಗುಳ್ಹು ಕಳಿಪಿ ದೇವರಂ ಕಾಣ್ಬನ್ನಮೇಕಾಕಿಯಾಗಿ ಪೋಪೆನೆಂಬನ್ನೆಗಂ 


ಸ್ರ॥ ಕಂಗೆಟ್ಟಂಗಕ್ಷಿಗಳ" ದಿಗೃ)ಮೆ ಮಿಸುಪ ನರಂಗೆಯ್ದೆ ಪೆರ್ಬಟ್ಟೆ ದಾರಿ 
ದ್ರಂಗರ್ಥಂ ಶೂನ್ಯಚಿತ್ತಂಗಧಿಕವರವನೀವಿಷ್ಟದೈವಂ ಕರಂ ವೃ 
ದೃಂಗಾದಿವ್ಯಾಮ ತಂ ತೋರ್ಪವೊಲೆನಗೆ ಭವನ್ಮೂರ್ತಿಯಿಂದಿಲ್ಲಿ ತೋ? 
ತ್ತಂಗಶ್ರೀಯೊಳ್‌ ವಿಳಾಸಂ ಮೆಜಿಕಿದುದೆನುತ್ತೆ ಮೆಯ್ವೆರ್ಚಿದಂ ಸೋಮದತ್ತಂ 


೮೯ 
ಕಂ॥ ಜಗದಂಬಿಕೆಯೆನಿಸುವ ದು 
ರ್ಗೆಗೆ ಪರಕೆಯನೀವೆನೆಂಬ ಕತದಿಂ ನಿಮ್ಮಂ 
ಫ್ರಿಗಳಂ ಕಂಡೆನೆನುತೆ ಮು 
ತ್ತುಗಳಿಂದರ್ಚಿಸಿದನಂಬಿಕಾ ಪದಯುಗಮಂ ೯೦. 


ಹೋದನು. ಇತ್ತ-೮೮. ಹೊಸದಾದ ರಾಜ್ಯವನ್ನು ಸುಖವು ಹೆಚ್ಚುವಂತೆ ಚೆನ್ನಾಗಿ 
ಪಾಲಿಸಿದೆನು. ಮಂತ್ರಿಗಳನ್ನು ಗೌರವಿಸಿ ಪುರಜನರಿಗೆ ಉಡಲು ತಿನ್ನಲುಕೊಟ್ಟು ರಕ್ಷಿ 
ಸಿದೆನು. ಕುಸುಮಪುರದ ರಾಯನು ನಿನ್ನ ವಿಷಯವನ್ನೆಲ್ಲ ಅಂದು ನನಗೆ ಹೇಳಿದ್ದನು. 
ಅದರಂತೆ 'ಮಹಾರಾಜನೆ, ನಿನ್ನ ಪಾದಕವರಿಲಗಳನ್ನು ನೋಡಬೇಕೆಂಬ ಅನುರಾಗ 
ದಿಂದ ಸಣ್ಣ ಸೇನೆಯೊಡನೆ ಹೊರಟಿನು. ವ। *ಹಾಗೆ ಹೊರಟು ದುರ್ಗಿಯನ್ನು 
ಪ್ರಾರ್ಥಿಸಿ ಜೊತೆಯಲ್ಲಿ ಬಂದ ಸೇನೆಯನ್ನು ಹಿಂದಕ್ಕೆ ಕಳುಹಿಸಿ ಸ್ವಾಮಿಯನ್ನು ಕಾಣಲು 
ಒಬ್ಬಂಟಿಗನಾಗಿ ಹೋಗುವೆನೆಂದು ಯೋಚಿಸುತ್ತಿರುವಾಗ. ೮೯. ಕಣ್ಣುಕಾಣದವನಿಗೆ 
ಕಂಗಳು ಬಂದಂತಾಯಿತು. ಎತ್ತಕಡೆ ಹೋಗಬೇಕೆಂದು ತಿಳಿಯದೆ ದಿಗ್ಭ್ರಮೆ 
ಯುಂಟಾದ ಮನುಷ್ಯನಿಗೆ ರಾಜಮಾರ್ಗವೇ ದೊರಕಿದಂತಾಯಿತು. ಬಡವನಿಗೆ ಹಣ 
ಸಿಕ್ಕ ಹಾಗಾಯಿತು, ಶೂನ್ಯವಾದ ಮನಸ್ಸುಳ್ಳವನಿಗೆ ಅಧಿಕವರವನ್ನು ಕೊಡುವ 
ಇಷ್ಟ ದೇವತೆಯು ಪ್ರತ್ಯಕ್ಷವಾದಂತಾಯಿತು. ಹಣ್ಣು ಮುದುಕನಿಗೆ ಅಮೃತವು 
ಸಿಕ್ಕಂತಾಯಿತು. ನನಗೆ ಇಂದು ಇಲ್ಲಿ ನಿನ್ನ ಮೂರ್ತಿಯ ದರ್ಶನವಾಯಿತು. ಅಂ 
ಕಾಂತಿಯಲ್ಲಿ ವಿಲಾಸವು ಮೆರೆಯಿತು” ಎಂದು ಹೇಳುತ್ತಾ ಸೋಮದತ್ತನು ಆನಂದ 

ಲನಾದನು. ೯೦.  ಜಗದಂಬಿಕೆಯಾದ ದುರ್ಗಿಗೆ ಹರಕೆ ಹೊತ್ತುದರಿಂದ 


09 ತದಾ ಕಾಲ್‌ ಕಾಪಿ). ಈ — | ಎ ಇಂಗೆ, ಎವೆ 
ನಿಮ್ಮ ಪಾದಗಳನ್ನು ನಾನು ಕಂಡನು. : ಎಂದು ಸೋಮದತ್ತನು ಹೇಳುತ್ತಾ ಅಂಬು 


೧೯೨ ಅಭಿನವ ದಶಕುಮಾರ ಚರಿತೆ 


ವಣ ಅಂತು ದುರ್ಗಾಂಬಿಕೆಗೆ ಪರಕೆಯನೊಪ್ಪಿಸಿಯಪಾರ ಹರಿಣಾಮದಿಂ ಸೋಮ 
ದತ್ತಂ ರಾಜವಾಹನನಂಫ್ರ ಗಳನೋಲೆ ೈಸುತ್ತಿರೆಯಿರೆ 
500 ಬಾಹುಬಲದಿಂ ತಳರ್ದತಿ 
ಸಾಹಸದಿಂ ಕೊಂಡ ರಾಜ್ಯವಂ ವಿಪುಳನವ 
ಸ್ನೇಹದ ಸತಿಯಂ ಬಿಟ್ಟೀ 
ಮೋಹದೊಳೇಟ್ತಿಂದೆಯೇಕೆ ಪೇಟ್‌ ಸುಕುಮಾರಾ ೯೧ 
ವ॥ ಎಂದು ಬುದ್ಧಿ ವೇಟ್ದು ಪೊಸರಾಜ್ಯವನೀಪರಿ ನಿರಾಭಾರಮಪ್ಪಂತಿರೆ ಇರಿಸ 
ಲಾಗದು ಇಂದೆ ಪೋಗಾನವಂತಿಪುರಮಂ ಪೊಕ್ಕು ಬರ್ಪೆನೆಂದು ಸೋಮದತ್ತನಂ ಕಳಿಪಲಾತಂ 
ಬೀಟಕ್ಕೊಂಡು ಪೋಗೆ 
' ಇನಿತು ಸಮರ್ಥರಾರೊ ಪರರಾಜ್ಯವನಿಟ್ಕುಳಿಗೊಂಡು ಶೌರ್ಯದಿಂ 
ಜನಪ ತನೂಜೆಯಂ ಮದುವೆಯಾಗಿ ವಿರೋಧಿಯನಿಕ್ಕಿ ಮೆಟ್ಟಿಯೊ 
ರ್ಬನೆ ಮಗುಳ್ಲೆ ಮ ನೀಕ್ಷಿಸಲನೂನ ಮಹೋತ್ಸವದಿಂ ತಳರ್ದನೆಂ 
ದನುಜನನಾವಗಂ ಪೊಗಟ್ಟು ಮೆಚ್ಚೆ ದನಲ್ತೆಯಭಂಗ ವಿಕ್ರ ಮಂ ೯೧ 
ಇದು ನಿಖಿಲಬುಧಜನ ಮನೋಜವನ ದಿವಾಕರಕಿರಣ ಪ್ರತಿಮ ಪ್ರಸನ್ನ ಶ್ರೀಮದ 
ಭಂಗವಿಟ್ಮಲ ಪದಾಂಭೋಜ ಮತ್ತ ಮಧುಕರ ಮಧುಸೂದನನಂದನ ಸರಸಕವಿ ಚೌಂಡರಾಜ 
ವಿರಚಿತಮಪ್ಪ ಅಭಿನವ ದಶಕುಮಾರ ಚರಿತೆಯೊಳ್‌ ಸೋಮದತ್ತ ಕಥಾವೃತ್ತಾಂತಂ 


ಪೆಂಚಮಾ ಶಾ ಸಂ 


ಕೆಯ ಪಾದಗಳೆರಡನ್ನೂ ಮುತ್ತುಗಳಿಂದ ಪೂಜಿಸಿದನು. .ವ।। ದುರ್ಗಾಂಬಿಕೆಗೆ 
ಹರಕೆಯನ್ನು ಒಪ್ಪಿಸಿ ಫಲಪ್ರಾಪ್ತಿಯಿಂದುಂಟಾದ ಮೇರೆಮೇರಿದಂಥ ಸಂತೋಷದಿಂದ 
ಸೋಮದತ್ತನು ರಾಜವಾಹನನ ಪಾದಗಳಿಗೆ ಸೇವೆ ಸ ಕಡ ನು. ೯೧. ಆಮೇಲೆ 
ರಾಜವಾಹನನು ಸೋಮದತ್ತನಿಗೆ* ಬಾಹುಬಲಪ್ರದರ್ಶನಕ್ಕಾಗಿ ಹೊರಟು ಸಾಹಸಾತಿ 
ಯದಿಂದ ವಶಪಡಿಸಿಕೊಂಡ ರಾಜ್ಯವನ್ನೂ RL ನವಸ್ನೇಹವುಳ್ಳೆ ಪತ್ನಿ 
ಯನ್ನೂ ತೊರೆದು 'ಸುಕುಮಾರನೇ' ಮೋಹದಿಂದ ಏಕೆಬಂದೆ ? “ಹೇಳು? 
ವ।। ಎಂದು ಬುದ್ದಿ ಯನ್ನು ಹೇಳಿ ಹೊಸರಾಜ ವನ್ನು ಹೀಗೆ ನಿರಾಧಾರಸ್ಸಿ ತಿಯಲ್ಲಿಡ 
ಬಾರದು, ಇಂದೆ ಹು ನಾನು ಆವಂತಿ ೨ಪ್ರರವನ್ನು ಹೊಕ್ಕುಬರುವೆನು' - ಎಂದು 
ಹೇಳಿ ರಾಜವಾಹನನು ಸೋಮದತ್ತನನ್ನು ಕಳುಹಿಸಿದನು. ಅವನೂ ಬೀಳ್ಕೊಂಡು 
ಹೊರಟನು. ೯೨. “ಇಷ್ಟು ಸಮರ್ಥರಾದವರು ಯಾರಿದ್ದಾರೆ? ಪರರಾಜ್ಯವನ್ನು 
ಶೌರ್ಯದಿಂದ ವಶಪಡಿಸಿಕೊಂಡು ರಾಜಕುಮಾರಿಯನ್ನು ಮದುವೆಯಾದನು. ಶತ್ರು 
ಗಳನ್ನು ಸಂಹರಿಸಿ ಒಬ್ಬನೇ ಮತ್ತೈ ನಮ್ಮನ್ನು ನೋಡಲು ಮಹೋತ್ಸವದಿಂದ 
ಹೊರಟು ಬಂದಿದ್ದಾನೆ,” ಎಂಬುದಾಗಿ ಅಭಂಗವಿಕ್ರಮನೆನಿಸಿದ ರಾಜವಾಹನನು 
ತಮ್ಮನನ್ನು ವಿಶೇಷವಾಗಿ ಹೊಗಳಿ ಮೆಚ್ಚಿದನು. 


ಸಸ್ಮಾಶ್ವಾಸಂ 
ರಾಜವಾಹನ ಚೆರಿತಂ 


ಕಂ8 ಶ್ರೀ ವಕ್ಷಸ್ಮಳನಖಳಕ 
ಳಾವಿನುತಂ ಸೋಮದತ್ತನಂ ಕಳಿಪಿ ಕಳಾ 
ಕೊೊವಿದನಲ್ಲಿಂದೆಲ್ಹಿಂ 
ಪಾವನಗುಣನಿಧಿಯಭಂಗವಿಟ್ಮಲಭ ತ ಫ್‌ ೧ 


ವ8 ಅಂತು ರಾಜವಾಹನಂ ದುರ್ಗಾಲಯಮಂ ಪೊಜಮಟ್ಟವಂತೀದೇಶಕ್ಕಭಿಮುಖನಾಗಿ 


ಚಂ॥ ಪಲವು ನದೀನದಪ್ರಕರಮಂ ಪಲವದ್ರಿಗಳಂ ವನಂಗಳಂ 
ಪಲವನನಂತದೇಶಮನನಂತ ಪುರಂಗಳನಂತನಂತಸು 
ಸ್ಮ ಲಮನಿತೆಲ್ಲವುಂ ಕಳೆದು ರಾಜಕುಮಾರಕನೊಲ್ಲು ಪೊಕ್ಕನು 
ಜ್ವ್ವಲಮೆನಿಸಿರ್ಪವಂತಿ ವಿಷಯಾಂತರಮಂ ನಿಜಸೋದರಾನ್ವಿತಂ ೨ 


ಕೃತಯುಗದೊಂದು ಗೂಳೆಯ:ಮೊ ಮತ್ತ್ಯರ ಕೆಯ್ದೊಲನೋ ವಿಲೋಚನಾ 
ಮೃತಮೊ ಕೊಳಂಗಳೋ ಸಿರಿಯ ತಾಯ್ವನೆಯೋ ವನಮೋ ವಸಂತದೇ 
ವತೆಯೊ ವಿಳಾಸಿನೀಜನವೊ ಕಾಮಶರಾಳಿಯೊ ಪೇಟ್‌ನಲೈ ಸ 
ನ್ನುತಿವಡೆದೊಪ್ಪುಗುಂ ವಿಷಯಸಂತತಿಯಿಂ ವಿಷಯಂ ನಿರಂತರಂ A 


೧. ಪ ಕಾಶಮಾನವಾದ ವಕಸ ೪ವ್ರುಳ,, ಸಮಸ, ಕಲೆಗಳಿಂದ ಪ,ಸಿದ ನಾದ ಕಲೆಗಳಲ್ಲಿ 
ಕ್ರ ಇ೧ಛ ಲ್ಯ ಎ — ಲು [ವ 
ಈ ಕೀ ೀ | ಆ) kd pp ೨ 


6) 
ಲಾ 


ಉಂದ ಹೊರಟನು. ವ॥ ಹಾಗೆ 
ಲಿ 


ತಾ ಜಾ ಇ ಪ್‌ ಕ್ಕ —— ತಾ ಕ್‌ ರಿ ಅ. ಪರರ — ಜಾವ) ಎಸಿ 
ರಾಜವಾಹನನು ದುರ್ಗಾಮಂದಿರದಿಂದ ಹೊರಟು ಅವಂತೀ ದೇಶದ ಕಡೆಗೆ ಪ್ರಯಾಣ 


ಶ್‌ — ಗೊ! - — ~ ದಿ PS [a ka ಕಾ ಆತರ pus) 
ಕೋವಿದನಾದ, ಪಾವನಗಳಿಂದ ಗುಣಗಳಿಗೆ ಆಶ್ರಯ ನಾದ, ಅಭಂಗ ವಿಟ ಲನ ಸೇವ 
ಅ 


« pp pS 2 ಕ — 
, ಹಲವು ನದಿಗಳನ್ನೂ ನದಗಳನ್ನೂ ಬೆಟ್ಟಿಗಳನ್ನೂ ವನಗಳನ್ನೂ 


% 
ಹ್‌ 
ಹ ತೆ್‌ ಆಹಾ ka ಕತ J 9 ಹ 
ದೇಶಗಳನೂ ಪುರಗಳನ್ನೂ, ಪವಿತ್ರ ಸ ೪ಗಳನ್ನೂ ಕಳದು ರಾಜವಾಹನನು ತನ್ನ 
ಛು 
ರ 


ಇ ಸಾಗ ಚ್‌ ಫಿ ಕ್ಕ ಎರಾ ” ~~. ——— ೪. ಹ್‌ — ಎಮಿ 
ಸಿಯ ಟಟಬಜೂ ತಂ ಉಜ್ಜ _ಲವಾದ ಅವಿಂಫೀ ದೇಶವನ್ನು ಪ್ರೀತಿಯಿಂದ ಹೂಕ್ಕನು. 
¢ ನ — a ನಿ K J ಕ ಬೆ ಕಳೆ 9 $ 
೩. ಕೃತಯುಗವು ವಲಸಬಂದಿದಯೋ, ಮನುಷ್ಯರ ಸುಕ್ಷೇತ್ರಗಳೋ ಕಣ್ಣುಗಳಿಗೆ 
C9 
“ಷ್ಠ ಇ ಇಸಿ ಕತೆ | PU) ಎ ಆಲೆ ಅಭ ಇಲ ಸ್ನ ಕ ವ ಎ ಗ ಎವೆ ಇಲ 
ಅಮೃತವೂ, ಕೊಳಗಳೋ ಲಿಕ್ಮಿಯ ಅವರು ಮನಯೋ, ವನವೋ ವಸಂತ 
ಹಾ 


ತಾಯಿ ಟಾ ಷಾ ಪಿ ಈ ಈ. 


| - ಗ ಅ ಗ ಇ ಅಆ ್ಪ್‌0 » ಜಬ ಕಪಿ ಹ (Ae ಇಶ್ಟ ಮ 
be ಆ ಆಆಆ 4 IV LAO WG ON ಕಾಮಬಾಣಗಳೋ ಹೇಳು WCEUOS ಅನೇಕ ಎಐ ಬ 


13 


೧೯೪ ಅಭಿನವ ದಶಕುಮಾರ ಚರಿತೆ 


ವ ಅದಲ್ಲದೆಯುಂ 

ಮ॥ ವಿರಹಂ ಕೋಕಂಗಳೊಳ್‌ ಸತ್ಯುಲಹತಿ ದಿವದೊಳ್‌ ಬಂಧನಂ ನದ್ಯಪುಷ್ಠೋ 
ತೃರದೊಳ್‌ ದುಷ್ಪಸ್ವಭಾವಂ ತುರಗದೊಳರಿಸಂಮರ್ದನಂ ವಿಷ್ಣುಹಸ್ತಾಂ 
ತರದೊಳ್‌ ವ್ಯಾಜಂ ಮಹಾಲಂಕೃತಿಯೊಳಧರ ಸಂಜೀವನಂ ಸಂತತಂ ನಾ 
ಗರಿಕಾದಿ ಪ್ರೌಢರೊಳ" ಸಂದೆಸೆವುದನುದಿನಂ ಸಲ್ಲದಾನಾಡೊಳೆಂದುಂ ೪ 


ಆ ವಿಷಯಕ್ಕೆ ನೂತ್ನಮಣಿದರ್ಪಣದಂತೆ ಲಸದ್ವಿಭೂತಿಸಂ 

ಭಾವಿತನಿರ್ಮಳ ಪ್ರಚುರವೃತ್ತಮೆನಿಷ್ಟ ಜನಪ್ರಸನ್ನಸೌ 

ಖ್ಯಾವಹಮಂ ನಿಮಿರ್ಚಿ ನವರತ್ನ ಸುವರ್ಣವಿಕೀರ್ಣದಿವೃಹ | 

ರ್ಮ್ಯಾವಳಿಯಿಂ ವಿಚಿತ್ರಮೆನೆ ರಂಜಿಪುದಲ್ಲಿಯವಂತಿಕಾಪುರಂ ೫ 
ವ॥ ಅಂತಾಪುರಮಂ ಮುಟ್ಟಿವರೆ 


ಸುಲಲಿತ ಚಂದ್ರಕಾಂತ ಕಲಶಂಗಳಿನಂಗನೆಯರಿ್‌ ವಿಳಾಸದಿಂ 

ಕುಳಿರ್ವ ಜಲಂಗಳಂ ಮೊಗೆದು ಪಾಂಥಜನಕ್ಕೆಅಕಿಯುತ್ತಿರಲೈ ಶೀ 
ತಳಜಲಮೆಲ್ಲಮುಂ ಸಮೆಯೆ ತಮ್ಮ ಮುಖೇಂದು ಮರೀಚಿಯಿಂದಮಾ 
ಕಳಶವ;ನೈದೆ ತೀವಿ ಪಧಿಕರ್ಗೆಜ್‌ ವರ್‌ ತೃಷೆ ಪಿಂಗುವನ್ನೆಗಂ ೬ 


ಸಮೂಹದಿಂದ ಕೂಡಿದ ಆದೇಶವು ಹೆಸರುವಾಸಿಯಾಗಿ ಪ್ರಕಾಶಿಸಿತು. ವ॥ ಅಲ್ಲದೆ ೪. 
ಆ ನಾಡಿನಲ್ಲಿ ಯಾವಾಗಲೂ (ಪ್ರಿಯರ) ಅಗಲಿಕೆಯಿಲ್ಲ. ಅದು ಇರುವುದು ಚಕ್ರವಾಕ 
ಪಕ್ಷಿಗಳಲ್ಲಿ, ಸತ್ಕುಲಕ್ಕೆನಾಶವಿಲ್ಲ. (ನಕ್ಷತ್ರನಾಶ ?) ಅದಿರುವುದು ದಿವದಲ್ಲಿ? ಬಂಧನವು 
(ಕಟ್ಟುವುದು) ಆ ನಾಡಿನಲ್ಲಿಲ್ಲ. ಹೊಸದಾದ ಹೂಗಳನ್ನು ಕಟ್ಟುವ ವಿಷಯದಲ್ಲಿಯೇ 
ಅಡರ ವ್ಯವಹಾರ. ಅಲ್ಲಿ ದುಷ್ಟಸ ಭಾವವು ಕಾಣಿಸುವುದಿಲ್ಲ. ಕುದುರೆಗಳಲ್ಲಿ ಆದಿದೆ. ಅರಿ 
ಗಳನ್ನು! ಸೋಲಿಸಿ ಅಡಗಿಸುವುದು ವಿಷ್ಣುವಿನ ಒಂದುಕ್ಕೆ ಯಲ್ಲೆದೆಯೇ ಹೊರತು 
ಇಲ್ಲಿಲ್ಲ. (ಶತ್ರುಗಳಿಂದ ಭಯವಿಲ್ಲವೆಂದರ್ಥ). ವ್ಯಾಜ(ನೆಪ)ವೆಂಬುದು ಮಹಾಲಂಕೃತಿಯೆಃ 
ಎನಾ ಈ ನಾಡಿನಲ್ಲಿಲ್ಲ (ವ್ಯಾಜ ಎಂಬುದು ಒಂದು ಅಲಂಕಾರ) ಅದರ ಸಂಜೀವನವು 
(ಅಧರಾಮೃತಪಾನ-ನೀಚ ಪ್ರೋತ್ಸಾಹ) ನಾಗರಿಕ ಮೊದಲಾದ ಪ್ರೌಢರಲ್ಲಿಯೇ 
ಹೊರತು ಆ ನಾಡಿನಲ್ಲಿಲ್ಲ. ೫. ಅವಂತಿಕಪುರವು ವಿಚಿತ್ರವಾದ ರೀತಿಯಲ್ಲಿ ಪ್ರಕಾಶಿಸು 
ತ್ತದೆ. ಅದು ಆ ದೇಶಕ್ಕೆ ಹೊಸದಾದ ಮಣಿಗನ್ನಡಿಯಂತೆ ಹೊಳೆಯುತ್ತದೆ. ವಿಶೇಷ 
ವಾದ ಐಶ್ವರ್ಯದಿಂದ ಸಂಭಾವಿತವಾದ ನಿರ್ಮಲವಾದ ನಡೆವಳಿಕೆಯುಳ ಕೆ ಜನರಿಗೆ 
ಹೆಚ್ಚು ಸುಖವನ್ನು. ಕೊಡುವ, ನವರತ್ನಗಳಿಂದಲೂ ಸುವರ್ಣದಿಂದಲೂ ತುಂಬಿದ 
ದಿವ್ಯ' ಪ್ರಾಸಾದಗಳಿಂದ ಸುಂದರವಾಗಿದೆ. ವ॥ ಹಾಗೆ ಆ ಪುರದ ಹತ್ತಿರಕ್ಕೆ ಬರಲು 
೬. ಅಲ್ಲಿ ಅಂಗನೆಯರು ಮನೋಹರವಾದ ಚಂದ್ರಕಾಂತ ಶಿಲೆಯ ಕೊಡಗಳನ್ನು ಹಿಡಿದು 
ದಾರಿಗರಿಗೆ ತಂಪಾದ ನೀರನ್ನು ತುಂಬಿ ತುಂಬಿ ಎರೆಯುತ್ತಿದ್ದರು. ಇದ್ದಕ್ಕಿದ್ದ ಹಾಗೆ 


ಷಷ್ಠಾಶ್ವಾಸಂ ೧೯೫ 


ಮ॥ ಬಸಿಲಿಂ ಬೆಂಡಾದವರ್‌ ತತ್ತ ಪೆಗೆ ಪ೦ದು ನೀರಟಕ್ಕೆಯಿಂ ನೀರ್ಗೆ ಕೈಮ 
ಟ್ಟುಸಿರಂ ನುಂಗಿರ್ದ ನಾಸಾಪುಟಮರಳೆ ಬೆಮರ್‌ ಚುಮ್ಮೆನುತ್ತುಣ್ಮೆ ಕೈ ಕಂ 
ಹಿಸೆ. ಗಂಟಲ" ತಟ್ಟುತಾಜಿಲ್‌ ತನು ತಣಿದು ಕುಳಿರ್ಕೋಡೆ ಪಂಚೇಂದ್ರಿಯಂರಾ 
ಗಿಸೆ ತಾಪಂ ಪೀಗಿ ಹಾಂಥರ್‌ ಕುಳಿರ್ವ ಸಲಿಲಮಂ ಹೀರ್ದು ತೇಗುತ್ತೆ 

ಕೋಪರ್‌" ೭ 


ವ॥ ಅಂತಾಪ್ರಪೆಯೊಳಾತಪತಾಪಮಂ ಕಳೆದಲ್ಲಿಂ ತಳರ್ವಾಗಳ್‌* ಮುಂದೆ 


ಉಃ ರಾಜಶುಕಂ ಕರ್ದುಂಕೆ ರಸಧಾರೆಗಳಿಂದೆಸೆದಿರ್ಪ ದಂಡಿಮಿಾ 
ರಾಜಿಗಳಿಂ ಪಿಕಾಳಿ ಕುಟುಕಲ್‌ ಸೊನೆಬಿಂದುಗಳೊಪ್ಪುವಾಮ್ರ ಧಾ 
ತ್ರೀಜದಿನುಳ್ಳರಲ್ಹಲರ್ಗಳೊಳ್ನಜುಗಂಪನೊಜಲ್ದು ಪೀರ್ವ ಭೃಂ 
ಗೀಜಯನಾದದಿಂ ಪದೆಪಿನಿಂ ಮೆಅಗುಂ ಪುರದಾಬಹಿರ್ವನಂ ೮ 


ವ8 ಅಂತಾಪುರದ ಬಹಿರ್ವನದ ವಿಳಾಸಮಂ ನೋಡುತ್ತುಂ ಬರೆವರೆ ಮುಂದೆ 


ಮ ಸ್ರ8 ಅಗಬ3ಂ ಪ್ರೂಕಾರದಿಂ ಡೆಂಕಣಿಯಿನನುಪಮದ್ವಾರದಿಂ ಸತ್ಪತಾಕಾ 
ಳಿಗಳಿಂದಾಳ್ವೇರಿಯಿಂ ಕೊತ್ತಳವಿನಿಡುಸರಳ್ಗಂಡಿಯಿಂ ಖಂಡಿಯಿಂದಂ 
ಬಗೆಗೊಳ್ಳೆಂ ಬೀಜ ನೋಡುತ್ತಡಿಗಡಿಗೆ ಸಿರಂದೂಗುತುಂ ಮೈಮೆಯಿಂದಂ 
ಪುಗುತಂದಂ ಕೂರ್ತವಂತೀಪುರದೊಳಗನಿಳಾಕಾಮಿನೀಜೀವಿತೇಶಂ ೯ 


ಬ 


ತಳಜಲವೆಲ್ಲ ತೀರಿಹೋಯಿತು. : ಆಗ ಅವರು ತವ ವ್ರ ಮುಖಚಂದ್ರನ ಕಿರಣಗಳಿಂದ 
ಜಿನುಗಿದ ಚಂದ್ರಕಾಂತ ಶಿಲೆಯ ನೀರಿನಿಂದ ಆ ಕಳಶ ಳನ್ನು ತುಂಬಿ ದಾರಿಗರಿಗೆ 


ಬಾಯಾರಿಕೆಯು ಅಡಗುವವರೆಗೂ ನೀರೆರೆಯುತ್ತಿದ್ದರು. ೭. ಬಿಸಿಲಿನಿಂದ ಕುಗ್ಗಿ 
ಬಾಯಾರಿದ ದಾರಿಗರು ಓಡಿಬಂದು ನೀರಿಗೆ ಕೆ ಡೈಯೊಡ್ಡಿ ದರು. ಉಸಿರು ಒಡಿದುಕೊಂಡು, 
ಮೂಗು ಅರಳಿಸಿ, ಮೈ ಶಯ್ಯಲ್ಲಿ ಃ ಬೆವರನ್ನು ಚಿಮ್ಮಿಸುತ್ತಾ, ಕೈ ಗಳು ನಡುಗಲು ನೀರು 
ಕುಡಿದರು. ಆ ನೀರು ಗಂಟಲನ್ನು ತಟ್ಟಿತು. ತಾಪವು ಆರಿ ಶರೀರವು ತೃಪ್ತಿಯನ್ನು 
ಹೊಂದಿದಂತಾಯಿತು. ಹೀಗೆ ಪಥಿಕರು ಪಂಚೇಂದ್ರಿಯಗಳೂ ತೃಪ್ತಿಯನ್ನು ಪಡೆದು 
ತಾಪವು ಕಳೆಯುವಂತೆ ತಣ್ಣೀರನ್ನು ಕುಡಿದು ತೇಗುತ್ತಾ ಹೋಗುತ್ತಿದ್ದರು. ವ॥ ಹೀ 


ತಾಸೆ ಕ್ಯ ಡ್‌ ೧೫೮ ನ —— pS ್ನ — Pa ww ರು a 
ಅರವಟ್ಟಿಗೆಯಲ್ಲಿ ಬಿಸಿಲಿನ ತಾಪವನ್ನು ಕಳೆದುಕೊಂಡು ಅಲ್ಲಿಂದ ಹೊರಟರು. ಆಗ 
ಹ me > > PR ಪಿ ~~ A ~ ದತ್‌ — HA — 
ಮುಂದೆ_೮. ಅರಗಿಳಿಗಳು ಕುಟುಕಿ ಧಾರೆ ಧಾರೆಯಾಗಿ ಸುರಿದು ಹರಿಯುವ ರಸವು ೈ 

| ಪ್ರ “yd < $2 ಬ್ಲ 
ದಾಳಿಂಬ ಮುರಿದ ಸಾಲುಗಳು. ಕೊ "ಗಿಲ ಲಗಳಂ ಕುಟುಕಲ 


ns 


ದ 


ರಸಸೋರುವ ಹಣ್ಣುಗಳ ಗಳಿಂದ 


ರಾಗು ರ್‌ 9 


ಹ ಗಾಲೆ ಎಚ್‌ ೬ ರ್ಥಾಲೆ ೧೬೭ ದಾರ್‌ pe pS ಆಆಆ) ಇವ ತ್ಯಾಗ ಬ್ನ ಇಲ 
ಅಿಎಂಪಿಟಿ ಬರೌಎಖನಿಮುರಿದಿ ಸಾಲಬೂಗಿಳು, ಅರಳಿದ ಹೂಗಳಲ್ಲಿ ಹೀರುವ 


೬ ANT (3 ~~ ಎಣ್ಸಿ ಎ 05 ಎ ಕ 
pe ~~ ಎಲ್‌ pd ಜಾಪಿ ಮಳ ಾಪಿ 
wei ರಂಜಿಸುತ್ತದೆ. ಐ ಆ ೧ 1ಟಟು CAC ಳಿ ಟದ ಅಂದವನ್ನು ನೋಡುತ್ತಾ 
OS ಈ 9ಲಾರ್ಮಾ ಇಳೆ ಘಾ ಇ ಅ ಲಾಕಾಷಿ ಕಾ ಹೋ J ns ಕ್‌ ಗೃ ಎನಿ ಏನೆ ವೌ 
ಓರ ಬಿ2 ಬೆ ಬಂದಿ 8; 8೦), ಖಡಿ, ಯ ಸ್ವಿ೦ಥಿವ್ರುಳ್ಳ ಬತ್ತೆ "ರಿ ಅನುಪಮ 
ತಾತಾರ್‌ ಹ — x ———— ಲ ನ ಹ "| ದಾರಾ - ಪಿ ಕ 
ತಾಗ ಕಾ Wd 1 ಲೂ, HST ತಾಕೆಗಳ HO ಕಂದಕದ ಬದಿಯಗೆ ಡೆ WW, ಕೋ ಟಿಯ 


ಗಡ 


ಹ Ps ಅಜ್ಜಿ yy ವಾಗರಾಳಾ ಫಾಸ್‌ "4a mE P< ನೋ ಹ ವ ಕ್ಸಿ ಇ ತ ಇ ಟ್ಟ 


೧೯೬ ಅಭಿನವ ದಶಕುಮಾರ ಚರಿತೆ 


ವ॥ ಅಂತು ಪುರಮಂ ಪೊಕ್ಕು ರಾಜವಾಹನಂ ಪುಷ್ಪೋದೃವನ ಮೊಗಮಂ ನೋಡಿ 
ಫು ಪಟ್ಟಣಮನಾಳ್ವರಸನ ಪೆಸರೇನೆಂದು ಕೇಳ್ಚುದುಮಾತನಿಂತೆಂದಂ 
ಕಂ॥. ಈ ಪುರಮನಾಳ್ವನೂನತ 
ಭೂಹಾಲಕ ಮೌಳಿಮಕುಟಮಂಡಿತಚರಣಂ 


ಚಾಪಲರಿಪುನ ಹಮಥನ ಭು 
ಜಾಪರಿಘನವಂತಿ ದೇವನೆಂಬ ನರೇಂದ್ರಂ ೧೦ 


ಆ ಭೂಪನಶಸ ಗುಣಗಣ 

ಶೋಭಾರ್ವಿತೆ ಪೆಂಪಿನಿಂ ಸುರೇಂದ್ರನ ಸತಿವೋಲ್‌ 

ಸೌಭಾಗ್ಯವಂತೆ ಮಂಗಳ 

ವೈಭವೆ ಮಾದೇವಿಯೆಂಬ ವನಿತಾರತ್ನಂ ೧೧ 


ಅವರಿರ್ವರ್ಗೊಲವಿಂ ಸಂ 

ಭವಿಸಿರ್ದಂ ಕೀರ್ತಿಸಾರನಿಂ ಪಿರಿಯಂ ಭೂ 

ಭುವನಪತಿ ದರ್ಪಸಾರಂ 

ನವನೀತಿ ಪ್ರೌಢನತುಳಗರ್ವಾರೂಢಂ ೧೨ 


ಆ ದರ್ಪಸಾರನನುಜೆ ಕೃ 

ಶೋದರಿ ಶಶಿಮುಖಯವಂತಿಸೌಂದರಿ ಲೋಕೋ 

ನ್ಮಾದಿನಿ ಘನಕುಚೆ ಸಕಲಗು 

ಣೋದೆವಸಿತೆ ಪೆಸರೊಳೆಸೆವ ಕನ್ಯಾರತ್ನಂ ೧೩ 


ಇವುಗಳಿಂದ ಮನಸ್ಸಿಗೆ ಆನಂದವನ್ನು ಆ ನಗರವು ಬೀರುತ್ತಿತ್ತು. ಇಂಥ ಸುಂದರವಾದ 
ಅವಂತೀಪುರವನ್ನು ರಾಜವಾಹನ ಮಹಾರಾಜನು ಅಡಿಗಡಿಗೆ ನೋಡುತ್ತಾ ಮೆಚ್ಚ ತಲೆ 
ದೂಗುತ್ತಾ ಪ್ರವೇಶಿಸಿದನು... ವ ನಗರವನ್ನು ಪ್ರವೇಶಿಸಿ ರಾಜವಾಹನನು 
ಪ್ರಷ್ಟೋದ್ಭವನ ಮುಖವನ್ನು ನೋಡಿ ಈ ಪಟ್ಟವನ್ನಾಳುವ ಅರಸನ ಹೆಸರೇನು ? 
ಎಂದು ಕೇಳಿದನು. ಅದಕ್ಕೆ ಅವನು ಹೀಗೆ ಹೇಳಿದನು--೧೦. ಅವಂತಿ ದೇವನೆಂಬ 
ರಾಜನು ಈ ಪುರವನ್ನಾಳುತ್ತಾನೆ. ಇವನ ಚರಣಗಳಿಗೆ ಹಲವಾರು ರತ್ನ ಕಿರೀಟ 
ಧರಿಸಿದ ತಲೆಗಳನ್ನು ಬಗ್ಗಿಸುತ್ತಾರೆ. ಚಾಪಲರಾದ 'ಶತ್ರುರಾಜರನ್ನು ಸೋಲಿಸಬಲ್ಲ 
ಮಹಾಬಾಹುವಿವನು. ೧೧. ಮಹಾದೇವಿಯೆಂಬ ನಾರೀರತ್ನವು ಆ ಅರಸನ ಅರಸಿ, 
ಅವಳು ಗುಣಗಣಗಳ ಶೋಭೆಯುಳ್ಳವಳು. ಹಿರಿಮೆಯಿಂದ ಇಂದ್ರನ ರಾಣಿಯಂತೆ 
ಸೌಭಾಗ್ಯವತಿ. ಮಂಗಳಕರವಾದ ವೈಭವವುಳ್ಳವಳು. ೧೨. ಅವರಿಬ್ಬರಿಗೂ ಪ್ರೀತಿಯ 
ಮಗನು ದರ್ಪಸಾರನು. ಕೀರ್ತಿಸಾರನಿಗಿಂತ ಹಿರಿಯನು. ಭೂಭುವನಗಳಿಗೊಡೆಯ. 
ನೂತನ ರಾಜನೀತಿಗಳಲ್ಲಿ ಪ್ರವೀಣ. ಅತುಳಗರ್ವವುಳ್ಳವನು. ೧೩. ಅವಂತಿ ಸುಂದರಿ 
ಯೆಂಬ ಹೆಸರಿನಿಂದ ಪ್ರಕಾಶಿಸುವ ಕನ್ಕಾರತ್ನವು ಆ ದರ್ಪಸಾರನ ತಂಗಿ. ಅವಳು ಕ ಶೋ 


ದರಿ, ಶಶಿಮುಖಿ, ಲೋಕಕ್ಕೆ ಹುಚ್ಚು ಹಿಡಿಸುವವಳು, ಘನಸ್ತನಿ, ಸಕಲಗುಣಗಳಿಗೆ 


ಪಷ್ಕಾಶ್ಶಾ ಸಂ ೧೯೭ 


ಕಂ॥ ಆಕೆಗವೆನ್ನರಸಿಗಮ 
ವ್ಯಾಕುಳದಿಂದತಿಸಖತ್ವಮೆಸೆದಿರ್ಪುದು ಪ 
ದ್ಮಾಕರಕೆ ರಾಜಹಂಸಾ 
ನೀಕಕ್ಕನವರತಸಂಗಮೊಪ್ಪುವ ತೆಅದಿಂ ೧೪ 


ವ॥8 ಎಂದು ಪುಷ್ಪೋದೃವಂ ಪೇಟಿಲ್‌ ರಾಜವಾಹನಂ ಕೇಳುತ್ತುಂ ಪುಪ್ಟೋದ್ಭವನ 
ಪಿತೃಮಾತೃಗಳಿರ್ದ ಮನೆಗೆ ಬಂದವರ್ಗೆ ನಮಸ್ಕರಿಸಿ ತನಗೆ ಪೊಡೆಮಟ್ಟ ಬಾಲಚಂದ್ರಿಕೆಯಂ 
ಪರಸಿ ಬಲಕಿಯಂ | 


ಕಂ॥ ಹಿಮಜಲದಿಂ ಕರಚರಣಾ 
ಗ್ರಮುಖಪ್ರಕ್ಷಾಲನಂಗಳಂ ಮಾಡಿ ಸುಗಂ 
ಧವಮಯತಾಂಬುವನೀಂಟಿ ಪಥ 
ಶ್ರಮಮಂ ಕಳೆದಂ ನೃಪಾಲತನಯಲಲಾಮಂ ೧೫ 


ವ॥ ಅನಂತರಂ ಮಜ್ಜನಭೋಜನಾದಿ ವ್ಯಾಪಾರಮಂ ಮಾಡಿ ದೇಶಾಂತರ 
ವೃತ್ತಾಂತಮಂ ರತ್ನೋದೃವ ಹೇಮಪ್ರಭೆ ಬಾಲಚಂದ್ರಿಕೆಯರ್ಗೆ ಪೇಟ್ಟು ಪಲವು ದಿನಮೆಲ್ಲ 
ರಜಿವಂತು ತಾನುಂ ಪುಷ್ಪೋದ್ಭವನುಂ ವಿಪ್ರವೇಷದಿಂದಿರಲ್‌ 


ಕಂ॥ ಎಂದಿನ ತೆಅಿದಿನವಂತೀ 
ಸುಂದರಿಯೋಲಗಕೆ ಬಾಲಚಂದ್ರಿಕೆ ಪೋಗಿ 
ರ್ದಂದಂದಿನ ವಾರ್ತೆಗಳಂ 
ಬಂದೊಲವಿಂ ಪೇಟ್ಜಳುರ್ವರಾಧೀಶ್ವರನೊಳ* ೧೬ 


ಆಶ್ರಯ ಸ್ಥಾನ. ೧೪. ಆಕೆಗೂ ನನ್ನ ಹೆಂಡತಿಗೂ, ಕಮಲ ಸರೋವರಕ್ಕೂ ರಾಜ 
ಹಂಸ ಸಮೂಹಕ್ಕೂ ಸಂತತವಾದ ಸಂಗವಿರುವಂತೆ, ನಿರ್ಬಾಧವಾದ ಸ್ನೇಹವಿದೆ. ವ॥ 
ಎಂದು ಪುಷ್ಪೋದ್ಭವನು ಹೇಳಿದ ಮಾತನ್ನು ರಾಜವಾಹನನು ಕೇಳಿ ಅವನ ತಾಯಿ 
ತಂದೆಗಳ ಮನೆಗೆ ಹೋಗಿ ಅವರಿಗೆ ನಮಸ್ಕರಿಸಿದನು. ತನಗೆ ನಮಸ್ಕರಿಸಿದ ಬಾ 


ಚಂದ್ರಿಕೆಯನ್ನು ಹರಿಸಿದನು ಬಳಿಕ ೧೫. ರಾಜವಾಹನನು ಹಿಮಜಲದಿಂದ ಕೆ 


ಲ 
ಕಾಲುಮುಖಗಳನ್ನು ತೊಳೆದುಕೊಂಡನು. ಸುಗಂಧವುಳ್ಳ ನೀರನ್ನು ಕುಡಿದು ದಾರಿಯ 
ಆಯಾಸವನ್ನು ಕಳೆದುಕೊಂಡನು. ವ॥ ಅನಂತರ ಸ್ನಾನಧೋಜನಾದ ಕಾರ್ಯಗಳನ್ನು 
ಮುಗಿಸಿದನು. ರತ್ನೋದ್ಭವ, ಹೇಮಪ್ರಭೆ, ಬಾಲಚಂದ್ರಿಕೆಯರಿಗೆ ಬೇರೆ ಬೇರೆ ದೇಶ 
ಗಳ ವೃತ್ತಾಂತಗಳನ್ನು ವಿವರಿಸಿದನು. ಕೆಲವು ದಿನಗಳಕಾಲ ಪುಷ್ಟೋದ್ಭವನೂ ಎಲ್ಲ 


ರಿಗೂ ತಿಳಿಯುವಂತೆ ಬ್ರಾಹ್ಮಣ ವೇಷದಿಂದಿದ್ದರು. ೧೬. ಎಂದಿನಂತೆಯೇ ಬಾಲ 
ಚಂದ್ರಿಕೆಯು ಅವಂತಿ ಸುಂದರಿಯ ಓಲಗಕ್ಕೆ ಹೋಗಿ ಅಂದಂದಿನ ಸಮಾಚಾರಗಳನ್ನು 


೧೯೮ ಸ ಅಭಿನವ ದಶಕುಮಾರ ಚರಿತೆ 


ವ॥ ಅಂತು ಶಪ್ರತಿದಿನಂ ಪುಟ್ಟಿದ ವಾರ್ತಾವಿಶೇಷಮಂ ಹೇಲುತ್ತೊಂದುದಿವಸಂ 
ರಾಜವಾಹನನುಂ ಪುಷ್ಪೋದೃವನುಂ ಕುಳ್ಳಿರ್ದಾಗಳಾ ಬಾಲಚಂದ್ರಿಕೆ ಬಂದಿಂತೆಂದಳ* ಕ 
ಕಂ8 ಭಾವನ ಗುಣಮನವಂತೀ 
ದೇವಿ ಕರಂ ಕೇಳ್ದು ಮೆಚ್ಚಿ ಕಾಣಲ್ವ್ಲೇಟಕ್ಕಿಂ 
ದಾವನಿತೆ ಪೊಆಗಣುಪವನ 
ದೋವರಿಗೇಲಬ್ರರ್ಪದೆಂದು ಹೇಟ್ದಳ್‌ ನಿಮ್ಮಂ ೧೭ 


ವ॥ ಎಂದೊಡೀ ಪ್ರಸಂಗಕ್ಕೆ ಕಾರಣಮೇನೆಂದು ರಾಜವಾಹನಂ ಕೇಳ್ಪೊಡಾಕೆ 
ಇಂದಾಂ ತಳ್ಳಿ ಪೋಗಲೆನ್ನನವಂತಿಸೌಂದರಿ ನೋಡಿ 


ಕಂ॥ ವನಜಮುಖಿ ನಿನ್ನ ಬರವೇ 

ಕಿನಿತುಂ ಪೊಲ್ತ್ತಾದುದೆಂದು ಪೇಟನಲಾಂ ಕೇಳ್‌ 

ಏನಯವತಿ ನಮ್ಮ ಪೊಸಭಾ 

ವನ ಪದಪರಿಚರೈಯಿಂದೆ ನಾಂ ತಳ್ಳಿರ್ದೆಂ | ೧೮ 

ವ॥ ಎಂದೊಡಾತನೆಲ್ಲಿಂದಂ ಬಂದನೆಂದಾಕೆ ಕೇಳ್ಲೊಡೆ ಆಂ ಮುನ್ನಳಿಿದಿರ್ದ ದೇಶಾಂ 

ತರ ವೃತ್ತಾಂತಮಂ ಪೇಲ್ಲು ಮತ್ತಮನೇಕಗುಣಂಗಳಂ ಪೇಳಲ್‌ ಸುಭಗಮೂರ್ತಿಯಂ ನಾಳೆ 
ಪುಷ್ಪಾಪಚಯವ್ಯಾಜದಿಂ ವನಕ್ಕೆ ಬಂದು ನೋಟಕ್ಷಿನಾತನುಪವನವಿಳಾಸಮಂ ನೋಡು 
ತ್ತಿರಲ್‌ ಹೇಟಿಕೆಂದಳೆಂದು ಪೇಟಕ್ಟೊಡದರ್ಕರಸಂ ಹರ್ಹಂಬಟ್ಟು ಮಜುದೆವಸಂ 
ತಿಳಿದುಬಂದು ರಾಜವಾಹನಿಗೆ ಪ್ರೀತಿಯಿಂದ ಹೇಳುತ್ತಿದ್ದಳು. ವ॥ ಹೀಗೆ ಪ್ರತಿದಿನವೂ 
ನಡೆದ ವಿಶೇಷ ವಾರ್ತೆಗಳನ್ನು ಹೇಳುತ್ತಿರುವಾಗ ಒಂದು ದಿವಸ ರಾಜವಾಹನನೂ 
ಪುಷ್ಪೋದ್ಭವನೂ ಕುಳಿತಿರುವಾಗ ಬಾಲಚಂದ್ರಿಕೆಯು ಬಂದು ಹೀಗೆ ಹೇಳಿದಳು. 
೧೭. ಭಾವನ (ರಾಜವಾಹ ನೃ ಗುಣಗಳನ್ನು ಕೇಳಿ ಅವಂತೀ ದೇವಿಯು ತುಂಬ 
ಮೆಚ್ಚಿಕೊಂಡಿದ್ದಾಳೆ. ನಿಮ್ಮನ್ನು ಅವಳು ನೋಡಬೇಕೆಂದು ನಗರದ ಹೊರಗಣ 
ಉದ್ಯಾನದ ಗುಡ್ಡದ ಪಕ್ಕಕ್ಕೆ ಬರಬೇಕೆಂದು ಹೇಳಿದ್ದಾಳೆ. ವ॥ ಎಂದು ಹೇಳಲು "ಈ 
ಪ್ರಸಂಗಕ್ಕೆ ಕಾರಣವೇನು ?' ಎಂದು ರಾಜವಾಹನನು ಅವಳನ್ನು ಕೇಳಿದನು. ಅದಕ್ಕೆ 
ವಳು ಇಂದು ನಾನು ತಡವಾಗಿ ಹೋಗಲು ಅವಂತಿ ಸುಂದರಿಯು ನನ್ನನ್ನು ನೋಡಿ- 
೧೮. "ಕಮಲ ಮುಖಿಯೇ ! ನೀನು ಬರಲು ಏಕೆ ಇಷ್ಟು ಹೊತ್ತಾಯಿತು' ಎಂದು 
ಕೇಳಿದಳು. ನಾನು 'ವಿನಯವತಿಯೇ ! ನಮ್ಮ ಹೊಸ ಭಾವನ ಸೇವಾಕಾರ್ಯದ ದೆಸೆ 
ಯಿಂದ ಬರುವುದು ತಡವಾಯಿತು ಎಂದು ಉತ್ತರಗೊಟ್ಟೆನು. ವ॥ ಅದನ್ನು ಕೇಳಿ 
ಅವಳು "ಆತನು ಯಾರು? ಎಲ್ಲಿಂದ ಬಂದನು ?? ಎಂದು ಕೇಳಿದಳು. ನಾನು ಮೊದಲು 
ತಿಳಿದಿದ್ದ ದೇಶಾಂತರ ಸಂಚಾರದ ವೃತ್ತಾಂತವನ್ನು ಹೇಳಿ ನಿನ್ನ ಅನೇಕ ಗುಣಗಳನ್ನು 
ಹೇಳಿದೆನು. ಆಗ ಅವಳು "ಆ ಸುಂದರಾಕಾರನನ್ನು ನಾಳೆ ಹೂವು ಕೊಯ್ಯುವ ನೆವ 


ಪಷ್ಮಾಶ್ಚಾಸಂ ೧೯೯. 


ಕಂ8 ಪಸುರ್ದಳಿರ್ಗಳಿನಲರ್ದೊಪ್ಪುವ 
ಕುಸುಮಂಗಳಿನೊಲೆವ ಫಲವಿತಾನಂಗಳಿನೊ 
ಳ್ರೈಸೆವ ಶುಕಪಿಕರವಂಗಳಿ 
ನೆಸೆದಿರ್ಪುದ್ಯಾನಮುಂ ನೃಪಾಲಂ ಪೊಕ್ಕಂ ೧೯ 


ಲ 


ಅಲರ್ದಲರ್ದೊಂಗಲಂ ಕುಣಿಸುತುಂ ಸೊನೆಸೋನೆಯನೆಯ್ದೆ ಸೂಸುತುಂ 
ತಳಿರ್ಗಳಿಜುಂಬಿನಿಂ ನುಸುಳುತು೨ ಮಕರಂದಮನಪ್ಪುತುಂ ಕೊಳಂ 

ಗಳ ತಡಿಯೊಳ್‌ ವಿಹಾರಿಸುತೆ ಪಾಡುವ ಸೋಗೆಗಳಂ ಬಿದಿರ್ಚುತುಂ 

ಪಲವು ವಿನೋದದಿಂ ಸುಬ ವುದಾಬನದೆೊಳ್‌ ಮಿಗೆ ಮಂದಮಾರುತಂ ೨೦ 


ವ॥ ಆ ಮಂದಮಾರುತನನಿದಿರ್ಗೊಳುತ್ತಂ ನೋಡಲ್‌ ಮಂದೆ 


ಉ॥ ತಲ್ಲಣದಿಂ ಸಮಂತುದಯಮಾಗಲೊಡಂ 'ಹರಿತಂದು ತುಂಬಿ ತಂ 
ಪೆಲ್ಲಮನೀಲ್ಲು ಕೊಂಡಪುವೆನುತ್ತಿರವಂತಿಗೆ ಜಾಜಿಮೊಲ್ಲೆಗಳ್‌ 
ಮಲ್ಲಿಗೆ ತಮ್ಮ ತಮ್ಮ ನಜಿಗಂಪನೆ ಬೈತಿಡಲಿತ್ತವೋಲ್‌ ಮನ 
ಕೃಲ್ಲೆಸೆಗುಂ ಕದಂಬಮೆನಿಪೋಗರಗಂಪೆಸೆದಿರ್ಪ ಚಂಪಕಂ ೨೧ 


ದಿಂದ ಉಪವನಕ್ಕೆ ಬಂದು ನೋಡುವೆನು. ಅವನೂ ಅಲ್ಲಿಗೆ ಬಂದು ಉಪವನದ ವಿಲಾಸ 
ವನ್ನು ನೋಡುತ್ತಾ ಇರಲಿ' ಎಂದಳು ಎಂದು ಹೇಳಿದಳು. ಈ ಮಾತನ್ನು ಕೇಳಿ 
ಅರಸನು ಹರ್ಷವನ್ನು ಹೊಂದಿ ಮರು ದಿವಸ ೧೯. ಸುಂದರವಾದ ಉದ್ಯಾನವನ 
ವನ್ನು ಹೊಕ್ಕನು. ಆ ಉದ್ಯಾನವು ಹಸುರಾದ ಚಿಗುರುಗಳಿಂದಲೂ, ಅರಳಿದ ಹೂ 
ಗಳಿಂದಲೂ, ಇತ್ತ ಅತ್ತ ಒಲೆಯುವ ಹಣ್ಣುಗಳ ಗೊಂಚಲುಗಳಿಂದಲೂ, ಗಿಳಿ ಕೋಗಿಲೆ 
ಗಳ ಮಧುರ ರವಗಳಿಂದಲೂ ರಮ್ಯವಾಗಿತ್ತು. ೨೦. ಅರಳಿದ ಹೂಗೊಂಚಲುಗಳನ್ನು 
ಕುಣಿಸುತ್ತಾ, ರಸದ ಸೋನೆಯನ್ನು ಸುತ್ತಚೆಲುತ್ತಾ, ಚಿಗುರಿನ ಗುಂಪಿನೊಳಗಿನಿಂದ 
ಸುಳಿಯುತ್ತಾ, ಮಕರಂದವನ್ನು ಹೀರಿಕೊಳ್ಳುತ್ತಾ, ಕೊಳಗಳ ದಡದಲ್ಲಿ ವಿಹರಿಸುತ್ತಾ, 
ಹಾಡುವ ನವಿಲುಗಳನ್ನು ಜಾಗರವಾಡಿಸುತ್ತಾ, ಹೀಗೆ ಹಲವು ವಿನೋದಗಳಿಂದ ಮಂದ 
ಮಾರುತವು ಆ ವನದಲ್ಲಿ ಬೀಸುತ್ತದೆ. ವ8 ಆ ಮಂದ ಮಾರುತವನ್ನು ಎದಿರು 
ಗೊಳ್ಳುತ್ತಾ ನೋಡುತ್ತಿರುವಾಗ ಮುಂದೆ..೨೧. ಅಲ್ಲಿ ಉದಯವಾದ ಕೂಡಲೆ ದುಂಬಿ 
ಗಳು ಬಂದು ಕಂಪೆಲ್ಲವನ್ನೂ ಹೀರಿಕೊಂಡುಬಿಡುತ್ತವೆ ಎಂದು ಹೆದರಿ ಇರವಂತಿಗೆ 
ಜಾಜಿ ಮೊಲ್ಲೆ ಮಲ್ಲಿಗೆಗಳು ತಮ್ಮ ತಮ್ಮ ಸುಗಂಧವನ್ನು. ಬಚ್ಚಿ ಡಲು ಕೊಟ್ಟಿವೆಯೋ 


ಎಂಬಂತೆ, ಗುಂಪಾಗಿ ಬೆಳೆದಿರುವ ಪೂರ್ಣವಾಗಿ ಅರಳಿ ಸುವಾಸನೆಯಿಂದ ಗಮಗಮಿ 


೨೦೦ ಅಭಿನವ ದಶಕುಮಾರ ಚರಿತೆ 


ಮು॥ ಕುಸುಮಂ ತೀಎರೆ ಪೊರ್ದುಗುಂ ಮಧುಪಸಂಗಕ್ಲೇಶಮೆಂದಂತವಂ 
ಬಿಸುಟಿತ್ಯದ್ಭುತದಿಂ ಮೊದಲ್‌ತುದಿವರಂ ಕಾಯ್ಸಣ್ಣಳಂ ಪೇಟ ಕ 
ಣ್ಲೆಸೆದೊಪ್ಪಂಬಡೆದಿರ್ಪ ಬಕ್ಕೆ ವಲಸಂ ಮುಂಕೊಂಡು ಪದ್ಮೋದ್ಭವಂ 
ರಸವಸ್ತುಪ್ರಕರಂಗಳಂ ಬಲಕದೇಂ ಮಾಡಲ್‌ ಮನಂದಂದನೋ 9 


ಚಂ॥ ಪಡೆದು ಸುಧಾಂಶು ರಾಹುಭಯದಿಂದಮರ್ದಂ ಮಡಗಿಟ್ಟನೀಲ್ಲೂ ಪೋ 
ಗನ ತೆಜದಿಂ ನಯಂಬಡೆದ ಪಚ್ಚೆಯ ಕುಪ್ಪಿಗೆಯೊ೪* ಸುರಷೆಯೆಂ 
ಬುದನಜಕದಿ೨ಬಿನಿಂ ಮೆಜಿ'ವ ಕೋಮಂಳಕಾಂತಿಯನಾಂತು ನಾಡೆ ಭೂ 
ಜದೊಳೆೊೊಲೆದಾಡುತಿರ್ಹ ಪಸುರ್ಗಾಯ್ಲುಳನೀಕ್ಷಿಸಿದಂ ಕುಮಾರಕಂ ೨೩ 


ಚಂ॥ ತಳಿರ್ವನೆಯೊಳ್‌ ಪೊರಳ್ಹು ಸೊನೆವಿಂಡುಗಳೊಳ್‌ ನಸುನಾಂದು ಗಂಡುಗೋ 
ಗಿಲೆಗಿಳಿತುಂಬಿಗಳ್ಗಗಿದು ತೆಂಕಣ ಗಾಳಿಗೆ ಕಂಪಿಸುತ್ತೆ ಪೂ 
ಗಳನು ನೂಂಕಿ ಚೈತ್ರವಿಟನೊಳ್‌ ವಿರಹಾತುರೆಯಾದ ಕಾಂತೆವಮೋಲ" 
ವಿಳಸಿತಮಾಗಿ ಮಾಮರದೊಳಿರ್ದುವು ಮಾವಿನ ಪಣ್ಣಳೋಳಿಗಳ* ೨೪ 


4 
ಸುವ ಸಂಪಗೆಮರವು, ಮನಸ್ಸಿಗೆ ಉಲ್ಲಾಸಕರವಾಗಿ ತೋರುತ್ತಿತ್ತು. ೨೨. ಹೂಗಳು 
ತುಂಬಿದ್ದರೆ ದುಂಬಿಗಳಿಂದ ತೊಂದರೆಯುಂಟಾಗುತ್ತದೆ ಎಂದು ಯೋಚಿಸಿ 
ಅವನ್ನು ತೊರೆದು ಬುಡದಿಂದ ತುದಿಯವರೆಗೂ ಕಾಯ್ಗಳನ್ನೂ ಹಣ್ಣುಗಳನ್ನೂ 
ಹೇರಿಕೊಂಡು ಒಂದು ಬಕ್ಕೆ ಹಲಸಿನಮರವು ಅಲ್ಲಿ ಕಂಗಳಿಗೆ ಸೊಗಸಾಗಿ ಕಾಣಿಸು 
ತ್ತಿತ್ತು. ಬ್ರಹ್ಮನು ಮೊದಲು ಇದನ್ನು ನೋಡಿ ಅನಂತರ ರಸವಸ್ತುಗಳನ್ನು 
ಸೃಷ್ಟಿಸಿದದೋ ಏನೋ ಎಂದು ಇದನ್ನು ನೋಡಿದಾಗ ಊಹೆ ಬರುತ್ತದೆ. 
೨೩. ಕುಮಾರನು ಕೋಮಲವಾದ ಕಾಂತಿಯಿಂದ ಮೆರೆಯುವ ಮರದಲ್ಲಿ ಒಲೆದಾಡು 
ತ್ತಿದ್ದ ಮಿರುಗುವ ಹಸುರುಗಾಯಿಗಳನ್ನು ನೋಡಿದನು. ಅವು ಚಂದ್ರನು ರಾಹುವಿನ 
ಭಯದಿಂದ ಅಮೃತವನ್ನು ಯಾರೂ ಎತ್ತಿಕೊಂಡು ಹೋಗದಂತೆ ಸುರಕ್ಷಿತವಾಗಿ 
ತುಂಬಿಟ್ಟ ನಯವಾದ ಪಚ್ಚೆಯ ಭರಣಿಗಳೋ ಎಂಬಂತೆ ಕಾಣಿಸಿದುವು. ೨೪. 
ಮಾವಿನಮರದಲ್ಲಿ ಮಾವಿನಹಣ್ಣುಗಳ ಗೊಂಚಲುಗಳು ಚೈತ್ರನೆಂಬ ವಿಟನಿಗೆ ಅಗಲಿಕೆ 
ಯಿಂದ ಹಾತೊರೆಯುವ ಕಾಂತೆಯಂತೆ ವಿಲಾಸದಿಂದ ಪ್ರಕಾಶಿಸಿದುವು. ಹೇಗೆಂದರೆ- 
ಅವು ವಿರಹತಪ್ರಳಾದ ಕಾಂತೆಯಂತೆ ಚಿಗುರಿನ ಮನೆಯಲ್ಲಿ ಹೊರಳಾಡಿದುವು. ಸೊನೆಯ 
ಸಮೂಹದಲ್ಲಿ ನೆನೆದುವು. ಗಂಡುಕೋಗಿಲೆ ಗಿಳಿ ದುಂಬಿಗಳಿಗೆ ಹೆದರಿದುವು. ತೆಂಕಣ 
ಗಾಳಿಗೆ ನಡುಗಿದುವು. ಹೂಗಳನ್ನು ಪಕ್ಕಕ್ಕೆ ನೂಕಿದುವು. ವಿರಹಿಣಿಯ ಅವಸ್ಥೆ 


ಪಷಾ ಶ್ಲಾಸಂ ೨೦೧ 
ಅವ 


ಚಂ8 ತನಿವದನಾಗಿ ಕೆಂಪನೊಳಕೊಂಡು ಸುಗಂಧಮನಾಂತು ತುಂಬಿಯೊ 
ಪ್ರಿನಿರಸಮುರ್ಬಿ ಸದ್ದಿಜಪರೀಕ್ಷಿತಮಲ್ಲದ ಮುನ್ನ ಪೀರ್ದು ಮಾ 
ಎನ ತನಿವಣ್ಗಳಂ ಸೊಬಗರಾದವರಾಗಳೆ ತಮ್ಮ ಕೂರ್ತ ಕಾ 
ಮಿನಿಯರ ಪೆಂಪುವೆತ್ತಧರಸೇವೆಯ ಭಾವನೆಯೊಳ್‌ ಮುಟುಂಂಗಿದರ್‌ ೨೫ 


ವಣ ಮತ್ತಮದು ವನದೇವತೆಯರ್‌ ವನಕೇಳಿಗೆ ವಂದ ಮೆಲ್ಲಡಿವಜ್ಜೆಗಳನಅೌಪುವ 
ಪಿಂಜರಿತಪರಾಗಪುಂಜದಿಂ ಕಲಕಂಠಗಳೊಳ್ಳೊನರ್ಗಳಂ ಕರ್ದುಂಕಿ ಸುರಿವ ಸೊನೆವೊನಲಿಂದಗ್ಗಳ 
ಮಾದ ಕೋಟಸ್ಕಿಸಜಿಿಂ ಗಿಳಿವಿಂಡುಗಳ್‌ ಕಟಿ೨ವಣ್ಣಳಂ ಕರ್ದುಂಕೆ ಇನಿದುಮೊಸರ್ವ ದಾಡಿಮಾರ 
ಸಂಗಳಿಂ ಮೆಲ್ಲೆ ಲರ್‌ ತೀಡೆ ವಲ್ಲಿಗಳಿಂದೊಕ್ಕ ಮೊಲ್ಲೆಮಲ್ಲಿಗೆಯರಲಿಂ ಖಚರೀನಿಚಯಂ ಗಗನ 
ಮನಡರಲ್‌ ಬಟಲೈಯಂ ಕಳೆಯೆ ಪಟ್ಟಿರ್ದು ಪೋದ ಪಲ್ಲವದ ಪಾಸಿಕೆಗಳಿಂ ಬಂಡುಂಡು 
ಮಂಡಳಿಸಿ ರುುಂಕಾರಂಗುಡುವ ಮಜ್‌ಪಅಮೆಗಳಿಂ ಕಂದರ್ಪನೆ ಬೇಹಿನಂತಂದು ಸುಲ ವ 
ಮಂದವಾಾರುತನಿಂ ಚೆಂದಂಬಡೆದಿರ್ದ ವನಮಂ ನೋಡುತ್ತುಂ ಬರೆ ಅಲ್ಲಿ 


ಯೆಲ್ಲ ಅವುಗಳಲ್ಲಿ ಕಾಣಿಸಿದುವು. ೨೫. ಹದವಾಗಿ ಮಾಗಿದ ಕೆಂಪುಬಣ್ಣಕ್ಕೆ ತಿರುಗಿದ 
ಸುಗಂಧವುಳ್ಳ ತೊಂಡೆಹಣ್ಣಿನಂತೆ ಒಪ್ಪುವ (ದುಂಬಿಮುತ್ತಿದ್ರ) ಸಿಹಿಯಾದ ರಸವು 
ಕ್ಕುವ ರುಚಿಯಾದ ಮಾವಿನ ಹಣ್ಣುಗಳನ್ನು ಪಕ್ಷಿಗಳು ರುಚಿನೋಡುವುದಕ್ಕೆ ಮೊದಲೇ 
(ಒಳೆ `ಯದ್ವಿಜರು ಪರೀಕ್ಷಿಸುವುದಕ್ಕೆ ಮೊದಲೇ) ರಸಿಕರು ರುಚಿನೋಡಿದರು. ಕೂಡಲೇ 
ಅವರು ಇದರಿಂದ ತಮ್ಮ ಪ್ರಣಯಿನಿಯರ ಮಧುರವಾದ ಅಧರವನ್ನು ಪಾನಮಾಡಿ 
ದಂತೆ ಬಗೆದು ಆ ಭಾವನೆಯಲ್ಲಿ ಮುಳುಗಿದರು. ವ8 ಆ ವನದಲ್ಲಿ ಒಂದು ಕಡೆ 
ಹೊಂಬಣ್ಣದ ಪರಾಗಗಳು ದಟ್ಟವಾಗಿ ಹರಡಿ ಆದರ ಮೇಲೆ ವನಕ್ರೀಡೆಗಾಗಿ ಬಂದ ವನ 
ದೇವತೆಯರ ಮೃದುವಾದ ಪಾದಗಳ ಗುರುತುಗಳು ಕಾಣುತ್ತಿದುವು. ಅಲ್ಲಲ್ಲಿ 


ಓಟು 
> ತಿ x ಇ" ಸ 4 A 
ಕೋಗಿಲೆಗಳು ಮೃದುವಾದ ಚಿಗುರುಗಳನ್ನು ಕುಟುಕಲು ಅವುಗಳಿಂದ ಸುರಿದ ಸೊನೆಯ 
pos ರಾ) ಇರೆ ಬಾಯಿ ಇ ಜಾ 
ಪ್ರವಾಹದಿಂದ ನೆಲವೆಲ್ಲ ಕೆಸರಾಗಿ ದಿ ತು. ಒಂದು ಕಡೆ ಗಿಳಿಗಳ ಹಿಂಡು ಕಳಿತ ಹಣ್ಣು 
'`ಗಳಸಾಮಕಲು ಹ ಗ 99 ಯಾದ ರಸವ ಫಿ ರುತಿ ವ ಮೆ A 
೧ we ಲಿ ಟಿ0ರಿ ಸಲು (೨ ಗಲು Awe “ಫ್ರಿ ಲ್ಲಿ. ಇಲಲ 
— ಇ ne = ವಿ ಕ ~ 
ಮಂದವವಾರುತವು ಬೀಸಲು ಬಳಿ ಗಳಿಂದ ಮೂಲ್ಲಮಲ್ಲಿಗೆ ಹೂಗಳು ಕೆಳಕ್ಕೆ ಉದುರಿ 
— — « ಈ 
ದ್ಹುವು. ವ ತ್ರೊಂದೆಡೆ ದೇವಾಂಗನೆಯರು ಗಗನಕ್ಕೇರುವ ಮೊದಲು ಆಯಾಸವನ್ನು 
K Kx Kx — ಗ್‌ ಲ ಛಿ ೧ 
ಕಳೆದುಕೊಳ ಲು ಮಲಗಿದ್ದು ಹೋದ ಚಿಗುರಿನ ಹಾಸಿಗೆಗಳು ಕಾಣಿಸುತ್ತಿದ್ದುವು. 
J 
ಹಾರುತಾ 


— — | ಸಕ್ತೆ ಹ ೩ ಹ ೩ 
ಅಲಲಿ ಮರಿದುಂಬಿಗಳು ಮಕರಂದವನ್ನು ಕುಡಿದು ಮಂಡಲಾಕಾರದಿಂದ 
ದ್‌ ಈ ಜಾ — — ಅರು ೩ PR ಅ 
ರೀಂಕಾರಮಾಡುತ್ತಿದ್ದುವು. ಅಲ್ಲಿ ಮಂದಮಾರುತವು ಕಾಮನ ಗೂಢಚಾರನಂತೆ 


| ಎ ಟಾ ಜ್ತ he ಆಮು ೩ ಹ್ಗ 
ಹೀಗೆ ಸುಂದರವಾದ ಆ ಎಲ್ಲಿ ನೋಡುತ್ತಾ ಬರುತ್ತಿರುವಾಗ, 


೨೦೪ ಅಭಿನವ ದಶಕುಮಾರ ಚರಿತೆ 


ವ॥ ಅಂತು ಮಣ್‌ಮಿಂಚಿನ ತುಜುಗಲಂತೆಯುಂ ಇಂದುಕಳೆಯ ಸಂದಣಿಯಂತೆಯುಂ 
ಅರಲ ಸರಲ ಹೊರಳಿಯಂತೆಯುಂ ಕುಡಿಲತೆಯ ಗಡಣದಂತೆಯುಂ ಹಸುರಡಕೆಯ ಸಸಿಯಂತೆ 
ಯುಂ ಚಂದ್ರಿಕೆಯ ಗಡಣದಂತೆಯುಂ ಚಿತ್ತಜಪತಾಕೆಯ ಮೊತ್ತದಂತೆಯುಂ ತೆಂಬೆಲರ ಬಂಬಲಂ 
ತೆಯುಂ ವಸಂತನ ಪೊಸಬೀಡಿನಂತೆಯುಂ ವನದೇವತೆಯ ಮನದೇವತೆಯಂತೆಯುಂಂ ವಿಲಾಸದಿಂ 
ಬರ್ಪ ವಿಲಾಸಿನೀಜನದ ನಡುವೆ 


ಉ॥ ಮೇಲು ದನೊಯ್ಯನೋಸರಿಸುತುಂ ಕುರುಳಂ ಬೆರಳಿಂದಮರ್ಚುತುಂ 
ತೋಳ ವಿಲಾಸಮಂ ಮೆಜಿ5ಯುತುಂ ಕಡೆಗಣ್ಟೆಳಗಂ ತುಜುಂಕುತುಂ 
ಸೋಲಮನೀಯುತುಂ ವಿಟರೊಳೆಣ್ಣೆ ಸೆಯೆೊಳ್‌ ಮುಡಿಗಂಪುವಾಜುತುಂ 
ಲೀಲೆಯೊಳಂದವಂತಿವಧು ಬಂದಳನಂಗನಿಧಾನವೆಂಬಿನಂ ೩೨ 


ವಣ ಮತ್ತಮವಳಾಪಾದಮಸ್ತಕರೂಪವರ್ಣನಮೆಂತೆಂದೊಡೆ 


ಕಂ8 ಪೊಸಮಂತ್ತನುಗುಟ್ಟ ನವಶು 
ಕ್ತಿ ಸಂಪುಟಿಂ ಕಡಲ ವಿದ್ರುಮಂ ಸೋಂಕಲೊಡಂ 
ನಸುಗೆಂಪುವೆತ್ತುವೆಂಬಂ 
ತೆಸೆಗುಂ ನಖದೀಪ್ತಿ ಮೆಚಹಪ ಪದಯುಗಮವಳಾ ೩೩ 


ದಲ್ಲಿಸ ಸ್ಟಿಸಿದ್ದಾನೆಯೋ ಎಂಬಂತೆ ಆ ಅಬಲೆಯರ ಗುಂಪು ಮೆರೆಯಿತು. ವ॥ ಮರಿ 
ಮಿಂಚಿನ ಗುಂಪಿನಂತೆಯೂ, ಚಂದ್ರನ ಕಲೆಗಳ ಸಂದಣಿಯ ಹಾಗೆಯೂ, ಹೂವಿನ 
ಬಾಣಗಳ ಸಮೂಹದಂತೆಯೂ, ಹಬ್ಬುವ ಬಳ್ಳಿಯ ಗುಂಪಿನಂತೆಯೂ, ಹಸುರಾದ 
ಅಡಕೆಯ ಸಸಿಯ ಹಾಗೆಯೂ, ಬೆಳದಿಂಗಳ ಸಮೂಹದಂತೆಯೂ ಮನ್ಮಥನ ಪತಾಕೆ 
ಗಳ ಗುಂಪಿನಂತೆಯೂ, ತಂಗಾಳಿಯ ರಾಶಿಯಂತೆಯೂ ವಸಂತನ ಹೊಸಮನೆಯ 
ಹಾಗೂ, ವನದೇವತೆಯ ಮನೆದೇವತೆಯಂತೆಯೂ ವಿಲಾಸದಿಂದ ಬರುತ್ತಿದ್ದ ವಿಲಾಸ 
ವತಿಯರ ನಡುವೆ, ೩೨. ಅವಂತಿಕುಮಾರಿಯು ಮನ್ಮಥನ ನಿಧಿಯೋ ಎಂಬಂತೆ 
ವಿಲಾಸದಿಂದ ಬರುತ್ತಿದ್ದಳು. ಅವಳು ಸೆರಗನ್ನು ನಿಧಾನವಾಗಿ ಸರಿಪಡಿಸಿಕೊಳ್ಳುತ್ತಿ 
ದ್ಹಳು. ಮುಂಗುರುಳುಗಳನ್ನು ಬೆರಳಿನಿಂದ ಪಕ್ಕಕ್ಕೆ ಸರಿಸುತ್ತಿದ್ದಳು. ತೋಳುಗಳ ವಿಲಾಸ 
ಪ್ರದರ್ಶಿಸುತ್ತಿದ್ದಳು. ಕಡೆಗಣ್‌ಕಾಂತಿಯನ್ನು ಸುತ್ತ ಹರಡುತ್ತಿದ್ದಳು. ಕಾಮುಕರಿಗೆ 
ಮೋಹವನ್ನುಂಟುಮಾಡುತ್ತಿದ್ದಳು. ಎಂಟು ದಿಕ್ಕುಗಳಿಗೂ ತಲೆಗೂದಲ ಸುವಾಸನೆ 
ಯನ್ನು ಹರಡುತ್ತಿದ್ದಳು. ಐ! ಕಾಲಿನಿಂದ ತಲೆಯವರೆಗೂ ಅವಳ ರೂಪದ 
ವರ್ಣನೆ ಹೇಗೆಂದರೆ ೩೩. ಉಗುರಿನ ಕಾಂತಿಯಿಂದ ಮೆರೆಯುವ ಅವಳ ಪಾದ 
ಗಳೆರಡೂ, ಹೊಸಮುತ್ತನ್ನುಗುಳುವ ಮುತ್ತಿನ ಚಿಪ್ಪು ಕಡಲಿನ ಹವಳದ ಸೋಂಕಿ 


ಷಷ್ಠಾಶ್ಮಾಸಂ | ೨೦೫% 


ಕಂ8 ಮದನನ ಬಾಣನಿಷಂಗಂ * 
ಸುದತಿಯ ಕಾಲ್ವಿಡಿದು ಪೆಂಪುವಡೆಯಲ್‌ ಬಂದಿ 
ರ್ದುದೊ ಪೇಟ'ಂಬ ವಿಳಾಸಾ 
ಸ್ಪದದಿಂ ದೆ ದಿರ್ಪವದಳ ೩೪ 


ಕಾಮನನಿಳಯಕ್ಕೊಲವಿಂ 

ಸೋಮಂ ಶುಭಲಗ್ನದೊ೪* ಪ್ರತಿಷ್ಠಿಸಿದ ಲಸ 

ತ್ಕೋಮಳರಂಭಾಸ್ತಂಭನಿ 

ಕಾಮಮೆನಲ' ಮೆಜಕಿವುವಾಕೆಯೂರುದ್ದಿ ತಯಂ ೩೫ 


ಮದನಶಬರಾಸ್ತ್ರತತಿಗ 

ಳ್ಕಿದ ವಿಟಮೃಗಸಮಿತಿಯಡರ್ದು ಬರ್ದುಕುವ ಶೈಲಾ 

ಗ್ರದ ತೆಜದಿನೊಪ್ಪುತಿರ್ಕುಂ 

ಸುದತಿಯ ಗುರುತರನಿತಂಬಮತ್ಕುನ್ನತಿಯಿಂ ೩೬ 


ಮಡದಿಯ ಸೆಳೆನಡು ತನ್ನಯ 

ಬಸತನದಿಂ ಹರಿಯ ಮಧ್ಯಮಂ ನಯದಿ ಕೀ 

ಟ್ರಿಡಿಸುತ್ತಿರ್ಪದನಅ?ದುಂ 

ಹಿಡಿಗೊಳಗಾಗಿರ್ಪುದೆಂಬುದದು ಪುಸಿಯಲ್ತೇ ೩೭ 


ನಿಂದ ನಸುಗೆಂಪನ್ನು ಪಡೆದಿದೆಯೋ ಎಂಬಂತೆ ಹೊಳೆಯುತ್ತಿದ್ದುವು. ೩೪. ಅವಳ ಕಾಲು 
ಗಳು ಮದನನ ಬಾಣಗಳ ಬತ್ತಳಿಕೆಯು ರಮಣಿಯ ಕಾಲುಗಳನ್ನು ಹಿಡಿದು ಗೌರವ 
ಮಿ ಬಿ ಸ್‌ 


ಹ A ಇ ದ ಪಾಪಾ > ) ) ಲಿ ೧ ಇಂ ಭಧ ಗೆ ೧ 
ವನ್ನು ಪಡೆಯಲು ಬಂದಿದೆಯೋ ಎಂಬಂತೆ ವಿಳಾಸಕ್ಕೆ ಆಶ್ರಯವಾಗಿ ವೆ.ರೆಯುತ್ತಿ 


ದ್ದುವು, ೩%. ಆಕೆಯ ತೊಡೆಗಳೆರಡೂ, ಕಾಮನವನೆಗೆ. ಒಲವಿನಿಂದ ಚಂದ್ರನು 
ಶುಭಲಗ್ನದಲ್ಲಿ ಕಟ್ಟಿಸಿದ: ಹೊಳೆಯುವ ಕೋಮಲವಾದ ಬಾಳೆಯ ಕಂಬಗಳೋ 
ಎಂಬಂತೆ ಮೆರೆದುವು. ೩೬. ಮದನನೆಂಬ ಬೇಟೆಗಾರನ ಅಸ್ತ್ರಗಳಿಗೆ ಹೆದರಿದ ವಿಟ 


ಪುರುಷರೆಂಬ ಮೃಗಸಮೂಹವು ಹತ್ತಿ ಬದುಕಿಕೊಳ್ಳ ಬಹುದಾದ ಬೆಟ್ಟದ ಶಿಖರವೊ 


ಒಟ 
ಹಾ ಇ ಆ ತತವ  — ೮ 0 No ೩ ಇಲ) ಇ ಲ ಕ್ರ 
ಎಂಬಂತೆ ಆ ರಮಣಿಯ ಗುರುತರವಾದ ನಿತಂಬವು ಅತ್ಯುನ್ನತಿಯಿಂದ ಪ್ರಕಾಶಿಸಿತು. 
— ತೆ ಷ್ಟ J ಸಗ ಠಿ £3 ಜವೆ "| ಕ್ರ 4! 
೩೭. ಮಡದಿಯ ತೆಳುವಾದ ಸೂಂಟವು ತನ್ನ ಬಡತನದಿಂದ (ಕೃಶತಿ) ಸಿಂಹದ 


pS ರಿ ಕ ಹ 19). ಆ ಫಿ FR PR 
ಸೊಂಟವನ್ನು ಕೀಳುಪಡಿಸುತ್ತಿದೆ. ಇದನ್ನು ತಿಳಿದೂ ಹಿಡಿಗೆ ಒಳಗಾಗಿದೆಯೆಂಬುದು 


ಶಿ 

~— 
ಇ “ಜಿ 9 ೫ - ಜಾ ಇ x x 
ಹುಸಿಯಲ್ಲವೇ? (ಪಿಡಿ ಇ ಹೆಣ್ಣಾನೆ ಮತ್ತು ಕೈಹಿಡಿತ) ಹಿಡಿತಕ್ಕೆ ಸಿಕ್ಕುವಷ್ಟು ನಡು 


೨೦೬ ಅಭಿನವ ದಶಕುಮಾರ ಚರಿತೆ 


ಕಂ1 ವಿಟರ ಚಳನಯನಶಫರಂ 
ಚಟುಲತೆಯಿಂ ತಿರುಗುತಿರ್ಪ ಲಾವಣ್ಯರಸೋ 
ತೃಟಿಕೂಪಮೆಂಬ ತೆಜದಿಂ 
ಕುಟಲಾಳಕಿಗೆಸೆದುದಲ್ಲೆ ನಾಭೀಗರ್ತಂ ೩೦ 


ನಾರಿ ನನೆವಿಲ್ಲವಿಲ್ಲ ನುಣಿ ನ 

ನಾರಿಯನೊಲ್ಲೀಗಳಿಂತು ಪಡೆದಪಳೆನೆ ಭ್ಭಂ 

ಗೀರುಚಿರರುಚಿಯಿನೆಸೆಗುಂ 

ನಾರಿಯ ನಿಡುಬಾಸೆ ಕೋಮಳಚ್ಛೆವಿಯಿಂದಂ | ೩೯ 


ಶಶಿಕಿರಣಮನಾಯ್ಡಾಯ್ದೊ 

ಳ್ಲೆಸೆಯಲ್‌ ಪೋಣಿಸಿದ ತೆಜದ ಮುಕ್ತಾಹಾರಂ 

ನಸುಸೋಂಕೆ ಮುಗಿದುವೆಂಬಂ 

ತೆಸೆಗುಂ ಕುಚಕಮಲಕುಟ್ಮಲಂ ಕೋಮಳೆಯಾ ೪೦ 


ಸಲ್ಪ್ಲಲಿತವಿಮಲಸುಮನೋ 

ವಲ್ಲರಿಯಂ ತಳೆದು ಪದೆಸಿನಿಂ ಮೆಲ್ಲೆಲರಿಂ 

ದಲ್ಲಾಡುವ ಲತೆಗಳವೆನೆ 

ಸೆಳ್ಳುಗುರಿಂದೆಸೆವುವವಳ ನಿಡುನಳಿತೋಳ್ಗ೪ ೪೧ 


ಸಣ್ಣದಾಗಿತ್ತು. ೩೮. ಸುರುಳಿಯಾದ ಮುಂಗುರುಳುಳ್ಳ ಅವಳ ನಾಭೀ ಗರ್ತವು 
(ಹೊಕ್ಕುಳೆಂಬ ಹಳ್ಳ 1) ಕಾಮುಕ ಪುರುಷರ ಚಂಚಲವಾದ ಕಂಗಳೆಂಬ ಮೀನುಗಳು ಚಟು 
ವಟಿಕೆಯಿಂದ ಹರಿದಾಡುವ ಲಾವಣ್ಯವೆಂಬ ರಸದ ಭಾವಿಯಂತೆ ಪ್ರಕಾಶಿಸಿತು. 
ರಿ. ದುಂಬಿಗಳಂತೆ ಮನೋಹರವಾದ ಹೊಟ್ಟೆಯ ಮೇಲಿನ ರೋಮರಾಜಿಯ 
ಕೋಮಲ ಕಾಂತಿಯನ್ನು ನೋಡಿದರೆ, ಅವಂತಿಸುಂದರಿಯು ತನ್ನ ಕೋಮಲವಾದ 
ಕಾಂತಿಯಿಂದ ಮನ್ಮಥನ ಬಿಲ್ಲಿನ ನುಣುಪಾದ ಹದೆಯನ್ನು ಪಡೆದಳೋ ಎಂಬಂತೆ 
ಕಾಣುತ್ತಿದ್ದಳು. ೪೦. ಚಂದ್ರನ ಕಿರಣಗಳನ್ನು ಆರಿಸಿ ಆರಿಸಿ ಸುಂದರವಾಗಿ ಪೋಣಸಿ 
ರುವಂತೆ ಹೊಳೆಯುವ ಮುತ್ತಿನಹಾರವು ನಸುಸೋಂಕಲು ಮುಚ್ಚಿಕೊಂಡುವೋ 


ಆ: ಕೋಮಲೆಯ ಕುಚಗಳೆಂಬ ಕಮಲದಮೊಗು ಗಳು ಪ್ರಕಾಶಿಸಿದುವು. 
[| 


CL 


ಬಂ 


೪೧. "ಅವಳ ನೀಳವಾದ ಕೋಮಲವಾದ ತೋಳುಗಳು ತೆಳುವಾದ ಉಗುರುಗಳಿಂದ 


© 


ಕೂಡಿ, ಮನೋಹರವಾದ ಹೂವಿನಗೊಂಚಲುಗಳನ್ನು ತಳೆದು ಮೃದುವಾದ ಗಾಳಿ 


k 


ಷಷ್ಠಾಶ್ವಾಸಂ ೨೦೭ 


ಕಂ8 ಇಂಬಿನ ಕಂಬುಗ್ರೀವಮಿ 
ದೆಂಬರ ಮಾತಿರ್ಕೆ ವನೌಕ್ತಿಕಗ್ರೀವಂ ತಾ 
ನೆಂಬುಪಮೆವೆತ್ತು ಶೋಭಾ ' 
ಡಂಬರಮಂ ಪಡೆದುದವಳ ಕೋಮಲಕಂಠಂ ೪೨ 


ಅನುರಾಗರಸವಿಲಾಸಿನಿ 

ಯಿನಿಯನ ಮೇಲ್ವಯಲೆಂದು ತದ್ವದನನಿಕೇ 

ತನದ ಪೊಸಂತಿಲೊಳಿರ್ದಪ 

ಳೆನೆ ಸತಿಯೊಳ್ಳುಟಿಯ ಕಂಪು ರಂಜಿಸುತಿರ್ಕುಂ ೪೩ 


ವದನ ಸಿತಾಂಬುಜದೊಳ್‌ ಕೊಂ 

ಕದಂತು ತರತರದ ಶೋಭೆಯಿಂದೊಪ್ಪವ ವ 

ಜ್ರದ ಕೇಸರವೆ:ಂಬುಪಮೆಗೆ 

ಪದೆದುವೆನಲ್‌ ಮೆಜ*ವುವವಳ ದಂತದ್ಯುತಿಗಳ* ೪೪ 


ಕೋಣಿಯನಲೆಯಲ್‌ ಸುಮನೋ 

ಬಾಣಂ ಕುಸುಮಾಸ್ತ್ರವಿತತಿಯಂ ಮಸೆವ ಲಸ 

ಚ್ಛಾಣಮೆನಲೆಸೆಯುತಿರ್ಕುಂ 

ಮಾಣಿಕ್ಯಾಧರೆಯ ನುಣ್ಣುವೆತ್ತ ಕಪೋಲಂ ೪೫ 


ಯಲ್ಲಿ ಅಲ್ಲಾಡುವ ಬಳ್ಳಿಗಳೋ ಎಂಬಂತೆ ಕಾಣಿಸಿದುವು. ೪೨. ಸುಂದರವಾದ ಶಂಖ 
ದಂಥ ಕುತ್ತಿಗೆ ಎಂದು ಹೇಳುವವರ ಮಾತು ಹಾಗಿರಲಿ, ಅವಳ ಕೋಮಲವಾದ 
ಕಂಠವು ಮುತ್ತಿನಂಥ ಕಂಠ ಎಂಬ ಹೋಲಿಕೆಯನ್ನು ಪಡೆದು ಅತಿಶಯವಾದ ಶೋಭೆ 
ಯಿಂದ ಪ್ರಕಾಶಿಸಿತು, ೪೩. ಅನುರಾಗರಸವೆಂಬ ವಿಲಾಸಿನಿಯು ಪ್ರಿಯನ ಮೇಲೆ ನು 
ಲೆಂದು ಅವಳ ಬಾಯೆಂಬ ಮನೆಯ ಹೊಸ್ತಿಲಿನಲ್ಲಿ ನಿಂತಿದ್ದಾಳೆಯೋ, ಎಂಬಂತೆ 
ಸತಿಯ ಅಂದವಾದ ತುಟಿಯ ಕೆಂಪು ರಂಜಿಸಿತು, ೪೪, ಅವಳ 

ಮುಖವೆಂಬ ಬೆಳ್ಳಾವರೆಯಲ್ಲಿ ನೇರವಾಗಿ ಹೊರಟು ವಿಧವಿಧವಾದ. ಶೋಭೆಯಿಂದ 
ಹೂಳೆಯುವ ವಜ್ರದ ಕೇಸರಗಳ ಹೋಲಿಕೆಯನ್ನು ಪಡೆದಂತೆ ಮೆರೆಯುತ್ತಿದ್ದವು. 
೪%. ಮಾಣಿಕ್ಯದಂತೆ ಕೆಂಪಾದ ಅಧರವುಳ್ಳೆ ಅವಳ ನುಣುಪಾಗಿ ಹೊಳೆಯುವ 
ಕೆನ್ನೆಯು ಭೂಮಿಯಲ್ಲಿ ಸಂಚರಿಸಲು ಮನ್ಮಥನು ತಃ ಸ ಕುಸುಮಾಸ್ತ್ರಗಳನ್ನು 


೨೦೮ ಅಭಿನವ ದಶಕುಮಾರ ಚರಿತೆ 


ಕಂ॥.  ಪಣಮೆಗಳೆಂಜಲಿಸದ ಮು 
ನ್ನಣಕಿದು ವಸಂತಂ ಸುಗಂಧಮಂ ಬೈತಿಟ್ಟಾ 
ನಣುಗಂಪಿನ ಕುಪ್ಪಿಗೆಯೆಂ 


ಬೆಚಕಮನೊಡರಿಸುವುದವಳ ನಾಸಾಮುಕುಳಂ | ೪೬ 
ಲಳನಾರತ್ನವಿದೆನಿಸಿ 

ರ್ಪೆಳೆಯಳ ಕಣ್ಣುಗುವುದರ್ಕೆ ಸವುಯಂಬಡೆಯಲ್‌ 
ನೆಲಸಿರ್ಪಂಜನರೇಖಾ 

ಎಳಾಸಮಂ ಹಡೆದುವವಳ ತಳ್ಕೆ ವೆದುಜುಗಲ್‌ ೪೭ 
ಅಂಬುಜಪತ್ರಕ್ಕೆಜಗಿದ 


ತುಂಬಿಯ ಮಣ್‌ ಯೆಂಬ ತೆಚಿದಿನಬ್ಹಾ ಕ್ಷಿಯ ಕ 
ಣ್ಲಿಂಬಾಗಿರ್ದುವು ಸರ್ವರ 
ಕಣ್ಣುಗೆ ಕರಿಯಾಲಿ ನೀಲವೂಣಿಸನ್ನಿಭದಿಂ ೪೮ 


ತಿಂಗಳೆ ಬೆಳಗಿನ ರಸದಿನ 
ನಂಗಂ ಪೂಗಣೆಯನುರ್ದಿ ಚಿತ್ರಿಸಿದನೊ ಕರ 
~ ಣಂಗಳ ಸೀಮೆಯೆನಲ್‌ ನಿಡು 
ಗಂಗಳ ಬಿಳಿಯಾಲಿ ರಂಜಿಕುಂ ಕೋಮಳೆಯಾ ೪೯ 


ಮಸೆಯುವ ಮಿರುಗುವ ಸಾಣೆಕಲ್ಲೋ ಎಂಬಂತೆ ಪ್ರಕಾಶಿಸಿತು. ೪೬. ದುಂಬಿ 
ಗಳು ಹೀರಿ ಎರಿಜಲು ಮಾಡುವುದಕ್ಕೆ ಮೊದಲೇ ತಿಳಿದು ವಸಂತನು ಸುಗಂಧ 
ವನ್ನು ಬಚ್ಚಿಟ್ಟ ಸ ಸುಗಂಧದ ಭರಣಿಯೋ ಎಂಬ ಭಾವನೆಯನ್ನು ಅವಳ ನಾಸಾ 
ಮುಕುಳವು ಉಂಟುಮಾಡುತ್ತಿತ್ತು, ೪೭. ಅವಳ ಒತ್ತಾದ ರೆಪ್ಪೆಗೂದಲು, ಲಲನಾ 
ರತ್ನವೆಂದು ಹೆಸರುವಾಸಿಯಾದ ಈ ಯುವತಿಯ ಕಣ್ಣುಗಳ ಒಳಕ್ಕೆ ಹೋಗಲು 
ಮಯವನ್ನು ಕಾಯುತ್ತಾ ನೆಲಸಿರುವ ಕಾಡಿಗೆಯ ರೇಖೆಯ ಶೋಭೆಯನ್ನು 
ಪಡೆಯಿತು. (ಕಾಡಿಗೆಯ ಗೆರೆಯಂತೆ ಕಾಣಿಸಿತು ೪೮. ತಾವರೆಯ ಎಸಳಿ 
ಗೆರಗಿದ ದುಂಬಿಯ ಮರಿಯ ಹಾಗೆ ಆ ಕಮಲಾಕ್ಷಿಯ ಕಪ್ಪಾದ ಆಲಿಗಳು ಹೊಳೆ 
ದುವು. ನೀಲರತ್ನದ ಹಾಗೆ ಕಂಗಳಿಗೆ ಚೆಂದವಾಗಿದ್ದು ಎಲ್ಲರ ಕಣ್ಣು ಗಳನ್ನೂ 


ಘ್‌ 


ಆಕರ್ಷಕವಾಗಿದ್ದು ವು ಅವಳ ಆಲಿಗಳು. ೪೯. ಬೆಳುದಿಂಗಳ 


Mee 


ಹೂವಿನ ಬಾಣವನ್ನು ಉಜ್ಜಿ ತನ್ನ ಆಯುಧದ ಕಡೆಯ ಎಲ್ಲೆ 


ನನ್ನು ಚಿತ್ರಿಸಿದರೋ ಎಂಬ ಹಾಗೆ ಆ ಕೋಮಲಯ ಬಿಲಿಯ ಆಲಿಯು ರಂಜಿಸಿತು. 


ಪಪ್ಮೂಶ್ವಾಸಂ ೨೦೯ 


ಕಂ॥ ಎಲೆ ಚಂದ್ರವದನೆ ನಿನ್ನಯ 
ಕಳೆಯನ ಬಲ್ಬಗೆಯ ಮಲಗಳಿಂದಬ್ಬ ಭವಂ 
ಮುಳಿದೊಪ್ಪುಗೊಟ್ಟ ರಾಹುವಿ 
ನೆಳಮಜಕಿಯೆನಲಡರ್ದ ಪುರ್ಬು ರಂಜಿಪುವವಳಾ ೫೦ 


ಕಿ_ವಿಯೆಂದು ಬರೆಯುತುಂ ಮೊದ 

ಲ ವರ್ಣಮಂ ಮಿದು ಕಡೆಯ ವರ್ಣಮನಂಗೋ 

ದೃವನರ್ತು ಬರೆದನೆಂಬಂ 

ತೆ ವಿಳಾಸಂಬೆತ್ತುವವಳ ವರ್ಣಿತಕರ್ಣಂ ೫೧ 


ಅಲರ್ವಿಲನೋಜೆಯಿಂದಾ 

ಲಲನೆಯ ಸಮುದಾಯಶೋಭೆಯನಿತಂ ಬರೆಯಲ್‌ 

ಕಲಿಯಲಳವಟ್ಟ ಚಿತ್ರದ 

ಫಲಕವೆನಲ್‌ ಪೊಳೆವುದೆಸೆವ ಪೆ೫ನೊಸಲವಳಾ ೫೨ 


ನಾಸಾಚಂಪಕಗಂಧ 
ಕ್ಕಾಸುರದಿಂದಜಕಿಯದೆಣಗಿದೆಳದು ೦ಬಿಗಳೊ 
ಲ್ಲಾ ಸೊರ್ಕಿ ನೆಲಸಿದಪುವೆನೆ 


ದೇಸೆಯನಾಂತವಳ ಕುಟಿಲಕುಂತಳವೆಸೆಗುಂ 1:6 


ಕ್ರ ಹ ಅಂತಾ) ಅಕಾಲಿ ಅವ) ka ಶಶಿ ಆಗೆ ರಾ - ಮ ತಾರ್‌ ಇಸಿ ತ್ಮಾ a po ಎ 
೫೦. “ಎಲೆ ಚಂದ್ರವದನೆ, ನಿನ್ನ ಗೆಳೆಯನಾದ ಚಂದ್ರನ ಬಲಿಷ್ಠ ಶತ್ರುವಾದ ರಾಹುವಿನ 


wy 


ಮರಿಗಳು ಇವು” ಎಂದು ಬ್ರಹ್ಮನು ಕೋಪಿಸಿಕೊಂಡು ಆಕೆಯ ವಶಕ್ಕೆ ಕೊಟ್ಟ 


~~ ಬ ರಾ ತ - K ಅವು ೧ ಹ ಲಾ 
ರಾಹುವಿನ ಎಳೆ ಮರಿಗಳೋ ಎಂಬಂತೆ ಅವಳ ಏರಿದ ಹುಬ್ಬು ಗಳು" ರಂಜಿಸಿದುವು, 


೫೦. ಕಿವಿಯೆಂದು ಬರೆಯಲು ಹೊರಟು ಮೊದಲವರ್ಣವನ್ನು ಮರೆತು ಕಡೆಯ 
ವರ್ಣವನ್ನು ಮದನನು ಪ್ರೀತಿಸಿ ಬರೆದರೋ ಎಂಬಂತೆ ಅವಳ ಪ್ರಶಂಸನೀಯವಾದ 
ಕಿವಿಗಳು ವಿಲಾಸವನ್ನು ಪಡೆದವು. (ಎಂಬ ಅಕ್ಷರದ ಸೊಗಸು ೫೨. ಮನ್ಮಥನು ತನ್ನ 
ಪ್ರೌಢಿಮೆಯಿಂದ ಆ ರಮಣಿಯ ಒಟ್ಟು ಸೌಂದ ರ್ಬವಷ್ಟನ್ನೂ ಬರೆಯಲು ಕಲಿಯು 
ವ್ರದಕ್ಕಾಗಿ ಸಿದ್ಧಪಡಿಸಿದ ಚಿತ್ರದ ಹಲಗೆಯಂತೆ ಅವಳ ಪ್ರಕಾಶಮಾನವಾದ ಚಂದ್ರ 
ನಂಥ ಹಣೆಯು ಹೊಳೆಯುತ್ತಿತ್ತು. ೫೩. ಮೂಗೆಂಬ ಸಂಪಗೆ ಹೂವಿನ ಗಂಧಕೆ, 
ತೆವೇಶದಿಂದ ತಿಳಿಯದೆ ಎರಗಿದ ಮರಿದುಂಬಿಗಳು, ಒಲಿದು ಸೊಕ್ಕಿ ನೆಲಸಿದವೋ 


೨೧೦ ಅಭಿನವ ದಶಕುಮಾರ ಚರಿತೆ 


ಕಂ1 ಲೇಸೆನಿಸುವಾಲಿಯರಳಂ 
ಸೂಸುವ ನವಮೇಘದಂತೆ ಕುಸುಮಾವಳಿಯಂ 
ಬಾಸಣಿಸಿ ಮೆಅ್‌ವ ಸೋರ್ಮಾಡಿ 
ನಾಸುರಮೆನಿಸಿರ್ದದವುಳಕಮಂಳಾನನೆಯಾ 


೩3 
ಆಗ್ರ 


ತಿಲಕಂ ತಮಾಲಪತ್ರಾ 

ವಲಿಚಿತ್ರಕವೆಸೆವ ಬನದೊಳಿರಲಲ್ಲವೆ ಪೇಟ್‌ 

ತಿಲಕಂ ತಮಾಲಪತ್ರಾ | 

ವಲಿಚಿತ್ರಕಮಿವಳ್ಲೆ ಮೆಣವುದಚ್ಚರಿಯಲ್ಲೆ ೫೫ 


ವ॥ ಅದಲ್ಲದೆಯುಂ 


501 ಕನ್ನೆಯ ಚರಣದ ಸೊಬಗಿಂ 
ತೆನ್ನರ ಮುಕುಟಕ್ಕೆ ಸಾರ್ವುದೆಂದುಲಿವಂತ 
ತ್ಯುನ್ನತ ಪದದೋೊಳ್‌ ಮೆಜ?ಗುಂ 
ರನ್ನದ ನೇವುರದ ದನಿ ಸರೋಜಾನನೆಯಾ ೫೬ 
ಮಾರನರಮನೆಯ ರತ್ನದ 
ತೋರಣವೆಂಬಂತೆ ಮೆಜಅ3ವ ನವರತ್ನದ ತಿ 
ಮ್ಮಾ ರರುಚಿ ಮೊಲ ಯೆ ಮೇಖಲೆ 
ಬಃ ಸೆಳೆನಡುವಿನೊಳ್‌್‌ ಮನಂಗೊಳಿಸಿರ್ಕುಂ ೫೭ 


ಬಂತೆ ಅಂದವಾದ ಅವಳ ಕುಟಿಲಕೇಶಗಳು ಪ್ರಕಾಶಿಸುತ್ತಿದ್ದವು. ೫೪. ಚೆಲುವಾದ 
ಆಲಿಕಲ್ಲುಗಳನ್ನು ಹೊರಚೆಲ್ಲುವ ನೂತನವಾದ ಮೋಡದಂತೆ, ಹೂಮಾಲೆಯನ್ನು 
ಮುಡಿದ ಆ ಕಮಲಮುಖಿಯ ಜೋಲುವ ಮುಡಿಯು ಪ್ರಕಾಶಿಸಿತು. ೫೫. ತಿಲಕವೂ 
(ಒಂದು. ಮರ) . ತಮಾಲಪತ್ರಾವಲಿಯ ಅಲಂಕಾರ (ಹೊಂಗೆಯ ಮರದೆಲೆಗಳ 
ಗೊಂಚಲ ಸೌಂದರ್ಯ)ವೂ ಕಾಡಿನಲ್ಲಿ ಇರಬೇಕಾದವು. ಆ ತಿಲಕವೂ (ಹಣೆಯ 
ತಿಲಕ), ತಮಾಲ ಪತ್ರಾವಲಿಯ ಅಲಂಕಾರ (ಹೊಂಗೆಯ ಎಲೆಯಂತೆ ಕೆನ್ನೆಯ 
ಮೇಲೆ ಬರೆದ ಅಲಂಕಾರ ವಿಶೇಷವೂ ಇವಳ ಮುಖದಲ್ಲಿ ಸುಂದರವಾಗಿ ಕಾಣಿಸು 
ತ್ತಿದೆ, ಇದು ಆಶ್ಚರ್ಯವಲ್ಲವೇ |! ಹೇಳು. ವ ಆದೂ ಅಲ್ಲದೆ ೫೬. ಕನಯ 
ಚರಣದ ಸಾ ಇಂತಿಂಥವರ ಕಿರೀಟಕ್ಕೆ ಹರಡುವುದು ಎಂದು ಹೇಳುವಂತೆ, ಆ 
ಸರೋಜಮವಂಖಿಯ ರತ್ನದ ಕಾಲಂದಿಗೆಯ 'ಥ ಸನಿಯು ಅತ್ಯುನ್ನತ ಸ್ಥಾನದಲ್ಲಿ 
(ಎತ್ತರಕ್ಕೇರಿ) ಮೆರೆಯುತ್ತದೆ. ೫೭. ಆ ಸುಂದರಿಯ ತೆಳುವಾದ ಸೊಂಟದಲ್ಲಿದ್ದ 
ವಿವಿಧ ವರ್ಣದ ಕಾಂತಿಗಳನ್ನು ಚೆಲ್ಲುವ ನವರತ್ನಗಳ ಒಡ್ಕಾ ನಾವು ಮನ್ಮಥನ ಅರಮನೆ 
ಯಲ್ಲಿ ಕಟ್ಟಿದ ರತ್ನಗಳ : ಶೋರಣವೂ ಎಂಬಂತೆ ಮನೋಹರವಾಗಿದ್ದಿತು. 


ಟ್‌ 


ಪಪ್ನಾಶ್ನಾಸಂ 
ಆ ವ 


ಕಂ॥ ಈ ಲಲಿತಬಾಹುಯ:ಗದ ಸು 
ಖಾಲಿಂಗನದಿಂ ಮೃದುತ್ವವಂ ಪಡೆದಪೆವೆಂ 
ದಾಲಿಂಗಿಸಿರ್ದ ಮಣಿಯೆನೆ 


ಬಾಲೆಯ ನವರತ _ಕಂಕಣಾಂಗದಮಿರ್ಕುಂ 


ಇರುಳಿನಿತು ತಿಮಿರಮಂ ಸಂ 

ಹರಿಸಲೈ ಸಹಸ್ರಕರವನಾಂತಿರ್ಪಂ ಭಾ 
ಸ್ಕರನೆಂದು ನಗುವವೊಲ್‌ ಭಾ 
ಸುರಕಾಂತಿಯಿನೆಸೆವುವವಳ ಮಣಿಕಟಕಂಗಳ 


ಅಲರಂಬಿಂಗಣಸಂ ಮಣಿ 

ಕುಲದಿಂ ಸಮೆದಂಗಜಂ ಪದಂಗೊಳಿಸಿದಮೋಲ್‌ 
ತಳತಳಿಸಿ ಪೊಳೆಯುತಿರ್ಕುಂ 

ಲಲನೆಯ ಪೆಂಪೆಸೆವ ಬೆರಳ ಮಣಿಮುದ್ರಿಕೆಗಳ 


ಸಸಿಮೊಗದೆೊಳ್‌ ನಕ್ಷತ್ರಂ 
ಮಿಸುಪುದು ಮರ್ಯಾದೆಯೆಂದು ಸಕಲಜನಂ 
ವಿಸುತಿರೆ ನುಣ್ಣೆಳಗಿಂ ರಂ 
ಜಿಸುಗುಂ ನಾಸಾಗ್ರದಲ್ಲಿ ಮೂಕುತಿಯವಳಾ 


ರಾ ವ ಡಿ ಓ 


ಹೌ” ಎವೆ ಎವಿ 
ಉಂಗಿಸಿಕೊಂಡಿದೆಯೋ ಆಎ೦೦ಎ೦ 


x , Ny ಗೆ ಇ ದರ 
ಸಂಹರಿಸುವುದ ಗಿ ಸೂರ್ಯನು 
ಪಾ ಕಾ ಹಾ ಎಪ್‌ ಇಲ್ಲಿ 
ಎಂದು ಅವ 


ಕ 
ಬಲಂ 
[49 pA 


> Jd ಇತ 
ಊಂಗುರದಿಗಳು 


ಹಾ) ಎ ಗಾ ನಗ್ನ ಗ ಹ್‌ ಕ > ew 
RNID) ನಿಗಳಂತ SVEN 


Pe, 
ಗ್‌ 


ಹ. 


pe pues) pe ಹ್‌ ಫಡ ತತ್‌ ಇ “ತ್ಮಾ sO ರ್ಯಾ 
ನಕ್ಷತ್ರವು NAVY OW ಯುಕ.ವಾಃ ಓವ 


nda ಳೆ 
ಟಲ್‌ ಯಂ 


ಹಾಗೆ ಉಬೆಂ ) 
vc Ol NY ಣಿ 


> Ad ರಿ ಆಜ್‌ 
WMOVONEDD ಬ. 
ಇಓ... ಛು 


೨೧೧ 


ಬ್ರಾ 


೫೯ 


೬೦ 


೬೧ 


ನೋಡಿ ನಗುವಂತೆ ಅವಳ ರತ ದ 


ಸೇರಿಸಿ 


ಗಾಳ ಲ್ಸ ್ಶಗ್ರ ಕಾಣಿ 


೦.  ಉಂಲಲಸಿದಿರ್ಲಿ, 


ಆಲಿ ೨ ~ PR 
ಹೂಳಯಿತು 


೧೨ ' ಅಭಿನವ ದಶಕುಮಾರ ಚರಿತೆ 


501 ನಿಡುಗಣ್ಣೆಳಗಿನ ಪೂರಂ 
ಕಡುಪಿಂ ಕಡೆಗೋಡಿವರಿಯೆ ಕಾಂಚೀದಾಮಂ 
ತಡೆಯಲ್ಕಿರದಡರ್ದುದೆನಲ್‌ 
ಮಡದಿಗೆ ಚೆಲ್ವಾಯ್ತೂ ತೋರ ಮುತ್ತಿನಹಾರಂ Rs 


ಸಕಲಾಭರಣದ್ಯುತಿ ಕ 

ರ್ಣಿಕೆಯಾದುದೇನಜಹಯಾಯ್ತು ವದನ ಸರೋಜಂ 

ವಿಕಸಿತವಾದುದಣ?ೌಂದೆಂ | 

ಬ ಕೂರ್ಮೆಯಿಂ ಮುತ್ತಿನೋಲೆಯೊಪ್ಪಿದುವವಳಾ ೬೩ 


ವ॥ ಅದಲ್ಲದೆಯುಂ 


ಮ॥ ನಡುವಿಂಗೊಳಡೆ ದೇಹಕಾಂತಿಗಳಕಂ ವಕ್ವಕ್ಕೆ ಪಾದದ್ವಯಂ 
ಮುಡಿಗುತ್ತುಂಗಕುಚಂ ಭುಜಕ್ಕೆ ನೆಯನಂ ದಂತಕ್ಕೆ ನೈತಂಬದಿ 
ಟ್ರೈಡೆಗಳ" ಮೆಲ್ನುಡಿಗೊಪ್ಪುವೆತ್ತಧರವಾರ್ಪಿಂ ಬಲ್ಲವರ್‌ ಭಾವಿಸಲ್‌ 
ಕಡುಪಿಂದಂ ಜವವೆಂದೊಡೇವೊಗಬ್ಬುದೋ ರೂಪಂ ವಿಚಿತ್ರಾಂಗಿಯಾ ೬೪ 


ವ॥ ಮುತ್ತಮಾಕೆ ವನದೇವತೆಯಂತೆ ಮಂಗಳಪ್ರಮೋದಪ್ರ ಸವಮ:ಖವಿಕಾಸಿತೆಯುಂ 
ದಿನಲ್ಲ್ಹ್ಮಾಯಂತೆ ಸುಭಗಮೂರ್ತಿವಿಳಾಸಿಯುಂ ಮೇಘಸಮಯ ವ:ಯೂರಿಯಂತೆ ಕಳಾಪ 


೬೨. ನೀಳವಾದ ಕಂಗಳ ಕಾಂತಿಯ ಪ್ರವಾಹವು ಉಕ್ಕಿ ಕೋಡಿ ಹರಿಯಲು ಅದನ್ನು 
ಒಡ್ಯಾಣವು ತಡೆಯಿತು. ಆಗ ಕಾಂತಿಯ ಪ್ರವಾಹವು ಹಿಂದಿರುಗಿ ಮೇಲಕ್ಕೇರಿತು- 
ಎನ್ನುವಂತೆ ದಪ್ಪ ಮುತ್ತಿನ ಹಾರವು ಆ ರಮಣಿಗೆ ಚೆಲುವನ್ನೊದಗಿಸಿತು. ೬೩. 
ಮುಖ ಕಮಲವು ಅರಳಿದುದರಿಂದ, ಸ್ಪಷ್ಟವಾಗಿ ಕಾಣಿಸುವ ಸಕಲಾಭರಣಗಳ ಕಾಂತಿಯ 
ಕರ್ಣಿಕೆಯಂತೆ (ಬೀಜಕೋಶ) ಅವಳ ಸೊಗಸಾದ ಮುತ್ತಿನ ಓಲೆಗಳು ರಂಜಿಸಿದುವು. 
ವ॥ ಅದೂ ಆಲ್ಲದೆ ೬೪. ನಡುವಿಗೆ ಒಳ ಯ ನಡಿಗೆ, ದೇಹದ ಕಾಂತಿಗೆ ಮುಂಗುರುಳು, 
ಮುಖಕ್ಕೆ ಎರಡು ಪಾದಗಳು, ತಲೆಗೂದಲ ಗಂಟಿಗೆ ಉನ್ನತವಾದ ಸ್ತನಗಳು, ಭುಜ 
ಗಳಿಗೆ ಕಂಗಳು, ಹಲ್ಲಿಗೆ ನಿತಂಬ ಪ್ರದೇಶ, ಮೃದುವಾದ ನುಡಿಗೆ ಹೊಳೆಯುವ ಕೆಳದುಟಿ 
ಇವು ಪರಸ್ಪರವಾಗಿ ಸಾಮರ್ಥ್ಯದಿಂದ ತಿಳಿದವರು ವಿಚಾರಿಸಿದರೆ ದರ್ಪದಿಂದ ಒಂದು 
ಇನ್ನೊಂದನ್ನು ಮೀರಿಸುತ್ತದೆ ಎಂದಮೇಲೆ ಆ ವಿಚಿತ್ರಾಂಗಿಯ ರೂಪವನ್ನು ಏನೆಂದು 
ಹೊಗಳೋಣ. ವ॥ (ಆ ಏರುತ್ತಿರುವ ಯೌವನವುಳ್ಳ) ಆ ಪ್ರಾಯವೇರುತ್ತಿರುವ 
ಲಲನೆಯ ಸೌಭಾಗ್ಯ ರೂಪಾತಿಶಯವು ಅತ್ಯಾಶ್ಚರ್ಯಕರವಾಗಿದ್ದಿತು. ಅವಳು ವನ 


ಷಷ್ಠಾಶ್ವಾಸಂ ಕ ೨೧೩ 


ಕಾಂತಿಕಮನೀಯೆಯುಂ ಸರೋವರದಂತೆ ಹಂಸಕವಿಜೃಂಭಿತಪದಪ್ರಚಾರೆಯುಂ ರಾಮಕಟಕ 
ದಂತಂಗದಬಾಹು ಸೌರಂಭೆಯುಂ ಯೋಗಿನಿಯಂತೆ ಮುಕ್ತಾಹಾರ ಪ್ರಭಾವೆಯುಂ ವರ್ಷಾಗಮೆ 
ದಂತೆ ಪಯೋಧರ ಪರಿಪೂರ್ಣ ಯೌವನೆಯುಮೆನಿಸಿದೇಜುಂಜವ್ವನೆಯ ಸೌಭಾಗ್ಯರೂಪಾತಿ 
ಶಯಮತ್ಯಾಶ್ಚರ್ಯಮೆನಿಸಿದುದು ಅಂತ»ಮಲ್ಲದೆಯುಂ 


ಚಂ8 ತರುಣತಮಾಲಕುಂತಳೆ ಮನೋಹರಕಲ್ಪಲತಾಂಗಿ ಪಲ್ಲವಾ 
ಧರೆ ಸರಸೀಜಕುಟ್ಮಲ ಕುಚದ ಯೆ ಕೋಕಿಲನಾದೆ ಹಂಸಮಂ 
ಥರಗತಿ ಚಂಪಕಾಮಳತನುಪ್ರಭೆ ಕೈರವನೇತ್ತೆ ದಿಟ್ಟಿಗ 
ಚ್ಚರಿವಡೆದಳ್‌ ಮನೋಭವನೃಪಾಲನ ಕೇಣಿಯ ತಾಣವೆೇಂಬಿನಂ ೬೫ 


ದೇವತೆಯಂತೆ. ಮಂಗಳಕರವಾದ ಪ್ರಮೋದವನ್ನುಂಟುಮಾಡುವ ಮುಖದಿಂದ 
ಪ್ರಕಾಶಿಸುತ್ತಿದ್ದಳು. ದಿನಲಕ್ಷ್ಮಿಶಿಯ ಹಾಗೆ ಸುಂದರವಾದ ಶರೀರದ ವಿಲಾಸದಿಂದ 
ಕೂಡಿದ್ದಳು. ಮಳೆಗಾಲದ ಹೆಣ್ಣು ನವಿಲಿನಂತೆ ಕೇಶ ಸಮೂಹದ ಕಾಂತಿಯಿಂದ 
ಸುಂದರಳಾಗಿದ್ದಳು. ಸರೋವರ"*ದಂತೆ ನೂಪುರದಿಂದ ವಿಜೃಂಭಿಸುವ ಪಾದಗಳಿಂದ 
ನಡೆಯುತ್ತಿದ್ದಳು. ರಾಮನ ಸೇನಾಕಶಿಬಿರದಂತೆ ತೋಳು ಬಳೆ ತೊಟ್ಟ ತೋಳಿನ 
ಸಂಭ್ರಮವುಳ್ಳವಳಾಗಿದ್ದಳು. ಯೋಗಿನ್‌ಯಂತೆ ಮುತ್ತಿನ ಹಾರದ ಪ್ರಭಾವದಿಂದ ಕೂಡಿ 
ದ್ಹಳು. ಮಳೆಗಾಲ'ದಂತೆ ಸ್ತನಗಳಿಂದ ಪರಿಪೂರ್ಣವಾದ ಯೌವನದಿಂದ ಕೂಡಿ 
ಪ್ರಕಾಶಿಸುತ್ತಿದ್ದಳು. ೬೫. ಮನ್ಮಥ ರಾಜನ ಆಟದ ಸ್ಥಳದಂತೆ ಅವಳು ನೋಟಕ್ಕೆ 
ಆಶ್ಚರ್ಯಕರಳಾಗಿದ್ದಳು. ಅವಳ ತಲೆಗೂದಲು ಎಳೆ ಹೊಂಗೆಯೆಲೆಯಂತೆ ಕಪ್ಪಾಗಿ 
ಹೊಳೆಯುತ್ತಿತ್ತು. ಅಂಗವು ಮನೋಹರವಾದ ಕಲ್ಪಲತೆಯಂತಿತ್ತು. ತುಟಿ ಚಿಗುರಿ 
ನಂತೆ ಮೃದುವಾಗಿ ಕೆಂಪಗಿತ್ತು. ಮೊಲೆಗಳೆರಡು ಕಮಲದ ಮೊಗ್ಗು ಗಳಂತೆ ಆಕರ್ಷ 
ವಾಗಿದ್ದುವು. ಕೋಗಿಲೆಯ ಧ್ವನಿಯಂತಿತ್ತು ಅವಳ ಧ್ವನಿ. 'ಹಂಸದ ಹಾಗೆ ಮಂದ 
ಗಮನೆಯಾಗಿದ್ದಳು. ಅವಳ ದೇಹದ ಕಾಂತಿಯು ಸಂಪಿಗೆಯ ನಿರ್ಮಲವಾದ ಕಾಂತಿ 


1. ಮಂಗಳಕರವಾದ ಪ್ರಮೋದಕರವಾದ ಪುಪ್ಪಗಳೆಂಬ ಮುಖದಿಂದ ಪ್ರಕಾಶಿಸುತ್ತದೆ. 
ಸೂರ್ಯನ ಮೂರ್ತಿಯಿಂದ ವಿಳಾಸಿ. 

(ನವಿಲು) ಗರಿಗಳ ಸಮೂಹದ ಕಾಂತಿಯಿಂದ ಸುಂದರ. 

ಹಂಸಗಳ ವಿಜೃಂಭಣೆಯುಳ್ಳ ಪದಪ್ರಚಾರ (ನಡಿಗೆ/ಯುಳ್ಳದು. 

ಅಂಗದನ ಬಾಹುವಿನ ಸಂಭ್ರಮ. 

ಉಪವಾಸದ ಪ್ರಭಾವ. 

ಮೋಡಗಳ ಆಧಿಕ್ಕ ವುಳು ದು. 


aus WN 


೨೧೪ ಅಭಿನವ ದಶಕುಮಾರ ಚರಿತೆ 


ವ॥ ಅಂತು ಮನೋಹರಂಬಡೆದವಂತಿಸೌಂದರಿ ವನಮಧ್ಯದೊಳ ನಿಂದು 


ಕಂ॥ ತರತರದ ಪುಷ್ಪಲತಿಕೋ 

ತೃರವಂ ನೋಡುತ್ತವಂತಿಸೌಂದರಿ ವೇಣೀ 

ಭರವನುಗುರ್ಚಲ ಬಿಂಬಾ 

ಧರೆಯರ್‌ ಪುಷ್ಠಾಪಚಯವನೆಸಗಿದರಾಗಳ್‌ ೬ 

ಈ ಲತೆಯೆನಗೀಲತೆ ನಿನ 

ಗೀಲತೆ ತನಗೆಂದು ಪೂತ ಲತೆಗಳ ಪೂವಂ 

ಬಾಲೆಯರೆಲ್ಲರ್‌ ಮುದದಿಂ 

ಕೇಳೀವನದಲ್ಲಿ ತಿಜಿಕಿಯುತಿರ್ದರಲಂಪಿಂ ೬೭ 
ವ॥ ಅಂತಾಕೆಯರೆಲ್ಲರುಂ ಪೂದಿಜ್‌ವುದಂ ಕಂಡವಂತಿಸೌಂದರಿ 


ಕಂ॥ ಪರಿಮಳಿಪ ಸಂಪಗೆಯ ಕಂ 
ಪರಿ ಮಧುಕರವಿತತಿಗೆಂಬರದನಟಾವೆನೆನೆ 
ತ್ತರುಣಾಧರೆ ತಿಅಸದಳ್‌ ತ 
ತ್ತರುಣಾಳಿಸಮಾಳಕಕ್ಕೆ ಸಂಪಗೆಯರಲಂ ೬೮ 


ನನೆಜಾಜಿಯನರವಿಂದಾ 

ನನೆ ಜಾಣೆಸೆಯಲ್ಕೆ ತಿಅಕಿದು ಕಾಮನೊಳುಜ ಕಾ 

ಯ್ಹನಿತೆ ನಡೆನೋಳ್ಪ ವಿಟರಂ 

ವನಿತೆಗೆ ಪೊಡಮಡಿಪಳೆಸೆವ ತನ್ನಯ ಸೊಬಗಿಂ ೬೯ 
ಯಂತೆ ಸೊಗಸಿತು. ಕಂಗಳು ಕಮಲ ದಳಗಳಂತಿದ್ದುವು. ವ|| ಹೀಗೆ ಮನೋಹರಳಾದ 
ಅವಂತಿ ಸುಂದರಿಯು ಕಾಡಿನ ನಡುವೆ ನಿಂತು ೬೬. ವಿಧವಿಧವಾದ ಹೂಬಳ್ಳಿಗಳ 
ಗುಂಪನ್ನು ನೋಡಿ ತನ್ನ ಭಾರವಾದ ಜಡೆಯನ್ನು ಉಗುರಿನಿಂದ ಬಿಚ್ಚಿದಳು. ಆಗ 
ತೊಂಡೆ ಹಣ್ಣಿನಂಥ ತುಟಿಯುಳ್ಳ ಸಖಿಯರು ಹೂಬಿಡಿಸಿತೊಡಗಿದರು. ೬೭. ಈ 
ಬಳ್ಳಿ ನನಗೆ, ಈ ಬಳ್ಳಿ ನಿನಗೆ, ಈ ಬಳ್ಳಿ ತನಗೆ ಎಂದು ಕೂಗುತ್ತಾ ಹೂವರಳಿದ ಬಳ್ಳಿ 
ಗಳಿಂದ ಹೂವನ್ನು ಬಾಲೆಯರೆಲ್ಲರೂ ಹರ್ಷದಿಂದ ಆ ಉಪವನದಲ್ಲಿ ಬಿಡಿಸುತ್ತಿದ್ದರು. 
ವ॥ ಹಾಗೆ ಅವರೆಲ್ಲರೂ ಹೂಗೊಯ್ಯುವುದನ್ನು ನೋಡಿ ಅವಂತಿ ಸುಂದರಿಯು ೬೮: 
“ಪರಿಮಳವನ್ನು ಬೀರುವ ಸಂಪಗೆಯ ವಾಸನೆಯು ದುಂಬಿಗಳಿಗೆ ಶತ್ರು ಎಂದು ಹೇಳು 
ತ್ತಾರೆ. ಅದನ್ನು ಪರೀಕ್ಷಿಸುತ್ತೇನೆ? ಎನ್ನುತ್ತಾ ಆ ಚೆಂದುಟಿಯವಳು ಎಳೆ ದುಂಬಿ 
ಗಳಿಗೆ ಸಮನಾದ ತನ್ನ ಮುಂಗುರುಳಿಗೆ ಸಂಪಗೆಯ ಹೂವನ್ನು ಕೊಯ್ದು ಅಲಂಕರಿಸಿ 
ದಳಂ. ೬೯. ಆ ಕಮಲಮುಖಿಯು ಜಾಜಿಯ ಮೊಗ್ಗನ್ನು ವಿಲಾಸದಿಂದ ಕೊಯ್ಯುತ್ತಾ 
ಇಮನ ತಾಪಕ್ಕೊಳಗಾಗಿ ತಿರುಗಿ ನೋಡುವ ವಿಟರನ್ನೂ ಮನೋಹರವಾದ ತನ್ನ 
ಸೊಬಗಿನಿಂದ ವನಿತೆಗೆ ನಮಸ್ಕರಿಸುವಂತೆ ಮಾಡಿದಳು, (ಕಾಮಿಗಳ ಮನೋವಿಕಾರ 


ಸ 


ಎಲಿ 


ಷಸಾ ಶ್ನಾಸಂ ೨೧೫ 
ಅ ವ 


ಕಂ॥ ಪಡ್ಡಳಿಯ ಪೊಗಸಿ ಬರುತಿ 
ರ್ಪಡ್ನಳಿಯಂ ಸೋವಿ ತಿಜಿಕಿದಳಾಪಡ್ಗಳಿಯೊಳ* 
ದೊಡ್ಡಲರಂ ಕಾಂತೆ ಕನ 
ಲ್ಲೊಡ್ಡಲನಂಗಂ ವಿಟರ್ಕಳಂ ಗುಳಿ೨ಮಾಡಲ್‌ ೭೦ 


ಪುನ್ನಾಗದಲರ್ಗಳಂ ಪೆಂ 

ಪುನ್ನಾಗವಿಳಾಸಗತಿಯುವಮೊಪ್ಪುವವಂತೀ 

ಕನ್ನೆ ಗಣನೆಗಳ ಪೂವ 

ಕೃನ್ನೆಗವೆಂದೊಲ್ಲು ತಿಣಣದಳಂದುಪವನದೊಳ್‌ ೭೧ 


ಬಿರಿಮುಗುಳೊಳಿ ದುವೆಂದೆಂ 

ಬಿರಿ ಮುದದಿಂ ಬನ್ನಿ ಕೊಯ್ಸೆನೆಂದಖಿಳ ಕಲಾ 

ಧರೆಯರೊಡಗೂಡಿ ಬಿಂಬಾ 

ಧರೆಯನುವಿಂ ತಿಜ್‌ದಳೆಸೆವ ಮೊಲ್ಲೆಯ ಮುಗುಳಂ ೬೨ 


ಗುರುಕುಚೆ ತನ್ನಯ ತೊಡವಿಂ 

ಗುರುಕುಚದೊಳಿ್‌ ಕೊಯ್ದಳಂಗಜಂಗನುರಾಗಾಂ 

ಕುರವಗ್ಗ ಲಿಸಲ್‌ ನಲವಿಂ 

ಕುರವಕದಲರಂ ವಿಳಾಸಿನೀಜನಸಹಿತಂ ೭೩ 


ಹೆಚ್ಚಿ ಧೀರತೆಯನ್ನುಳಿದು ತಮ್ಮ ಕಾಂತೆಯರಿಗೆ ಶರಣಾದರೆಂದು ಅಭಿಪ್ರಾಯ) ೭೦. 
ಕಣಿಗಲೆಯ ಹೂವಿಗೆ ಆಶಿಸಿ ಅಡ್ಡಲಾಗಿ ನುಗ್ಗಿ ಬರುತ್ತಿದ್ದ ದುಂಬಿಯನ್ನು ಓಡಿಸಿ 
ಕಾಂತೆಯೊಬ್ಬಳು, ಮನ್ಮಥನು ಕಾಮಿಗಳನ್ನು ತನ್ನ ಬಾಣಕ್ಕೆ ಗುರಿ ಮಾಡುವನೆಂಬ 
ಕೋಪದಿಂದ ಒಂದು ಅಗಲವಾದ ಕಣಗಿಲೆ ಹೂವನ್ನು ಕೊಯ್ದ ಳು... (ಕಣಗಿಲೆ ಹೂ 
ಮನ್ಮಥನ ಬಾಣವೆಂಬ ಕಲ್ಪನೆ) ೭೧. ಹಿರಿಮೆಯೂ ಆನೆಯಂತೆ ವಿಲಾಸಗತಿಯೂ 
ಉಳ್ಳ ಅವಂತಿ ಸೌಂದರಿಯು ಅಂದು ಉಪವನದಲ್ಲಿ ಗಣ್ಯವಾದ ರೀತಿಯಲ್ಲಿ ಹೂಗಳು 
ಕೂಡಲಿ" ಎಂದು ನಾಗಸಂಪಗೆಯ ಹೂಗಳನ್ನು ಕೊಯ್ದಳು. ೭೨. "ದಪ್ಪ ಮೊಗ್ಗು 
ಗಳು ಒಳ್ಳೆಯವೆಂದು ಹೇಳುತ್ತೀರಿ. ಹರ್ಷದಿಂದ ಬನ್ನಿರಿ. ಹೂ ಬಿಡಿಸುವೆನು.' ಎಂದು 
ಹೇಳುತ್ತಾ ಕಲಾವತಿಯರೆಲ್ಲರೊಡನೆ ಆ ಬಿಂಬಾಧರೆಯು ಸುಂದರವಾದ ಮೊಲ್ಲೆಯ 


ಮೊಗ್ಗ ನ್ನು ಕಿತ್ತಳು. ಟಿ. ಉನ್ನತವಾದ ಸ್ತನಗಳುಳ್ಳೆ ಅವಳು ತನ್ನ ಶ್ರೇಷ್ಠವಾದ 
ಕುಚಗಳ ಅಲಂಕಾರಕ್ಕಾಗಿ ವಿಲಾಸಿನಿಯರೊಡನೆ ನಲವಿನಿಂದ ಕೆಂಪು ಗೋರಂಟಿ ಹೂ 


4 ಅಚ ಬಾಲೆ ಫಾನ್‌ ಇಲ್ಲೆ ಆ ಎನೊ 
ಗಳನ್ನು ಕೊಯ್ದಳು. ಅದು ಮನ್ಮಥನಿಗೆ ಅನುರಾಗಾಂಕುರವನ್ನು ವ ೃದ್ದಿಗೊಳಿಸಿತು. 


ಕ್ಮ ಸಂಖ್ಯೆಯನ್ನು ಎಣಿಸುವುದಕಾ *ಗಿ-ಎಂಬ ಆಶಯವಿರಬಹುದು. ಲೆಕ್ಕ ಮಾಡಲು 
ವಿಲಾಸಿನಿಯರು ಹೂಗಳನ್ನು ಬಳಸುತ್ತಿದ್ದರೆಂದು ಕವಿಗಳ ವರ್ಣನೆಯುಂಟು (ರಂ). 


೨೧೬ ಅಭಿನವ ದಶಕುಮಾರ ಚರಿತೆ 


ಕಂ॥.  ಹಾದಪರಿಚರಿಯಶೋಕದ 
ಪಾದಪದೊಳ್‌ ಕೊಯ್ದಳೊಪ್ಪೆ ಗೊಂಚಲ್ಮುಗಳಂ 
ಇದಲರನಂಗನಿದಿರೊಳ್‌ 
ಕಾದಲವಳ್‌ ತನ್ನನೆನಗೆ ತನಗೆಂದಾಗಳ್‌ ೭೪ 


ಹಿಕಚಂಚನ್ಮಾದೆ ಕಳಾ 

ಪಿಕಚಂ ಮೆಳೆ ಯಲ್ಲೈ ಫಲವನಾಯ್ತುಳ್‌ ವಿಟಜೀ 

ವಕುಳಂ ತಿಲೆಗೇಜುತ್ತಿರೆ 

ವಕುಳಂಗಳೊಳಲರ್ಗಳಂ ಮುದಂ ಮಿಗೆ ವನದೊಳ್‌ ೭೫೪ 


ಕಾಮಂಗಸಮಶರಂ ಕಳಿ 

ಕಾಮುಕುಳವೆನಿಪ್ಪಮುಗುಳಲರ್ಗಳೆನುತ್ತುಂ [ತ್ತಾ] 

ರಾಮಾಂತರ್ಗತೆ ನಲಿದಾ 

ರಾಮಾಂತದೊಳಾಯ್ದಳೊಲ್ಲು ಮಲ್ಲಿಗೆಯಲರಂ ೭೬ 


ನೆರಮೆನಗಾಯ್ತನ್ಯರನಿ 

ನಜಕಿಪೆನದೇಕೆಂದು ಕಾಮನಲರಂಬೆಸೆಯಲ್‌ 

ತಿಜುವಂ ನೇವರಿಸಲ್ಫಾ 

ರ್ತಿರುವಂತಿಗೆಯಲರನಬಲೆ ಬನದೊಳ್‌ ತಿಅ್‌ದಳ್‌ ೭೭ 


ಪಾದರಿಯಲರ್ಗಳ ನಜುಗಂ 

ಪಾದರಿಸಲ್‌ ತಕ್ಕುದೆಂದು ಕೊಯ್ದ ೪೯ ದಿವ್ಯಾ 

ಮೋದವೆಸೆಯಲ್ಕೆ ನಿಜಸಂ 

ಮೋದಮೆನಲ್‌ ಕಾಂತೆ ತದ್ವನಾಂತದೊಳೊಲವಿಂ ೭೮ 


೭೪. ಅವಳು ಕಾಲಿನಿಂದ ಒದ್ದು ಅಶೋಕ ವೃಕ್ಷದಲ್ಲಿ ಮೊಗ್ಗಿನ ಗೊಂಚಲುಗಳನ್ನು 
ಕೊಯ್ದಳು. ಅವಳನ್ನು ನೋಡಿ ಕಾಮುಕರು ಳು ತನಗೆ ಬೇಕು ತನಗೆ ಬೇಕು ಎಂದು 
ಸ್ಪರ್ಧಿಸುತ್ತಿದ್ದರು. ೭೫. ಆ ವನದಲ್ಲಿ ಕೋಕಿಲವಾಣಿಯೊಬ್ಬ ಳು ನವಿಲುಗರಿಯಂತಿದ್ದ 
ತಲೆಗೂದಲನ್ನು ಪ್ರದರ್ಶಿಸುತ್ತಾ ಹಣ್ಣುಗಳನ್ನಾರಿಸಿದಳು. ಮತ್ತು ಮುದದಿಂದ ಪಗಡೆ 
ಮರದ ens 2 ಆರಿಸಿದಳು. ಇವಳನ್ನು ನೋಡಿ ವಿಟಪುರುಷರ ಜೀವಗಳು ಅವರ 
ತಲೆಗೇರಿದುವು. ಅವರಿಗೆ ಜೀವ ಹಿಡಿಯುವುದೇ ಕಷ್ಟಸಾಧ್ಯವಾಯಿತು. ೭೬, ಈ 
ಮೊಗ್ಗುಗಳೂ ಹೂಗಳೂ ಕಾಮನ ಸಮನಿಲ್ಲದ ಬಾಣಗಳಂತಿವೆ ಎಂದು ಭಾವಿಸಿ 
ಸುಂದರಿಯೊಬ್ಬಳು ಆ ವನದ ನಡುವೆ ನಲವಿನಿಂದ ಮಲ್ಲಿಗೆಯ ಹೂಗಳನ್ನು ಆರಿಸಿದಳು. 
೭೭. ಅಬಲೆಯೊಬ್ಬಳು ಕಾಡಿನಲ್ಲಿ ಇರುವಂತಿಗೆ ಕ ಹೂಗಳನ್ನು ಕೊಯ್ದ ನ ಮನ್ಮಥನು 
ನಗೆ ಆಶ್ರಯ ಈಗ ಸಿಕ್ಕಿದೆ. ಬೇರೆಯವರ ಆಶ್ರಯನೇನೂ ಬೇ ಕಾಗಿಲ್ಲ ಎಂಬಂತೆ 
ಮೆರೆಯುತ್ತಾ ಹೆದೆಯನ್ನು ನ ಏರಿಸಿದನು. ೭೮. ಪಾದರಿ ಹೂಗಳ 
ಪರಿಮಳವು ಅನುಭವಿಸಲು ಹಿತಕರವಾಗಿದೆ ಎಂದು ಕಾಂತೆಯು ಆ ವನದ ನಡುವೆ ದಿವ್ಯ 


ಷಷ್ಠಾಶ್ವಾಸಂ ೨೧೭ 


ಚಂ8 ಮುಡಿ ಜಗುಳಲ್‌ ಕುರುಳ* ಕವಿಯೆ ತುಂಗಕ:ಚದ್ವಯವೊಡ್ಡುಗುಂದೆ ಶ್ರ 
ರ್ಹಡರ್ದುರು ಕಕ್ಷವೊಪ್ಪೆಯಲರ್ಗಣ್ಮುಗುಳೊಪ್ಪಮನೀಯೆ ಕಾಂಚಿ ಬಿ 
ಟ್ಟುಡೆ ಸಡಿಲಲ್‌ ನಿತಂಬಯುಗಳಂ ನಡುಗಲ್‌ ವಳಿ ಶೆಪ್ಪಿತೆಪ್ಪನೊ 
ಳ್ನಡು ಸೆಡೆಯಲ್ಕೆ ಕೈನೆಗಪಿ ಪೂದಿಜೌದಳ್‌ ಸತಿ ಸೌಕುಮಾರ್ಯದಿಂ ೭೯ 


ವ॥ ಅಂತು ಪುಷ್ಪಾಪಚಯಮನೆಸಗಿಯನಂತರಂ 


ಮ ಸ್ರ॥ ನವಹಾರಂ ನೂಪುರಂ ಮೇಖಲೆ ಪೊಸಕಡಗಂ ಜೂಳೆಯಂ ಸೂಸಕಂ ಚೆ 
ಲ್ವವತಂಸಂ ಜಂಪೆಯಂ ಮೂಕುತಿ ಚಳಕಿಗೆ ತೋಳ್ಪಂದಿ ಮಿಂಚೋಲೆ ಕೊಪ್ಪೊ 
ಪ್ಪುವಿನಂ ಗ್ರೈವೇಯಕಂ ಪೊಂಜರಿಗೆಯೆನಿಪುವಂ ಪೂಗಳಿಂ ಮಾಡಿ ನಾನಾ 
ಯುವತೀ ಸಂತಾನಕಂ ಸಿಂಗರಿಸೆ ಪದೆಪಿನಿಂ ಕಾಂತೆ ಕಣ್ಣೆಡ್ಡಮಾದಳ್‌ ೮೦ 


ವ8 ಅಂತು ಕೆಳದಿಯರುಂ ತಾನುಂ ಸಿಂಗರಂಗೆಯ್ದು ಅವಂತಿ ಸೌಂದರಿ ಬಾಲ 
ಚಂದ್ರಿಕೆಯ ಹೆಗಲೊಳ್‌ ಕೆಯ್ಯನಿರಿಸಿ 
ಚಂ॥ ಮಿಸುಗುವ ದುಂಡುಮಲ್ಲಿಗೆಯ ದಾರಮನೊಪ್ಪಿರೆ ತಾಳ್ಹು ಮಾಲತೀ 


ಕುಸುಮದ ಜೂಳೆಯುಂದಳೆದು ಮೊಲ್ಲೆಯ ಕಂಕಣಮಿಕ್ಕಿ ಚಂಪಕ 
ಪ್ರಸವದ ಕರ್ಣಪೂರಕಮನಾಂತು ವಿಲಾಸಮನೆಯ್ದೆ ಬೀಜುತ 


ರ್ಚಿಸಿದ ಮನೋಜರಾಜನಧಿದೇವತೆ ಬರ್ಪವೊಲಾಕೆಯೊಪ್ಪಿದಳ* ೮೧ 
ವಾದ ಸುಗಂಧವುಳ್ಳ ಪಾದರೀ ಹೂಗಳನ್ನು ಆನಂದದಿಂದ ಕೊಯ್ದ ಳು. ೭೯. ಸುಂದರಿಯು 
ಕೈಯ್ಯನ್ನು ಮೇಲಕ್ಕೆತ್ತಿ ಸೌಕುಮಾರ್ಯದಿಂದ ಹೂಕೊಯ್ದಳು. ಆಗ ಅವಳ ತಲೆ 


ಗೂದಲ ಗಂಟು ॥ ಚ್ಹೆಹೋಯಿತು. ಮುಂಗುರುಳು ಹಣೆಯ ಮೇಲೆ ಹರಡಿಕೊಂಡವು. 
ಉನ್ನತವಾದ ಕುಚಗಳೆರಡೂ ಸಡಿಲವಾದುವು. ಕಪ್ಪು ಬಣ್ಣವುಳ್ಳ ಕೌಂಕಳು ಕಾಣಿಸಿತು. 
ಅಲರ್ಗಣ್ಣಳು ಮೊಗ್ಗು ಗಳಂತೆ ಹೊಳೆದುವು. ಒಡ್ಯಾಣದಿಂದ ಉಟ್ಟ ಸೀರೆ ಜಾರಿತು. 
ನಿತಂಬಗಳೆರಡೂ ನಡುಗಿದುವು. ಹೊಟ್ಟೆಯ ಮೇಲಿನ ವಳಿಗಳು ಕಾಣದಂತೆ ಸೊಂಟವು 
ನೆಟ್ಟಗಾಯಿತು. ವ॥ ಹಾಗೆ ಹೂಗಳನ್ನು ಕೊಯ್ದು ಸಂಗ್ರಹಿಸಿದ ಮೇಲೆ ೮೦. ಆ 
ಹೂಗಳಿಂದ ತರುಣಿಯರು, ಹೊಸದಾದ ಹಾರ, ಕಾಲುಬಳೆ, ಒಡ್ಯಾಣ, ಬಳೆ, ತಿಲಕ, 
ಹಣೆಯ ಮೇಲೆ ಜೋತಾಡುವ ಹೂವಿನಗೊಂಡೆ, ಸುಂದರವಾದ: ಕರ್ಣಾಭರಣ, 
ಜಂಪೆಯ, ಮೂಗುತಿ, ತೋಳ್ಸಂದಿ, ಮಿಂಚುವ ಓಲೆ, ಜಡೆಬಿಲ್ಲೆ, ಕಂಠಹಾರ, ಚಿನ್ನದ 
ಸರ ಮೊದಲಾದ ಆಭರಣಗಳನ್ನು ಮಾಡಿ ಆವಂತಿ ಸುಂದರಿಯನ್ನ ಲಂಕರಿಸಿದರು. 
ಇದರಿಂದ ಅವಳು ಕಂಗಳಿಗೆ ತುಂಬ ಅಂದವಾಗಿ ಕಾಣಿಸಿದಳು. ವ॥ ಹೀಗೆ ಗೆಳತಿಯರೂ 


ತಾನೂ ಮಾಡಿಕೊಂಡ ಅಲಂಕಾರದಿಂದ ಚೆಲುವೆಯಾದ ಅವಂತಿ ಸುಂದರಿಯು ಬಾಲ 


ಹಾರವನ್ನು ಹಾಕಿಕೊಂಡು, ಮಾಲತೀ ಹೂವಿನ ಹಣೆ ಬೊಟ್ಟನ್ನು ಧರಿಸಿ, ಮೊಲ್ಲೆ 


UW 
ಮ Pe Kx ಗಿ 
ಹೂವಿನ ಬಳೆಯನ್ನು ಹಾಕಿಕೊಂಡು, ಸಂಪಗೆ ಹೂವಿನ ಕರ್ಣಾಭರಣವನ್ನು ಹೊಂದಿ, 


೨೧೮ ' ಅಭಿನವ ದಶಕುಮಾರ ಚರಿತೆ 


ವ॥ ಅಂತು ಪದವಿನ್ಯಾಸದಿಂದುಪವನಮಂ ಕೃತಾರ್ಥಂ ಮಾಡುತುಂ ಮಾಕಂದವೀಧಿ 
ಯೊಳ್‌ ಬರುತಿರ್ಸ್ಪಾಗಳ್‌ ಮುಂದೆ 
ಮ ಸ್ರ॥ ವಿಮಳಾರ್ಕಂ ವ್ಯೋಮಯಾತ್ರಾಗತಿಯಿನತಿಬಬಲ್ಹಾತನೀ ಚೂತಭೂಜಾ 
ತಮಧೂದ್ಯಚ್ಛಾಯೆಯೊಳ ಕಾಯದೊಳೊದಗಿದ ಸಂತಾಪಮಂಲೋಪಿಪೊಂದು 
ದೃಮದಿಂ ಬಂದಿರ್ದನೋ ಪೇಟನಲವಯವ ಶೋಭಾಪ್ರಭಾಜಾಳದಿಂ ವಿ 
ಶ್ವಮನಸ್ಸಂ ಪ್ರೀತಿಯಂ ಪೆರ್ಚಿಸುತನುನಯದಿಂದೊಪ್ಪಿದಂ ರಾಜಪುತ್ರಂ ೮೨ 
ವ॥ ಅಂತೂ ಮಾಮರದ ನೆಟಿಲೊಳ್‌ ವುಂಗಳಾಕಾರನಾಗಿರ್ದ ಮಾನನಿಧಾನನನವಂತಿ 
ಸೌಂದರಿ ಭೋಂಕನೆ ದೂರದೊಳಿ್‌ ಕಂಡು 


ಚೆಂ॥ ಸ್ತನಕಲಶಂಗಳಿಂದಧರಪಲ್ಪವದಿಂ ಪುಲಕಾಕ್ಷತಂಗಳಿಂ 
ವಿನುತಕಪೋಲದರ್ಪಣದಿನೂರ್ಜಿತನೂಪುರಶಬ್ದವಾದ್ಯದಿಂ 
ಮನದನುರಾಗದಿಂ ನಯನದೀಧಿತಿಮಂಗಳರತ್ನದೀಪದಿಂ 
ವನಿತೆ ವಿಳಾಸಮೊಪ್ಪೆ ಯುವರಾಜನನಂದಿದಿರ್ಗೊಂಡಳಬಕ್ತಿಯಿಂ ೮೩ 
ವ॥ ಅಂತಿದಿರ್ಗೊಂಡು 


ಉ॥ ಎತ್ತಣಿನೆಯ್ದಿದಂ ಮದನನಿಕ್ಷು ಧನುರ್ಲತೆಯಂ ಪ್ರಸೂನಕಾ 

ಯತ್ತಶರಂಗಳಂ ಮಕರಕೇತನಮಂ ರತಿಯಂ ಸಮಾರನಂ 

ಮತ್ತೆ ವಸಂತನಂ ಮಅಸಿಯೆಂದು ಕರಂ ಬೆರಗಾಗಿ ನೋಡಿದಳ್‌ 

ಚಿತ್ತದ ಸಂಭ್ರಮಂಬೆರಸು ಕಾಂತೆ ಕಲಾಧರನಂ ಕುಮಾರನಂ ೮೪ 
ವಿಲಾಸದಿಂದ ಬರುತ್ತಿದ್ದ ಅವಂತಿ ಸುಂದರಿಯು, ಮನ್ಮಥರಾಜನು ಪೂಜಿಸಿದ ಅಧಿ 
ದೇವತೆಯೇ ಬರುತ್ತಿರುವಂತೆ ಪ್ರಕಾಶಿಸಿದಳು. ವ॥ ಹಾಗೆ ಅಡಿಗಳನ್ನಿ ಡುತ್ತಾ ಉಪವನ 
ವನ್ನು ಕೃತಾರ್ಥವನ್ನಾಗಿ ಮಾಡುತ್ತಾ ಮಾಕಂದವೀಥಿಯಲ್ಲಿ ಬರುತ್ತಿರುವಾಗಮುಂದೆ-- 
೮೨. ರಾಜಪುತ್ರನು ತನ್ನ ಅವಯವಗಳ ಸೌಂದರ್ಯದ ಕಾಂತಿಸಮೂಹದಿಂದ ಎಲ್ಲರ 
ಮನಸ್ಸಿನಲ್ಲಿಯೂ ಸಂಪ್ರೀತಿಯನ್ನು ಹೆಚ್ಚಿಸುತ್ತಾ ನಮ್ರತೆಯಿಂದ ಪ್ರಶಾಶಿಸಿದನು. 
ಅವನು, ಆಕಾಶದಲ್ಲಿ ಸಂಚರಿಸಿ ಆಯಾಸಗೊಂಡು ಅದನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ 
ಈ ಮಾವಿನ ಮರದ ನೆರಳಿನಲ್ಲಿ ಶರೀರವನ್ನು ಧರಿಸಿ ಬಂದು ಕುಳಿತಿರುವ ಸೂರ್ಯನೋ 
ಎಂಬಂತೆ ಕಾಣಿಸಿದನು, ವ॥ ಹಾಗೆ ಆ ಮರದ ನೆರಳಿನಲ್ಲಿ ಕುಳಿತಿದ್ದ ಮಂಗಳಕರವಾದ 
ಆಕಾರವುಳ್ಳ ಮಾನನಿಧಿಯಾದ ರಾಜಪುತ್ರನನ್ನು ಅವಂತಿ ಸೌಂದರಿಯು ದೂರದಿಂದಲೇ 
ನೋಡಿ--೮೩. ಸ್ತನಗಳೆಂಬ ಕಲಶ, ಅಧರವೆಂಬ ಪಲ್ಲವ, ಪುಲಕವೆಂಬ ಅಕ್ಷತೆ, ಸುಂದರ 
ವಾದ ಕೆನ್ನೆಗಳೆಂಬ ಕನ್ನಡಿ, ಕಾಲಂದಿಗೆಗಳ ಧ್ವನಿಯೆಂಬ ವಾದ್ಯ, ಮನಸ್ಸಿನ ಅನುರಾಗ, 
ಕಂಗಳ ಕಾಂತಿಯೆಂಬ ಮಂಗಳಕರವಾದ ರತ್ನದೀಪ ಇವುಗಳಿಂದ ಆ ವನಿತೆಯು ಪ್ರೀತಿ 
ಎಲಾಸಗಳಿಂದ ಯುವರಾಜನನ್ನು ಎದುರುಗೊಂಡಳು. ವ॥ ಹಾಗೆ ಎದುರುಗೊಂಡು 
೮೪. ಧನುರ್ಲತೆಯನ್ನೂ ಹೂಬಾಣಗಳನ್ನೂ ಮಕರಕೇತನವನ್ನೂ ರತಿಯನ್ನೂ 
ವಾಯುವನ್ನೂ ವಸಂತನನ್ನೂ ಮರೆಸಿ ಮದನನೊಬ್ಬನೇ ಎಲ್ಲಿಂದ ಇಲ್ಲಿಗೆ ಬಂದಿದ್ದಾನೆ ? 


ಷಷಾ ಶ್ಲಾಸಂ ೨೧೯ 


ಕಂ॥ ಮದನನನನಂಗನೆಂಬವ 
ರೆರ್ದೆಬಲ್ಲಿದರಕ್ಕ ಬಲ್ಲರಿನ್ನಾದೊಡೆ ನೋ 
ಲ್ಲುದು ಸುಭಗಮೂರ್ತಿಯಂ ಕಾ 
ಣದೆ ಕೇಳದೆ ಪುಸಿಯನುಸಿರುತಿರ್ಪುದು ಲೋಕಂ ೮% 


ವಣ ಎಂದಾತನ ಸುಭಗತ್ವಮನೆವೆಯಿಕ್ಕದೆ ನೋಡುತ್ತಿರಲ್‌ ಬಾಲಚಂದ್ರಿಕೆ ರಾಜ 
ಪುತ್ರನಿದಿರ್ಗೆ ವಂದು 


ಕಂ॥ ಭಾವನನೀಕ್ಷಿಸಲೆಮ್ಮಯ 

ದೇವಿಯರೈತಂದರೆಂದು ತತ್ಕಾಮಿನಿ ತ 

ದಾ ವವನಲ್‌ಪಲ್‌ ಕೇಳ್ದಂ 

ದಾವಧುವನಿದಿರ್ಗೊಳಲ್ಕೆ ಭೂಪತಿಯೆಟ್ಟಂ ೮೬ 
ವಃ ಅಂತೆಟ್ಟು ಮುಟ್ಟೆವಂದವಂತಿಸೌಂದರಿಯಂ ಕಂಡು 


'ಕಂ॥ ಮೆಲ್ಲಡಿಗಳ್‌ ನೊಂದಪುದೆ 
ನ್ನಲ್ಲಿಗೆ ಬಪ್ಪೊಂದು ಭಾಗ್ಯಮಾಯ್ತೆನಗೆಂದು 
ತ್ಫುಲ್ಲಾಸ್ಯನಾಗಿ ಧರಣೀ 
ವಲ್ಲಭನುಪಚರಿಸಲೆಟ್ಟಿ ನಾಕೆಯನಾಗಳ್‌ ೮೬ 


ವ॥ ಅಂತು ತನಗಿದಿರೇಟ್ವ ಯುವರಾಜನನವಂತಿದೇವಿ ಕಂಡು 


ನಸುತಲೆವಾಗಿ ಕೆಯ್ಯ ಮಜಕಗೊಯ್ದು ಮುಖಾಬ್ದ ಮನೊಯ್ಯನೊಯ್ಯನೀ 

ಕ್ಷಿಸಿ ಕಡೆಗಣ್ಗಳಿಂ ತಡತಡಂ ಮಿಗೆ ಮೆಲ್ನುಡಿಯಿಂದಿಳೇಶ ಭಾ 
ವಿಸದಿದಿರೇಟ್ದಷಿರ್‌ ಕೆಳದಿಯಂ ಪ್ರತಿಮಾಡಿಯೆನುತ್ತವಂತಿ ಮ 

ನ್ನಿಸಿ ಮೃದುಪಲ್ಲವಾಸನದೊಳೊಪ್ಪಿರೆ ಕುಳ್ಳಿರವೇಲ್ಲ ಳಾತನಂ ೮೮ 


ಎಂದು ಬೆರಗಾಗಿ ಸಂಭ್ರಮದಿಂದ ಕುಮಾರನನ್ನು ಕಾಂತೆಯು ನೋಡಿದಳು. ೨೫. 
“ಅಕ್ಕ ! ಮದನನನ್ನು ಅನಂಗನೆಂದು ತಿಳಿದವರು ಹೇಳುತ್ತಾರೆ. ಆ ಬಲ್ಲವರು ಈಗ 
ಲಾದರೂ ಇಲ್ಲಿ ಬಂದು ಈ ಸುಂದರ ಮೂರ್ತಿಯನ್ನು ನೋಡಲಿ. ಲೋಕವು ನೋಡದೆ 
ಕೇಳದೆ ಸುಳ್ಳು ಹೇಳುತ್ತಿದೆ!” ವಃ ಎಂದು ಹೇಳಿ ಆತನ ಸೌಂದರ್ಯವನ್ನು : ಎವೆ 
ಯಿಕ್ಕ ದೆ an ದ್ರ ಳು. ಆಗ ಬಾಲಚಂದ್ರಿಕೆಯು ರಾಜ ಭವಿಷ್ಯ ನ ಎದುರಿಗೆ ಬಂದು. 
೮೬. "ಭಾವನನ್ನು ನೋ ಡಲು ನಮ್ಮ ದೇವಿಯರು ಬಂದಿದ್ದಾರೆ” ಎಂದು ಹೇಳಿದಳು. 
ಅದನ್ನು ಕೇಳಿ ಆ ವಧುವನ್ನು ಎದುರುಗೊಳ್ಳು ದಕ್ಕಾಗಿ ಆ ರಾಜಕುಮಾರನು ಮೇಲಕ್ಕೆ 
ಎದ್ದನು. ವ॥ ಎದ್ದು ಹತ್ತಿರಕ್ಕೆ ಬಂದ ಅವಂತಿ ಸೌಂ ದರಿಯನ್ನು ನೋಡಿ. ೮೭. 
"ನಿಮ್ಮ ಮೃದುವಾದ ಪಾದಗಳು ನೊಂದುವು. ನನ್ನಲ್ಲಿಗೆ ನೀವು ಬರುವುದು ನನ್ನ ಒಂದು 
ಮಹಾಭಾಗ್ಯ' ಎಂದು ಹೇಳುತ್ತಾ ನಗುನಗುತ್ತಾ ರಾಜನು ಅವಳನ್ನುಪಚರಿಸಲು 
ಮುಂದೆದ್ದು ಬಂದನು. ವ॥ ತನಗಿದಿರಾಗಿ ಎದ್ದು ಬಂದ ಯುವರಾಜನನ್ನು ಅವಂತಿ 


PS ಅ, ಡೆ ಇ ಇಹ 
ದೇವಿಯು ನೋ ಡಿ... ಸ್ವಲ್ಪ ತಲೆಯನ್ನು ಬಗಿ ಸಿದಳು J ತನ್ನ ಮುಖ ಕಮಲವನ್ನು 


೨೨೦ ಅಭಿನವ ದಶಕುಮಾರ ಚರಿತೆ 


ವ॥ ಅಂತು ಕುಳ್ಳಿರಲ್ವೇಟ್ಡು ಮತ್ತಂ 


ಚಂ॥ ವನಿತೆಯರೆಲ್ಲರೊಳ" ಸುಕೃತಮಂ ಮಿಗೆ ಮಾಡಿದಳಾವಳೆನ್ನ ವೋಲ್‌ 
ಮನಸಿಜಮೂರ್ತಿಯಂ ಸುಭಗನಂ ಮೃದುಕೋಮಲಕಾಯನಂ ಪ್ರಸ 
ನ್ನನನಭಿರಾಮನೆಂ ಪದೆದು ಕಾಣ್ಬನಿತರ್ಕೆ ಸಮಂತಿದೆಲ್ಲವೊ 
ಳ್ಚಿನ ಕಣಿ ಬಾಲಚಂದ್ರಿಕೆಯ ಕಾರಣದಿಂ ದೊರೆದತ್ತು ನಿಶ್ಚಯಂ ರ 


ವ॥ ಎಂದು ಮತ್ತಂ ಬಾಲಚಂದ್ರಿಕೆಯೊಳಿಂತೆಂದಳ* 


ಚಂ॥ ಅನುನಯಮಪ್ಪ ಚೆಲ್ವಹರೆಯಂ ಹರೆಯಕ್ಕಳವಟ್ಟ ರೂಪು ರೂ 
ಪಿನ ಪೊಸದೇಸೆಗೊಪ್ಪುವ ಗುಣಂ ಗುಣಮಂ ಮಿಗುತಿರ್ಪ ನೂತ್ಸ ಸ 
ದ್ವಿನೆಯವಮನಾರತಂ ವಿನಯಮಂ ಕೆಳೆಗೊಳ್ತ ಮೃದೂಕ್ತಿ ರಾಜಪು 
ತ್ರನೊಳೆಸೆದಿರ್ಪಿನಂ ಕೆಳೆಯರಲ್ಲದರಾರೊ ಸರೋರುಹೇಕ್ಷಣೇ ೯೦ 


ವ8 ಎಂದು ನುಡಿಯುತ್ತಿರ್ಪನ್ನೆಗಂ 


ಕಂ॥  ಲೇಸಿಂಗೆ ವಿಘ್ನಸಂತತಿ | 
ಯಾಸುರಮೆನಿಸಿರ್ಪದಲ್ಲೆ ಕರ್ಣಕತೋರಂ 
ತ್ರಾಸಕರಂ ಘನದುಃಖಾ ' 
ವಾಸಂ ಮಿಗೆ ಕೇಳಲಾಯ್ತು ಶಂಖಧ್ವಾನಂ ೯೧ 


ಕೆ ಯ್ಕಿಂದ ಮರೆಮಾಡಿಕೊಂಡಳು. ಕಡೆಗಣ್ಣು ಗಳಿಂದ ನಿದಾನವಾಗಿ ನೋಡಿದಳು. ತಡೆದು 
ತಡೆದು ಮ ) ದುವಾದ ಮಾತಿನಿಂದ “ರಾಜನೆ, ನನ್ನನ್ನು ಗೆಳತಿಯೆಂದು ಭಾವಿಸದೆ ಎದು 
ರಾಗಿ ಎದ್ದು ನಿಂತಿದ್ದೀರಿ? ಎಂದು ಗೌರವಿಸಿ ಮಾತನಾಡಿ ಅವನನ್ನು ಮೃದುವಾದ 
ಚಿಗುರಿನ ಆಸನದ ಮೇಲೆ ಕುಳಿತುಕೊಳ.ಲು ಹೇಳಿದಳು. ವಃ ಹಾಗೆ ಕುಳಿತು 


ಛ 
ಕೊಳ್ಳಲು ಹೇಳಿ ಮತ್ತೆ ೮೯. “ವನಿತೆಯರಲ್ಲಿ ನನ್ನ ಹಾಗೆ ಹೆಚ್ಚಾಗಿ ಪುಣ್ಯಮಾಡಿದವರು 


ಬೇರೆಯಾರಿದ್ದಾರೆ ? ಮನ್ಮಥನ ಹಾಗಿರುವ, ಸೌಭಾಗ್ಯಶಾಲಿಯಾದ, ಮೃದುಕೋಮಲ 
ಶರೀರವುಳ್ಳ ಪ್ರಸನ್ನನಾದ ಇವನ ದರ್ಶನಭಾಗ್ಯವು ಪುಣ್ಯವತಿಯಾದ ಈ ಬಾಲಚಂದ್ರಿ 
ಕೆಯ ಕಾರಣದಿಂದ ನನಗೆ ದೊರೆಕಿತು.”  ವ॥ ಎಂದು ಹೇಳಿ ಬಾಲಚಂದ್ರಿಕೆಗೆ ಮತ್ತೆ 
ಹೇಳಿದಳು. ೯೦. “ನೀತಿಗೆ ಒಪ್ಪುವ ಸುಂದರವಾದ ಪ್ರಾಯ, ಪ್ರಾಯಕ್ಕೆ ತಕ್ಕ ರೂಪ, 
ರೂಪಕ್ಕೆ ತಕ್ಕಗುಣ, ಗುಣವನ್ನು ಮೀರಿಸುವ ಸದ್ದಿನಯ, ಎಡಬಿಡದೆ ವಿನಯದಿಂದ 
ಕೂಡಿದ ಮೃದುವಾದಮಾತು ಇವೆಲ್ಲವೂ ರಾಜಪುತ್ರನಲ್ಲಿರುವಾಗ, ಹೇ ಕಮಲಾಕ್ಷಿ, 
ಯಾರುತಾನೇ ಗೆಳೆಯರಾಗುವುದಿಲ್ಲ ?” ವ।। ಎಂದು ಹೇಳುತ್ತಿರುವಾಗ, ೯೧. 
ಶುಭಕ್ಕೆ ವಿಘ್ನಗಳು ಹೆಚ್ಚು. ಅದರಂತೆ ಕರ್ಣಕಠೋರವೂ, ಭಯಂಕರವೂ ದುಃಖಕರವೂ 
ಆದ ಶಂಖಧ್ವನಿಯು ಕೇಳಿಸಿತು. ವ।। ಆ ಶಂಖಧ್ವನಿಯನ್ನು ಕೇಳಿ ಗೆಳೆತಿಯರು- 
"ಅವಂತಿರಾಜರು ಊಟಕ್ಕೆ ಕುಳಿತುಕೊಳ್ಳು ವ ಸಮಯವಾಯಿತು. ಅಕ್ಕ, ನಿನ್ನನ್ನೀಗ 
ಹುಡುಕುತ್ತಿರಬಹುದು. ಏಳು, ಹೋಗೋಣ' ಎಂದು ವಿಜ್ಞಾ ಪಿಸಿದರು. ಆಗ ಹೇಗೋ 


ಪಷ್ಠುಶ್ಧಾ ಸಂ ೨೨೧ 


ವ॥ ಆ ಶಂಖಧ್ವನಿಯಂ ಕೇಳ್ದು ಕೆಳದಿಯರ್‌ ಅವಂತೀಶ್ವರನಾರೋಗಣೆಗೆ ಕುಳ್ಳಿರ್ಪ 
ಸಮಯಮಾಯ್ತು ಅಕ್ಕ ನಿನ್ನನಿನ್ನೆಗಮಅಸುತಿರ್ಪರೇಟಿ* ಪೋಪಮೆಂದನುವಿಸಲೆಂತಾನುಂ 


ಮನಮಂ ಚೆ ಓೈತನ್ಯಮಂ ಚಿತ್ತಮನೆಸಪ ಸಮಸ್ತೇಂದ್ರಿಯವ್ಯಾಪ್ತಿಯಂ ಭಾ 

ವನೆಯಂ ತಳ್ತಿರ್ದ ಹಂಕಾರಮನ?ವನಿತಂ ಬುದ್ಧಿಯಂ ಕೂರ್ತುತದ್ಯೂ 

ಪನ ಕೈಗಂದೊಪ್ಪುಗೊಟ್ಟಾಳಿಯರನುವಿಸಲೆಂತಾನುಮಲ್ಲಿಂ ತಳರ್ದಂ 

ಗನೆ ಪೋಗುತ್ತೊಪ್ಪಿದಳ್‌ ಲೆಪ್ಪದ ಕರುವಿನವೋಲ್‌ ಮೂರ್ತಿವೈ ಚಿತ್ರ ;ದಿಂದಂ 
| ೯೨ 


ವ॥ ಅಂತಾಕೆಯತ್ತಲ್‌ ಪೋದಳ್‌ ಇತ್ತಲರಸಂ ಪುಷ್ಟೋದ್ಭವನ ಮೊಗಮಂ ನೋಡಿ 


ಮ॥ ಅಲರಂಬಾಕೆಯ ಚೆಂದದೀ ಸುಟಿ*ದುದೋ ಮಿಂಚಂಗನಾಭಂಗಿಯಿಂ 
ನೆಲಸಿತ್ತೋ ತ್ರಿಜಗನ್ಮನೋಮಯಸುಖಂ ಸ್ತ್ರೀವೇಷದಿಂ ಬಂದು ಸಂ 
ಚಲಿಸಿತ್ತೋ ಮಲಯಾನಿಲಂ ಸತಿಯರೂಪಂ ತಾಳ್ಲುದೋ ಕಾಮಿನೀ 
ಛಲದಿಂ ಚಂದ್ರಿಕೆ ಮೂರ್ತಿವೆತ್ತುದೊ ದಿಟಂ ಪೇಲಂದನಾಭೂಭುಜಂ ೯೩ 


ವ8 ಅದಲ್ಲದೆಯುಂ 


ಚಂ॥ ುಲಯಸವಿಾರನೊಲ್ಲ ಪಡೆದಂ ಮದನಂ ಪೊರೆದಂ ಸುಧಾಕರಂ 
ತಳಿರಡಿ ರಜಿಸಲ್‌ ನಡೆಪಿದಂ ರತಿ ತನ್ನ ವಿಳಾಸದೇಬಕ್ಸಿಯಂ 
ನಲವಿನೊಳಿತ್ತಳೊಲ್ಲು ಮಧು ಮೆಲ್ನುಡಿಯಂ ಕಲಿಸಿಟ್ಟನಲ್ಲದಂ 
ದೆಳೆಯಳ ಸೌಕುಮಾರ್ಯಮಿನಿಪ್ಪು ದೆ ಭೂಮಿಯೊಳೆಂದನಾನ ಪಂ ೯೪ 


ಕಷ್ಟದಿಂದ ೯೨. ಅವಂತಿ ಸುಂದರಿಯು ತನ್ನ ಮನಸ್ಸನ್ನೂ ಚೈತನ್ಯವನ್ನೂ ಚಿತ್ತವನ್ನೂ 
ಸಮಸ್ತ-ಇಂದ್ರಿಯ ವ್ಯಾಪ್ತಿಯುಳ ಕೆ ಭಾವನೆಯನ್ನೂ, ಅಹಂಕಾರವನ್ನೂ ತ ಅರಿವನ್ನೂ 
ಸಿ ಆ ರಾಜನ ಕೈಯಲ್ಲಿ ಒಪ್ಪಿಸಿಬಿಟ್ಟಳು, ಸಖಿಯರ ಪ್ರಾರ್ಥನೆ 
ಯನ್ನು ಮನ್ನಿಸಲೆಂದು ಹೇಗೋ ಅಲ್ಲಿಂದ ಹೊರಟಳು. ಆಗವಳು ತನ್ನ ಶರೀರದಲ್ಲಿ 
ಕಂಡು ಬಂದ ವೈಚಿತ್ರ ದಿಂದ ಎರಕಹೊಯ್ದ ಬೊಂಬೆಯಂತೆ ಕಂಡಳು, ಬೊಂಬೆಯಂತೆ 
ನಿಶ್ಚಲವಾಗಿ ಸಖಿಯರನ್ನನುಸರಿಸಿದಳು. ವ।! ಅಂತು ಆಕೆಯು ಅತ್ತ ಹೋದಳು. 
ಇತ್ತ ಅರಸನು ಪುಷ್ಟೋದ್ಭವನ ಮುಖವನ್ನು ನೋಡಿ--೯೩. “ಹೂಬಾಣವು ಅವಳ 
ರೂಪದಿಂದ ಸುಳಿಯಿತೋ, ಮಿಂಚು ಆಂಗನೆಯ ರೀತಿಯಿಂದ ನೆಲಸಿತ್ತೋ, ಮೂರು 
ಲೋಕಗಳ ಮನಸ್ಸಿನ ಸುಖವು ಸ್ತ್ರೀವೇಷದಿಂದ ಬಂದಿಲ್ಲಿ ಸಂಚರಿಸಿತೋ, ಮಲಯ 
ಮಾರುತವು ನಾರಿಯ ರೂಪವನ್ನು ಧರಿಸಿತೋ, ಕಾಮಿನಿಯ ವ್ಯಾಜದಿಂದ ಬೆಳುದಿಂಗಳ 
ಆಕಾರವನ್ನು ಪಡೆಯಿತೋ-ನಿಜಹೇಳು*” ಎಂದನು. ವ।। ಅದೂ ಅಲ್ಲದೆ. ೯೪, 
“ಮಲಯ ಮಾರುತನು ಒಲವಿನಿಂದ ಆಕೆಯನ್ನು ಸೃಜಿಸಿದನು. ಮದನನು ಸಾಕಿ ಬೆಳೆ 
ಯಿಸಿದನು. ಚಂದ್ರನು ತಳಿರಡಿಯು ರಂಜಿಸುವಂತೆ ನಡೆಯಿಸಿದನು, ರತಿಯುಂ ತನ್ನ 


= | ತ್‌ ೫.೨ ಇಟಿ 
ವಿಲಾಸಾಧಿಕ್ಕವನ್ನು ನಲವಿನಿಂದ ಕೊಟ್ಟಳು. ವಸಂತನು ಪ್ರೀತಿಯಿಂದ ತನ್ನ ಮೆಲ 
- 


ದಿ 


ವಿ೨೨ ಅಭಿನವ ದಶಕುಮಾರ ಚರಿತೆ 


ಪ್ರಿಯಕೇಳ್‌ ಚಿತ್ರವಶೀಕೃತಂ ವಿಮಳಕಾಯಸ್ತಂಭನಂ ಲೋಚನೇಂ 
ದ್ರಿಯಸಮ್ಮೋಹನಮತ್ಕಪೂರ್ವಮೃದುವಾಕ್ಕೋಚ್ಚಾಟನಂ ದುಷ್ಟ ಹೃ 
ಚ್ಛಯವಿದ್ದೇಷಣಮಿಾಗಳಾಯ್ತೆನಗವಳ್‌ ಮೆಯ್ದೋಜಟಿಲಿನ್ನೇನನಾ 
ಕೆಯ ಮಂತ್ರಂ ಕಡಯಲ್ಲಿ ಮಾಟ್ಬುದದನಿನ್ನಾರ್‌ ಬಲ್ಲವರ" ಬಲ್ಲಿದರ ೯೫ 
ಇಂದುನಿಭಾಸ್ಯೆ ಪೋಗಲೆನಗಾಮ್ರದ ತಣ್ಣುರಿಯಾಯ್ತು ಕಾಮದೇ 

ವಂ ದಯೆಗೆಟ್ಟನೆಯ್ದೆ ಪಗೆಯಾಯ್ತೆಲರಾರ್ದು ಪಿಕಂ ಕನಲ್ಲುದಾ 
ಚಂದನಮುಷ್ಣಮಾದುದಿಳೆ ಕಾದಪುದೆಣ್ಣೆಸೆ ಕತ್ತಲಿಟ್ಟುದಿಂ | 
ತೊಂದಡಸಿರ್ದೊಡೇಟಡಸಿತೆಂಬುದನೆನ್ನೊಳೆ ಕಂಡೆನೀಕ್ಷಣಂ ೯೬ 


ವ॥ ಎಂದರಸಂಗೆ ಕಾಮಸಂತಾಪಂ ಪ್ರವೇಶಿಸಿದಾಗಳ್‌ 


ಖಗತತಿ ಗೂಡನೃದೆ ಪೊಣರ್ವಕ್ಕಿಗಳಿಕ್ಕೆ'ಯನೈದಲಂಬುಜಂ 
ದುಗುಡಮನೈದಲುತ್ಸಳಿನಿ ಹಾಸ್ಯಮನೈದಲೊಳಲ್ಲು ಪಾಣ್ಬರೊ 

ಯ್ಯಗೆ ನಿಜಸೂಚಿತಗೃಹಮನೈದೆ ವಿಯೋಗಿಗಳಂಗಜಾಸ್ತ್ರದ 

ಗ್ನಿಗೆ ಗುರಿಯಾಗಲೈದೆ ಪದೆಪಿಂದಿನನೈದಿದನಸ್ತಶೈ ಲಮಂ ೯೭ 


ಯನ್ನು ಕಲಿಸಿದನು. ಅಲ್ಲದಿದ್ದರೆ ಈ ತರುಣಿಯ ಸೌಕುಮಾರ್ಯವು ಭೂಮಿಯಲ್ಲಿ 
ಇಷ್ಟು ಉತ್ಕೃಷ್ಟವಾಗಿರುತ್ತಿತ್ತೆ ?” ಎಂದು ಆ ರಾಜನು ಹೇಳಿದನು. ೯೫. “ಪ್ರಿಯ 
ಮಿತ್ರನೆ, ಕೇಳು. ಅವಳ ದರ್ಶನವು ಈಗ ನನ್ನ ಚಿತ್ತವನ್ನು ವಶಪಡಿಸಿಕೊಂಡಿತು. ಶರೀರ 
ವನ್ನು ನಿಶ್ಚಲಗೊಳಿಸಿತು. ಕಣ್ಣುಗಳಿಗೆ ಮೋಹವನ್ನುಂಟುಮಾಡಿತು. ಅತ್ಯಪೂರ್ವವಾದ 
ಮೃದುವಾಕ್ಯಗಳನ್ನು ಬಾಯಿಂದ ಹೊರಡಿಸಿತು. (ದುಷ್ಟನಾದ ಮನ್ಮಥನೊಡನೆ ವೈರವು 
ಸಮನಿಸಿತು.) ಆಕೆಯ ಮಂತ್ರವು ಕಡೆಯಲ್ಲಿ ಇನ್ನೇನನ್ನುಮಾಡುವುದೋ ? ಯಾವ 
ಅರಿಯಬಲ್ಲರು ? ೯೬. ಆ ಚಂದ್ರಮುಖಿಯು ಹೋಗಲು 
ಗೆ. ಮಾವಿನಮರದ ತಂಪು ಬೆಂಕಿಯ ಉರಿಯಾಯಿತು. ಕಾಮದೇವನು ನನ್ನ 
ಗಾಳಿಯು ವಿಶೇಷವಾದ ಶತ್ರುವಾಯಿತು. 


₹1.2೬ 
ಲ್‌ ಘು 
(5 ಹಾರ್‌” 
ಸ 
ತ 
is 
C9 
31 

ಬ (೫ 

et ॥ 
A 
Cl 
© 

«al CL «4 
ತ 
ಸೆಟ 
1 


Cl 
ಪಾ 
(% 
ಲ್ನ 
೮ 
೮ 
೪ 
Go 
ಎ೨ 
ls 
ಭ್ರ 
Oo 
1) 
0) 
2 
ು 
ತ್ರಿ 
೭೬ 
CG, 
€ 
ತ್ರೆ 
ಟ್ರ 
stl 
ತ 
ಲ 
© 
(cL 
೭೬ 
ಕ 
ತ್ರ 
ಣ 
ಶಿ 


ಯಾಯ್ತು, ಎಂಟು ದಿಕ್ಕುಗಳಲ್ಲೂ ಕತ್ತಲೆಯು ಕವಿಯಿತು. ಹೀಗೆ 


ಟ 
ನುಗ್ಗಿ ಬಂದಾಗ ಏಳು ಕಷ್ಟಗಳು ತುಂಬಿ ಬರುತ್ತವೆ” ಎಂಬ ಗಾದೆಯು ನನ್ನಲ್ಲಿ ನಿಜ 
ವಾಗಿರುವುದನ್ನೀಗ ನಾನು ಕಂಡೆನು. ವ॥ ಅರಸನಲ್ಲಿ ಹೀಗೆ ಕಾಮಸಂತಾಪವು ಪ್ರವೇಶಿ 
ಸಿದಾಗ ೯೭. ಸೂರ್ಯನು ಅಸ್ತಗಿರಿಯನ್ನು ಪ್ರವೇಶಿಸಿದನು. ಆಗ ಹಕ್ಕಿಗಳು ತ 

ತಮ್ಮ ಗೂಡನ್ನು ಸೇರಿದುವು. ಚಕ್ರವಾಕಪಕ್ಷಿಗಳು ತಮ್ಮ ವಾಸ*ಸ್ಟಾ ನವನ್ನು ತಲಪಿದುವು 
ಕಮಲಗಳು ದುಃಖಗೊಂಡುವು. ನೈದಿಲೆ ಹೂಗಳು ಅರಳಿ ನಕ್ಕುವು. ಕಾಮುಕರು ಮೆಲ್ಲನೆ 


1. ಇಕ್ಕಲದೈದೆ- ಎಂದು ಪಾಠವಿರಬಹುದು. "ಚಕ್ರವಾಕಗಳು ಅಗಲಿ ಬೇರೆ ಬೇರೆ 


ಪಷ್ಠ್ರಾಶ್ವಾಸಂ ೨೨೩ 


ಚಂಗ ಪಗಲತಿಮಿತ್ರನೆೊಳ್‌ ಸುರತಗೋಷ್ಠಿ ಕರಂ ದ್ವಿಜರಾಜಪಾದದೊಳ* 
ಪಗೆ ಮಧುಪಪ್ರಸಂಗಮನಿಶಂ ಜಡಸಂಗತಿ ಕಂಟಕತ್ವಮೆಂ 
ಬಗಣಿತದುರ್ಗುಣಕ್ಕೆ ನೆಲೆಯಾದ ಸರೋಜಿನಿ ಕೆಟ್ಟಿಳೆಂದಣಂ 
ನಗುವವೊಲೇನರಲ್ಲುವೂ ಸುಧಾಕರಸಂಗಮದಲ್ಲಸಿತೋತ್ಸಲಂ ವಲಂ ೯೮ 


ಚಂ॥ ಮಿಡುಕುವ ಗಂಟಲಿರ್ದೆಸೆಗೆ ಜೋಲ್ಡು ಮರಳ್ವಿದೆಜಿಂಕೆ ಬಿಟ್ಟ ಬಾ 
ಯಡಸಿದ ಕಣ್ಣನೀರ್ಗಳರೆಮುಚ್ಚಿದ ಕಣ್‌ ಬಿಸುಸುಯ್ದ ಸುಯ್ಲಿನಿಂ 
ಕಡುಬಡವಾದ ತಮ್ಮ ತನು ರಂಜಿಸೆ ಕೋಕಕುಳಂ ವಿಯೋಗದಿಂ 
ಮಡದಿಯನೆಲ್ಲಿಯುಂ ತಿರುಗಿ ಕಾಣದೆ ನಿಂದುದದೊಂದು ತಾಣದೊಳ೯ ೯೯ 


ಕ5ಂ8 ನೀಜ್‌ ಯನಂಬುಜದೊಳ್‌ ನೀ 
ರೇಅಳಕಿದ ನೆಯ್ದಿಲ್ಲಳೊಳ್‌ ಕೊಳಂಗಳ ತಡಿಯೊಳ್‌ 
ಪಾಣಿ? ಪರಿದಜಸಿ ಕಡುಬೂ_ 
ಯಾಟುತ್ತಿರ್ದತ್ತು ಜಾತಶೋಕಂ ಕೋಕಂ ೧೦೦ 


ಪ್ರಣಯಿನಿಯರಿಂದ ಸೂಚಿತವಾದ ಮನೆಗಳಿಗೆ ಹೋದರು. ವಿರಹಿಗಳು ಮನ್ಮಥನ 
ಅಸ್ತ್ರಗಳ ಅಗ್ನಿಗೆ . ಗುರಿಯಾದರಂ. ೯೮. ಹಗಲು ಮಿತ್ರನಲ್ಲಿ ಸುರತವ್ಯವಹಾರ. 


ಟು ಣಿ ರ 
(ಸೂರ್ಯನಲ್ಲಿ ಆನುರಾಗ) ವಿಶೇಷವಾಗಿ ದ್ವಿಜರಾಜನ ಪಾದದಲ್ಲಿ ಹಗೆತನ (ಚಂದ್ರ 
ಕಿರಣಗಳಲ್ಲಿ ಅಸಹನೆ) ಮಧುಪ ಮದ್ಯಪಾಯಿಗಳ ಸಂಬಂಧ (ದುಂಬಿಗಳ ಸಂಗ್ರಯಾವಾ 


ಗಲೂ ಜಡರ ಸಹವಾಸ (ನೀರಿನಲ್ಲಿವಾಸ) ಕ್ಷುದ್ರಶತ್ರುವಿನ ವ್ಯವಹಾರ (ಮುಳ್ಳು 
ಕೂಡಿರುವಿಕೆ) ಹೀಗೆ ಅಗಣಿತವಾದ ದುರ್ಗುಣಗಳಿಗೆ ಆಶ್ರಯವಾದ ಸರೋಜಿನಿಯು 
(-- -ಕಮಲವು) ಕೆಟ್ಟವಳೆಂದು ನೋಡಿ ನಗುವಂತೆ ನೈದಿಲೆ ಹೂಗಳು ಸುಧಾಕರನ ಸಂಗ 
ದಿಂದ ಅರಳಿ ಪ್ರಕಾಶಿಸಿದುವು. ೯೯. ಚಕ್ರವಾಕ ಪಕ್ಷಿಗಳು ಎಲ್ಲಕಡೆ ಅಲೆದಾಡಿ ತಮ್ಮ 
ಮಡದಿಯನ್ನು ಕಾಣದೆ, ಅಗಲಿಕೆಯ ದುಃಖದಿಂದ ಏನುಮಾಡಲೂ ತೋರದೆ, ಒಂದು 
ಜಾಗದಲ್ಲಿ ನಿಂತುಕೊಂಡುವು. ಅವುಗಳ ಗಂಟಲು ನಡುಗುತ್ತಿತ್ತು. ರೆಕ್ಕೆಗಳು ಎರಡು 
ಕಡೆಗೂ ಮಡಿಸಿಕೊಂಡು ಜೋಲು ಬಿದ್ದಿದ್ದುವು ವು. ತೆರೆದ ಬಾಯಿ ತೆರದಂತೆಯೇ ಇದ್ದಿತು. 
ಕಂಗಳಲ್ಲಿ ನೀರ ು ತುಂಬಿದ್ದಿತ ತು. ಕಣ್ಣುಗ ಗಳನ್ನು ಅರ್ಧ ಮುಚಿ ಚ್ಚಿಕೊಂ ದ್ದು ವು. ಬೆಚ್ಚ ನೆಯ 
ಉಸಿರಿನಿಂದ ಶರೀರ ಬಡವಾಗಿದ್ದಿ ತು. ೧೦೦. ಅಗಲಿಕೆಯಿಂದ ದುಃಖಿತವಾದ ಚಕ್ರ 
ವಾಕವು ಕಮಲದಲ್ಲಿಯೂ, ನೀರಿನಲ್ಲಿ ಎದ್ದು ಬೆಳೆದ ನೆಯಿ ಲೆ ಹೂಗಳಲ್ಲಿಯೂ, ಕೊಳ 


“pd eA «2 RN PRS 
ಗಳ ದ ರೂ, ಹಾರಿ, ತಿರುಗಿ ತ್ನ್ನ ರಿ ಆುಎಣಿನ್ನಿ eB ಹುಡುಕಿ ಬಾಯಾರಿ 


1 


೨೨೪ ಅಭಿನವ ದಶಕುಮಾರ ಚರಿತೆ 


ಕಂ ನಳಿನೀಬೀಜಮನೊಲ್ಲದೆ 
ಕುಳಿರ್ವಕ್ಕಹ ಎಂಬದನಿಗಳೊಳ್‌ ಸಲ್ಲದೆ ಪೂ 
ಗೊಳದಲ್‌ ನಿಲ್ಲದೆ ವಿರಹಾ 
ನಳನಿಂ ತಿರುಗಿತ್ತು ಚಕ್ರವಾಕಾನೀಕಂ ೧೦೧ 


ವ॥ ಅಂತು ಸೂರ್ಯಾಸ್ತಮಾಗಲೊಡಂ 


ಚಿತ್ತಜನೆಂಬ ಘಟ್ಟವಳನೊಪ್ಪುವ ಚಂದನಚರ್ಚೆಯಿಕ್ಕಿದಂ 
ಕತ್ತುರಿಯುಂಡೆಯಂಘುಸೃಣಕೇಸರಮಂ ಶಶಿಕಾಂತಶಾಣದೊಳ್‌ 
ಬಿತ್ತರದಿಂದೆನಲ್ಕ ನಸುನುಣ್ಣ ಯಂ ಕಿಸುಸಂಜೆಗೆಂಪನಾ 

ಳ್ಲತ್ತುದಯಾದ್ರಿ ಮಸ್ತಕದೊಳುಣ್ಣುವ ಪೂರ್ಣ ಶಶಾಂಕಮಂಡಳಂ ೧೦೨ 


ಕೆಂದಳರ್ದೊಂಗಲಾಗೆ ಕಿಸುಸಂಜೆ ಸಿತಾಕ್ಷತೆಯಾಗೆ ತಾರಕಾ 

ವೃಂದವಲಂಕೆ(?) ರಂಜಿಪುದಯಾದ್ರಿ ಕನತ್ಕಲಶಾಗ್ರದಲ್ಲಿ ಪೆಂ 

ಪಿಂ ದೆಸೆವೆಣ್ಣ ಳರ್ಚಿಸಿದ ಕಾಮನ ಗೆಲ್ವೇಯ ರತ್ನದರ್ಪಣ 

ಕೃಂದೆಣೆಯಾಯ್ತು ಪರ್ಬಿದ ತಮಃ ಪರಿಖಂಡನಮಿಂದುಮಂಡಲಂ ೧೦೩ 


ಮ ಸ್ರ॥ ಸತತಂ ಸಂಧ್ಯಾಗ್ನಿನೇತ್ರಂ ಸುರಗಿರಿವೃಷಭಾರೋಹಣಂ ತಾರಕಾದೀ 
ಧಿತಿ ಗಂಗಾಮಸ್ತಕಂ ಲಾಂಛನವಿ ಪಸಹಿತಂ ಪೂರ್ವದಿಕ್ಬಾರ್ವತೀಸಂ 
ಯುತನುದ್ಯದ್ದಿ ಮಟ್ಟಿ ಮೋ ಭಂಜಕನಭಿನವಶೀತಾಂಶು ಜೂಟೋತ್ತಮಾಂಗಾ 
ವೃತಹಾಸಂ ಪರ್ವಿದಂತೇನೆಸೆದುದೊ ಪದೆಪಿಂ ಕೌಮುದೀಶ್ರೀವಿಲಾಸಂ ೧೦೪ 


ಬಸವಳಿದಿತ್ತು. ೧೦೧. ಚಕ್ರವಾಕಗಳು ವಿರಹಾಗ್ನಿಯಿಂದ ಒಂದು ಕಡೆ ನಿಲ್ಲದೆ ತಿರುಗು 
ತ್ತಿದ್ದುವು. ತಾವರೆಬೀಜಗಳನ್ನು ತಿನ್ನಲಿಲ್ಲ. ಚಳಿಗೆ ಅಹ ಎಂದು ಧ್ವನಿಮಾಡಲಿಲ್ಲ. 
ಹೂವರಳಿದ ಕೊಳಗಳಲ್ಲಿ ನೆಲೆಯಾಗಿ ನಿಲ್ಲಲಿಲ್ಲ. ವಿರಹದ ಕಾವನ್ನೂ ತಡೆಯಲಾರದೆ 
ಅಶಾಂತಿಯಿಂದ ನಿಂತಲ್ಲಿ ನಿಲ್ಲದೆ ಅಲೆದಾಡಿತು, ವ॥ ಹಾಗೆ ಸೂರ್ಯನು ಮುಳುಗಲು. 
೧೦೨. ಉದಯಾದ್ರಿಯ ಶಿಖರದಲ್ಲಿ ಪೂರ್ಣಚಂದ್ರಮಂಡಲವು ಉದಯಿಸಿತು. ಮನ್ಮಥ 
ನೆಂಬ ಗಂಧತೇಯುವವನು ಚಂದ್ರಕಾಂತ ಶಿಲೆಯ ಸಾಣೆಕಲ್ಲಿನ ಮೇಲೆ ಕಸ್ತೂರಿಯ 
ಉಂಡೆಯನ್ನಿಟ್ಟು ಕುಂಕುಮ ಕೇಸರಿಯನ್ನು ವಿಸ್ತಾರವಾಗಿ ಹರಡಿ, ಗಂಧವನ್ನು ತೇಯು 
ವನೋ ಎಂಬಂತೆ, ಸುಂದರವಾದ ಕರೆಯಿಂದಲೂ. ಸಂಜೆಗೆಂಪಿನಿಂದಲೂ ಚಂದ್ರಮಂಡ 
ಲವು ರಂಜಿಸಿತು. ೧೦೩. ಕೆಂಪಾದ ಸಂಜೆ ಚಿಗುರಿನ ಗೊಂಚಲಾಯಿತು. ನಕ್ಷತ್ರಗಳ 
ಸಮೂಹವು ಬಿಳಿಯ ಅಕ್ಷತೆಯಾಯಿತು. ಹರಡಿದ ಕತ್ತಲೆಯನ್ನು ಹೋಗಲಾಡಿಸುವ 


ಚಂದ್ರಮಡಲವು ಹೊಳಯುವ ಉದಯಾದ್ರಿಯೆಂಬ ಕಲಶಾಗ್ರದಲ್ಲಿ ವೈಭವದಿಂದ 


ಅದು 'ಸಂಜೆಯೆಂಬ ಅಗ್ನಿಯೇ ನೇತ್ರವಾಗಿ ಉಳ್ಳದ್ದು. ಮೇರುವೆಂಬ ವೃಷಭವನ್ನು 


ಹತ್ತಿರುವುದು. ನಕ್ಚತ್ರ ಕಾಂತಿಯೆಂಬ ಗಂಗೆಯನ್ನು ಶಿರಸ್ಸಿನಲ್ಲಿ ಧರಿಸಿದ್ದು, ಕಳಂಕವೆಂಬ 


ಷಷ್ಮಾಶ್ವಾಸಂ ೨೨೫ 


ಕಂ॥ ಕಿಸುಸಂಜೆ ಪಿಡಿದ ಜವನಿಕೆ 
ಮಿಸುಗುವ ತಾರಾಳಿ ಪರೆದ ಪುಷ್ಪಾಂಜಲಿಯಾ 
ಗಸಮೆಸೆವ ರಂಗಮಾಗಲ್‌ 
ಶಶಿಪ್ರಭಾನಾಟ್ಯಮೇಂ ಮನಂಗೊಳಿಸಿದುದೋ ೧೦% 


ವ॥ ಅಂತಳುಂಬಮಾದ ಕೌಮೂದೀವಿಳಾಸದೊಳ್‌ ರಾಜವಾಹನಂ ಕಾಮಪರವಶನಾಗಿ 


ಗೆ 
ಸ್ರ॥  ಇನ್ನೊರ್ಮೆಯ್ತರ್ಪಳೋ ಬಾರಳೊ ಬನಕೆನುತುಂ ಸುಯ್ಕೆಸಂತಾಪದಿಂದಂ 
ತನ್ನಂಗಂ ಕಾದು ಕಾಮಜ್ವರಮೊಗೆತಿರೆ ಬೆಂಡಾಗಿಯಾಹಾರಮಂ ಬಿ 
ಟೈನ್ನೊಳ್‌ ಮಾತೇಕೆನುತ್ತುಂ ನುಡಿಯನುಟದು ದಿಗ್ಭ )ಂತಿ ಕೈಕೊಂಡು ಕಾಮಾ 
ಸ್ವನ್ನಟ್ಟತ್ತಂದು ಮೂರ್ಚ್ಸ್ಸಾಗತಿಗೆ ತನುವನೊಲ್ಲಿತ್ತನಾ ರಾಜಪುತ್ರಂ ೧೦೬ 


ವ॥ ಅಂತು ಮೂರ್ಚೆಗೊಳಗಾದುದಂ ಪುಷ್ಪೋದೃವಂ ಕಂಡು 


ಉ॥ಔ ಪಲ್ಪವತಲ್ಪದೊಳ* ಮಲಯಜದ್ರವಮಂ ತಳಿದುರ್ವರೇಶನಂ 
ಮೆಲ್ಲನೆ ಸೈ ತು ಕುಳ್ಳಿ ರಿಸಿ ಕೋಮಳಬಾಳಮೃ ಣಾಳನಾಳಮಂ 
ಮೆಲ್ಲೆ he ಪದಂಗೊಳಿಸಿಯುತ್ತ ಲಪತ್ರ ದೊಳೊಲ ರ ಬೀಸಿಯು 


ತ್ಪುಲ್ಲಶರಾಗ್ನಿಯಂ ತವಿಸುವುಜ್ದುಗಮಂ ತಳೆದಂ ಮನಃಪ್ರಿಯಂ ೧೦೩ 
ವಿಷದಿಂದ ಯುಕ್ತವಾದದ್ದು. ಪೂರ್ವದಿಕ್ಕೆಂಬ ಪಾರ್ವತಿಯೊಡನೆ ಸೇರಿದ್ದು. ಶತ್ರುವಾದ 
ಕತ್ತಲೆಯನ್ನು ಕಟಟ ಸುರನನ್ನು ಸಂಹರಿಸಿದ್ದು. ಅಭಿನವಚಂದ್ರನನ್ನು ಶಿರಸ್ಸಿನ 
ಜಟೆಯಲ್ಲಿ ಮುಡಿದು ಆದರ ವಿಲಾಸದಿಂದ ಸಹಿತವಾದದ್ದು. (ಇಲ್ಲಿ ಶಿವನೊಡನೆ 

ೇಲಿಕೆಯುಂಟು) (ರಂ) ೧೦೫. ಕೆಂಪಾದ ಸಂಜೆಯು ತೆರೆಹಿಡಿದಂತಿತ್ತು, ವಿನುಗುವ 
ನಕ್ಷತ್ರಗಳು ಹೂವಿನ ಬೊಗಸೆಯನ್ನು ಸುರಿದಂತೆ ಕಾಣಿಸಿದುವು. ಗಗನವೇ ಪ್ರಕಾಶಮಾನ 
'ವಾದ ರಂಗಭೂವಿಂಯಾಯಿತು. ಆಹಾ! ನಡೆದ ಚಂದ್ರಪ್ರಭೆಯನಾಟ್ಯವು ಮನ 


ಕ್‌ ಇಗೆ | ಆರಾ ಪಿ.ಎಂ ಕಾರಾ ದಳ ~~ ೋ — 
ಸ್ಪನ್ನು ಸೂರೆಗೊಂಡಿತು ! ವ। ಹಾಗೆ ಅತಿಶಯವಾದ ಬೆಳುದಿಂಗಳ ಏಲಾಸದಲ್ಲಿ 


ರಾಜವಾಹನನು ಕಾಮಪರವಶನಾದನು. ೧೦೬. ಇನ್ನೊಮ್ಮೆ ಕಾಡಿಗೆ ಬರುವಳೋ 

ಬರುವುದಿಲ್ಲವೋ ಎಂದು ಯೋಚಿಸಿ ನಿಟ್ಟುಸಿರುಬಿಟ್ಟನು. ಸಂತಾಪದಿಂದ ಅವನ 

ಶರೀರವು ಕಾಯ್ದು ಹೋಗಿ ಕಾಮಜ ಹನು; ಕಾಣಿಸಿಕೊಂಡಿತು. ಶಕ್ತಿಗುಂದಿತು. ಆಹಾರ 

ವನ್ನು ತೊರೆದನು. ನನಗೆ ಮಾತೇಕೆ ಬೇಕು ಎಂದು ಮಾತಾಡುವುದನ್ನೇ ಬಿಟ ನು. 

ನ ಂತನಾದ ಆ ರಾಜಪುತ್ರನು ಕಾಮನ ಅಸ್ತ್ರಕ್ಕೆ ಗುರಿಯಾಗಿ ಮೂರ್ಛೆಹೊಂದಿ 

ದನು. ವ॥ ಹೀಗೆ ಮೂರ್ಛೆಗೊಳಗಾದುದನ್ನು ಕಂಡು ಪುಷ್ಟೋದ್ದವನು ೧೦೭, 
ಬ 


|| ಕ ಕ 


ವಾ ಕಾಕ್‌ ತ್‌ [a ೧೩ ಹ (2 ಟ್ಣಾ! ಅರಾ ಬ್ರಿ ಬಾರೋ ಇ 
ರಾಜಪುತ್ರನನ್ನು ಗಂಧದ ಎಲ್ಲ ಓಬಪಖಿಯಿಂಸಿದಿ ಜಿಗುರಿನ ಹಾಸಿಗೆಯಲ್ಲಿ ಕುಳ್ಳಿ ರಿಸಿ 


ದಾ PY ಎಂದ ತನೆ Add A 
ದನು. ಕೋವ ಮಲವಾದ ತಾವರಿ ದಂಟುಗ (SN ಲಂ ಎದೆಯ ಮೇಲೆ 
ps) ಆಆ ಇಲ ಇ oe py ಶ್ರ ೩ ಕಕ > ಆ ಹೆ ೫ & ಇತ ೩ ಣೆ 
ಹರಡಿದನು. ಕಮಲದ ಎಲಿಯಿಂದ ಗಾಳಿ ಬೀಸಿದನು. 1 ಆ ಬ್ರಿಯಮುತ್ತ ನಂ 
ಕ ವ ಗ ದ ಚಾ ಆಲಾಪ ಆರ್‌.ಕೆ. ತೆ ನ ಗೆ ಪೇ a — & ~~ ಹ ತ್ಸ ಹ ಹ ಕಾ 
ರಜ ಬಂದಾದ ಊಪಿಟಿಟಸಬ ಕು ಯುನ್ನು WTI 'ಲಾಟಿಸಲು ಪ್ರಯಿಕ್ತಿ 


ಊ) WAV be "J 


೨೨೬ ಅಭಿನವ ದಶಕುಮಾರ ಚರಿತೆ. 


ವ॥. ಮತ್ತಂ ಪಲ್ಲವದ ಪಾಸಿಕೆಯಿಂ ಪನಿನೀರ ತುಷಾರದಿಂ ಲಾಮಂಚದ ಬಿಜ್ಜಣೆ 
ಗೆಯಿಂ ಮೃಣಾಲವಲಯಂಗಳಿಂ ಮಲಯೋದ್ಭವದ ಪಂಕದಿಂ ಸೇವಂತಿಗೆಯ ಸೌರಭ್ಯದಿಂ 
ಕಲ್ಹಾರದ ಕಂಠಿಕೆಯಿಂ ಕುಸುಮತತಿಯ ಮಕರಂದದಿಂ ಕರ್ಪೂರಪರಾಗದಿಂ ನೀರಜದ ಕೇಸರದಿಂ 
ಪೊಂಬಾಳೆಯ ತಿರಿದಾನದಿಂ ಪಾದರಿಯ ಪರ್ಯಂಕದಿಂ ಅಶೋಕದ ಪೊಸದಳಿರಿಂ ಶಿಶಿರೋಪ 


ಚಾರಮಂ ಮಾಡುತು ಪೀರೆ 


ಚಂ॥ ಯತಿಗಳ ಹೃತ್ಸರೋಜಮರಳಲ್‌ ಮಿಗೆ ಕಾಶಿಕಲೋಚನೋತ್ಸಲೋ 
ನ್ನತಿಮುಗಿಯಲ್‌ ಜಗಜ್ಜನದ ಜಾಡ್ಯತಮಂ ಬಿಜಕಿತೋಡೆ ಸತ್ಯವಿ 
ಪ್ರತತಿ ಮತಿ ಪ್ರಕಾಶಕಿರಣಂಮಿಗೆ ಸಜ್ಜನ ಚಕ್ರವಾಕದಾ 
ಯತಿಸುಖಮಪ್ಪಲಂದುದಯಶೈಲಮೆನೇಜಕಿದನಂಬುಜಪ್ರಿಯಂ ೧೦೮ 


ವ॥ ಅಂತು ಸೂರ್ಯೋದಯಮಾಗಲೊಡಂ ರಾಜವಾಹನನೆಂತಾನುಂ ಸಂತೈಸಿಕೊಂಡು 
ಮೆಲ್ಲನೆಟ್ದು ಕುಳ್ಳಿರ್ದು ಪುಷ್ಪೋದೃವನೊಳವಂತಿ ಸೌಂದರಿಯ ರೂಪಾತಿಶಯಮಂ ಬಣ್ಣಿಸಿ 
ಕಾಮನ ಪಕ್ಷಪಾತಮಂ ನಿಂದಿಸಿ ಚಿಂತಿಸುತಿರ್ಸ್ಪಾಗಳ್‌ 


ದನು. ವ।। ವಂತ್ಮು ಚಿಗುರಿನ ಹಾಸಿಗೆಯನ್ನು ಹಾಸಿದನು. ಹನಿ ಹನಿಯಾಗಿ ನೀರು 
ಚಮುಕಿಸಿ ಶೆ ಓತ್ಯವನ್ನುಂಟುಮಾಡಿದನು, ಲಾಮಂಚದ ಬೀಸಣಿಗೆಯಿಂದ ಬೀಸಿದನು 
ಕಮಳನಾಳಗಳನ್ನು ಬಳೆಯಂತೆ ಕೈಗಳಿಗೆ ಸುತ್ತಿದನು. ಗಂಧವನ್ನು' ಮೈಗೆ ಹಚ್ಚಿ 
ಸೇವಂತಿಗೆ ಹೂವಿನ ಪರಿಮಳವನ್ನು ಹರಡಿ ಕಮಲದ ಕಂಠಹಾರವನ್ನು ಹಾಕಿ, 
ಹೂಗಳ ಮಕರಂದವನ್ನು ಪಾನಮಾಡಿಸಿದನು. ಪಚ್ಚಕರ್ಪೂರದ ಧೂಳನ್ನು ಚೆಲ್ಲಿ, 
ಕಮಲಗಳ ಕೇಸರಗಳನ್ನು ತಂದು ಹರಡಿ, ಚಿನ್ನದಂತೆ ಹೊಳೆಯುವ ಬಾಳೆಯ 
ಪಟ್ಟೆಗಳನ್ನು (?) ತಂದು ಹರಡಿದನು. ಪಾದರಿ ಹೂವಿನ ಮಂಚವನ್ನೇ ನಿರ್ಮಿಸಿ 
ದನು. ಅಶೋಕದ ಹೊಸದಾದ ತಳಿರನ್ನು ಹರಡಿದನು. ಇವೇ ಮೊದಲಾದ ರೀತಿ 
ಯಿಂದ ಶೈತ್ಯೋಪಚಾರವನ್ನು ಮಾಡಿದನು. ೧೦೮. ಅನಂತರ ಸೂರ್ಯನು ಉದ 
ಯಾದ್ರಿಯಲ್ಲಿ ಉದಯಿಸಿದನು. ಆಗ ಯತಿಗಳ ಹೃದಯ ಕಮಲಗಳು ಅರಳಿದುವು. 
ಗೂಬೆಗಳ ಕಂಗಳೆಂಬ ಕನ್ನೆ ಬದಿಲೆಗಳ ಉನ್ನತಿಯಡಗಿತು, ಅಂದರೆ ಅವುಗಳ ಕಂಗಳು 
ಕುರುಡಾದುವು. ಜಗತ್ತಿನ ಜನರ ಜಾಡ್ಯವೆಂಬ ಕತ್ತಲೆಯು (ಜಾಡ್ಯವೂ ಕತ್ತಲೆಯೂ) 
ಹೆದರಿ ಓಡಿತು. ಜನರೆಲ್ಲ ಎಚ್ಚತ್ತರು. ಸತ್ಕವಿಗಳ ಬುದ್ದಿಯ ಪ್ರಕಾಶಮಾನವಾದ 
ಕಿರಣಗಳು ಹರಡಿದುವು. ಸಜ್ಜನರೆಂಬ ಚಕ್ರವಾಕಗಳ ಭವಿಷ್ಯತ್‌ಕಾಲ ಸುಖಮಯ 
ವಾಯಿತು. ವ॥ ಸೂರ್ಯನು ಉದಯಿಸಿದ ಕೂಡಲೆ ರಾಜವಾಹನನು ಹೇಗೋ 
ಕಷ್ಟದಿಂದ ತನ್ನನ್ನು ಸಮಾಧಾನ ಮಾಡಿಕೊಂಡು ನಿಧಾನವಾಗಿ ಎದ್ದು ಕುಳಿತುಕೊಂಡನು. 
ಅವಂತಿ , ಸೌಂದರಿಯ ರೂಪಾತಿಶಯವನ್ನು ಪುಷ್ಟೋದ್ಭವನ ಮುಂದೆ ವರ್ಣಿಸಿದನು. 


ಪಷ್ಠಾಶ್ಚಾಸಂ ೨೨೬ 


ಮ ಸ್ರ॥ ಉಗುರಿಂ ಕೀಜಸಿಟ್ಟಗಂಧಂ ನೊಸಲ ವಿಮಲ ಬದ್ಧಾಕ್ಷತಂ ಕುಂಡಲಂ ಹಾ 
ವುಗೆ ತೋಳೊಳ್‌ ರಕ್ಷೆ ನುಣ್ಬಿದ ಮುಡಿ ಸುಲಿಪಲ್‌ ಕೈಯ್ಯ ಕುಂಚಂಕರಂ ಸೋ 
ಜಿಗಮೆಂಬಂತೊಪ್ಪೆ ಮತ್ತೊಯ್ಯನೆ ಪದವಿಡುತುಂ ಸಿಂಗರಂದೋಟಿತುಂ ದಿ 


ಟಿಗೆ ಮಾಯಾಜಾಲಮಂ ಬೀಸುತುಮನುನಯದಿಂದೊರ್ವಮಾಯಾವಿ ಬಂದಂ 
೧೦೯ 


ವ॥ ಮತ್ತಂ 


ಚಂ॥ ತೊಳಗುವ ಮಿಂಚುವಲ" ಪಣೆಯ ಟಕ್ಕಿನಬೊಟ್ಟು ನಿಮಿರ್ದವೇಣಿ ಬೈ 
ತಲೆಗಳವಟ್ಟ ಸಿಂದುರಮಳಂಕೆಯೊಳೆಚ್ಚಿದ ಕಜ್ಜಳಂ ತಳ 
ತ್ತಳಿಸುವ ಶಂಖದೋಲೆ ಕುಚದೊಡ್ಡಿನ ಮೇಲುದು ನೀಳ್ದ ಸೆಳ್ಳುಗುರ್‌ 
ಚಲನಯನಂಗಳೊಪ್ಪೆ ನಟನಂಗೆಯೆ ಪಿಂದನೆ ಬಂದನಾಕ್ಷಣಂ ೧೧೦ 


ಕಂ॥ ಎಡಗಾಲ ತೊಡರ ಬಾವುಲಿ 
ನಡೆಗೆಸೆವ ವಿಡಾಯಿ ಜಗಮನಂಗೆಯ್ಯೊಳ್‌ ನೋ 
ಲಕ್ಟೊಡೆ ತೋರ್ಪೆನೆಂಬ ನುಡಿ ನೇ 
ರ್ಪಡೆದೊಪ್ಪಿರಲಿಂದ್ರಜಾಲಿಗಂ ಮಿಗೆಬಂದಂ ೧೧೧ 


ವ॥ ಅಂತದ್ಭುತಾಕಾರದಿಂದೊರ್ಬನಿಂದ್ರಜಾಲಿಗಂ ಬಂದು ರಾಜವಾಹನನಂ ಕಂಡು 


ಕಾಮನಪಕ್ಷಪಾತವನ್ನು ನಿಂದಿಸಿದನಂ. ಹೀಗೆಯೇ ಯೋಚಿಸುತ್ತಿರುವಾಗ ೧೦೯. ಒಬ್ಬ 
ಐಂದ್ರಜಾಲಿಕನು ಬಂದನು. ಅವನು ಹಣೆಯಲ್ಲಿ ಉಗುರಿನಿಂದ ಗೀರಿ ಅಡ್ಡಲಾಗಿ 
ಗಂಧವನ್ನೆಳೆದು ಆದರ ಮೇಲೆ ಅಕ್ಷತೆಯನ್ನು ಇಟ್ಟುಕೊಂಡಿದ್ದನು. ಕಿವಿಗಳಲ್ಲಿ ಕುಂಡಲ, 
ಕಾಲುಗಳಲ್ಲಿ ಮೆಟ್ಟು, ತೋಳಿನಲ್ಲಿ ರಕ್ಷೆಯದಾರ, ಸುಂದರವಾದ ತಲೆಗೂದಲ ಗಂಟಂ, 
ಬೆಳ್ಳಗೆ ಉಜ್ಜಿದಹಲ್ಲು, ಕೆ ಯ ಇ ಹಿಡಿದ ಕುಂಚ, ಇವುಗಳಿಂದ ಆಶ್ಚರ್ಯಕರವಾದ 
ರೂಪವನ್ನು ಪಡೆದಿದ್ದನು. ಇಂಥ ವ ಯಾವಿಯೊಬ್ಬನು ನಿದಾನವಾಗಿ ಅಡಿ 
ಯಿಡುತ್ತಾ, ಶೃಂಗಾರವನ್ನು ತೋರುತ್ತಾ, ಕಣ್ಣಿಗೆ ಮಾಯಾಜಾಲವನ್ನು ಬೀಸುತ್ತಾ 


ವಿನಯದಿಂದ ಅಲ್ಲಿಗೆ ಬಂದನು. ಮತ್ತು ೧೧೦. ಮಿಂಚಿನಂತೆ ಹೊಳೆಯುವ ಹಲ್ಲು, 
ಹಣೆಯ ಮೇಲೆ ತಿಲಕ, ಮೇಲಕ್ಕೆ ನಿಮಿರಿದ ಜಡೆ, ಬೈತಲೆಗೆ ಅಲಂಕರಿಸಿದ ಕುಂಕುಮ 
ಕಂಗಳತುದಿಗೆ ಹಚ್ಚಿದಕಾಡಿಗೆ, ತಳ 

ಮೇಲೆ ಸೆರಗು, ಉದ್ದವಾದ ತೆಳುವಾದ ಉಗುರು, ಚಂಚಲವಾದ ಕಣ್ಣುಗಳು-ಇವು 
ಗಳಿಂದ ಆಕರ್ಷಕನಾಗಿದ್ದು ಇಂದ್ರಜಾಲಿಗನೊಬ್ಬನು ಆ ಕ್ಷಣದಲ್ಲಿ ನಟನೆಯನ್ನು ಶೆ 
ಮಾಡಲು ಹಿಂದಿನಿಂದಲೇ ಬಂದನು. ೧೧೧. ಎಡಗಾಲಿಗೆ ಬಳೆ, ಕಿವಿಗೆ ಬಾವುಲಿ, 


ಲ್ನ 
ತ 
© 
€ 
ಟ್ಟ 
ತ 
4. 
(> 
€L 
CL 
O 
ey 
el 
CHUL 
ಈ; 
tL 
ಹ್ಯಾ 


PS ಉಣೆ pe ಮಾತ್‌ $೨ | ಹಾ 
ಸೊಗಸಾದ ಆಡಂಬರದ ನಡಗೆ. 'ನೋಡುವುದಾದರೆ ಜಗತ್ತನ್ನು ಅಂಗೆ ಟಯ್ಕ್ಯಲ್ಲಿ 
ಎನೆ ಗಿ ಹಗೆ ಆಳ ಆ ಇ ಅಲೆ ಳ್ಳೋ ಡಾಟ 
ತೋರಿಸುವೆನಂ' ಎಂಬ ಮಾತು. ಇವುಗಳಿಂದ ಅಚ್ಚುಕಟ್ಟಾಗಿ ಪ್ರಕಾಶಿಸುವ ಇಂದ್ರ 
ಆ ಇಚೆ ಎ PSS ಆಣೆ ಇ — ಹಾ ಈ PR Pe -~ 
ಜಾಲಿಗನು ಬಂದನು. ವ॥ ಹೀಗೆ ಆದ್ದುತಾಕಾರವುಳ್ಳ ಇಂದ್ರ ಜಾಲಿಗನೊಬ್ಬನು 
% : 


೨೨೮ ಅಭಿನವ ದಶಕುಮಾರ ಚರಿತೆ 


ಕಂ ತೇಜೋಮಯನಂ ಲಕ್ಷಣ 
ಪೂಜಿತನಂ ಸಕಲಗುಣಗಣಾಲಂಕೃತನಂ 
ರಾಜೀವನೇತ್ರನಂ ಯುವ 
ರಾಜನನಾ ಧೂರ್ತನತಿಶಯಂ ಮಿಗೆ ಪೊಗಟ್ಟಿಂ ೧೦೨ 


ವ॥ ಅಂತು ಪೊಗಟ್ಟು ಕೊಂಡಾಡಿನಿಂದ್ರಜಾಲಿಗನಂ ಮೃದುಸಂಭಾಷಣದಿಂ ಮನ್ನಿಸಿ 
ಯುವರಾಜಂ ಕುಳ್ಳಿರಲ್ಹೇಟ್ಟುದುಂ 


ಉ॥ ಚಿತ್ತವಧಾರು ರಾಜಪರಮೇಶ್ವರ ಲೋಕದೊಳುಳ್ಳ ಸೋಜಿಗಂ 
ಬಿತ್ತರಮಾಗಲೆನ್ನ ಹರಿಮೇಖಲ ವಿದ್ಯಮನಿಲ್ಲಿ ತೋರ್ಪೆನೊ 
ಲ್ಹಿತ್ತುದೆ ಕೋಟಿ ದೇವ ಪರಿಭಾವಿಪುದೆಂದೊಸೆದಿಂದ್ರಜಾಲಿಗಂ 
ಬೆತ್ತದ ಕಾವಿನಿಂದೆಸೆವ ಕುಂಚಮನೊಯ್ಯನೆ ನೀವುತಿರ್ಪಿನಂ ೧೦೩ 


ಚಂ॥ ಜನಪತಿಯಿಂದ್ರಜಾಲಿಗನ ವಿದ್ಯೆಗೆ ಚಿತ್ತಮನೀಯದಾತನೊ 
ಲ್ಲಿನ ಮೃದುಚಾಟು ವಾಕ್ಯತತಿಯಂ ಮಿಗೆ ಕೇಳದೆ ಸೋಪಚಾರದಿಂ 
ವಿನಯಮನಾತನೊಳ್‌ ಮೆಚಿಟವುದರ್ಕೆ ಮನಂಬುಗದಿರ್ದನೆಂದೊಡೇ 
ಕೆನಲತಿದುಃಖಿತೇಮನಸಿ ಸರ್ವಮಸಹ್ಯಮದೆಂಬ ಕಾರಣಂ ೧:೪ 


ವ॥ ಅಂತಿರ್ದುಮತ್ತಂ 


ಬಂದು ರಾಜವಾಹನನನ್ನು ಕಂಡು. ೧೦೨. ಆ ಧೂರ್ತನಾದ ಇಂದ್ರ ಜಾಲಿಗನು 
ತೇಜೋಮಯನಾದ, ಸಲ್ಲಕ್ಷಣಗಳಿಂದ ಕೂಡಿದ, ಸಕಲ ಗುಣಗಣಗಳಿಂದಲೂ ಕೃತ 
ನಾದ ಕಮಲ ನಯನನಾದ ಯುವರಾಜನನ್ನು ಅತಿಶಯವಾಗಿ ಹೊಗಳಿದನು. ವಃ 
ಹಾಗೆ ಹೊಗಳಿ ಕೊಂಡಾಡಿದ ಇಂದ್ರಜಾಲಿಗನನ್ನು ಮೃದುವಾದ ಸಂಭಾಷಣೆಯಿಂದ 
ಗೌರವಿಸಿ ಯುವರಾಜನು ಅವನಿಗೆ ಕುಳಿತುಕೊಳ್ಳಲು ಹೇಳಿದನು. ೧೦೩, “ರಾಜ 
ಪರಮೇಶ್ವರ ! ದಯೆಯಿಟ್ಟು ಕೇಳು. ಲೋಕದಲ್ಲಿರುವ ಆಶ್ಚರ್ಯಗಳನ್ನೆಲ್ಲ ವಿಸ್ತಾರ 
ವಾಗಿ ನನ್ನ ಇಂದ್ರಜಾಲ ವಿದ್ಯೆಯಿಂದ ಇಲ್ಲಿಯೇ ತೋರಿಸುವೆನು. ದೇವ ನೀನು ಒಲಿದು 
ಕೊಟ್ಟುದೇ ನನಗೆ ಕೋಟಿ ಹೊನ್ನು, ನೋಡು” ಎಂದು ಹೇಳುತ್ತಾ ಇಂದ್ರಜಾಲಿಗನಂ 
ಬೆತ್ತದ ಕಾವಿನಿಂದ ಪ್ರಕಾಶಿಸುವ ಕುಂಚವನ್ನು ನೆಟ್ಟಗೆ ಕೈಯ್ಯಿಂದ ನೀವಿದನು. ೧೦೪. 
ರಾಜನು: ಇಂದ್ರಜಾಲಿಗನ ವಿದೈಗೆ ವಂನಸ್ಸುಕೊಡಲಿಲ್ಲ. ಆತನ ಮೃದುವಾದ ಪ್ರಿಯ 
ಇದ ಮಾತುಗಳನ್ನು ಕೇಳಲು ಇಷ್ಟವಿರಲಿಲ್ಲ. ಉಪಚಾರದಿಂದ ಆತನಲ್ಲಿ ವಿನಯ 
ವನ್ನು ತೋರಿಸಲು ಮನಸ್ಸುಮಾಡಲಿಲ್ಲ. ಇದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಅತಿ 
ದುಃಖವುಳ್ಳವರ ಮನಸ್ಸಿಗೆ ಯಾವುದೂ ಹಿಡಿಸುವುದಿಲ್ಲವಲ್ಲವೇ ? ವ॥ ಹಾಗಿದ್ದರೂ 


ಪಷ್ಕಾಶ್ಶಾ ರಸಂ ಪರ್ಕಿ 


ಕಂ ಎರೆವರ್‌ ತಮ್ಮಯ ಬಡತನ 
ದಿರವಿಂಗೆ ತೊಟಲ್ವರಲ್ಲದವರ್ಗಳ್‌ ಮತ್ತೆ 
ಲರ ಸುಖದುಃಖದ ಹದನಂ 
ಪರಿಕಿಸಿದೊಡೆ ಸಂಮದಂ ಧರಿತ್ರೀ ತಳದೊಳ್‌ ೧೦೫% 


ತೊಳತೊಳತೊಳಗುವ ಮುಕ್ತಾ 

ವಳಿಯಿಂ ಮಾಣಿಕದಿನಿಳೆಗೆರಂಜಿಸುವೆಕ್ಕಾ 

ವಳಿಯಂ ಮಾಯಾವಿಗೆ ಭೂ 

ತಳನಾಥಂ ಕೊಟ್ಟನವನ ಬಡತನಮಡಗಲ* . ೧೧೬ 


ವ॥ ಅಂತು ಕುಡಲೊಡಂ 


ಮ॥ ಅರರೇ! ದಾನವಿನೋದಿ ಜಾಗು! ಭಲರೇ! ಸನ್ಮಾ ನಮಾಂಧಾತ ಭಾ 
ಪುರೆ! ವಿದ್ವಜ್ಜನ ಕಲ್ಪವೃಕ್ಷ ಮರುಪೂತು! ಖ್ಯಾತನಿರ್ಧೂತಖೇ 
ಚರ ಮಾಮಾ! ಕಲಿಕಾಲಕರ್ಣ ಎನುತುಂ ಮೆಯ್ದೆರ್ಚಿ ತಜ್ಜಾಲಿಕಂ 
ಧರಣೀವಲ್ಲಭನಂ ಪೊಗಬ್ಜನೊಲವಿಂ ಸಂತೋಷಮೇಗೆಯ್ಯದೋ ೧೧೭ 


ವ॥ ಅಂತು ಪೊಗಬ್ಬು ಮಗುಳ್ಮರಸನ ಮೊಗಮಂ ನೋಡಿ ಇಂದ್ರಜಾಲಿಗನಿಂತೆಂದಂ 


ದೇವರ ಮೊಗದೊಳಿ್‌ ಚಿಂತಾ 

ಭಾವಂ ನೆಲೆಗೊಂಡು ತೋಜ್‌ದಪುದೆನ್ನೊಳಿದ 

ರ್ಕಾವುದು ಕಾರಣವೆ:ಂಬುದ 

ನೋವದೆ ಬೆಸಸಲೈ ವೇಟ್ಕುಮೆನಗನುನಯದಿಂ ೧೧೮ 


ಮತ್ತೆ. ೧೧೫. ದಾನಮಾಡುವವರು ತಮ್ಮ ಬಡತನದ ಸ್ಥಿತಿಗಾಗಿ ದುಃಖಿಸುತ್ತಾರೆ. 
ಆದರೆ ಅವರು ಉಳಿದೆಲ್ಲರ ಸುಖದುಃಖದ ವಿಚಾರಗಳನ್ನು k ವಿಮರ್ಶಿಸಿದರೆ ಈ ಭೂ 
ಲೋಕದಲ್ಲಿ ಆನಂದವೇ ಇರುತ್ತದೆ. ೧೧೬. ಮಹಾರಾಜನು ವಿಶೇಷವಾಗಿ ಪ್ರಕಾಶಿ 
ಸುವ ಮುತ್ತಿನ ಎಳೆಗಳಿಂದಲೂ ಮಾಣಿಕ್ಯಗಳಿಂದಲೂ ರಂಜಿಸುವ ಒಂದು ಏಕಾವಳೀ 
ಹಾರವನ್ನು ಆ ಮಾಯಾವಿಗೆ ಕೊಟ್ಟನು. ಅದರಿಂದ ಅವನ ಬಡತನವು ತೊಲಗಿತು. 
ವಃ ಹಾಗೆ ಕೊಡಲು ಕೂಡಲೇ ಇಂದ್ರಜಾಲಿಗನು. ೧೧೭. “ಅರರೇ ! ದಾನದಿಂದ 
ವಿನೋದ ಪಡೆಯುವವನೆ ! ವೃದ್ಧಿಯನ್ನು ಹೊಂದು ಭಲರೇ ! ಸನ್ಮಾನಮಾಡುವವ 
ರಲ್ಲಿ ಮಾಂಧಾತ ಮಹಾರಾಜ ಸದೃಶನೇ ! ಭಾಪುರೆ ! ವಿದಾ ಸರಿಗೆ ಬೇಡಿದುದನ್ನೀ 
ಯುವ ಕಲ್ಪವೃಕ್ಷ ! ಮರು ! ಪೂತು ! ಪ್ರಸಿದ್ಧರಾದ ದೇವತೆಗಳನ್ನು ಮೀರಿಸಿದವನೆ | 
ಕಲಿಯುಗದ ಕರ್ಣ!” ಹೀಗೆ ಆ ಇಂದ್ರಜಾಲಿಕನು ಹರ್ಷದಿಂದ ಉಬ್ಬಿ ಮಹಾರಾಜ 
ನನ್ನು ಪ್ರೀತಿಯಿಂದ ಹೊಗಳಿದನು. ಸಂತೋಷವು ಏನನ್ನು ತಾನೇ ಮಾಡಿಸದು ? 
ವಃ ಹಾಗೆ ಹೊಗಳಿ ಮತ್ತೆ ಅರಸನ ಮುಖವನ್ನು ನೋಡಿ ಇಂದ್ರಜಾಲಿಕನು 
ಹೀಗೆಂದನು. ೧೧೮, “ಸ್ವಾಮಿಯ ಮುಖದಲ್ಲಿ ಒಂದು ಚಿಂತಾಭಾವವು ನೆಲೆನಿಂತು 
ತೋರುತ್ತಿದೆ. ಇದಕ್ಕೆ ಕಾರಣವು ಯಾವುದು' ಎಂಬುದನ್ನು ಸಂಕೋಚಪಡದೆ ನನಗೆ 


೨೩೦ ಅಭಿನವ ದಶಕುಮಾರ ಚರಿತೆ 


ವ! ಎಂದೊಡರಪಸಂ ವಿಕಸಿತಮುಖಾರವಿಂದನಾಗಿ 


ಕಂ8 ಎನ್ನಿಂಗಿತಭಾವಮನಣಟಕ 
ಪುನ್ನತಮತಿ ನಿನ್ನ ತೆಜಿದಿನಾವವನದಣಿ5ಂ 
ದಿನ್ನೆನಗೆ ಮಿತ್ರನೈಯೆನ 
ಗನ್ನಿನಗಲ್ಲೆಂದು ನೃಪಕುಮಾರಂ ಪೊಗಟ್ಬಿಂ ೧೧೯ 


ವ॥ ಅಂತು ಮನೋಗತ ಭಾವಮನೆಂದ ಕಾರಣದಿಂ ಯುವರಾಜನಾತನಂ ಸ್ತೋತ್ರಂ 
ಮಾಡಿ ಎನ್ನ ಚಿಂತೆಯ ಕಾರಣಮಂ ಕೇಳೆಂದು 


ಮ1॥ ಆಲರ್ಗಣ೯ ಬಿಂಬಾಧರಂ ನಿರ್ಮಲಮುಕುರಕಪೋಲಂ ಸುವೃತ್ತಸ್ತನಂ ಕ 
ಲ್ಪಲತಾ ಬಾಹುದ್ವಯಂ ಬಂಧುರತರತನುಮಧ್ಯಂ ಸಮುದ್ಯನ್ನಿತಂಬ 
ಸ್ಮಲಮಭ್ರಾಕಾರವೇಣೀಭರಮತಿಮುದಮಂ ಕಣ್ಣೆ ಬೀರುತ್ತಿರಲ್‌ ಕೋ 
ಮಲೆಯೊರ್ವಳ್‌ ನಿನ್ನೆ ಬಂದೆನ್ನಿದಿರೊಳ್‌ ಸೊಬಗಂ ತೋ ಪೋದಳ್‌ 

ಮನೋಜ್ಞಾ ೨೦ 


ವಃ ಅಂತು ಸಾಭೌಗ್ಯಸಾರಮಂ ಸೂರೆಗೊಳ್ಳ ನೀಚ ಸುಲವುದುಂ 
ಕಂ॥ ಆ ವಧುವಂ ಕಾಣಲೊಡಂ 

ಭಾವೋದ ವನೆನ ನೆಯ್ದೆ ತನ್ನೊಲ್ಮೆಯ ಬಾ 

ಣಾವಳಿಯೊಳ್‌ ಸುಡುತಿರ್ದಪ 


ನೇವೆಂ ಚಿಂತಿಸಿ ಪೇಟ ಪರಾರ್ಥಚರಿತಾ) ೧೨೧ 
ನ್ಯಾಯವಾಗಿ ತಿಳಿಸಬೇಕು.” ವ! ಎಂದು ಹೇಳಲು ರಾಜನ ಮುಖಕಮಲವು 


ಅರಳಿತು. ೧೧೯. ನನ್ನ ಮನಸ್ಸಿನಲ್ಲಿಡಗಿರುವ ಭಾವಗಳನ್ನು ತಿಳಿದಂಕೊಳ್ಳಬಲ್ಲ 
ಉನ್ನತವಾದ ಮತಿಯುಳ್ಳ ನಿನ್ನಂಥವರು ಬೇರೆ ಯಾರಿದ್ದಾರೆ. ಇನ್ನು ನೀನು ನನಗೆ 
ವಂತ್ರನು. ನನಗೂ ನಿನಗೂ ವ್ಯತ್ಯಾಸವಿಲ್ಲ” ಎಂದು ರಾಜಕುಮಾರನು ಅವನನ್ನು 
ಹೊಗಳಿದನು. ವ! ಮನೋಗತವಾದ ಭಾವವನ್ನು ಹೇಳಿದುದರಿಂದ ಯುವರಾಜನು 
ಆತನನ್ನು ಹೊಗಳಿ ತನ್ನ ಚಿಂತೆಗೆ ಕಾರಣವನ್ನು ಹೇಳಿದನು. ೧೨೦. “ಮನೋಜ್ಞ 
ನಾದ ಮಿತ್ರನೆ, ನಿನ್ನೆ ಕೋಮಲೆಯೊಬ್ಬಳು ನಿನ್ನಿದಿರಿನಲ್ಲಿ ಬಂದು ತನ್ನ ಸೊಬಗನ್ನು 
ತೋರಿಸಿ ಹೋದಳು. ಅವಳ ಕಂಗಳು ಹೂವಿನ ಹಾಗಿದ್ದುವು. ತುಟಿ ತೊಂಡೆಹಣ್ಣಿ 
ನಂತಿತ್ತು. ಅವಳ ಕೆನ್ನೆಯು ನಿರ್ಮಲವಾದ ಕನ್ನಡಿಯಂತೆ ಹೊಳೆಯುತ್ತಿತ್ತು ! ಸ್ತನ 
ಗಳು ದುಂಡಗಿದ್ದುವು. ತೋಳುಗಳೆರಡು ಕಲ್ಪಲತೆಗೆ ಸಮವಾಗಿದ್ದುವು. ಸೊಂಟ ಅತಿ 
ಸುಂದರವಾಗಿದ್ದಿತು, ನಿತಂಬಸ್ಥಳವು ಉನ್ನತವಾಗಿತ್ತು. ವೇಣೀಭಾರವು ಮೋಡದಂತೆ 
ಕಂಗಳಿಸಿತು. ಇವೆಲ್ಲವೂ ಕಂಗಳಿಗೆ ಆನಂದವನ್ನುಂಟುಮಾಡುತ್ತಿದ್ದುವು. ವ ಹಾಗೆ 
ಸೌಭಾಗ್ಯದ ಪಾಠವನ್ನು ಸೂರೆಗೊಳ್ಳು ವ ರಮಣಿಯು ಸುಳಿದಳು. ೧೨೧. ಪರೋಪ 
ಕಾರಿಯೆ! ಆ ವಧುವನ್ನು ನೋಡಿದ ಕೂಡಲೆ ಮನ್ಮಥನು ತನ್ನ ಪ್ರೀತಿಯ ಬಾಣ 


ವ॥ ಎಂದರಸಂ ಪೇಟು ದುಮಾ ಜಾಲಿಕನಿಂತೆಂದಂ 


ಕಂ) ಸುರದನುಜ ಮನುಜ ಗಂಧ 

ರ್ವರನೊರ್ವೆದಲೆಯ್ದೆ ಸೋಲಿಸುವ ಸತಿಯರನ 

ಚ್ವರಿಯೆನಲೆನ್ನಯ ವಿದ್ಯಾ 

ಪರಿಣತೆಯಿಂ ಕ್ಷಣಕೆ ಮೋಹಿಪೆಂ ನೃಪತಿಲಕಾ ೧೨೨ 
ವ॥ ಎಂದು ಮತ್ತಂ 


ಕಂ॥ ಇನಿತೊಂದು ಚಿಂತೆಯೇಕೆಂ 
ದನುನಯದಿಂ ನನಗೆ ಮದುವೆಯಂ ಮಾಡುವೆನಾ 
ವನಿತೆಯನೆನ್ನಯ ವಿದ್ಯಾ 
ವಿನೋದಮಂ ನೋಡೆನುತ್ತೆ ಚಿತ್ತಂಬಡೆದಂ ೧೨೩ 


ಇವಳಳವೆ ದೇವಗಂಧ 
ರ್ಪ ವಿಳಾಸಿನಿಯರ್ಕಳಂ ಕ್ಷಣಾರ್ಧದಿನಿಂತೀ 
ಭುವನಕ್ಕೆ ತಂದು ನಿನ್ನೊಳ 
ವಿವಾಹಮಂ ಮಾಲಕ್ತಿನೆನ್ನ ವಿದ್ಯಾಬಲದಿಂ ೧೨೪ 
°° ವ॥ ಅದು ಮಾಣ್ದೊಡಮೀಯವಂತಿ ಸೌಂದರಿಯಂ ನಿನಗೆ ಮಾಟ್ಬುದರಿದಲ್ತೆಂಬ 
ಮಾತಂ ಕುಮಾರಂ ಕೇಳ್ದು ಸಚೇತನನಾಗಿ ಮತ್ತಮಿಂತೆಂದಂ 
ಕಂ॥ ಮಣಿಮಾಡದೊಳಾಕೆ ಬಹಿ 
ರ್ವಣದೊಳ್‌ ತಾನಿರ್ದು ಸಂಗಮಂ ದೊರಕುವ ಕಾ 


ರಣಮೆಂತು ಪೇಟಕನಲ್‌ ಸ 
ದ್ಲುಣಿಮಾಯಾಜಾಲಿಕಂ ನಗುತ್ತಿಂತೆಂದಂ | ೧೨೫ 


ಗಳಿಂದ ನನ್ನನ್ನು ಸುಡುತ್ತಿದ್ದಾನೆ. ಚಿಂತಿಸಿದೆ ಏನುಮಾಡಲಿ ? ನೀನೇ ಹೇಳು. ವ॥ 
ಎಂದು ಅರಸನಿಗೆ ಇಂದ್ರಜಾಲಿಕನು ಹೀಗೆ ಉತ್ತರಗೊಟ್ಟನು, ೧೨೨. . “ನೃಪತಿಲಕ, 
ದೇವತೆಗಳು ದನುಜರು, ಮನುಜರು, ಗಂಧರ್ವರು ಇವರನ್ನು ಸೋಲಿಸುವ ಸತಿಯ 
ರನ್ನೂ ಕೂಡ ಆಶ್ಚರ್ಯಕರವಾದ ರೀತಿಯಲ್ಲಿ ನನ್ನ ವಿದ್ಯಾತಿಶಯದಿಂದ ಮೋಹ 
ಗೊಳಿಸುವೆನು! ವ॥ ಎಂದು ಹೇಳಿ ಮತ್ತೆ ೧೨೩. “ಇಷ್ಟು ಚಿಂತೆಯನ್ನೇಕೆ ಮಾಡ 
ಬೇಕು. ಉಪಾಯದಿಂದ ನಿನಗೂ ಆ ಹೆಂಗಸಿಗೂ ಮದುವೆಮಾಡಿಸುವೆನು. ನನ್ನ ವಿದಾ 
ವಿನೋದವನ್ನು ನೋಡು ! ಎಂದು ಹೇಳಿ ಅದಕ್ಕೆ ಮನಸ್ಸುಮಾಡಿದನು. ೧೨೪. 
“ಇವಳೇನು ! ದೇವಗಂಧರ್ವ ಸ್ತ್ರೀಯರನ್ನೂ ಕೂಡ ಕ್ಷಣಾರ್ಧದಲ್ಲಿ ಈ ಭೂಲೋಕಕೆ 
ತಂದು ನನ್ನ ವಿದ್ಯಾಬಲದಿಂದ ನಿನಗೆ ಮದುವೆಮಾಡಿಸುವೆನು. ವ'! ಅದು ತಪ್ಪಿದರೂ 
ಈ ಅವಂತಿ ಸೌಂದರಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡುವುದೇನೂ ಕಷ್ಟ ವಲ್ಲ | 
ಎಂಬ ಮಾತನ್ನು ಕೇಳಿ ಕುಮಾರನು ಎಚ್ಚತ್ತು ಮತ್ತೆ ಹೇಳಿದನು ೧೨೫. "ಮಣಿ 


ಖಚಿತವಾದ ಭವನದಲ್ಲಿ ಅವಳು ! ನಗರದ ಬಹಿರುದ್ಯಾನದಲ್ಲಿ ನಾನು, ಹೀಗಿರುವಾಗ 


೨೩೨ ಅಭಿನವ ದಶಕುಮಾರ ಚರಿತೆ 


ಕಂ] ಮಣಿ ಮಂತ್ರೌಪಧಿ ನಿಚಯದ 
ಗುಣದಿಂದಂ ಸಾಧ್ಯಮಾಗದಿರದಾವುದು ತತ್‌ 
ಕ್ಷಣದೊಳ್‌ ತೋರ್ಷೆಂ ನಿನಗೆ 
ನ್ನಣಕದ ವಿದ್ಯಾ ವಿನೋದದೊ ೪೯ ಕಾಮಿನಿಯಂ ೧೨೬ 


ವ॥ ಎಂದಾಂ ನಾಳೆಯವಂತೀಶ್ವರನಂ ಕೇಳಿಸಲ್‌ ಪೋಶಲ್ಲಿ 


ಕಂ॥8 ಭೂನಾಥ ನೀನುಮೊಲವಿಂ 
ದಾನೆರವಿಯೊಳಜರಯದಂತು ಬಂದಿರ್ಪದು ದು 
ತ್ತಾನಾಗಳೇನನೆಸಗುವೆ 
ನೇನತಿಶಯಮಂ ನೆಗಟ್ಟುವೆಂ ನೀಂ ಕಾಣೆ, ದಿಶಿ 


ವ॥ ಎಂದಿಂದ್ರಜಾಲಿಗಂ ಕಳಿಪಿಸಿಕೊಂಡು ಅವಂತೀಶ್ವರನರಮನೆಗೆ ಪೋಗಿ ಬಾಗಿಲೊ 
€ರ್ದು ಅರಸಂಗೆ ಪೇಟ್ವಿಟು ಫವುದುಂ ಆತನಾ ಮಜುದಿವಸಂ ಕಾರಾಗೃಹ ನಿರ್ಬಂಧದಾಲಸೃಂ 
ಪರಿಹರಿಸಲೆಂದವನಂ ಬರಿಸೆಂದಂ ಇತ್ತಲ್‌ 

ಕಂ॥ ಅಮರ್ದಿಂದ್ರಜಾಲವಿದ್ಯಾ 

ಕ್ರಮಮನಪೂರ್ವಂ ದಲೆನಿಸುವಾಶ್ಚರ್ಯ ವಿನೋ 


ದಮನೊಸೆದು ನೋಡಲೊಪ್ಪುವ 
ಕುಮಾರಿಯಂ ಕರೆಯಿಮೆಂದನಾ ಭೂಪಾಲಂ ೧೨೮ 


ವ॥ ಅಂತವಂತೀಶ್ವರನವಂತಿ ಸೌಂದರಿಯಂ ಕರೆಯಿಸಲೊಡಂ 


1 


ನಮ್ಮಿಬ್ಬರಿಗೂ ಸಂಗಮವು ಆಗುವ ಪರಿ ಹೇಗೆ ? ಹೇಳು.' ಇದನ್ನು ಕೇಳಿ ಗುಣಶಾಲಿ 
ಯಾದ ಮಾಯಾಜಾಲಿಕನು ನಗುತ್ತ ಹೀಗೆ ಹೇಳಿದನು. ೧೨೬. ಮಣಿ ಮಂತ್ರ 
ಔಷಧಿ ಇವುಗಳ ಸಹಾಯದಿಂದ ಆಗದೇ ಇರುವ ಕೆಲಸವೇನಿದೆ ? ಈ ಕೂಡಲೆ ನ ನನ್ನ 
ಮಾಯಾ ವಿದ್ಯೆಯ ಪ್ರಭಾವದಿಂದ ಕಾಮನಿಯನ್ನು ತೋರಿಸುವೆನು. ವ॥ ನಾನು 
ನಾಳೆ ಅವಂತೀ ರಾಜನನ್ನು ವಿಚಾರಿಸಲು ಹೋಗುವೆನು. ಅಲ್ಲಿ ೧೨೭. ಭೂನಾಥ ! 
ನೀನೂ ಪ್ರೀತಿಯಿಂದ ಯಾರಿಗೂ ತಿಳಿಯದಂತೆ ಬಂದು ಆ ಗುಂಪಿನಲ್ಲಿ ಸೇರಿಕೊಂಡಿರು. 
ಆಗ ನಾನು ಏನು ಮಾಡುವೆನು ? ಏನೇನು ಆಶ್ಚರ್ಯಗಳನ್ನು ನಡೆಸುವೆನು ಎಂಬು 
ದನ್ನು ನೀನೇ ನೋಡುವೆ.” ವಃ ಎಂದು ಹೇಳಿ ಇಂದ್ರಜಾಲಿಗನು ಯುವರಾಜನನ್ನು 
ಬೀಳ್ಕೊಂಡನು. ಆಮೇಲೆ ಅವಂತೀ ಸಲ ಮನೆಗೆ ಹೋಗಿ ಬಾಗಿಲಿನಲ್ಲಿ ನಿಂತು ಒಳಕ್ಕೆ 
ಹೇಳಿ ಕಳುಹಿಸಿದನು. ಆತನು ಮಾರನೆಯ ದಿವಸ ಕಾರಾಗೃಹದ ಬಾನ್‌ 
ಆಲಸ್ಯವನ್ನು ಹೋ ಅವನನ್ನು ಒಳಕ್ಕೆ ಕರೆಯಿಸಿದನು. ಇತ್ತ. 
೧೨೮. “ಅಪೂರ್ವವಾದ ಆಶ್ಚರ್ಯಕರವಾದ ಇಂದ್ರಜಾಲ ವಿದ್ಯೆಯ ರೀತಿಯನ್ನು 
ನೋಡಿ ವಿನೋದಗೊಳ್ಳಲು ರಾಜಕುಮಾರಿಯನ್ನು ಕರೆಯಿರಿ” ಎಂದು ಅವಂತಿ 
ಭೂಪಾಲನು ಹೇಳಿದನು. : ವ1। ಅವಂತಿರಾಜನು ಹೀಗೆ ಹೇಳಿ ಅವಂತಿ ಸಿೌಂದರಿ 


ಪಷ್ಠಾಶ್ವಾಸಂ ೨೩೨. 
ಉ॥ ಅಂಗಜತಾಪದಿಂ ಕೊಜಿಗಿದಬ್ಬ ಮುಖಂ ಪರೆದಿರ್ದ ನುಣ್ಣೊರಲ* 

ತುಂಗ ಕುಚಂಗಳೊಳ* ತೆಗಳಿಗೊಂಡ ಲಸನ್ಮಳಯೋದ್ಭವಂ ಬೆಳ 

ರ್ಪಂಗಮುರೋಂತದೊಳ* ತಳಿದ ಕರ್ಪುರದಣ್ಕೆಯ ರೇಣು ರಂಜಿಸಿ 

ರ್ಪಂಗನೆ ಕಾಮದೇವನೆಡೆಯಾಡಿಪ ಪುತ್ರಿಕೆಯಂತಿರೆಯ್ದಿದ೪* ೧೨೯ 


ವ॥. ಅಂತು ವಿರಹಾನಳದಂದಹ್ಯಮಾನ ಹೃದಯೆಯಾದ ಕುಮಾರಿ ಬಂದು ತನ್ನ 
ತೊಡೆಯ ಮೇಲೆ ಕುಳ್ಳಿರಿರ್ಪುದುಂ 


ಕಂ॥ ಪುಲಿದೊವಲ ಜೋಗವಟ್ಟಿಗೆ 
ತೊಳಗುವ ಸೆಳ್ಳುಗುರು ಮಿಂಚು ಮಾಯದ ಕುಂಚಂ 
ನೆಲನನಲೆವುಡಿಗೆ ರಂಜಿಸೆ 
ನಲವಿಂ ಮಾಯಾವಿಯೆಯ್ದಿ ದಂ ನೃಪಸಭೆಯಂ ೧೩೦ 


ತ್ರಿಜಗನ್ಮೋಹನ ತಿಲಕಂ 

ನಿಜದಿಂ ಬಲಗಿವಿಯೊಳುಲಿವ ಬಾವುಲಿ ಕೆ ಯೊ ಳ್‌ 

ವಿಜಯಕ್ಕೆ ನೆಗಪಿದುದ್ಯ 

ದ್ರ್ವೃಜಮೊಪ್ಪಲ್‌ ಬಂದನಲ್ಲಿಗಾಕಾಪಟಿಕಂ ೧೩೧ 


ವ8 ಅಂತು ಬಂದು 


ಯನ್ನು ಕರೆಯಿಸಿದನು. ೨೯. ಆಗ ಕಾಮತಾಪದಿಂದ ರಾಜಕುಮಾರಿಯ 
ಕಮಲಮುಖವು ಬಾಡಿದೆ. ಅಂದವಾದ ಕೊರಳು ಕೃಶವಾಗಿದೆ. ಶ್ರೀಗಂಧದ 
ಲೇಪವು ಎತ್ತರವಾದ ಸ್ತನಗಳ ಮೇಲೆ ಹರಡಿದೆ. ಮೈಬಿಳಿಚಿಕೊಂಡಿದೆ. ಹೊಟ್ಟೆಯ 
ಸುತ್ತಲೂ ಹಚ್ಚಿದ ಕರ್ಪೂರದ ಲೇಪದ ರೇಣುಗಳು ರಂಜಿಸುತ ವೆ. ಇವುಗಳಿಂದ ರಂಜಿ 
ಸುವ ರಾಜ ಕುಮಾರಿಯು ಕಾಮದೇವನು ಆಡಿಸುವ ಬೊಂಬೆಯಂತೆ ಬಂದಳು. ವ|| 
ಹೀಗೆ ವಿರಹಾಗ್ನಿಯಿಂದ ಹೃದಯವು ಸುಡುತ್ತಿದ್ದ ರಾಜಕುಮಾರಿಯು ಬಂದು ತಂದೆಯ 
ತೊಡೆಯ ಮೇಲೆ ಕುಳಿತುಕೊಂಡಳು. ಅರಸನು ಇಂದ್ರಜಾಲಿಗನನ್ನು ಆಸ್ಥಾನಕ್ಕೆ 
ಕರೆಯಿಸಿದನು. ೧೩೦. ಹುಲಿಯ ತೊಗಲನ್ನು ಹೊದ್ದುಕೊಂಡು ಯೋಗದಂಡವನ್ನು 
ಹಿಡಿದುಕೊಂಡು, ಹೊಳೆಯುವ ನೀಳವಾದ ಉಗುರು, ಮಿಂಚುವ ಮಾ ಯದಕುಂಚ, ನೆಲದ 
ಮೇಲೆಳೆಯವ pa ರಂಜಿಸುವ ಮಾಯಾವಿಯು ರಾಜಸಭೆಗೆ ಬಂದನು. 


೧೩೧. ಮೂರು ಲೋಕಗಳನ್ನೂ ಮೋಹಿಸುವವರಲ್ಲಿ ಬಕ್ಗೆಟಾದ ಮಾಯಾವಿಯು 


ಅಲ್ಲಿಗೆ ಬಂದನು. ಅವನ ಬಲಗಿವಿಯ ವಿಯಲ್ಲಿ ಸದ್ದುವಳಾಡುವ ಬಾವುಲಿಯು ರಂಜಿಸಿತು 
ಕೈಯ್ಯಲ್ಲಿ ವಿಜಯಗಳಿಸಲು ಮೇಲೆತ್ತಿದ ಧ್ಹಜವನ್ನು ಹಿಡಿದಿದ್ದನು. ವಃ ಗಳ 


೨೩೪ ಅಭಿನವ ದಶಕುಮಾರ ಚರಿತೆ 


ಕಂ॥ ಅಂದಂಬಡೆದಾರ್ಭಟೆಯಿಂ 
ನಿಂದುಗುರ್ಗಳ ಬೆಳಗು ದೆಸೆಗೆ ಪಸರಿಸೆ ಕರಮಂ 
ಚಂದಂ ಬಡೆದಿರಲೆತ್ತಿದ ' 
ನಂದು ಮಹೇಂದ್ರಪ್ರಸಾದಮೆಂದಾಧೂರ್ತಂ ೧೩೨ 


ವ॥ ಅಂತೆಂದು ಮತ್ತಂ 


ಧಿಗಧಿಪರಂ ಸರೋಜಭವನಂ ಹರನಂ ಹರಿಯಂ ಸುರೇಂದ್ರನೋ 

ಲಗಮನಿಂತೆಂದು ಮೂರ್ತಿಗಳನಷ್ಟ ವಸುಸ್ಥಿತಿಯಂ ಗ್ರಹಂಗಳಂ 

ಗಗನ ತರಂಗಿಣೀ ವಿಭವಮಂ ಸುರಕಾಂತೆಯರಂ ನಿರೀಕ್ಷಿಸಿ 

ಲ್ಲಿಗೆ ತರಲಾರ್ಪೆನೆನ್ನಧಿಕ ವಿದ್ಯೆಯನೆಂದನೆೊಣಲ್ಲು ಜಾಲಿಕಂ ೧೩೩ 
ವ॥ ಎಂಬುದುಮವಂತೀಶ ರಂ ವಿಸ್ಮಯಂಬಟ್ಟು ಶ-ಆದೊಡೆ ನಿನ್ನ ವಿದ್ಯಾ ವಿನೋದಮಂ 

ಪ್ರಕಟಿಸೆಂಬುದುಂ 

ಕಂ॥ ಅಲರ್ಗಣ್ಮುಗಿದಾಕಾಶಮ 

ನೊಲೆದೊಯ್ಯನೆ ನೋಡಿ ತುಟಿಗಳಂ ಮಿಡುಕುತೆ ದಿ 

ಗ ಲಯಕ್ಕೆ ಕಯ್ಸ ಳಂ ಮುಗಿ 

ದೊಲವಿಂ ಪೊಡೆಮಟ್ಟು ಬೀಸಿದಂ ಚಾಮರಮಂ ೧೩೪ 
ವ॥ ಅಂತು ಚಾಮರವಂ ಬೀಸಿ 


ಮಕುಟಂ ಕೇಯೂರಕಂ ಕುಂಡಲಮೆಸೆವ ಸಹಸ್ರಾಕ್ಷನೈರಾವತಂ ದೇ 
ವಕುಲಂ ವಜ್ರಾಯುಧಂ ದಿಕ್ಬತಿತತಿ ಶಚಿರಂಭಾದಿ ದೇವಾಂಗನಾಜಾ 
ಲಕಮಷ್ಟಾಶೀತಿಯಷ್ಯಾವಳಿ ಸುರುಚಿರ ಗಂಧರ್ವ ಗೀತಾಮ ಶತಂ ಕೌ 
ತುಕಮಾಗಿರ್ಪಿಂದ್ರನೊಡ್ನೋಲಗಮನೆಸಗಿದಂ ಧೂರ್ತಮಾಯಾಭುಜಂಗಂ ೧೩೫ 


ಬಂದು೧೩೨. ಆ ಧೂರ್ತನು ಆಗ ಮಹೇಂದ್ರನ ಪ್ರಸಾದವೆಂದು ಹೇಳುತ್ತಾ ಅಂದ 
ವಾದ ರೀತಿಯಲ್ಲಿ ಕೈಯನ್ನು ಮೇಲೆತ್ತಿದನು. ಅಂದವಾಗಿ ಗರ್ಜಿಸಿದನು. ಆಗ ಅವನ 
ಕೆ ಯುಗುರುಗಳ ಕಾಂತಿಯು ಸುತ್ತ ಹರಡಿತು. ವ॥ ಹಾಗೆ ಹೇಳಿ ಮತ್ತೆ-೧೩೩. 
“ದಿಕ್ಟಾಲಕರು ಬ್ರಹ್ಮ, ಹರ, ಹರಿ, ಇಂದ್ರನ ಸಭೆ, ಅಷ್ಟವಸುಗಳು, ಗ್ರಹಗಳು, ಆಕಾಶ 
ಗಂಗೆಯ ವೈಭವ, ಅಪ್ಸರಸ್ತ್ರೀಯರು ಇವರೆಲ್ಲರನ್ನೂ ನನ್ನ ವಿಶೇಷವಾದ ಮಾಯಾ 
ವಿದ್ಯೆಯ ಬಲದಿಂದ ಇಲ್ಲಿಗೆ ತರಬಲ್ಲೆನು' ಎಂದು ಜಾಲಿಕನು ಘೋಷಿಸಿದನು. ವ॥ 
ಇದನ್ನು ಕೇಳಿ ಅವಂತಿರಾಜನು ಆಶ್ಚರ್ಯಪಟ್ಟನು. ಹಾಗಾದರೆ ನಿನ್ನ ವಿದ್ಯಾ ವಿನೋದ 
ವನ್ನು ಪ್ರಕಟಿಸು ಎಂದು ಹೇಳಿದನು. ೧೩೪. ಆಗ ಇಂದ್ರಜಾಲಿಗನು ಕಂಗಳನ್ನು 
ಮುಚ್ಚಿಕೊಂಡು ಆಕಾಶವನ್ನು ನೋಡುತ್ತಾ ತುಟಿಗಳನ್ನ ದಿರಿಸುತ್ತಾ ಎಲ್ಲ ದಿಕ್ಕುಗಳಿಗೂ 
ಕೈಮುಗಿದು ಒಲವಿನಿಂದ ನಮಸ್ಕರಿಸಿ ಚಾಮರವನ್ನು ಬೀಸಿದನು. ವ॥ ಹಾಗೆ 
ಚಾಮರವನ್ನು ಬೀಸಿ... ೧೩೫. ಕಿರೀಟ ತೋಳು ಬಳೆ ಕುಂಡಲಗಳಿಂದ ಪ್ರಕಾಶಿಸಂವ 
ಇಂದ್ರ, ಐರಾವತವೆಂಬ ಆನೆ, ಇಂದ್ರನರಮನೆ, ವಜ್ರಾಯುಧ, ದಿಕ್ಸಾಲಕರ ಸಮೂಹ, 


ಷಪಾ ಶ್ಲಾಸಂ ೨೩೫ 
೨೪ ಚ 


ವಿಲಸದ್ಭಾಲವಿಲೋಚನಂ ಶಶಿಕಲಾಜೂಟಂ ಮರುದ್ವಾಹಿನೀ 

ಲಲಿತೋತ್ತುಂಗ ಜಟಾಧರಂ ಗರಳಕಂಠಂ ಸರ್ಪಹಾರಂ ಶಿವಾಂ 

ಗಲತಾಲಂಕೃತ ವಾಮಭಾಗ ನಿಭಚರ್ಮಾಚಾ ದನಂ ರಂಜಿಪು 

ಜ್ವಲ ತೇಜೋಮಯಮೂರ್ತಿ ರುದ್ರನವನಂ ತಾರಾಧ್ವದೊಳ? 
ತೋಜಕನಿದಂ ೧೩೬ 


ಶ್ರೀವತ್ಸಂ ಕೌಸ್ತುಭಂ ಪೇರುರದೊಳೆಸೆದಿರಲ್‌ ಕಂಬುಚಕ್ರಂಗದಾರಾ 

ಜೀವಂ ಹಸ್ತಂಗಳೊಳ್‌ ತಳ್ತಿರೆ ಜಘನದೊಳೊಪ್ಪಲ್ಕೆ ಪೀತಾಂಬರಂ ಸ 
ದ್ಭಾವಂಬೆತ್ತಬ್ಬನೇತ್ರಂ ವಿಕಸಿತವದನಂ ರತ್ನಕೋಟೀರಕಂ ಭಂ 

ಗೀವರ್ಣಂ ಮೆಯ್ಸೆ ಚೆಲ್ಫಾದ ಸುರವಿಜಯಿಯಂ ತೋಳಿಶ*ದಂ ಜಾಲಗಾಜಿಂ 


೧೩೭ 
ಪರೆಯದ ಜವ್ವನಂ ತೊಲಗದಾಭರಣಂ ಸಲೆ ಮಾಸದಂಬರಂ 
ತೆರಳದ ಕಾಂತಿ ಕುಂದದನುಲೇಪನಮಾಜದಲಕ್ತಕದ್ರವಂ 
ಪರಿಮಳಮೋಡಿ ಬಾಡಿರದ ಪೂಮುಡಿಯೊಪ್ಪುವ ದೇವಲೋಕ ಸುಂ 
ದರಿಯರನಿಂದ್ರಜಾಲಿಕನತೀವ ಮನೋಹರಮಾಗೆ ತೋಳಿದಂ ೧೩೮ 


ಶಚೀದೇವಿ, ರಂಭೆ ವೊದಲಾದ ದೇವಾಂಗನೆಯರ ಗುಂಪು, ಎಂಭತ್ತೆಂಟು ಖಷಿಗಳ 
ಗುಂಪು, ಅತಿಸುಂದರವಾದ ಗಂಧರ್ವದ ಸಂಗೀತಾಮೃತೃ ಇವುಗಳಿಂದ ಆಶ್ಚರ್ಯಕರ 
ವಾಗಿದ್ದ ಇಂದ್ರನ ಆಸ್ಥಾನವನ್ನು ಆ ಧೂರ್ತನಾದ ಮಾಯಾವಿಯಾದ ಇಂದ್ರಜಾಲಿ 
ಕನು ತೋರಿಸಿದನು. ೧೩೬. ಪ್ರಕಾಶಿಸುವ ಹಣೆಗಣ್ಣು, ಜಟೆಯ ಮೇಲೆ ಚಂದ್ರ ಕಲೆ, 
ಎತ್ತರವಾದ ಜಟಾಭಾರದ ಮೇಲೆ ಆಕಾಶಗಂಗೆಯ ವಿಲಾಸ, ಕೊರಳಿನಲ್ಲಿ ವಿಷ, ಹಾವಿನ 
ಹಾರ, ಎಡಭಾಗದಲ್ಲಿ ಪಾರ್ವತಿ, ಆನೆಯ ಚರ್ಮದ ಹೊದಿಕೆ, ಇವುಗಳಿಂದ ರಂಜಿಸುವ 
ಉಜ್ಜ್ವಲ ತೇಜೋಮಯ ಮೂರ್ತಿಯಾದ ರುದ್ರನನ್ನು ಆಕಾಶದಲ್ಲಿ ತೋರಿಸಿದನು. 
೧೩೭. ಜಾಲಗಾರನು ಸುಂದರನಾದ ಅಸುರನನ್ನು ಗೆದ್ದ ಮಹಾವಿಷ್ಣುವನ್ನು ತೋರಿಸಿ 
ದನು. ಶ್ರೀವತ್ಸ ಚಿಹ್ನೆಯೂ ಕೌಸ್ತುಭ ರತ್ನವೂ ಅವನ ವಿಶಾಲವಾದ ಎದೆಯನ್ನ 
ಲಂಕರಿಸಿದ್ದಿತು. ನಾಲ್ಕು ಕೈಗಳಲ್ಲಿಯೂ ಶಂಖಚಕ್ರ ಗದೆ ಕಮಲಗಳನ್ನು ಹಿಡಿದಿದ್ದನು. 
ಸೊಂಟದಲ್ಲಿ ಪೀತಾಂಬರವನ್ನು ಉಟ್ಟಿದ್ದನು. ಸದ್ಭಾವದಿಂದ ಕೂಡಿದ್ದನು. ಅವನ 
ಮುಖವರಳಿತ್ತು. ರತ್ನಕಿರೀಟವನ್ನು ಧರಿಸಿದ್ದನು. ಅವನ ಮೈಬಣ್ಣ ದುಂಬಿಯ 
ಶ್ಯಾಮಲ ವರ್ಣ. ೧೩೮. ಇಂದ್ರಜಾಲಿಕನು ಅತಿ ಮನೋಹರವಾದ ರೀತಿಯಲ್ಲಿ ದೇವ 
ಲೋಕದ ಸುಂದರಿಯರನ್ನು ತೋರಿಸಿದನು. ಅವರದು ಸ್ಥಿರವಾದ ಯೌವನ, ಒಡವೆ 
ಗಳು ಸದಾ ಶರೀರದಲ್ಲಿಯೇ ಇರುತ್ತವೆ. ಬಟ್ಟೆಗಳು ಎಂದೂ ಮಾಸವು. ದೇಹದ 
ಕಾಂತಿ ಕಳೆದು ಹೋಗುವುದಿಲ. ಹಚಿ ದ ಗಂಧ ಕುಂದದು. ಹಚ್ಚಿದ ಅರಗಿನ ರಸ ಇದ್ದ 


[ee ಪೆ ಸ 
೨ [ee — ೧ ಇ. 
ಹಾಗೆಯೇ ಇರುತ್ತದೆ. ಮುಡಿದ ಹೂ ಬಾಡಿ ಪರಿಮಳವನ್ನು ಕಳೆದುಕೊಳ್ಳುವುದಿಲ್ಲ- 


೨೩೬ ಅಭಿನವ ದಶಕುಮಾರ ಚರಿತೆ 


ಸಲೆ ನಾಲ್ಕುಂ ಮೊಗದೊಳ್‌ ಶ್ರುತಿಪ್ರತತಿ ಪೊಣ್ಮಲ್‌ ಸುತ್ತಲುಂ ಸತ್ಕಳಾ 


ವಲಿಗಳ್‌ ಕೈವಡೆದೊಪ್ಪೆಯೋಲಗದೊಳಿಂದ್ರಾದ್ಯಗ್ನ್ಯಕಂ ರಾಕ್ಷಸಂ 


ಜಲಧೀಶಂ ಪವನಂ ಕುಬೇರನಹಿಭೂಷಂ ರಂಜಿಸಲ್‌ ಪೆಂಪುವೆ 
ತ್ತೊಲವಿಂದೊಪ್ಪುವಪೂರ್ವಪದ್ಮಭವನಂ ಮಾಯಾವಿಕಂ ತೋಟಿ*ದಂ ೧೩೯ 


ವ॥ ಅಂತಹಿತುಂಡಿಕನಂತೆ ಕೌಶಿಕ ಎಳಾಸದಿಂ ಅರಣ್ಯಸ್ಥಳದಂತೆ ಸ್ಥಾಣು ಪರಿಪೂರ್ಣ 
ದಿಂ ಪದ್ಮಿನೀ ಜನದಂತಂಬುಜನೇತ್ರಾಭಿರಾಮದಿಂ ಸರೋವರದಂತೆ ಕಮಲಜಾತ ಸಂಪೂರ್ಣ 
ದಿಂ ಮಾನಸ ಸರಸಿಯಂತೆ ರಾಜಹಂಸ ಪ್ರಚಾರದಿಂ ರಣಭೂಮಿಯಂತೆ ವಿಗ್ರಹವಿತಾನದಿಂ 
ರೋಹಣಾದ್ರಿಯಂತೆ ವಸುವಿಸ್ತಾರದಿಂ ಪುಣ್ಯಕ್ಷೇತ್ರದಂತೆ ಪುಷ್ಕರವಾಹಿನೀವಿಭವದಿಂ ರಾಜ 
ಭವನದಂತೆ ನಾನಾ ಮರ್ತ್ಯಕಾಮಿನೀ ಕಮನೀಯತೆಯಿಂ ಮೆಣಹವಾಕಾಶದೊಳ್‌ ಭೂಲೋಕಮಂ 
ನೆನೆಯಿಸುತ್ತೆ ದೇವಸಂಕುಳಮಂತೋಜಿ* 


ಕಡೆಯೊಳ್‌ ತನ್ನ ಪನಾರ್ತು ನೋಡುವ ಪಿತೃಭ್ರಾತೃವ್ರಜಂ ಕುಳ್ಳಿರಿ 


ರ್ಪೆಡೆಯಂ ಶಕ್ರಸಮೀಪದೊಳ್‌ ಪದೆಪಿನಿಂ ತೋಜಿಲ್ಕೆ ಸಂತೋಷಮಿ 

ರ್ಮಡಿಸುತ್ತಂತವರಂ ನಿರೀಕ್ಷಿಸಿ ನೃಪಂ ಹಾರೈಸುತುಂ ಮೆಚ್ಚಿಸಾ 

ಲಿಡೆ ಕರ್ಪೂರದ ವೀಳೆಯಂಗುಡುವೆನೆಂದೆಂದಾತನಂ ನೋಡಿದಂ ೧೪೦ 
ಹೀಗವರು ತುಂಬ ಸುಂದರಿಯರಾಗಿದ್ದರು ೧೩೯. ಮಾಯಾವಿಯು ಅಪೂರ್ವವಾದ 
ಬ್ರಹ್ಮನನ್ನು ತೋರಿಸಿದನು. ಅವನ ನಾಲ್ಕು ಮುಖಗಳಿಂದ ವೇದಗಳ ಧ್ವನಿ ಬರುತ್ತಿತ್ತು. 
ಸುತ್ತಲೂ ಸತ್ಯಲೆಗಳ ಗುಂಪು ಕೈಕಟ್ಟಿ ನಿಂತಿದ್ದುವು. ಓಲಗದಲ್ಲಿ ಇಂದ್ರ ಅಗ್ನಿ ಯಮ 
ನಿಯತಿ ವರುಣ ವಾಯು ಕುಬೇರ ಈಶಾನ ಎಂಬ ದಿಕ್ಬಾಲಕರು ರಂಜಿಸುತ್ತಿದ್ದರು. ವ॥ 
ಹಾವಾಡಿಗನಂತೆ ಕೌಶಿಕ ವಿಲಾಸವುಳು )ಿದು-[1 ಹಾವು ಹಿಡಿಯುವ ವಿಲಾಸ 2 ಇಂದ್ರನ 
ವಿಲಾಸ] ಅರಣ್ಯ. ಸ್ಥಳದ ಹಾಗೆ ಸ್ಥಾಣು ಪರಿಪೂರ್ಣವಾಗಿದೆ. [1 ಮೋಟುಮರ 
2 ಶಿವ] ಪದ್ಮಿನೀ ಜಾತಿಯ ಸ್ತ್ರ್ರೀಜನರಂತೆ ಅಂಬುಜ ನೇತ್ರಗಳಿಂದ ಸುಂದರವಾಗಿದೆ 
[1 ಕಮಲದಂಥ ಕಂಗಳು 2 ವಿಷ್ಣು ] ಸರೋವರದ ಹಾಗೆ ಕಮಲ ಜಾತನಿಂದ ಪೂರ್ಣ 
ವಾಗಿದೆ [1 ಕಮಲಜಾತ- ಕಮಲ-ನೀರಿನಲ್ಲಿ ಹುಟ್ಟಿದ್ದು ತಾವರೆ ; ಬ್ರಹ್ಮ] ವರಾನಸ 
ಸರೋವರದ ಹಾಗೆ ರಾಜಹಂಸಗಳ ಸಂಚಾರವುಳ್ಳುದು [1 ರಾಜಹಂಸ 2 ಚಂದ್ರ 
ಸೂರ್ಯ] ರಣಭೂಮಿಯ ಹಾಗೆ ವಿಗ್ರಹ ವಿತಾನದಿಂದ ಕೂಡಿದೆ [1 ಯುದ್ಧವಿಸ್ತಾರ 
2 ವಿವಿಧ ಗ್ರಹಗಳ ಸಮೂಹ] ರೋಹಣ ಗಿರಿಯ ಹಾಗೆ ವಸುವಿಸ್ತಾರವುಳ್ಳದು [1 ಧನ 
2 ಅಷ್ಟವಸುಗಳು] ಪುಣ್ಯಕ್ಷೇತ್ರದ ಹಾಗೆ ಪುಷ್ಕರವಾಹಿನೀ ವಿಭವವುಳ್ಗ ಕೈದು [1 ನೀರು 
ತುಂಬಿದ ನದಿ 2 ಆಕಾಶಗಂಗಾ ವಿಭವ] ರಾಜಭವನದ ಹಾಗೆ ನಾನಾ ರೀತಿಯ ಮರ್ತ್ಯ 
ಕಾಮಿನಿಯರ ಸೌಂದರ್ಯದಿಂದ ಕೂಡಿದೆ [1 ಮನುಷ್ಯ ಸ್ತ್ರೀಯರು 2 ಅಮರ್ತ, 
ಕಾಮಿನಿಯರ ಎಂದರೆ ದೇವಾಂಗನೆಯರ] ಇಂಥ ಆಕಾಶದಲ್ಲಿ ಭೂಲೋಕದ ನೆನಪು 
ಬರುವಂತೆ ದೇವತೆಗಳ ಗುಂಪನ್ನು ತೋರಿಸಿದನು. ೧೪೦. ಕೊನೆಯಲ್ಲಿ ಜುಲಿಕನು 
ಇಂದ್ರನ ಹತ್ತಿರ ರಾಜನನ್ನು ಪ್ರೀತಿಯಿಂದ ನೋಡುತ್ತ ಕುಳಿತಿದ್ದ ಪಿತೃಭಾತೃಗಳ 


ಪಷಾ ಶ್ಲಾಸಂ ೨೩೭ 
೨ ಐ೮ 


ವ॥ ಅಂತವಂತೀಶ್ವರಂ ತನಗೆ ವೀಳೆಯಂಗುಡುವೆನೆಂಬಾಗಳಾ ಜಾಲಿಕಂ ಮಗುಳ್ಳು 
ಕುಂಚವಂ ಬೀಸಲ್‌ ನೆಅದ ದೇವಸಭೆಯೆಲ್ಲಂ ಪರೆದು ಪೋಗಲದರ್ಕಂ ವಿಸ್ಮಯಂಬಡುತಿರ್ದ 
ರಸನಂ ಮಾಯಾವಿಕನಿಂತೆಂದಂ 

ಕoll ಇನ್ನೊಂದತಿಶಯಮಂ ಪೆಂ 

ಪಿನ್ನೋಡೆಲೆದೇವ ಮಾಟಕಿ ನೆಂದು ಕಳಾಸಂ 

ಪನ್ನಂಮಾಯಾಭುಜಗಂ 

ಬಿನ್ನವಿಸಿದನೊಂದು ಕಂರ್ಯಮಂ ನಲವಿಂದಂ ೧೪೧ 
ವ॥ ಅದೆಂತೆನೆ 
ಕಂ॥ ಕಡೆಯೊಳಿ ಮಂಗಳಕಾರ್ಯಮ 

ನೊಡರ್ಚುವೆಂ ದೇವ ಕೇಳಿದೆಂತೆನೆ ನಿನ್ನೀ 

ತೊಡೆಯೊಳೆಮೆಅವ ಕುಮಾರಿಗೆ 

_  ಕಡುಚೆಲ್ವಪ್ಪೊಂದು ಮದುವೆಯಂ ನಯ:ದಿಂದಂ ೧೪೨ 

ವ॥ ಆದೊಡಂತೆಗೆಯ್ಯೆಂದರಸಂ ಪೇಟ್ಟುದುಂ 


ಎನ್ನ ವಿನೋದಮಂ ಪದೆದು ಚಿತ್ತವಿಸೆಂದತಿ ವೇಗದಿಂದವಂ 

ತನ್ನಯ ಕುಂಚಮಂ ತಿರುಪಲಾಕ್ಷಣದೊಳ್‌ ಪಣ ಕಾಳೆ ತಾಳದಿಂ 

ಚೆನ್ನೆನೆ ಮಾಯದಾಕೃತಿಯ ಪುತ್ತಳಿಗಳ್‌ ನೆರೆದಿರ್ದುವಂದನೇ 
ಕನ್ನಟನಾಜ್ಞೆಯಿಂ ಸಭೆ ಕರಂ ಬೆಜಿಗಾಗಿ ಮಗುಳು ನೋಟಕ್ಲಿನಂ ೧೪೩ 


ಗುಂಪನ್ನು ತೋರಿಸಿದನು. ಅವರನ್ನು ನೋಡಿದ ಕೂಡಲೆ ರಾಜನ ಸಂತೋಷವು 
ಇಮ್ಮಡಿಸಿತು. ಕೂಡಲೇ ಮೆಚ್ಚಿಕೊಂಡು ಕರ್ಪೂರ ಮಿಶ್ರವಾದ ವೀಳೆಯವನ್ನು ಕೊಡ 
ಬೇಕೆಂದು ಆ ಜಾಲಿಕನನ್ನು ನೋಡಿದನು. ವ॥ ಅವಂತೀಶ್ವರನು ತನಗೆ ವೀಳೆಯವನ್ನು 
ಕೊಡಬಯಸಿರುವದನ್ನರಿತು ಆ ಜಾಲಿಕನು ಮತ್ತೆ ಕುಂಚವನ್ನು ಬೀಸಿದನು. ಕೂಡಲೆ 
ನೆರೆದಿದ್ದ ದೇವಸಭೆಯೆಲ್ಲ ಮಾಯವಾಯಿತು. ಅದನ್ನು ನೋಡಿ ವಿಸ್ಮಯ ಪಡುತ್ತಿದ್ದ 
ಆರಸನಿಗೆ ಮಾಯಾವಿಕನು ಹೀಗೆ ಹೇಳಿದನು. ೧೪೧. “ದೇವ, ಇನ್ನೊಂದತಿಶಯವನ್ನು 
ವಿಶೇಷವಾದ ರೀತಿಯಲ್ಲಿ ಮಾಡಿ ತೋರಿಸುವೆನು, ನೋಡು.” ಹೀಗೆ ಆ ಕಲಾಸಂಪನ್ನ 
ನಾದ ಐಂದ್ರಜಾಲಿಕನು ನಲವಿನಿಂದ ಒಂದು ಕಾರ್ಯವನ್ನು ವಿಜ್ಞಾಪಿಸಿಕೊಂಡನು. ವ॥ 
ಅದು ಹೇಗೆಂದರೆ. ೧೪೨. “ದೇವ, ಕೊನೆಯಲ್ಲಿ ಮಂಗಳಕಾರ್ಯವೊಂದನ್ನು ನಡೆಯಿಸು 
ವೆನು. ಅದೇನೆಂಬುದನ್ನು ಕೇಳು. ನಿನ್ನ ತೊಡೆಯ ಮೇಲೆ ಕುಳಿತಿರುವ ನಿನ್ನ ಈ 
ಕುಮಾರಿಗೆ ಅತಿ ಸುಂದರವಾದ ರೀತಿಯಲ್ಲಿ ಮದುವೆಯನ್ನು ವಠಾಡಿಸುವೆನು” ವ॥ 
“ಹಾಗೆಯೇ ಮಾಡು” ಎಂದು ಅರಸನು ಹೇಳಿದನು. ೧೪೩, ನನ್ನ ವಿನೋದವನ್ನು 
ಪ್ರೀತಿಯಿಂದ ನೋಡು ಎಂದು ಹೇಳಿ ಅವನು ಅತಿ ವೇಗದಿಂದ ತನ್ನ ಕುಂಚವನ್ನು 
ತಿರುಗಿಸಿದನು. ಆಕ್ಷಣದಲ್ಲಿ ಹರೆಕಹಳೆತಾಳಗಳಿಂದ ಸುಂದರವಾದ ಮಾಯದ ಬೊಂಬೆ 
ಗಳು ಕಾಣಿಸಿಕೊಂಡವು. ತಮ್ಮ ಅನೇಕ ನಟನೆಗಳಿಂದ ಸಭೆಯು ಬೆರಗಾಗಿ ಮತೆ 


ರ 
ಗ್ರ 
| 


೨೩೮ ಅಭಿನವ ದಶಕುಮಾರ ಚರಿತೆ 


ವ॥ ಅಂತುಪುತ್ತಳಿಗಳನೇಕಮಂ ನಿರ್ಮಿಸಿ ಮತ್ತಮಿಂತೆಂದಂ 


ಇದನೊರ್ಬರ್‌ ಕಂಡೆವೊರ್ಬರೇ ಮದುವೆಯನೆನಸುಂ ಕಾಣೆವೆಂದೆ | 
ನ್ಸದೆಲ್ಲರ್‌ ಪದೆಪಿಂದಂ ನೋಟ್ಟುದೆಂದಾನೆರವಿಯ ಮೊಗಮಂ ನೋಡಿ ಪೇಟ್ಜಿಂ 
ತೆ ಮಾಯಾ 


ಸದನಂ ತಜ್ಜಾಲಿಕಂ ಮಾಗಧ ನೃಪಸುತನಂ ಕಂಡು ಕಣ್ಣೆತ್ತಿ ಬಾಯೆಂ 
ಬುದುಮಾತಂ ಗೆಂಟಣಸೊಳ್‌ ಬಂದಿರೆ ಕಳಕಳಮಂ ಮಾಡಿದಂ ಜಾಲಗಾಅಂ 


೧೪೪ 
ಕಂ॥ ಸುದತಿಯನೆನಗಾಗಿಪೆನೆಂ 
ಬುದು ಪುಸಿಯೋ ದಿಟಮೋ ಎಂದು ಮಾಯಾವಿಯ ವಾ 
ಕೃದ ನೆಲೆಯನಅ ದು ಬರ್ಪೆಂ 
ಪದುಳದೆನೀಂ ಚಂಪೆಯಲ್ಲಿ ಪೋಗಿರು ಕೆಳೆಯಾ ೧೪೪ 


ವ8 ಎಂದು ಪುಷ್ಟೋದ್ಭವನಂ ಕಳಿಪಿ ನೆರವಿಯೂಳಿರ್ದು ತನ್ನ ಸಮೀಪಕ್ಕೆ ಬಂದ 


ಯುವರಾಜನಂ ಜಾಲಿಕಂ ನೋಡಿ 


508 ಜಾಜಾಕಾಮಾಕ್ಸಿ ಎನು 
ತ್ತ, ಜೋಗಿ ವಿಚಿತ್ರವೆನಿಪ ಮದವಣಿಗಂ ಬಂ 


ದೀಜನದ ಬಗೆಗೆ ಬೆಜಿಗಂ 
ಸೋಜಿಗಮಂನೆ ಮಾಟ್ಬುದೆಂದು ಚಿಟುಕಿಸಲಾಗಲ ೧೪೬. 


ನೋಡುವಂತೆ ಮಾಡಿದುವು. ವ ಹಾಗೆ ಅನೇಕ ಬೊಂಬೆಗಳನ್ನು ನಿರ್ಮಿಸಿ 
ಹೀಗೆ ಹೇಳಿದನು ೧೪೪. ಈ ಮದುವೆಯನ್ನು ಒಬ್ಬರು ನೋಡಿದೆವು ಇನ್ನೊ 
ಬ್ಲರು ನೋಡಲಿಲ್ಲವೆಂದು ಆಮೇಲೆ ಹೇಳಬೇಡಿರಿ. ಎಲ್ಲರೂ ಚೆನ್ನಾಗಿ ನೋಡಿರಿ.” 
ಎಂದು ಮಾಯಾವಿಯು ಆ ಗುಂಪನ್ನು ನೋಡಿ ಹೇಳಿದನು. ಮತ್ತು ಮಗಧ 
ರಾಜಕುಮಾರನಿಗೆ ಎಲ್ಲರಿಗೂ ಕಾಣುವಂತೆ ಹತ್ತಿರಕ್ಕೆ ಬಾಯೆಂದು ಹೇಳಿದನು. ಕೂಡಲೆ 
ಅವನು ಹತ್ತಿರಬಂದು ನಿಂತನು. ದೊಡ್ಡ ಕೋಲಾಹಲವೇ ಆಯಿತು. ೧೪೫. 
“ರಮಣಿಯನ್ನು ನನ್ನವಳನ್ನಾ ಗಿ ಮಾಡುವೆನೆಬ ಮಾಯಾವಿಯ ಮಾತುಗಳು ನಿಜವೋ 
ಸುಳ್ಳೋ ಎಂದು ತಿಳಿದು ಬರುವೆನು. ಗೆಳೆಯನೆ ನೀನು ಅಲ್ಲಿಯವರೆಗೆ ಚಂಪಾನಗರದಲ್ಲಿ 
ಹೋಗಿರು.” ವ॥ ಎಂದು ಹೇಳಿ ಪುಪ್ಟೋದ್ಭವನನ್ನು ರಾಜವಾಹನನು ಕಳುಹಿಸಿದನು. 
ಜಾಲಿಕನು ಗುಂಪಿನಲ್ಲಿದ್ದು ತನ್ನ ಹತ್ತಿರಕ್ಕೆ ಬಂದ ಯುವರಾಜನನ್ನು ನೋಡಿ೧೪೬. 
"ಕಾಮಾಕ್ಷಿ ಜಾ, ಜಾ (ಹೋಗು) ವಿಚಿತ್ರನಾದ ಮದವಣಿಗನು ಬಂದು ಈ ಜನರ ಮನ 
ಸ್ಸಿಗೆ ಸೋಜಿಗವನ್ನುಂಟುಮಾಡಲಿ' ಎಂದು ಹೇಳುತ್ತಾ ಆ ಜೋಗಿಯು ಚಿಟಕಿಯನ್ನು | 


ಪಷೂಶಾಸಂ ೨೩೯ 


ಅಗಲಂ ಬೆತ್ತುರುವಕ್ಷದಿಂದುರುಲಸದ್ರಕ್ತಾಂಬುಜಾತಾಕ್ಷಿಯಿಂ 

ಪೊಗರಿಂ ರಂಜಿಪ ವಕ್ತದಿಂ ಮಹಿಮೆಯ:ಂ ತಾಳ್ದೊಪ್ಪುವಾ ಜಾನ.ಬಾ 
ಹುಗಳಿಂದುನ್ನತ ಕಂಠದಿಂ ಕರಿರಿಪುಪ್ರೋನ್ಮಧ್ಯದಿಂದೆಲ್ಲರ 

ಕ್ಲಿಗೆ ಚೆಲ್ವಂ ಕಜಿಕಯುತ್ತಿಳಾಪತಿಸುತಂ ಬಂದಿರ್ದನಾಸ್ಮಾಯಿಯೋಳ್‌ ೧೪೭ 


ವ॥ ಅಂತು ಮಂಗಳಾಕಾರನಾಗಿ ಕುಮಾರಂ ಬಂದು ನಿಲೆ 


ಕಂ॥ ನೋಡೆಲೆಕುಮಾರಿನಿನ್ನೊಡ 
ಗೂಡಲ್‌ ತಕ್ಕಾತನೆಂದು ನೃಪಸುತನಂ ಕೊಂ 
ಡಾಡಿ ನಟನೊಲ್ಲು ತೋಜಿಲ್‌ 
ನೀಡುಂ ಭೋಂಕೆನಲವಂತಿ ಸೌಂದರಿ ಕಂಡಳ* ೧೪೮ 


ಕಾಣಲೊಡಂ ಜುಂ ಜುಮ್ಮೆನೆ ಬೆಮರ್‌ ಪೊಜಿಪೊಣ್ಮೆ ಶರೀರಕಂಪದಿಂ 
ನೂಣಲನಿಯಲ್‌ ಮನಂಬೆಜಿಗಿನಿಂ ಮರವಟ್ಟಿರೆ ವಕ್ತಪಂಕಜಂ 
ಕೂಣಿತದೃಷ್ಟಿಯಿಂದೆಸೆಯೆ ಚಿತ್ತಭವಂ ಕುಸುಮಾಸ್ಟ್ರಜಾಲಮಂ 

ಮಾಣದೆ ಸೂಸೆ ಕಾಂತೆಗೆ ಕರಂ ಮಿಗಿಲಾದುವು ಕಾಮಚೇಷ್ಟೆಗಳ್‌ ೧೪೯ 


ವ॥ ಆಂತಾಚೇಷ್ಟೆಯಂ ಕಂಡು ಮಾಯಾವಿಕನವಂತೀಶ್ವರಂಗಿಂತೆಂದಂ 


ನಿನ್ನಳಿಯನೀತನೊಲ್ಹೀ 
ಕನ್ನಿಕೆಯಂ ತತ್ಕುಮಾರ ಪಾಣಿಗ್ರಹಣ 
ಕ್ಕಿನ್ನೆಟಿ್ರಿಸೆಂದು ಪೇಟ 
ಲ್ಕಂ ನಗುತೇಟಿಂದನಾಕೆಯಂ ಭೂಪಾಲಂ ೧೫೦ 
ಬಾರಿಸಿದನು. ಆಗ. .೧೪೭. ರಾಜಕುಮಾರನು ಎಲ್ಲರ ಕಂಗಳಿಗೂ ಚೆಲುವನ್ನು 
ಸೂಸುತ್ತಾ ಅಲ್ಲಿ ಬಂದು ನಿಂತನು. ಅವನ ವಕ್ಷಸ್ಮಲವು ವಿಶಾಲವಾಗಿದ್ದಿತು. ಕಂಗಳು 
ಕೆಂದಾವರೆಯಂತೆ ರಂಜಿಸುತ್ತಿದ್ದುವು. ಮುಖವು ಕಾಂತಿಯಿಂದ ಹೊಳೆಯುತ್ತಿತ್ತು. 
ಮಹಿಮೆಯಿಂದ ಕೂಡಿದ ಆಜಾನುಬಾಹುವಾಗಿದ್ದನು. ಕಂಠವು ಉನ್ನತವಾಗಿದ್ದಿತು, 
ಸೊಂಟವು ಸಿಂಹದ ಸೊಂಟದಂತಿದ್ದಿತು. ವ॥ ಹಾಗೆ ಮಂಗಳಾಕಾರನಾಗಿ ಕುಮಾರನು 
ಬಂದು ನಿಂತನು. ೧೪೮. “ಕುಮಾರಿ, ನೋಡು. ಇವನು ನಿನ್ನೊಡನೆ ಸೇರಲು ತಕ್ಕವನು' 
೦ದು ರಾಜಕುಮಾರನನ್ನು ಜಾಲಿಕನು ಹೊಗಳಿ ತೋರಿಸಿದನು. ಕೂಡಲೆ ಅವಂತಿ 
ಸುಂದರಿಯು ರಾಜಕುಮಾರನನ್ನು ನೋಡಿದಳು. ೧೪೯. ಆಗ ಮನ್ಮಥನು ಕುಮಾರಿಯ 
ಮೇಲೆ ಕುಸುಮಾಸ್ತ್ರಗಳನ್ನು ಪ್ರಯೋಗಿಸಿದನು. ಕೂಡಲೆ ಅವಳಲ್ಲಿ ಅದರಿಂದ ಕಾಮ 
ಚೆ:ಷ್ಟಗಳು ಕಂಡು ಬಂದವು. ನೋಡಿದ ಕೂಡಲೆ ಮೆ ಜುಂ ಎಂದಿತು. ಬೆಮರು ಹರಿ 
ಯಿತು. ಶರೀರದಲ್ಲಿ ನಡುಕವು ಹುಟ್ಟಿತು; ನಾಚಿಕೆ ಮಾಯವಾಯಿತು. ಮನಸ್ಸು 
ಬೆರಗಾಗಿ ಮರವಟ್ಟಿತು. ಮುಖ ಕಮಲವು ಕಡೆಗಣ್‌ನೋಟದಿಂದ ರಂಜಿಸಿತು. . ವ॥ 
ಹಾಗೆ ಅವಳ ಕಾಮಚೇಷ್ಟೆಗಳನ್ನು ನೋಡಿ ಮಾಯಾವಿಕನು ಅವಂತಿ ರಾಜನಿಗೆ ಹೇಳಿ 
ದನು. ೧೫೦. "ಇವನು ನಿನ್ನಳಿಯ ಪ್ರೀತಿಯಿಂದ ಆ ಕುಮಾರನ ಪಾಣಿಗ್ರಹಣಕ್ಕಾಗಿ 


. 


೨೪೦ ಅಭಿನವ ದಶಕುಮಾರ ಚರಿತೆ 


ವ॥ ಅಂತವಂತೀಶ್ವರನಿಂದುವೊಂದು ವಿನೋದಮಂ ನೋಟಕ್ತಿನೇದು ನಗುತ್ತುಂ 
ಕುಮಾರಿಯನೆಲಕಿ ಸೆ 


ನಸುನಗೆ ವಕ್ರದೊಳ್‌ ಮಿನುಗೆ ಚಿತ್ತದೊಳಿರ್ದನುರಾಗಮಂಗದೊಳ* 

ಪಸರಿಸೆ ತೋಳ್ಗಳುನ್ನತಕುಚಂ ಲಲಿತಾಧರಮೆಯ್ದೆ ಕೆತ್ತೆ ಕಂ 

ಹಿಸೆ ನಲವಿಂ ನಿತಂಬಯುಗಳಂ ಪುಳಕಂ ತಲೆದೋಅ? ಕಾಮನಾ 
ರ್ದಿಸುವುದನೊಯ್ಯನೊಯ್ಯನೆ ನಿಲಲ್‌ ನೃಪನಂಧನೆಯೆಲ್ಬಳಬಕ್ಕಿಯಿಂ ೧೫೧ 


ವ॥ ಅಂತು ಕುಮಾರಿಯೆಟಿ ನಿಂದಿರೆ ಜಾಲಿಕು ಪುತ್ತಳಿಗಳಿಂ ವಾದ್ಯಮೇಳಾಪಮಂ 
ಮಾಡಿಸಿ ಮಾಯಾ ಮೌಹೂರ್ತಿಕನಿಂ ಲಗ್ಗಮಾಸನ್ನಮೆನ್ನಿಸಿ ಕುಮಾರನಂ ಕುಮಾರಿಯ ಪಾಣಿ 


ಗ್ರಹಣಂ ಮಾಡಲ್ವೇಟ್ವುದುಂ 
ನಾನಾವಾದ್ಯಂಗಳುಣ್ಮಲ್‌ ಪಲವು ದೆಸೆಗಳೂಳ್‌ ಮಂಗಳಾಚಾರಮೊಪ್ಸಲ್‌ 
ಗಾನಂ ಕೈಗಣ್ಮೆ ಮೌಹೂರ್ತಿಕರತಿಶುಭಲಗ್ನಂ ಕರು ಲೇಸೆನಲ್‌ ತದ್ಭೂ 
ತನಾಥಂ ನೋಡಿ ಚೋದ್ಯಂಬಡುವಿನಮೊಲವಿಂ ಸರ್ವಸಂತೋಷಪದಿಂದಂ 
ದಾ ನಾರೀರತ್ನಮಂ ಕೈವಿಡಿದುನಲವಿನಿಂದೊಪ್ಪಿದಂ ರಾಜಪುತ್ರಂ (೫೨ 


ವ॥ ಅಂತು ಪಾಣಿಗ್ರಹಣಂ ಮಾಡಿದನಂತರಂ ಮದುಮಕ್ಕಳಂ ಮನೆಯಂ ತುಂಬಿಸ 


ವೇಟಕ ಸಂದು 


ನಿನ್ನ ಮಗಳನ್ನು ಎಬ್ಬಿಸು' ಕೂಡಲೆ ರಾಜನು ನಗುತ್ತಾ ಅವಳಿಗೆ 'ಏಳು' ಎಂದು ಹೇಳಿ 
ದನು. ವ॥ ಅವಂತೀಶ್ವರನು "ಇಂದು ಒಂದು ವಿನೋದವನ್ನು ನೋಡುವೆನು' ಎಂದು 
ಯೋಚಿಸಿ ನಗುತ್ತಾ ಕುಮಾರಿಯನ್ನು ಎಬ್ಬಿಸಿದನು. ೧೫೧. “ಮುಖದಲ್ಲಿ ನಸುನಗೆಯು 
' ಮಿನುಗಿತು. ಚಿತ್ತದಲ್ಲಿದ್ದ ಅನುರಾಗವು ಶರೀರದಲ್ಲೆಲ್ಲ ಪ್ರಸರಿಸಿತು. ತೋಳುಗಳು, 
ಉನ್ನತವಾದ ಕುಚ, ಮನೋಹರವಾದ ತುಟಿ-ಇವು ಅದುರಿದುವು. ನಿತಂಬಗಳೆರಡೂ 
ನಲವಿನಿಂದ ಕಂಪಿಸಿದುವು. ರೋಮಾಂಚವು ಕಾಣಿಸಿಕೊಂಡಿತು. ಕಾಮನು ಗರ್ಜಿಸಿಬಾಣ 
ಬಿಡಲು ಮೇಲೆ ಹೇಳಿದ ಕಾಮ ವಿಕಾರಗಳಿಂದ ಕೂಡಿ ರಾಜಕುಮಾರಿಯ ನಿದಾನವಾಗಿ 
ಪ್ರೀತಿಯಿಂದ ಎದ್ದಳು. ಎ॥ ಹಾಗೆ ಕುಮಾರಿಯು ಎದ್ದು ನಿಂತ ಕೂಡಲೆ ಜಾಲಿಕನು 
ಬೊಂಬೆಗಳಿಂದ ವಾದ್ಯಘೋಷ ಮಾಡಿಸಿದನು... ಮಾಯಾಮಾೌಹುತಾರ್ತಿಕನಿಂದ 
ಮುಹೂರ್ತವು ಹತ್ತಿರವಾಯಿತೆಂದು ಹೇಳಿಸಿ ಕುಮಾರನಿಗೆ ಕುಮಾರಿಯ ಪಾಣಿಗ್ರಹಣ 
ಮಾಡುವಂತೆ ಹೇಳಿದನು--೧೫೨. ಹಲವು ದಿಕ್ಕುಗಳಲ್ಲಿ ನಾನಾವಿಧವಾದ ಮಂಗಳವಾದ್ಯ 
ಗಳು ಭೋರ್ಗರೆದುವು. ಮಂಗಳ ಕಾರ್ಯಗಳು ನಡೆದುವು. ಹಾಡುಗಳು ಕೇಳಿಸಿದುವು, 
ಜೋಯಿಸರು ಶುಭಲಗ್ಗವು ಕೂಡಿ ಸಕಾಲವಾಗಿದೆಯೆಂದರು. ರಾಜನು ಇದನ್ನೆಲ್ಲ 
ನೋಡಿ ಸಂತೋಷದಿಂದ ಆಶ್ಚರ್ಯದಲ್ಲಿ ಮುಳುಗಿದನು. ಆಗ ರಾಜಪುತ್ರನು ಹರ್ಷದಿಂದ 


y 
ರಾರ 
ಣಾ 


4X 8] wl ತೋ ಡಾಟ ಫಿ ಅವೆ ತ್ತೆ ಹ 
ನಾರೀರತ್ನವನ್ನು ಕೈಹಿಡಿದು ಪ್ರಕಾಶಿಸಿದನು. wll ಪಾಣಗ್ರಹಣವಾದ ನೀಲಿ ಊಟ 


ಷಷಾಶಾ ಸಸಂ ೨೪ದಿ 
sy 


ಕಂ॥ ಪುತ್ತಳಿಗಳ್‌ ದಿಬ್ಬಣಿಗರ್‌ 
ಪುತ್ತಳಿಗಳ೯ ಸಕಲವಸ್ತುಗಳ ಪೆಟ್ಟಿಗೆಯಂ 
ಪೊತ್ತೊಡನೆ ಪೋಪರಾಗಿರೆ : 
ಬಿತ್ತರದಿಂ ಮನೆಗೆ ಕಳುಪಿದಂ ದಂಪತಿಯಂ ೧೫೩ 


ವ॥ ಅಂತು ಮದವಕ್ಕಳನನೇಕ ಪುತ್ತಳಿಗಳಂ ಕೂಡಿಯರಮನೆಗೆ ಕಳಿಪಿ ಇಂದ್ರಜಾಲಿಗ 
ನರಸಂಗೆ ಕೈಮುಗಿದಿರ್ಪುದುಮರಸಂ ಮೆಚ್ಚಿ 


ಕಟಕಂಕುಂಡಲಮಂಗದಂ ಪದಕಮುದ್ಯದ್ವಾಹನಂ ಚಿತ್ರ ಕ 
ರ್ಪಟಮಾನಂದಿತವಸ್ತುವಂ ಪದೆಪಿನಿಂ ಭೂಪಾಲಕಂ ಕೂರ್ತುಕಾ 
ಪಟಿಕಂಗೀಯಲವಂ ಕರಂ ತಣಿದು ತನ್ನುತ್ಸಾಹದಿಂ ಸಂತತಾ 

ರ್ಭಟೆಯಿಂದಂ ಪೊಗಟುತ್ತದೇಂ ತಳರ್ದನೋ ಕೋಲಾಹಲಂ ಮಾಡುತುಂ ೧೫೪ 


ವ॥ ಅಂತಾ ಚಾಲಿಕಂಗವಂತೀಶ್ವರಂ ಬೇಟ್ಟನಿತು ವಸ್ತುವಂ ಕೊಟ್ಟು ಬೀಲ್ಕೊಂಡ 
ವನತ್ತಲ್‌* ಪೋದಂ ಇತ್ತಲ್‌ 
ಮನದನುರಾಗಮಂ ತಳೆದು ಜಾಲಿಗನೋಜೆಗೆ ಮೆಚ್ಚಿ ನಲ್ಮೆಯಿಂ 


ತನು ಪುಳಕಂಗಳುಣ್ಕ್ಮುತಿರೆ ಕಾಮನಿದಾನಮೆ ಕೆ ಗೆ ಸಾರ್ದವೋಲ್‌ 
ವನಿತೆಯ ಕೋಮಳಾಂಗುಲಿಯನೊಪ್ಪಿರೆ ಬಲ್ಬಿಡಿದಂಗನಾ ನಿಕೇತ 


ತನವನಲಂಪಿನಿಂ ಸುಖದೊಳೊಯ್ಯನೆ ಪೊಕ್ಕನಿಳಾಧಿನಾಯಕಂ ೧೫೫ 
ಮಕ್ಕಳನ್ನು ಮನೆತುಂಬಿಸಿಕೊಳ್ಳಬೇಕೆಂದು ಏರ್ಪಾಡು ಮಾಡಿದನು. ೧೫೩. ಪುತ್ತಳಿ 
ಗಳೇ ಚು | ಸಕಲವಸ್ತುಗಳಿಂದ ತುಂಬಿದ ಪೆಟ್ಟಿ ಗೆಗಳನ್ನು 


ಡ್‌್‌ ಇತಿ. ಲ್‌ ಸ್‌ ಹೆ MN 
ಲಖಿ, ಜೊತೆಯ ರಲ್ಲಿ ? ನಡೆದರು. ಹೀ? ಸಂಭ ವರದಿಂದ ದಂಪತಿಯನ್ನು ಜಾಲಿಗನು 


ಮನೆಗೆ ಕಳುಹಿಸಿದನು. ವ॥ ಹೀಗೆ ಮದುಮಕ್ಕಳನ್ನು ಅನೇಕ ಪುತ್ತಳಿಗಳ ಜೊತೆಯಲ್ಲಿ 
ಅರಮನೆಗೆ ಕಳುಹಿಸಿ ಸಾವೂ ಇಜನಿಗೆ ಕೈ.ಮುಗಿದಂ ನಿಂತನು. ಅರಸನು 
ತುಂಬ ಮೆಚ್ಚಿಕೊಂಡು- ೧೫೪. ಕೈಬಳೆ, ಕುಂಡಲ, ತೋಳುಬಳೆ, ಪದಕ, ಶ್ರೇಷ್ಠ 
ವಾದ ವಾಹನ, ಜನಗಳ ಬಟ್ಟೆ-ಇವೇ ಮೊದಲಾದ ಆನಂದಕರಗಳಾದ 
ಸಿ ಬ 
ವಸ್ತುಗಳನ್ನು ಭೂಪಾಲನು ಪ್ರೀತಿಯಿಂದ ಜಾಲಿಕನಿಗೆ ಕೊಟ್ಟನು. ಅವನು ಅವನ್ನೆಲ್ಲ 
ತೆಗೆದುಕೊಂಡು ತೃಪ್ತನಾಗಿ ಅರ್ಭಟೆಯಿಂದ ಕೋಲಾಹಲ ಮಾಡುತ್ತಾ ಹೊರಟನು. 
ವ॥ ಹಾಗೆ ಆ ುಲಿಕನಿಗೆ ಅವಂತೀಶ ರನು ಬೆ WIN "ದಿದ ವಸ್ತು; ಳನೆ ಇ ಲಿ ಇಟ ಕಳುಹಿಸಿ 


ಆಬಾಲ ಅಲ ಇ, ಎಲೆ “ಲ ಇರಿ Paolo) ಇಲ್ನಾಖೆ ಅಧೆ ಲೆ ಇವೆ 
ಮಿ 6 ರಾಕಾ 


ಪಾತ್‌ ಕ — ಆ) 07. “ವೆ 
ಅತ್ತ ಹೋಗಲು ಇತ್ತ- (೫೫. ರಾಜವಾಹನನು ವಂನಸ್ಸಿ ನಲ್ಲಿ ಅನು 


J 
po ES ಬ 9 
ರಾಗವನು ತ 


ಅಸಾ ಇಂ ಜನ್‌ ವ ಗಿ Pe ಇಳೆ ಇಳೆ ನ್ನು ಕ್‌ ಬೃ ~ ಕಾ. 

ಸ್ನ ಲ. ಜಂ ಗನ ಗೆ UN ಮೀ! ಡು ಮೆಚ್ಚಿ ದನು. ಲ್ಪ 

~~ ಲ ದತ ಎಡ ಜೆ ವಿ ಪ್ಯಾರ ತಾ ಇಪ, NNN ಹ ಫೌ $ [a 

ಯಿಂದ ಪ್ಯಾ We ಘನಿ ಕೌಬಂದ ಮೂಲಕಾ ನೆ ಕೈ ಸೇರಿ 
3 


Pe 3ರಳನು ಆತೆ ತಾ 


ತ್ಯ ಕತಾ ಹಾ. ಹಾಚಾ bm ಜಾ! ತರ್ಕ ತ್ಕಾ ಹಾ ಸಾಕ! ಹ ಸ ಗ ಡಿ ಒಡ. ತೆ ಹಾಲೆ ಸ ಎರಿ ಆ 
ಕುಮಾರ: ಅಶನ ಗಾ ಆರಿ ರ ುಂಸಿಲಿರೆಲ್ಲ್ವಿ ೮ರಿ VW Werk) ಅಂತಃಪುರವಃ ಬರಿ 
ಆ. ಇತ್ತೆ 


೨೪೨. ಅಭಿನವ ದಶಕುಮಾರ ಚರಿತೆ 
ವ8 ಅಂತು ಪುಗಲೊಡಮವಂತಿ ಸುಂದರಿ 


ಕಂ॥ . ಬಯಸಿರ್ದವಸ್ತು ಕೂರ್ತೆ 
ನ್ನಯ ಕೆಯ್ಸೆಯ್ದಿತ್ತೆನುತ್ತವಂತೀ ವಧು ಲೀ 
ಲೆಯನರಸನನಪ್ಪಿ ಸುಧಾ 
ಮಯವೆನಿಸಿರ್ದಧರರತ್ನಮಂ ಚುಂಬಿಸಿದಳ್‌ ೧೫೬ 


ಪೊಸತೆನಿಪೊಲ್ಮೆಯುಗ್ಗಡಿಸೆ ಕಣ್ಟೆಳಗೋಪನ ವಕ್ಷ ಪದ್ಮದೊಳ್‌ 

ಪಸರಿಸೆ ಸಣ್ಣ ಸುಯ್ಲ ನಟಿಗಂಪು ಪೊದಟಕ್ಕಿರೆ ನುಣ್ಣೊರಲ್‌ ವಿರಾ 

ಜಿಸೆ ಜಲಪಕ್ಷಿಯಂ ಜಣಕಿದು ನಾಣ್ನಿಅಕಿ ಡಿಳ್ಳಮನೈದೆ ನಲ್ಮೆಯಿಂ 
ಮಿಸುಪಧರಾಗ್ರಮಂ ಸವಿದಳಂಗನೆ ಜಾಣ್‌ ಮಿಗೆ ತನ್ನಪಾಲನಾ ೧೫೭ 


ವ॥ ಅಂತಧರಗ್ರಹಣಂಗೆಯ್ದ ನಂತರಂ 


ಸ್ಮಿರಗಾಢಾಲಿಂಗನಂ ಹೂಂಕೃತಿಗಳರವಮನ್ಯೋನ್ಯ ಸಂಲಾಪವಾದಂ 

ಕರಘಾತಂ ಚುಂಬನಂ ಸ್ವೀಕೃತ ಕುಟಿಲಕಚಾಕರ್ಷಣಂ ನೂತಜಿಹ್ವಾ 

ವಿರುತಂ ಚಿತ್ತಾನುಮೋದಂ ಪರಿವಿಡಿಯೆ ಮನೋರಾಗದಿಂ ಕಾಮಕೇಳೀ 
ತರುಣ ಪ್ರಾರಂಭಮಂ ಕೂರ್ತೆಸಗಿದಳೊಲವಿಂ ಕಾಂತೆಯತ್ಕಾರ್ತದಿಂದಂ ೧೫೮ 


ಹೊಕ್ಕನು. ವ॥ ಹಾಗೆ ಪ್ರವೇಶಿಸಲು ಕೂಡಲೆ ಅವಂತಿ ಸುಂದರಿಯು- 
೧೫೬. “ನಾನು ಬಯಸಿದ್ದ ವಸ್ತುವಿಂದು ಸ್ನೇಹದಿಂದ ನನ್ನ ಕೈಸೇರಿದೆ. ಎಂದು 
ತಿಳಿದು ಅವಂತೀಕುಮಾರಿಯು ಲೀಲೆಯಿಂದ ಅರಸನ್ನ ತಬ್ಬಿಕೊಂಡು ಸುಧಾಮಯ 
ವಾದ ಅವನ ಅಧರ ರತ್ನವನ್ನು ಚುಂಬಿಸಿದಳು. ೧೫೭. ಹೊಸಬಗೆಯಾದ ಪ್ರೀತಿಯು 
ಮಿತಿಮೀರಿ ಉಕ್ಕಿತು. ಕಂಗಳಕಾಂತಿಯು ಕಾಂತನ ಮುಖಕಮಲದ ಮೇಲೆ ಹರಡಿತು. 
ನಿಧಾನವಾಗಿ ಬಿಡುವ ಉಸಿರಿನ ಸುಗಂಧವು ಎಲ್ಲೆಡೆ ಹರಡಿತು. ಇಂಪಾದ ಕೊರಳ 
ಧ್ವನಿಯು ಜಲಪಕ್ಷಿಯನ್ನು ಮೀರಿಸಿ ವಿರಾಜಿಸಿತು? (ಅಥವಾ ಸುಂದರವಾದ ಕೊರಳು 
ಹಂಸವನ್ನು ಮೀರಿಸಿ ಪ್ರಕಾಶಿಸಿತು?) ನಾಚಿಕೆಯ ನಿರಿಗೆಯು ಸಡಿಲವಾಯಿತು. ರಾಜ 
ಕುಮಾರಿಯು ಜಾಣತನದಿಂದ ಆ ರಾಜನ ಮಿರುಗುವ ಅಧರಾಗ್ರವನ್ನು ಪ್ರೀತಿಯಿಂದ 
ಸವಿದಳು. ವ॥ ಹಾಗೆ ಅಧರಪಾನ ಮಾಡಿದ ಮೇಲೆ. . ೧೫೮. ಸ್ಥಿರವಾಗಿ ಬಿ 

ಯಾಗಿ ಮಾಡಿಕೊಂಡ ಅಲಿಂಗನ, ಹೂಂಕಾರ ಶಬ್ದ, ಕೊರಳ ದನಿ, ಪರಸ್ಪರ ಸಂಭಾಷಣೆ, 
ಕೈಗಳಿಂದ ಹೊಡೆಯುವುದು, ಚುಂಬನ, ವಕ್ರವಾದ ತಲೆಗೂದಲನ್ನು ಹಿಡಿದೆಳೆಯು 
ವುದು, ಪ್ರಶಸ್ತವಾದ ನಾಲಗೆಯ ಶಬ್ದ, ಮನಸ್ಸಿನಲ್ಲಾದ ಆನಂದ, ಇವುಗಳಿಂದ. . ಕ್ರಮ 


ವಾಗಿ ಉಂಟಾದ ಮನೋರಾಗದಿಂದ, ಕೂಡಿ ಕಾಂತೆಯು ಅತ್ಯಾಸಕ್ತಿಯಿಂದ ಪ್ರೀತಿಸಿ 


ಷಹಾ ಶ್ಲಾಸಂ ೨೪೩ 
ಅವ 


ಬಿಸುಬೆಮರಿಂಗುವಂತಗಲ್ವ ಮತ್ತಮರ್ದಪ್ಪುವ ಮಾಣ್ಣು ಮಾಣ್ಣು ಚುಂ 
ಬಿಸಿಯಧರೋಷ್ಮಮಂ ಸವಿದ ಸಾಮೃಸುಖಂ ತಲೆದೋಣ3 ಮೂರ್ಚ್ಚೈೆಯಿಂ 
ದೆಸೆವ ಮನೋಮೂದಂ ಮಿಗುವ ಕೂಟದ ತೋಟಿಗೆ ಮೇಲೆನಲ್‌ ಕರಂ 
ಮಿಸುಪ ಮನೋಜ ಕೇಳಿಯನದೇನೆಸೆದಿರ್ದರೊ ನಿತ್ಯಕಾಮಿಗಳ* ೧೫೯ 


ವ॥ ಮತ್ತಂ 


ಅಡಿಗಡಿಗಷ್ಪಿಕೊಳ್ಳ ಚುಬುಕಾಗ್ರಮನೊತ್ತಿ ಸುಧಾಧರೋಹ್ಮಮಂ 
ಪಿಡಿದೊಲವಿಂದೆ ಚುಂಬಿಸುವ ಗಾಸಿಗೆ ಸೂಸಿದ ಕೇಶಪಾಶಮಂ 

ಮುಡಿಸುವ ನಾಣ್ಗೆ ನಾಣ್ವದೆ ವಿಚಿತ್ರ ವಿನೋದದ ಕೂಟದಿಂ ಸುಖಂ 

ಬಡೆವ ಲತಾಂಗಿ ಮನ್ಮಥನ ಮಂದಿರ ಮಂಗಳ ಲಕ್ಷ್ಮಿಯಲ್ಲಳೇ ೧೬೦ 


ಮಲ್ಲಿಗೆ ಚೊಲ್ಲೆಯಂ ಕುಣಿಯೆ ಕುಂಡಲಮಂಡಲಮಾಡೆ ಕಂಕಣಂ 
ಮೆಲ್ಲುಲಿಯಿಂ ಪಳಂಚೆ ಮೃದುಕಂಠರವಂ ಪೊಸತಾಗೆ ಮಾತುಗಳ 
ಲಲ್ಗೆಯನಪ್ಪುಕೈಯ್ಕೆ ಬೆಮರುಣ್ಮೆ ಸುಖಂ ತಲೆದೋಜನುಣದಂ 


ಚೆಲ್ಲನೆಪಾಯ್ಡು ಚೆಲ್ಲೆ ಪುರುಷಾಯಿತಮೇನತಿ ಚಿತ್ರಮಾದುದೋ ೧೬೧ 
ಕಾಮಕೇಳಿಯನ್ನು ಪ್ರಾರಂಭಿಸಿದಳು. ೧೫೯. ಬೆಚ್ಚಗಾದ ಬೆಮರು ಇಂಗುವ ಹಾಗೆ 
ಗ 
ಮಧೆ. ಮಧೆ ಬೇರೆಯಾಗುತ್ತ್ಮಿದ್ದರು. ಮತ್ತೆ ಬಿಗಿಯಾಗಿ ತಬಿ ಕೊಳು ತ್ಲಿದ್ದರು. 
"0 "ಶಿ “ಎ =P ಭಿ ೪ ೨.೧೦ 
ಬಿಟ್ಟುಬಿಟ್ಟು ಚುಂಬಿಸಿ ಅಧರೋಷ್ಮಗಳನ್ನು ಸವಿಯುತ್ತಿದ್ದರು. ಇಬ್ಬರಿಗೂ ಸಾಮ್ಯ 
ಸುಖವು ತಲೆದೋರಿ ಮೂರ್ಛೆಯುಂಟಾಯಿತು. ಆ "ನಿತ್ಯಕಾಮಿಗಳು ಮನಸ್ಸಿನಲ್ಲಿ 


ರ್‌ ಇಷ್ಟ = aA ಆಗಿ ಭೆ ಲಿ ೦.೬.೧ ಅ 
ಇಯುಂಣು ) ಯಾತ ರೀತಿಯಲ್ಲ ನಡಯಿಸಿದರೂ. 


ಘ್‌ ಆತ್‌ ಆ ತ ಇ [a 
ವ॥ ಮತ್ತು X೬೦. ಅವಂತಿಸುಂದರಿಯು ಬಾರಿಬಾರಿಗೆ ಅಪ್ಪಿ ಕೊಳ್ಳುತ್ತಿ ಕದ್ದ ಳು. 
3 Fp ಬ ಜ್ನ ಗ ಹ EW ಕ 
ಗಲ್ಲದ ತುದಿಯನ್ನದುಮಿ ಸುಧಾಮಯವಾ ಅಧರೋಷ್ಠ ಗಳನ್ನು ಒಡಿದು ಪ್ರೀತಿ 
ಜಾ ೫ 4 e 2 ೧ ಲಾಲಿ ಉಳಿ 
ಯಿಂದ. ಚುಂಬಿಸುತ್ತಿದ್ದಳು. ಗಾಸಿಗಿ ಬಿಚ್ಚಿ ಚದರಿದ ಕೇಶಪಾಶವನ್ನು ಕಟ್ಟಿ ಕೊಳ್ಳು ವಿಲಿ 


ದಳು. ನಾಚಿಕೆಯ ತೊರೆದ ವಿಚಿತ್ರವಾದ ವಿನೋದಕರವಾದ cat 
ರಾಜಾ 


ಷಿ | 623 1 ~~ —— ಹಾಗ ಲ್‌ — ಗ ಮ್ನ ಇಂಗೆ ನಿ ಕಾಗ ತಾಗಿ ಸದಾ ರಲ್ಲ ರಾಡ್‌ 
ಲರ ಯಾಗಳೇ ) ೧೬ | Uy ಹೂಮುಂಡಿದ ತ 0೨೦೨೨ I AA vs CN 


ಇ ಎಲೆ ಇ ಅಶಿ ಇ AANA ಇ ಈಸ ಸ ಟಾಫೆ 
ಕುಂಡಲಗಳು ಆಲಾ ಡಿಹುವು. ಬಳಗಳು ಇಲ ಛ್ಯ್ಯಳಲಯನ್ನೂಿ ಸೂಸಿದುವ 


9 
p) . - A ಇ. ಅಲೆ ಹ ಕರ ಗೆ 1 ೮ ಕಾಲ —— po 
JON PN NY 99) A ಸುಖವು ತಲೆದೋರಿತು, (ಸುಂದರವಾದ ಪಾ )ಿ ಜಿಲ್‌ 
ಹ 


ತತಾ ಕ್‌ ಮೆ / ಗಡ್‌ *) ೬ ನ ಓ, | 
ಎಂದು ವೇಗದಿಂದ ವೆ ಳಗೆ ಚಲಸಿಲಾ /) ಆ ಲತಾಂಗಿಯ ಪುರುಷಾಯಿಂತ 


pV 


೪ 
ತ 1ಡಿ 
(% 


೨೪೪ ಅಭಿನವ ದಶಕುಮಾರ ಚರಿತೆ 


ತವೆಯದ ನಲ್ಮೆ ತೋರ್ಕೆಗಿಡದಾಸೆ ಮಗುಟಕಿ:ಸೆವಾರ್ತಮಿಚ್ಚೆಪೆ 

ರ್ಚುವ ಮನದೇಲಕ್ಗೆ ಕೂಡಿ ತಣಿವಿಲ್ಲದ ಕೂರ್ಮೆ ನವೀನಮಾಗಿ ನು 
ಣ್ಚವಿರಳಮಪ್ಪಿನೆಂ ನಲಿದು ಕೂಡಿ ಸುಖಾಂಬುಧಿಯೊಳ್‌ ಮೂಲಂಗಿ 
ಯೊಪ್ಪುವರವರಾವಗಂ ಸುರತಕಾಲಮೆನಿಪ್ಪ ಮಾಟಕ್ಕಿಯಿಂ ೧೬೨ 


ವ॥ ' ಅಂತು ನಾನಾ ಪ್ರಕಾರದ ಕರಣಂಗಳನೊಡರ್ಚಿ ಕೂಡಿದ ಕಡೆಯೊಳ್‌ 


ಕೆದಣಿಕಿದ ಕುಂತಳಂ ಪರೆದ ಕಜ್ಜಳಮುಣ್ಮುವ ನುಣ್ಣೆಮರ್‌ ಮದಂ 

ಪುದಿದ ವಿಲೋಚನಂ ಬಲಕಿಯನಟ್ಟುವ ಸುಯ್‌ ಕಡುಜೋಲ್ಪ್ವವೇಣಿ ಬ 

ತ್ತಿದ ಬೆಳರಾಯ್‌ ಬಟಲ್ಲಲುಳಿತಾಂಬರಮೊಪ್ಸೆ ರತಾಂತದೊಳ್‌ ಸುಖಾ 
ಸ್ಪದಮನೊಡರ್ಚುವಂಗನೆಯ ರೂಪು ವಿಚಿತ್ರಮನುಂಟುಮಾಡದೆ ೧೬೩ 


ವ॥ೃ ಅಂತಾದ ರತ್ಯಂತದೊಳವಂತೀ ಸೌಂದರಿ ರಾಜವಾಹನನ ಮುಖಾರವಿಂದಮಂ 


ಕಂ8॥8 ಆವಾವದೇಶಮಂ ಸ 
ದ್ಭಾವಂ ಮಿಗೆ ತೊಲಲುತಿರ್ದರಸರ್‌ ನಲವಿಂ 
ಭಾವಿಸೆ ಬೆಸಸಲ್ಹೇಟ್ಟುದು 
ದೇವರ್‌ ಪದೆದೆನಗೆ ಕರ್ಣಕೌತುಕಮಾಗಲ್‌ ೧೬೪ 


pa 


ರತಿಯು ಅತಿ ವಿಚಿತ್ರವಾಯಿತು. ೧೯೨. ಕಡಿಮೆಯಾಗದ ಪ್ರೀತಿ, ವ್ಯತ್ಯಾಸಹೊಂದದ' 
ಅಸೆ, ಮತ್ತೆ ಮತ್ತೆ ಹೆಚ್ಚುವ ಆತುರ, ಇಚ್ಛೆಯು ಹೆಚ್ಚುವ ಮನಸ್ಸಿನ ಉನ್ನತಿ, 
ಕೂಡಿದರೂ ತೃಪ್ತಿಯಾಗದ ಸ್ನೇಹ-ಹೀಗೆ ನೂತನ ರೀತಿಯಿಂದ ಎಲ್ಲ ಕಾಲವೂ ಸುರ 


ತಕ್ಕ ಕಾಲವು ಎಂಬಂತೆ ಆ ದಂಪತಿಗಳು ಎಡೆಬಿಡದೆ ನಯವಾಗಿ ನಲಿದು ಕೂಡಿ ಸುಖ 
ಸಾಗರದಲ್ಲಿ ಮುಳುಗಿ ಪ್ರಕಾಶಿಸಿದರು. ಹೀಗೆ ನಾನಾ ಪ್ರಕಾರದ ರತಿವಿಧಾನಗಳಿಂದ 
ಕೂಡಿ ಕಡೆಯಲ್ಲಿ ೧೯೩. ಕೆದರಿದ ತಲೆಗೂದಲು, ಹರಡಿಕೊಂಡ ಕಾಡಿಗೆ, ಹೊರ 
ಬರುವ ಕಿರುಬೆಮರು, ಮದ ತುಂಬಿದ ಕಣ್ಣು, ಮತ್ತು ತಗಲುವ ಉಸಿರು 
ಹೆಚ್ಚಾಗಿ ಜೋತುಬಿದ್ದ ಜಡೆ, ಬತ್ತಿಹೋದ ತುಟಿ. ಅಸ್ತವ್ಯಸ್ತವಾದ ಬಟ್ಟೆ. ಇವು 
ಗಳಿಂದ ಶೋಭಿಸುವ ದಣಿದ ಸುಖಶ್ರಯಳಾದ ಆ ಅಂಗನೆಯ ರೂಪವು ವಿಚಿತ್ರ 
ಭಾವವನ್ನು ಂಟು ಮಾಡುತ್ತದೆಯಲ್ಲವೇ ! ವ॥ ರತಿಕ್ರೀಡೆಯ ಕೊನೆಯಲ್ಲಿ ಆವಂತೀ 
ಸೌಂದರಿಯು ರಾಜವಾಹನನ ಮುಖಕಮಲವನ್ನು ನೋಡಿ ೧೯೪. “ಅರಸರು ಯಾವ 
ಯಾವ ದೇಶದಲ್ಲಿ ಸದ್ಭಾವದಿಂದ ಸಂಚರಿಸುತ್ತಿದ್ದಿರಿ? ದೇವರು ನಲವಿನಿಂದ ಆಲೋ 


೧೧ ೧ ಹ | ನ್‌ A 6 ಕಾಡಾ. ಕ್ರಾ 
ಚಿಸಿ ನನ್ನ ಕಿವಿಗಳಿಗೆ ಕೌತುಕವನ್ನುಂಟುಮಾಡುವಂತೆ ವಿಸ್ತಾರವಾಗಿ ಹೇಳಬೇಕು' 


ಹ 


ಸತ್ಯಾಸ್ಸಾ?ಂ kis 
| ವ॥ ಎಂದು ಬೆಸಗೊಳಲೊಡಂ 


ವನಿತೆಯ ಬಿನ್ನಪಕ್ಕೆ ಕಡುಮೆಚ್ಚಿ ನೃಪಾಲಕನೊಪೃ್ಪಲುರ್ವರಾ 
; ಜನಿತವಿಶೇಷಮುಂ ಭುವನಕೋಶಮನಾಕೆಯ  ಕರ್ಣಕೌತುಕಂ 
ಎಳ ಮನದನುರಾಗಮುರ್ಕೆ ಮಿಗೆ ಪೇಟಿಲೊಡರ್ಚಿದನಂಗನಾ ಘನ 
ಸ್ವನನವ ಮೌಕ್ತಿಕಾಭರಣನಪ್ರತಿಯಾಗಲಭಂಗವಿಕ್ರಮಂ ೧೬೫ 


ಇದು ನಿಖಳಬುಧಜನ ಮನೋವನಜವನ ದಿವಾಕರ ಕಿರಣ ಪ್ರತಿಮಪ್ತಸನ್ನ ಶ್ರೀಮದ 
ಭಂಗವಿಟ್ಮಲ ಪದಾಂಭೋಜ ಮತ್ತ ಮಧುಕರ ಮಧುಸೂದನನಂದನ ಸರಸಕವಿ ಚೌಂಡರಾಜ 
ವಿರಚಿತಮಪ್ಪ ಅಭಿನವ ದಶಕುಮಾರಚರಿತೆಯೊಳ್‌ ಅವಂತೀ ಸೌಂದರೀ ದರ್ಶನವರ್ಣನಂ 


ಷಷ್ಠಾಶ್ವಾಸಂ 


ವ॥ ಎಂದು ಕೇಳಿದಳು ಆಗ ೧೯೫. ಅಂಗನೆಯ ಘನಸ್ತನಗಳಿಗೆ ನೂತನ ಮೌಕ್ತಿಕಾ 
ಭರಣನಾದ ಅಭಂಗವಿಕ್ರಮನಾದ ರಾಜವಾಹನನು ಕಾಂತೆಯ ಪ್ರಾರ್ಥನೆಯನ್ನು 
ಮೆಚ್ಚಿಕೊಂಡನು. ಮತ್ತು ಭೂವಿಮಂಡಲದಲ್ಲಿ ನಡೆದ ವಿಶೇಷ ವೃತ್ತಾಂತಗಳನ್ನೂ 
ಭುವನಕೋಶದ ವೃತ್ತಾಂತವನ್ನೂ ಅವಳ ಕಿವಿಗಳಿಗೆ ಕೌತುಕವೂ ವನಸ್ಸಿನಲ್ಲಿ ಅನಂ 
ರಾಗವೂ ಹೆಚ್ಚು ವಂತೆ ಹೇಳತೊಡಗಿದನು. ಇದು ನಿಖಿಲ ವಿದ್ವಾಂಸರ ಮನಸ್ಸೆಂಬ 
ಕಮಲವನಕ್ಕೆ ಸೂರ್ಯನ ಕಿರಣಕ್ಕೆ ಸಮನಾದ ಪ್ರಸನ್ನನಾದ ಶ್ರೀಮದಭಂಗವಿಟ್ಕಲನ 
ಪಾದಕಮಲಗಳಲ್ಲಿನ ಮದಿಸಿದ ದುಂಬಿಯಾದ ಮಧುಸೂದನನ ಮಗನಾದ ಸರಸಕವಿ 
ಚೌಂಡರಾಜನು ಬರೆದ ಅಭಿನವ ದಶಕುಮಾರ ಚರಿತೆಯಲ್ಲಿ ಅವಂತಿ ಸೌಂದರೀ 
ದರ್ಶನದ ವರ್ಣನಂ ಎಂಬ ಆರನೆಯ ಆಶ್ವಾಸ. 


ಕಂ॥ ಶ್ರೀ ಮಗಧೇಶನವಂತೀ 
ಕೋಮಳೆಗೆ ನೆಗಬ್ದಿ ಭುವನಕೋಶವನಧಿಕ 
ಪ್ರೇಮದೆ ಹೇಟಿಲೊಡರ್ಚಿದ | | 
ನೇ ಮಾತೋ ಪದೆದಭಂಗವಿಟ್ಕ ಲಭ ತ್ಯಂ ೪ 


ವ॥ ಅದೆಂತೆನೆ 


ಚಂ॥ ನಿರುಪಮಸತ್ತ್ವ್ವದಿಂ ಕಮಲಜಾಂಡ ಕಟಾಹಮನಾದಿಶಕ್ತಿ ತಾ 
ಳ್ಲಿದಳದಟಿಶ್ರಯಂಬಿಡಿದು ಕೂರ್ಮನಿರಲ್‌ ತದನೂನಖರ್ಪರೋ 
ಪರಿಯೊಳನಂತನಿರ್ದು ನಿಜಮಸ್ತಕದೊಳ್‌ ಸಲೆಭೂಮಿಯಂ ಚರಾ 
ಚರಸುಖಭೂಮಿಯಂ ತಳೆದನಲ್ಲೆ ಸರೋರುಹ ಪತ್ರಲೋಚನೇ ೨ 


ಕಂ॥ ಅತಳಂ ವಿತಳ ರಸಾತಳ 
ಸುತಳಂ ಪಾತಾಳಮಾತಳಾತಳಮಧಿಕ 
ಪ್ರತಳೆಂಗಳಧೋಲೋಕ 
ಪ್ರತತಿಗಳೆಸೆದಿರ್ಪುವಲ್ತೆ ಕಮಲದಳಾಕ್ಟೀ ೩ 


ಭೂಲೋಕ ಭುವರ್ಲೊೋಕ ತ 

ಪೋಲೋಕಂ ಸ್ವರ್ಗಲೋಕಜನಲೋಕಂ ಕೇಲ್‌ 

ಬಾಲೆಮುಹರ್ಲೋಕಂ ಸ 

ಲೀಲೆಯೊಳಾ ಸತ್ಯಲೋಕಮಂದೂರ್ಧ್ವಜಗಂ | ೪ 


೧. ಶ್ರೀ ಮಗಧರಾಜನು ಅವಂತೀ ರಾಜಕುವರಾರಿಗೆ ಅಧಿಕ ಪ್ರೇಮದಿಂದ ಭುವನ 
ಕೋಶದ ಸ್ವರೂಪವನ್ನು ವಿವರಿಸಿದನು. ಅಭಂಗ ವಿಟ್ಕ್ಟಲನ ಸೇವಕನಾದ ಕವಿಯು 


ಎ 
ಅದನ್ನು ಮೆಚ್ಚಿ ವಿವರಿಸುತ್ತಾನೆ. ವ॥ ಆದು ಹೇಗೆಂದರೆ-ಕಮಲಾಕ್ಷಿಯೇ ಕೇಳು 
೨. ಆದಿಶಕ್ತಿಯು ತನ್ನ ಅನುಪಮ ಶಕ್ತಿಯಿಂದ ಬ್ರಹ್ಮಾಂಡವೆಂಬ ಕೊಪ್ಪರಿಗೆಯನ್ನು 
ಧರಿಸಿದ್ದಾಳೆ. ಕೂರ್ಮನು ಅದರ ಆಶ್ರಯದಲ್ಲಿದ್ದಾನೆ. ಅದರ ಶ್ರೇಷ್ಠವಾದ 


(6) 
ಬೆನೊ ್ಸೀಡಿನ ಮೇಲೆ ನಿಂತು ಅನಂತನು ತನ NK ತಲೆಯ ಮೇಲೆ ಚರಾಚರಗಳಿಗೆ ಸುಖಾ 
೩ 


೨ 


ಪ್ರಸಿದ್ದಗಳಾಗಿವೆ. ೪. ಬಾಲೆ, ಕೇಳು, ಭೂಲೋಕ, ಭುವರ್ಲೋಕ, ತಪೋಲೋಕ, 
ಜ 


ನಲೋಕ, ಮಹರ್ಲೋಕೆ, ಸತ್ಯಲೋಕ ಎಂದು ಊಧ ೩೯ ಲೋಕಗಳು 


ಸಪ್ತಮಾಶ್ವಾಸಂ ೨೪೭ 


ಕಂ8 ರವಿಮಂಡಲದಿಂ ಮೇಲಾ 
ಯ್ತು ವಿಧುವ ಮಂಡಲಮದತ್ತ ತಾರಾಗತಿ ಮೇಣ್‌ 
ವಿವಿಧಂ ವಾಯುಸ್ಕಂಧಂ 
ನವೀನಮೆನಿಸಿರ್ಪದಲ್ತೆ ಭುವನಾಧಾರಂ ೫ 


ಇಂತು ಚತುರ್ದಶಭುವನಂ 

ತಿಂತಿಣಿಯಿಂದಿರ್ಜುಮಿದಜೂಳೊಪ್ಪಿರ್ಹ್ಪ ಧರಾ 

ಕಾಂತೆಯಮೇಲೆಸೆಗುಂ ನಿ 

ಶ್ವಿಂತಂ ಪರಿಭಾವಿಸಲ್ಕೆ ನಾನಾದೇಶಂ ೬ 


ವ॥ ಮತ್ತಮಾ ಭೂವಿಗೆ ಸೀಮೆಯಾಗಿ 
ಮಸ್ತ! ಪೃಥುಸತ್ವರ್‌ ದೇವದೈತ್ಯರ್‌ ತಮಗಭಿಮತಮಾಗಲೈ ಸಂರಂಭದಿಂದಂ 
ಮಥಿಸಲ* ಮಾಂಗಲ್ಯವಸ್ತು ಪ್ರಕರಮನಮೃತಾಹಾರಮಂ ಕೊಟ್ಟುಮತ್ತಂ 
ವ್ಯಥೆತಾಂಪುಟ್ಟಲೈ ಹಾಲಾಹಲಮನುಗುಳ್ವ ಗಂಭೀರಸಾಮರ್ಥ್ಯತೇಜಃ 
ಪ್ರಧಿತಪ್ರಖ್ಯಾತಿವೆತ್ತಂ ಸಲೆಜಲಚರ ಸಂಘಾತ ರೌದ್ರಂ ಸಮುದ್ರಂ ೭ 


ಚಂ॥ ಅತಿಲವಣೇಕ್ಷುವಾರುಣಿ ಫೃತಂದಧಿದುಗೃಮಗಾಧವಾರಿ ಪೇ 
ಳತುಲಸಮುದ್ರಮೊಂದಟಿನದೊಂದಧಿಕಂ ಪಡೆದಲ್ಲಿ ಸಪ್ತಸಂ 
ಮಿತವೆನೆ ದೀವಿಯಂತವಜಿಮಧ್ಯದೊಳಿರ್ಪುದು ಚಕ್ರಮಧ್ಯದಾ 
ಯತಿ ಮಣಿಕೇವಣಂಬೊಲನಿಶಂ ಸುಖಮಂ ತಳೆದಂಬುಜಾನನೇ ೮ 


ಪ್ರಸಿದ್ಧವಾಗಿವೆ. ೫. ಸೂರ್ಯಮಂಡಲದ ಮೇಲೆ ಚಂದ್ರಮಂಡಲವಿದೆ. ಅದರ 
ಮೇಲೆ ತಾರೆಗಳ ಸಂಚಾರ, ಮತ್ತು ಭುವನಗಳಿಗಾಧಾರವಾದ ವಿವಿಧ ವಾಯುಸ್ಕಂಧ 
ಗಳ ಸಂಚಾರ. ೬. ಹೀಗೆ ಹದಿನಾಲ್ಕು ಲೋಕಗಳು ಸಾಲಾಗಿವೆ. ಇವುಗಳಲ್ಲಿ ಪ್ರಕಾಶ 
ಮಾನವಾದ ಭೂಮಿಯ ಮೇಲೆ ನಾನಾ ದೇಶಗಳು ಒಪ್ಪಿವೆ. ವ॥ ಮತ್ತೆ ಆ ಭೂಮಿಗೆ 


ಎಲ್ಲೆಯಾಗಿ- ೭. ಸಮುದ್ರವು ಮಹಾಪರಾಕ್ರಮಿಗಳಾದ ದೇವತೆಗಳೂ ದೈತ್ಯರೂ 
ಒಪ್ಪಿ ವೇಗದಿಂದ ಕಡೆಯಲು ' ಮಂಗಳಕರವಾದ ವಸ್ತುಗಳನ್ನೂ ಅಮ್ಮ ತವನ್ನೂ 


ಕೊಟ್ಟಿತು. ಅನಂತರ ಅದರಿಂದ ದುಃಖಗೊಂಡು ಹಾಲಾಹ ಹಲವಿಷವ ನ್ನು ಹೊರ 
ಚೆಲ್ಲಿತು. ಇಂಥ ಸಾಮರ್ಥ, ಮತ್ತು ತೇಜಸ್ಸುಳ್ಳ ತವಾದ ಸ ಸಮುದ್ರವು ಜಲಚರ 
ಸಮೂಹದಿಂದ ರೌದ್ರವಾಗಿ ಕಂಗೊಳಿಸುತ್ತದೆ. ೮. ಲವಣ, ಇಕ್ಷು, (ಕಬ್ಬಿನಹಾಲ್ಕು 

ವಾರುಣಿ ಸರ ಕ್‌ೆ ದಧಿ, ದುಗ್ಬ, ವಾರಿ (ನೀರು) ಈ ಹೆಸರಿನ ಏಳು ಸಮುದ್ರ 
ಗಳಿವೆ. ಇವು ಒಂದಕ್ಕೆ ೦ತ ಇನ್ನೊ ಂದು up ದು. ಇವುಗಳ ನಡುವೆ ಏಳು ದ್ವೀಪ 
ಗಳು ಚಕ್ರಮಧ್ಯದಲ್ಲಿ (ಗುಂಬದಲ್ಲಿ?) ಮಣಿಗಳನ್ನು ೋಣಿಸಿದಂತೆ ಕಾಣುತ್ತವೆ, ಕಮಲ 


೨೪೮ ಅಭಿನವ ದಶಕುಮಾರ ಚರಿತೆ 


scl ಸಲೆಜಂಬೂಪ್ಲಕ್ಷಂ ಶಾ 
ಲ್ಮಲಿ ಕುಶಮಾಕೌ ಿಂಚಪುಷ್ಕರಂ ಶಾಖಂಗಳ್‌ 
ತಿಳಿಯಲ್‌ ಸಪ್ತದ್ವೀಪಂ 
ಜಳಜಾನನೆ ಸಕಲ ರತ್ನಬೀಜಾವಾಪಂ ೯ 


ವ ಮತ್ತಮಾ ಸಮುದ್ರಮುದ್ರಿತ ಭೂಮಧ್ಯದಲ್ಲಿ 


ಸುರನಿಕರಂ ಪುಳಿಂದರಮರಾಂಗನೆಯರ್‌ ಶಬರೀಚಯಂ ದಿಶಾ 

ಕರಿಮೃಗರಾಜಿ ಸಿದ್ಧರಸಮೊಜ್ಜರಮೊಪ್ಪು ವ ಹೇಮಕಾಂತಿ ಭಾ 

ಸುರದವವಹ್ನಿ ರತ್ನನಿಚಯಂ ತಿರಿಕಲ್ಲೆನೆ ಪದ್ಮಜಂಧರಾ 

ತರುಣಿಗೆ ರಂಜಿಸಿಟ್ಟಿ ಕೃತಕಾದ್ರಿವೊಲಿರ್ದುದು ಮೇರುಪರ್ವತಂ ೧೦ 


ವ॥ ಮತ್ತಮದು ಗಾಂಗೇಯ ತೇಜೋರಂಜಿತಮಾಗಿಯುಂ ಭಾರತಸಂಬಂಧಮಲ್ತು 
ಕುಲಗೋತ್ರಪರಿವೆ-ಪ್ಟಿತಮಾಗಿಯುಂ ಸಂಸಾರಿಯಲ್ತು ಸುರಾಧಿವಾಸಮಾಗಿಯುಂ ಜನನಿಂದ್ಯ 
ಮಲ್ತು ಧರಣೀಧರಮಾಗಿಯುಂ ವರಾಹಾವತಾರಮಲ್ತು ಶೃಂಗಾನಿ ಿತಮಾಗಿಯಂಂ ಮ )ಗರೂಪ 
ಮಖಿಲ ರತ್ನಕಟಕರಂಜಿತಮಾಗಿಯುಂ ಹಸ್ತನ್ಯಸ್ತಮಲ್ಲೆನಿಸಿರ್ಪುದು ಅಂತುಮಲ್ಲದೆಯಂಂ 


ಮುಖಿಯೇ ಕೇಳು. ೯. ಜಲಜಮುಖಿ. ಕೇಳು, ಜಂಬು ಪ್ಲಕ್ಷ, ಶಾಲ್ಮಲಿ, ಕುಶ, 
ಕ್ರೌಂಚ, ಪುಷ್ಕರ, ಶಾಖ ಎಂಬ ಏಳು ದ್ವೀಪಗಳಿವೆ. ಇವು ಸಕಲರತ್ನ ಬೀಜಗಳಿಗೂ 
ಆಶ್ರಯ ಸ್ಥಾನವಾಗಿವೆ ಎ ಆ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟ ಭೂಮಧ್ಯ 
ದಲ್ಲಿ ೧೦. ದೇವ ತೆಗಳೇ ಬೇಡರು, ದೇವನಾರಿಯರೇ ಬೇಡಿತಿಯರು. ದಿಗ್ಗ ಜಗಳೇ 
ಮೃಗಗಳ ಸಾಲು, ಸಿದ್ದರಸವೇ ಚಿಲುಮೆ, ಹೊಳೆಯುವ ಚಿನ್ನದ ಕಾಂತಿಯೇ "ಪ್ರಕಾಶ 
ಮಾನವಾದ ಕಾಳ್ಕಿಚ್ಚು, ರತ್ನಗಳ ಸಮೂಹವೇ ಆಟದ ಕಲ್ಲು ಎಂಬುವಂತೆ ಬ್ರಹ್ಮನು 
ಭೂಮಿಯೆಂಬ ತರುಣಿಗೆ ಏರ್ಪಡಿಸಿದ ಕೃತಕವಾದ ಕ್ರೀಡಾಪರ್ವತವೋ ಎಂಬಂತೆ 
ಮೇರುಪರ್ವತವು ಪ್ರಕಾಶಿಸುತ್ತದೆ. ವ॥ ಮತ್ತೆ ಅದು ಗಾಂಗೇಯ ತೇಜಸ್ಸಿನಿಂದ 
ರಂಜಿತವಾಗಿದ್ದರೂ ಭಾರತದ ಸಂಬಂಧವನ್ನು ಹೊಂದಿಲ್ಲ (ಗಾಂಗೇಯ! ಚಿನ್ನ 
1 ಭೀಷ್ಮ) ಕುಲಗೋತ್ರಗಳಿಂದ ಕೂಡಿಕೋಡಿದ್ದರೂ ಸಂಸಾರಿಯಲ್ಲ. (ಕುಲಗೋತ್ರ 
—ಕುಲಪನಃ ೯ತ 3 ಜಾತಿ ಮತ್ತು ವಂಶ) ಸುರಾಧಿವಾಸವಾಗಿದ್ದರೂ ಜನರದಿಂದೆಗೆ 
ಗುರಿಯಾಗಿಲ್ಲ. (ಸುರಾಧಿವಾಸ= 1 ದೇವತೆಗಳಿಗೆ ವಾಸಸ್ಥಳ, 2 ಮದ್ಯಕ್ಕೆ ಆಶ್ರಯ) 
ಧರಣೀಧರವಾಗಿದ್ದರೂ ವರಾಹಾವತಾರವಲ್ಲ. (ಧರಣೀಧರ | ಪರ್ವತ 2 ಭೂಮಿ 
ಯನ್ನು ಧರಿಸಿರುವ) ಶೃಂಗಾನ್ಹಿತವಾಗಿದ್ದರೂ ಮೃಗ ರೂಪವನ್ನು ಹೊಂದಿಲ್ಲ 
(ಶೃ ಸಾ ಶಿಖರ, 2 ಸಳ ರತ್ನ ಕಟಕದಿಂದ ರಂಜಿತವಾಗಿದ್ದರೂ ಭಾ ಶಿಕ್ಷ 


ವನ್ನು ಕೈಯಲ್ಲಿ ತೊಟ್ಟಿರುವುದಲ್ಲ. (ರತ್ನಕಟಕ. 1 ರತ್ನಗಳು ತುಂಬಿ ನಿದ 


ಆ ಟು ಬಹು 


ಸಪ್ತಮಾಶ್ಚಾಸಂ ಎ೪೯ 


ಕಂ॥  ಅದಜೊಪ್ಪುವ ತೆಂಕಲ್‌ ಪೆ 
ರ್ಚಿದ ಹಿಮವಾನ್‌ ಹೇಮಕೂಟನಿಷಧಂ ಬಡಗಲ್‌ 
ಸದಮಳನೀಲಶ್ವೇತಂ 
ಪದೆಪಿಂ ಶೃಂಗಿಗಳೆನಲೈ ವರ್ಷಗಿರೀಂದ್ರಂ ೧0 
ಅದಟಿಸಿಂ ಮೂಡಲ್‌ ಮಂದರ 
ಮದು ತೆಂಕಲ್‌ ಗಂಧಮಾದನಂ ಪಡುವಲ್‌ ಪೆ 


ರ್ಚಿದ ನಿಷಧಮದಲ ಬಡಗಲ್‌ 
ಪದೆದು ಸುಪಾರ್ಶ್ವಂ ಸುರಾದ್ರಿಗೆಸೆದಪುದಬಲೇ | ೧೨ 


ಈ ವಿವಿಧಗಿರಿಗಳೊಳಿ್‌ ಸ 

ದ್ಭಾವಕಿಕೇಳ್‌ ಕಡವು ಜಂಬು ಪಿಪ್ಪಲಮಾಲಂ 

ತೀವಿರ್ಕುಂ ಮತ್ತವಳ 

ಭಾವಿಸಿ ಕೇಳ್‌ ಪೇಲಸೌನವಜಿ ನಂದನವನಮಂ ೧೩ 
ಕ್ರಮದಿಂ ಚೈತ್ರರಥಂ ಗಂ 

ಧಮಾದ ವೈಭ್ರಾಜ ನಂದನೆಂಗಳೆನಿಪುವಂ 

ಕಮಳನಿಭಾಸನೆ ಕೇಳ್‌ ಮ 

ತ್ತೈಮುದಂ ಮಿಗ ಪೇಟಕ್ಕಿನೆಸೆವ ಸುರಸರಸಿಗಳಂ ೧೪ 


ಅರುಣೋದ ಮಹಾಭದ್ರಂ 

ಸ್ಫುರಿಸಿದೊಡಾ ಅಗ್ರಮಾನಸಂ ಸರಸಿಗಳಾ 

ಗಿರಿಗಳಮೇಲೆಸೆದಿರ್ಕುಂ 

ಗುರುಕುಚೆಕೇಳ್‌ ಮತ್ತೆ ಹೇಟಕ್ಕೆನಟು ಕುಲಗಿರಿಯಂ ೧೫ 


} ೧೧. ಆ ಮೇರು ಪರ್ವತದ ದಕ್ಷಿಣಕ್ಕೆ 
ಹಿಮವಂತ, ಹೇಮಕೂಟ, ನಿಷಧ ಎಂಬ ಪರ್ವತಗಳಿವೆ. ಉತ್ತರಕ್ಕೆ ಅಮಲವಾದ 
ವರ್ಷವೆಂಬ ಗಿರೀಂದ್ರವಿದೆ. . ೧೨. ಆದರ 
ಕ್ಷಿಣಕ್ಕೆ ಗಂಧಮಾದನ ಪರ್ವತ, ಪಶ್ಚಿಮಕ್ಕೆ ಎತ್ತರ 

ಶ್ರ ಸುರಾದ್ರಿಗೆ ಸಮವಾಗಿ 
ಶ್ರ ವಿವಧ ಗಿರಿಗಳಲ್ಲಿ ತಾಳೆ, 
ನೇರಳೆ, ಅರಳಿ, ಆಲ ಮೊದಲಾದ ಮರಗಳು ತುಂಬಿವೆ. ಅವುಗಳಿಗೆ ಸಂಬಂಧಿಸಿದ ನಂದನ 


ಅರಾ J po ಬುಡಷು A J ಮ್ಮ್‌ ್ಮ್ಮ — ಈ ೬ ಜಿಲೆ ಏ 
ವನಗಳನ್ನು ಹೇಳುತ್ತೇನೆ ಗಮನಿಸಿ ಕೇಳು. ೧೪, ಕಮಲಮುಖಿಯೆ ಕೇಳು, ಅವುಗಳಿಗೆ 


ಲಾಗ್ಲಿ ಇಲ್ಲಿ 
1೯ ಎಂ ಬ್ರ. 
wd 

pe 


& pe 
ಕ್ರಮವಾಗಿ ಚೆ ತ್ರರಥ, ಗಂಧಮಾದನ, ವೈಭ್ರಾಜ, ನಂದನ ಎಂಬ ಹೆಸರಿನ ನಂದನವನ 
ತ್ಯಾ A pe ತ್ಕ ತ್ಯಾ [ed 
ಗಳಿವೆ. ಮತ್ತೆ ಅವುಗಳಿಗೆ ಸೇರಿದ ದೇವ ಸರೋವರಗಳನ್ನು ಹೇಳುತ್ತೇನೆ. ೧೫. ಗುರು 

~ ಪಿ ಕ್ಕ ಅ ವಾಡೆ ಹ - ತ್ಕಾ ಗ ಹ. 
ುಚೆಯೆ, ಕೇಳು ; ಆ ಗಿರಿಗಳ ಮೇಲೆ, ಅರುಣೋದ, ಮಹಾಭದ,, ಮಾನಸ ಎಂದು 


ನಾ ಆಗೆ ಅ pp ಜಿ ಆಣ) ನ ಇಸಾಗೆ (ಟಾ 
ಪ್ರಕಾಶಮಾನವಾದ ಸರೋವರಗಳಿವೆ. ಮತ್ತೆ ಆರು ಕುಲಪರ್ವತಗಳನ್ನು ಹೇಳುತ್ತೇನೆ. 


೨೫೦ ಅಭಿನವ ದಶಕುಮಾರ ಚರಿತೆ 


ವ॥ ಅವಾವುವೆಂದೊಡೆ 


ಕಾದಲೆ ಕೇಳ್‌ ಮಹೇಂದ್ರ ಮಲಯಾಚಲ ಸಹ್ಯಗಿರೀಂದ್ರ ಶುಕ್ತಿಮಾನ್‌ 
ಭೇದಿಸೆ ಯಕ್ಷಪರ್ವತ ಸುವಿಂಧ್ಯ ಮಹೀಧರ ಪಾರಿಯಾತ್ರಮೆಂ 

ದಾದುವು ಗೋತ್ರಶೈಲಮಿಳೆಗಬ್ಬಭವಂ ಮಿಗೆ ಕೊಟ್ಟ ಕೀಲ್ಲಳಿಂ 

ದಾದಿ ಜಗಂಗಳಾಂಕೆಯೆನೆ ರಂಜಿಸುಗುಂ ಧವಳಾಬ್ದಲೋಚನೇ ೧೬ 


ವಃ ಮತ್ತಂ 


ಕಂ॥ ಸುರುಚಿರ ಭಾರತ ಕಿಂಪುರು 
ಹ ರಮ್ಯ ಹರಿವರ್ಷಮೆಂಬುವಿವು ವರ್ಷಂ ತ 
ದ್ಲಿರಿಯೆಸೆವ ತೆಂಕಲಿರ್ಕುಂ 
ತೆರಳದಿಳಾವೃತಮದಂ ಕರಂ ಬಳಸಿರ್ಕುಂ ೧೭ 


ವ॥ ಅದಲ್ಲದೆಯುಂ 


ಕಂ॥ ಜಂಬೂಫಥಫಲಮೊಂದಾಶಾ 
ಈ ಸ್ತಂಬೇರಮದಂತುಟಲ್ಲಿ ಬೀಟಲ್ಕದಣಿ?ಂ 
ಜಂಬೂದಿ ೀಪಮದಾದುದು 
ಬಿಂಬಾಧರೆ ಕೇಳ್‌ ಪ್ರಸಿದ್ಧ ಮುರ್ವೀತಳದೊಳ್‌ ೧೮ 


1 ಆ ಜಂಬೂಫಲರಸಮ 
ವ್ಯಾಜದಿನಿಳೆಯಲ್ಲಿ ಪರಿಯಲದಕಿಂ ಜನಿಸಿ 
ತ್ರೀ ಜಗದೊಳ್‌ ಹೇಮಂ ನಾ 
ನಾಜನ ಸುಕ್ಷೇಮಮಂಬುಜಾಯತನೇಶ್ರೇ ೧೯ 


ಅವು ಯಾವುವು ಎಂದರೆ ೧೭. ಬೆಳ್ಳಾವರೆಯಂತೆ ಕಣ್ಣುಳ್ಳವಳೆ, ಪ್ರಿಯಳೆ, ಕೇಳು. 
ಮಹೇಂದ್ರವಲಯ, ಸಹ್ಯ, ಶುತ್ತಿರ್ಮಾ, ಯಕ್ಷ, ವಿಂಧ್ಯ, ಪಾರಿಮಾತ್ರ ಎಂದು ಏಳು 
ುಲಪರ್ವತಗಳಿವೆ.. ಇವು ಬ್ರಹ್ಮನು ಭೂಮಿಗೆ ಆಧಾರವಾಗಿ ಕೊಟ್ಟ, ಆದಿಜಗತ್ತು 
ಗಳಿಗೆ ಆನಿಸಿದ ಊರುಗೋಲುಗಳಂತೆ ರಂಜಿಸುತ್ತವೆ. ವ॥ ಮಂತ್ತು--೧೭. ಸುಂದರ 
ವಾದ ಭಾರತವರ್ಷ, ಕಿಂಪುರುಷವರ್ಷ, ಹರಿವರ್ಷ ಎಂಬ ವರ್ಷಗಳು ಆ ಗಿರಿಯ ದಕ್ಷಿಣ 
ಕ್ಕಿವೆ. ಇಳಾವೃತವರ್ಷವು ಅದನ್ನು ಎಡೆಬಿಡದೆ ಬಳಸಿಕೊಂಡಿದೆ. ವ॥ ಅದೂ ಅಲ್ಲದೆ 
೧೮. ತೊಂಡೆವಣ್ಣ ತುಟಿಯವಳೆ, ಕೇಳು, ಅಲ್ಲಿ ದಿಗ್ಗಜದಂತಿದ್ದ ಒಂದು ಜಂಬೂ ಫಲವು 
ಬಿದ್ದಿತು. ಅದರಿಂದ ಭೂಮಂಡಲದಲ್ಲಿ ಅದು ಜಂಬೂ ದ್ವೀಪವೆಂದು ಪ್ರಸಿದ್ಧ 
ವಾಯಿತು. ೧೯. ಕಮಲದಂತೆ ಅಗಲವಾದ ಕಣ್ಣುಳ್ಳವಳೇ, ಕೇಳು, ಆ ಜಂಬೂ 
ಫಲದ ರಸವು ನೆವವಿಲ್ಲದೆ ಭೂಮಿಯ ಮೇಲೆ ಹರಿಯಿತು. ಅದರಿಂದ ಈ ಜಗದಲ್ಲಿ ಎಲ್ಲ 


pa N 


ಬ ಕ್ಕ 


ಸಪ್ತಮಾಶ್ವಾಸಂ.. ೨೫೧ 


ವ॥ ಮತ್ತಮಾ ಮೇರುಗಿರಿಯೊಳ್‌ 


501 ಜ್ಯೋತಿಶ್ಚಕ್ರಂ ತುದಿಯೊಳ್‌ 
ಮಾತೇಂ ಅಟಳದ ತೆಅದೆ ತಿರುಗುತ್ತಿರ್ಕುಂ 
ಖ್ಯಾತಿಯ ಮೇರುವಿನೊಳ ನಿ 
ರ್ಣೀತಂ ತದ್ಭ,ಮಣಮುದಯಮಸ್ತಮಯಂಗಳ ೨೦ 


ಗ್ರಹಚಾರ ಸ್ಮಿತಿಯಿಂದಂ 

ಗ್ರಹಣಮನಾವೃಷ್ಟಿಗಳೀ,,, 

ಮಹಿಯೊಳ್‌ ತೋಟುಗುಮದಣಶಂ 

ಸಹಜದೊಳಿರೆ ಸಕಲದೇಶದೊಳ" ಸುಕ್ಷೇಮಂ ೨೧ 


ವ॥ ಅದಲ್ಲದೆಯಂಂ 


ಸ್ರ॥ ಪಂಚಾಶತ್ಕೋಟಿ ವಿಸ್ತೀರ್ಣದೊಳೆಸೆವ ಧರಾದೇವಿಗೊಪ್ಪಿರ್ಪುದೆಂದುಂ 
ಕಾಂಚೀದಾಮಂಬೊಲುದ್ಯಚ್ಛರನಿಧಿ ನೆಗಟ್ಲೂ ಭೂಮಿ ನೋಡಲೆ ಮತ್ತಂ 
ಚಂಚದ್ಭಾಗಾಂತರಂ ಭಾವಿಸಲದುನವಖಂಡಂ ಮಹಾಹೇಮ ರತ್ನೋ 
ದಂಚದ್ಗರ್ಭಂ ನಿತಾಂತಂ ಸಕಲಧಾನ್ಯಪ್ರಭೂತಪ್ರದೇಶಂ ೨೨ 


ಕಂll ಹಿಮಸೇತುಮಧ್ಯಭೂಮಿಯೊ 
ಳಮರನದೀ ತತಿಗಳಿರ್ಪ ವಸುಸಂಕುಳದು 
ರ್ಗಮ ಕಾನನ ದಾವಾಗ್ನಿಗ 
ಳಮರ್ತ್ಯ ಲೋಕಪ್ರಸಿದ್ಧಿಗಳ್‌ ತರಳಾಕ್ಷೀ ೨೩ 


ಜನರಿಗೂ ಕ್ಷೇಮವನ್ನುಂಟುಮಾಡುವ ಚಿನ್ನವುಂಟಾಯಿತು. ವ॥ ಮತ್ತೆ ಆ ಮೇರು 


ಗಿರಿಯಲ್ಲಿ ೨೦. ಅದರ ತುದಿಯಲ್ಲಿ ಜ್ಯೋತಿಶ್ಚಕ್ರವು ರಾಟೆಯಂತೆ ತಿರುಗುತ್ತಿರುತ್ತದೆ. 
~) 


ಗೆ 
ಅ ಜ 


6 ಹ ಬ್ರ 
ಗಳನ್ನುಂಟುಮಾಡುತ್ತದೆ. ೨೧. ಗ್ರಹಗತಿಗಳಿಂದ ಈ ಭೂಮಿಯ ಮೇಲೆ ಗ್ರಹಣವೂ 
ಅನಾವೃಷ್ಟಿಯೂ ತೋರುತ್ತವೆ. ಅದರಿಂದ (ಗ್ರಹಗತಿಗಳು) ಸಹಜವಾಗಿದ್ದರೆ ಸಕಲ 
ದೇಶಗಳಲ್ಲಿ ಕ್ಷೇಮವುಂಟಾಗುತ್ತದೆ. ವ॥ ಅದೂ ಅಲ್ಲದೆ-೨೨. ಭೂದೇವಿಯು ಐವತ್ತು 
pe 
[ea 


ಕೋಟಿ (ಯೋಜನ)ವು ವಿಸ್ತೀರ್ಣವಾಗಿ ಪ್ರಕಾಶಿಸುತ್ತದೆ. ಸಮುದ್ರವು ಆಕೆಯ ಒಡಾ 
ದಂತೆ ಕಂಗೊಳಿಸುತ್ತದೆ. ಪ್ರಸಿದ್ಧವಾದ ಆ ಭೂಮಂಡಲ ಅನೇಕ ಭಾಗಗಳಿಂದ ಕ 

ಅದು ಒಂಭತ್ತು ಖಂಡಗಳುಳ್ಳುದು. ಸುವರ್ಣ ರತ್ನಗಳಿಂದಲೂ ವಿವಿಧ ಸಕಲ ಧಾನ 
ಗಳಿಂದಲೂ ತುಂಬಿದೆ. ೨೩. ತರಳಾಕ್ಷಿ ಹಿಮಾಲಯ ಮತ್ತು ಸೇತು ತೀರ್ಥಗಳ ನಡು 


— ka x ಈ 
ನ ಭೂಮಿಯಲ್ಲಿರುವ, ದೇವನದಿಗಳು, ನಿಧಿಗಳು, ದಟ್ಟವಾದ ಕಾಡುಗಳು, ಕಾಳ್ಗಿಚು 
ಜ 


೨೫೨ | ಅಭಿನವ ದಶಕುಮಾರ ಚರಿತೆ 


ಚಂ॥ ಸುರನದಿ ಗಂಗೆ ಗೌತಮಿ ಸರಸ್ವತಿ ನರ್ಮದೆ ಕೃಷ್ಣವೇಣಿ ಭೀ 
ಮರಥಿ ಪಯೋಷ್ಠ್ಟಿಕಾದ್ರಿ ಯಮುನಾನದಿ ಸಿಂಧು ಕವೇರಕನ್ಯೆ ಭಾ 
ಸುರತರ ತುಂಗಭದ್ರೆಯೆನಿಪುತ್ತಮತೀರ್ಥಮನೇಕಮುರ್ವಿಯೊಳ್‌ 
ಪರಿವಿಡಿದಿರ್ಪವಲ್ಲೆ ದುರಿತಕ್ಷಯಕಾರಣ ಪುಣ್ಯಮೂರ್ತಿಗಳ್‌ ೨೪ 


ವ ಮತ್ತಂ 


ಉ॥ ಮಾಳವಗೌಳ ಘೂರ್ಜರ ವರಾಳ ಕಳಿಂಗ ತುರಷ್ಯ ಸಿಂಧು ನೇ 
ಪಾಳ ಸುಪಾಂಡ್ಯ ಕೇರಳ ಮಹಾಂದ್ರ ಸುರಾಷ್ಟ್ರ ಮಿವಾದಿಯಾದ ಸ 
ಲೀಲೆಯ ದೇವಸಂತತಿಯನೇಕಮೆನಲ್‌ ಮೆಜಕಿದಿರ್ಪುವಲ್ಲೆ ಕೇಳ 
ಬಾಲಕಿ ನೋಡಲಲ್ಲಿ ಸುಖಸಂತತಿ ಸಂದೆಸೆಗುಂ ನಿರಂತರಂ ೨೫ 


ಶಾ। ಈ ದೇಶಂಗಳೊಳುಳ್ಳ ನಾರಿಯರೊಳೊಂದೊಂದತ್ಯಪೂರ್ವಂ ಕಳಾ 
ಭೇದಂ ಕೂರ್ಮೆಯೊಳಾದಸಂಗಮವಿನೋದಂ ರೂಪಲಾವಣ್ಯಸಂ 
ಮೋದಂ ಪೆಂಪಿನೊಳೊಪ್ಪುತಿರ್ಪವನಿತಾ ಸಲ್ಲಕ್ಷಣಂ ಕೇಳವಂ 


ತೀದೇವೀ ವಿವರಕ್ಕಗೋಚರಮೆ:ಲೇ ಶುಂಭ (ಶುಭ್ರ ?) ತ್ರೃವಾಳಾಧರೇ ತ 
ಕಂ॥ ಇದು ಕರ್ಮಭೂಮಿಯಿದಣ ೪೯ 

ಸದಮಳ ಧರ್ಮಾರ್ಥಕಾಮವ:ಂ ಸಾಧಿಸದು 

ರ್ಬಿದ ದುಷ್ಕ ರ್ಮಮನೆಸಗುವ 

ಮದಮುಖರಿಹಪರಸುಖಕ್ಕೆ ಬಾಹಿರರಲ್ತೇ ತ 


ಇವು ದೇವಲೋಕದಲ್ಲಿಯೂ ಹೆಸರುವಾಸಿಯಾಗಿವೆ. ೨೪. ದೇವನದಿಯಾದ ಗಂಗೆ, 
ಗೌತಮಿ, ಸರಸ್ವತಿ, ನರ್ಮದೆ, ಕೃಷ್ಣವೇಣಿ, ಭೀಮರಥಿ, ಪಯೋಷ್ಟಿ, ಯಮುನೆ, 
ಸಿಂಧು, ಕಾ ವೇರಿ, ಸಾ ಮೊದಲಾದ ಉತ್ತಮ ತೀರ್ಥಗಳು ಈ ಭೂಮಿಯಲ್ಲಿ 
ಕ್ರಮವಾಗಿ ಇವೆ. ಇವು ಪಾಪನಾಶಕವಾದ ಪುಣ್ಯ ಮೂರ್ತಿಗಳು. ವ॥ ಮತ್ತು 
೨೫. ಬಾಲಕಿ, ನೋಡು. ಈ ಭೂಮಿಯಲ್ಲಿ ವು ಗೌಳ, ಘುರ್ಜರ, ವರಾಳ, ಕಳಿಂಗ, 
ತುರುಷ್ಕ, ಸಿಂಧು, ನೇಪಾಳ, ಪಾಂಡ್ಯ, ಕೇರಳ, ಆಂಧ್ರ), ಸುರಾಷ್ಟ್ರ ಮೊದಲಾದ 
ಸುಂದರವಾದ ದೇಶಗಳು ಅನೇಕವಾಗಿವೆ. ಈ ದೇಶಗಳಲ್ಲಿ ಸುಖ ಸಮೂಹವು ನಿರಂತರ 
ವಾಗಿ ತುಂಬಿದೆ. ೨೬. ಹೊಳೆಯುವ ಹವಳದಂತೆ ತುಟಿಯುಳ ಶೆ ಅವಂತೀದೇವಿ ! ಈ 
ದೇಶಗಳಲ್ಲಿರುವ ನಾರಿಯರಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಬಗೆಯ ಕಳೆಗಳಿವೆ. ಸ್ನೇಹ 
ದಿಂದಾದ . ಸಂಗಮವು ವಿನೋದಕರವಾಗಿದೆ. ರೂಪ ಲಾವಣ್ಯಗಳು ಸಂಮೋದಕರ 
ವಾಗಿದೆ. ಸ್ತ್ರೀಯರಲ್ಲಿರಬೇಕಾದ ಒಳ್ಳೆ ಯ ಲಕ್ಷಣಗಳು ಹಿರಿಮೆಯಿಂದ ಪ ಸಕಾಶಿಸುತ್ತವೆ. 
ಅವನ್ನು ವಿವರಿಸುವುದು ತುಂಬ ರಷ್ಟ. ೨೭. ಇದು ಕರ್ಮ ಮಾಡಬೇಕಾದ 
ಭೂಮಿ ಇದರಲ್ಲಿ ಅಮಲವಾದ ಧರ್ಮ ಅರ್ಥ ಕಾಮಗಳನ್ನು ಸಾಧಿಸಿದೆ. ಕೊಬ್ಬಿದ, 
ದುಷ್ಕವರ್ನಿಗಳನ್ನು - ಮಾಡುವ ಮತ್ತರು ಇಹಲೋಕ ಎಟಿ ಪರಲೋಕದ 
ಸುಖನಳಗೆ ಜಾಕ್‌ ಅಂಥವರಿಗೆ ಇಹಪರ ಸುಖಗಳಾವುವೂ ಇಲ್ಲ.” 


ಸಪ್ತಮಾಶ್ವಾಸಂ ೨೫೩ 


ವ॥ ಎಂದನಂತರಂ 


ಇದಿ ವಿಶೇಷಮಂ ನಿನಗೆ ಪೇಟಕ್ವೊಡದಗ್ಗಳಮೆನ್ನ ಬಲ್ಲವೋಲ್‌ 
ಪದೆದಅೌವಂತುಟಂ ನಿನಗೆ ಪೇಟಕ್ಕಿನೆನಲ್‌ ಸುಕುಮಾರನಂ ಮನೋ 
ಮುದದಿನವಳ್‌ ವಿಳಾಸಮೆನಲಪ್ಪಿ ತದೋಹ್ಕವನೀಳ್ದು ಚುಂಬಿಸಲ್‌ 
ಸದಮಳರಾಗಮಂ ತಳೆದು ತಾಂ ಮಗುಳ್ಳ ಪ್ಪಿದನುರ್ವರಾಧಿಪಂ ೨೪ 


ವ॥ ಅಂತಾ ಭುವನಕೋಶಮಂ ರಾಜವಾಹನನಿಂ ಸೂಚನಮಾತ್ರದಿಂದಅಿಕಿದ ಅವಂತೀ 
ಸೌಂದರಿ 


ಉ॥ ಶ್ರೀಮದಶೇಷ ಸದ್ಯುವನಕೋಶಮನೆಯ್ದೆಯವಂತಿ ಸೌಂದರೀ 
ಕಾಮಿನಿ ರಾಜವಾಹನ ಲಪನಿಂ ಸಲೆಕೇಳ್ವೆಲೆ ಭೂಪಮನ್ಮನಃ 
ಪ್ರೇಮವೆನಿಪ್ಪ ನಿನ್ನ ನುಡಿ ಕರ್ಣರಸಾಯನಮಾಯ್ತುನಂತ ಸೌ 
ಖ್ಯಾಮೃತಮಂ ಸಮಂತು ಪಡೆದೆಂ ಸಕಲೇಂದ್ರಿಯ ಸೌಖ್ಯಸಾರಮಂ ೨೯ 


ವ॥. ಆದೊಡಮಾಂ ನಿನಗೆ ಮಾಟ್ಬಿ ಪ್ರತ್ಯುಪಕಾರಮಾವುದುಮಿಲ್ಲದೊಡಂ 


ಉ॥ ಶಾರದೆ ರಂಜಿಸಿರ್ಪ ಮುಖಪಂಕಜಮಂ ಸಲೆ ಲಕ್ರ್ಮಿಯೊಪ್ಪುವೀ 
ಪೇರುರಮಂ ಸಪತ್ನಿಯರ ಯತ್ನದೆ ಸೋಂಕಿದ ತಾಣಮೆಂಬ ಲ 
ಜ್ಹಾರಯಮಿಲ್ಲದಾಂ ಮಗುಳ್ಳು ಚುಂಬಿಸಿಯಪ್ಪುವ ಧೈರ್ಯಮಂ ಮಹೋ 
ದಾರದೊಳೀಕ್ಷಿಸೊಲ್ಲು ನೃಪನಂದನ ನಿನ್ನ ಗುಣಾತಿರೇಕದಿಂ ೩೦ 


ಜಾ ಲಾರ ಗೀ [a pO 
ವ ಎಂದು ಹೇಳಿ ಅನಂತರ... ೨೮. “ಇದರ ವಿಶೇಷವನ್ನು ನಿನಗೆ ಹೇಳುವದು 
ಕಷ ಕಃ ನನಗೆ ತಿಳಿದಿರುವಂತೆ ಹೇಳುವೆನು' ಎಂದು ಅವನು ಹೇಳಿದನಂ. ಇದನ್ನು 


ಕೇಳಿ ಅವಳು ಆ ಸುಕುಮಾರನನ್ನು ಹರ್ಷದಿಂದ ಬೆಡಗನ್ನು ತೋರುತ್ತಾ ತಬ್ಬಿ 


ಣೆ ಬಿ 
ಕೊಂಡಳು. ಅವನ ತುಟಿಯನ್ನು ಚುಂಬಿಸಿದಳು. ಅದರಿಂದ ಅನುರಾಗವು ಹೆಚ್ಚಿ 


ಹಾ 1 ತೆ! ಜಾಪ್‌ 


ರಾಜಕುಮಾರನು ಮತ್ತೆ ಅವಳನ್ನು ತಬ್ಬಿ ಕೊಂಡನು. ವ॥ ಹಾಗೆ ಭುವನ ಕೋಶ 
ವಿಚಾರವನ್ನು ರಾಜವಾಹನದಿಂದ ಸಂಗ್ರಹವಾಗಿ ತಿಳಿದು ಅವಂತೀ ಸೌಂದರಿಯು--- 
೨೯. “ರಾಜನೆ ! ನನ್ನ ಮನಸ್ಸಿನ ಪ್ರೇಮರೂಪವಾದ ಭುವನಕೋಶ ವಿಚಾರವಾದ 
ನಿನ್ನ ಮಾತು ನನ್ನ ಕರ್ಣಗಳಿಗೆ ರಸಾಯನವಾಯಿತು. ಸಕಲೇಂದ್ರಿಯಗಳ ಸೌಖ್ಯಸಾರ 
ವಾದ ಅನಂತವಾದ ಸೌಖ್ಯಾಮೃತವನ್ನು ಪಡೆದೆನು. ವ॥ ನಾನು ನಿನಗೆ ಮಾಡುವ 
ಪ್ರತ್ಯುಪಕಾರವು ಯಾವುದೂ ಇಲ್ಲ. ಆದರೂ--೩೦. ನಿನ್ನ ಮುಖ ಪಂಕಜದಲ್ಲಿ 
ಶಾರದೆಯು ರಂಜಿಸುತ್ತಾಳೆ. ನಿನ್ನ ಈ ವಿ 
ಸುತ್ತಾಳೆ. ಸವತಿಯರು ಪ್ರಯಂತ್ನವಿಲ್ಲದೆ 


ಸಿ 
ದನ್ನು ನಾನು ಮರೆತು ಸ್ವಲ್ಪವೂ ನಾಚಿಕೆಯಿಲ್ಲದೆ ನಿನ್ನ ಗುಣ ವಿಶೇಷಗಳಿಗೆ ಮಾರು 


೨೫೪ ಅಭಿನವ ದಶಕುಮಾರ ಚರಿತೆ 
ವ॥ ಅಂತೆಂದು 


ಕಂ॥ ಈತನ ಸೌಖ್ಯಾಮೃತಸಂ 
ಪಾತಕ್ಕಿದು ತಾಣಮೆಂದು ತಾಮ್ರಾಧರಮಂ 
ಪ್ರೀತಿಯಿನೊಪ್ಪಿರೆ ಚುಂಬಿಸಿ 
ನೂತನ ಸೌಖ್ಯಕ್ಕೆ ತಾನೆ ನೆಲೆಯಿಸಿರ್ದಳ ೩೧ 


ಚಂ ಕುಡಿಯಿಡುತಿರ್ಹ ಕಲ್ಪಲತೆ ಕಲ್ಪಕುಜಾಗ್ರಮನಪ್ಪುವಂತೆ ನಾಣ್‌ 
ಸಡಿಲೆ ಕುಮಾರನಂ ಭುಜಲತಾದೃಯದಿಂ ಬಿಗಿಯಪ್ಪಿ ಪೆಂಪಿನಿಂ 
ಪಿಡಿದಧರಾಗ್ರಮಂ ಸವಿದು ಮತ್ತೆ ರತೋತ್ಸ ವದಿಚ್ಛೆ ಯಾಗೆ ನಾ 
ಣ್ಹುಡುಕುವ ಕಾಂತೆಯಂ ಮಗುಳ್ಳು ತಾನಮರ್ದಪ್ಪಿ' ದನುರ್ವರಾಧಿಪಂ ೩೨ 


ವ॥ ಅಂತು ಮಗುಳ್ಹು ಮಗುಳ್ಗನೇಕ ಜರಾಂ ಕಾಮಕಲಹಮನೊಡರ್ಜಿ 


ನೆಗೆದ ಕುಚಂಗಳೊಡ್ಡ ದು ಚಪ್ಪಲರ್ದಿರ್ಪಿನಮಂಗಮಂಗದೊಳ್‌ 
ಸೊಗಸುವಿನಂ ಪೊಗರ್‌ ಮಿಗುವ ತೋಳ೯ನಳಿತೋಳೊಳಮರ್ಕೆದೆತ್ತಿರಲ್‌ 
ಬಿಗಿದಮುರ್ದಪ್ಪಿಕೊಂಡು ಸುರತಶ್ರಮದಿಂ ಸುಖನಿದ್ರೆಗೈದು ಕಾ 

ಮಿಗಳೆಸೆದರ್‌ ಮನೋಭವನ ನಾಟಕದಿಂಬಿನ ಬೊಂಬೆಯೆಂಬಿನಂ ೩೩ 


ಈ ನನ್ನ ಧೈರ್ಯವನ್ನು ಹೆಚ್ಚಾದ ಔದಾರ್ಯದಿಂದ ವೀಕ್ಷಿಸು” ವ ಹೀಗೆ ಹೇಳಿ. 
೩೧. ಈತನ ಸೌಖ್ಯವೆಂಬ ಅಮೃ ತಾಸಾರಕ್ಕೆ ಇದು ಸ್ಥಾನವೆಂದು ಅವನ ಕೆಂಪಾದ ತುಟಿ 
ಯನ್ನು ಪ್ರೀತಿಯಿಂದ ಚುಂಬಸಿ ನೂತನವಾದ ಸೌಖ್ಯಕ್ಕೆ ತಾನೆ ನೆಲೆಯೆನಿಸಿದಳು. ೩೨. 
ಹಬ್ಬುವ ಕಲ್ಪಲತೆಯು ಕಲ್ಪವೃಕ್ಷಕ್ಕೆ ಸುತಿ ಕೊಳ್ಳು ವಂತೆ ನಾಚಿಕೆಯನ್ನು ತೊರೆದು 
ಕುಮಾರನನ್ನು ಎರಡು ಭುಜಲತೆಗಳಿಂದಲೂ ಆಲಿ a ಹಿರಿದಾದ ಉತ್ಸಾಹ 
ದಿಂದ ಅವನ ಅಧರಾಗ್ರವನ್ನು ಸವಿದಳು. ಮತ್ತೆ ರತಿ ಕೇಳಿಯ ಆಶೆಯಾದರೂ ನಾಚಿ 
ಕೆಯು ಅಡ್ಡ ಬಂತು. ಆಗ ಕಾಂತೆಯನ್ನು ರಾಜಕುಮಾರನು ತಾನು ಮತ್ತೆ ಬಿಗಿಯಾಗಿ 
ಅಪಿ ಕೊಂಡನು. ವ॥ ಮತ್ತೆ ಮತ್ತೆ ಅನೇಕ ವಿಧಾನಗಳಿಂದ ಕಾಮ ಕಲಹವನ್ನು 
ನಡೆಯಿಸಿದರು--೩೩. ಎತ್ತರವಾದ ಕುಚಗಳು ಜೂ ಡವನ ಸ ಕಳೆದುಕೊಂಡು ಅದುಮಿ 
ಚಪ್ಪಟೆಯಾಗಿ ಅಗಲವಾಗುವಂತೆ ಕುಮಾರನ ಅಂಗವು ಬಸೂ ಅಂಗದಲ್ಲಿ 
ಸೇರಿಕೊಂಡಿತು. ಸೊಗಸಾದ ಹೊಳೆಯುವ ಅವನ ತೋಳುಗಳು ಅವಳ ನಳಿ ತೋಳು 
ಗಳಲ್ಲಿ ಬಿಗಿಯಾಗಿ ತ ಸ'ದುಕೊಂಡವು, ಬಿಗಿಯಾಗಿ ಒಬ ಬ್ಬರನ್ನೊಬ್ಬರು ಅಪ್ಪಿಕೊಂಡು 
ಸುರತ ಕೇಳಿಯ ಶ್ರಮದಿಂದ ಸುಖವಾಗಿ ನಿದ್ರಿಸಿದರು. ಹೀಗೆ ಕಾಮಿಗಳಾದ ಕುಮಾರ 


ಕುಮಾರಿಯರು A ನಾಟಕದ. ಸುಂದರವಾದ . ಬೊಂಬೆಗಳೋಎಂಬಂತೆ ಪ್ರಕಾಶಿ 


ಬ 


ಸಪ್ತಮಾಶ್ಮಾಸಂ . ೨೫೫ 
ವ॥ ಅಂತು ಕಂದರ್ಪ ಕೇಳೀ ಕಲಹದೊಳ್‌ ಬಟಿಲ್ಲು ಸುಖನಿದ್ರೆಯಿಂದಿರ್ಪಾಗಳ* 


ಕಂ॥ ಜರಠ ಕಲಹಂಸ ಚರಣಾಂ 
ತರದೊಳ್‌ ತಾವರೆಯನೂಲಸಂಕಲೆಯಿಕ್ಕಿ 
ರ್ಷಿರನಿನ ಕನಸಂ ಕಂಡರ 
ನರಪತಿಯುಮವಂತಿ ಸೌಂದರಿಯುಮಾಕ್ಷಣದೊಳ* ೩೪ 


ವ॥। ಅಂತು ದುಸ್ವಪ್ನಮಂ ಕಂಡು 


ಕಂ।॥. ಅರುಣೋದಯ ಕಾಲದೊಳಿ 
ರ್ಬರುಮೊರ್ಮೊದಲೆಟ್ಟು ನೋಡೆ ಭೂಪಾಲನ ಸ 
ಚ್ವರಣಾಗ್ರದೊಳಿರ್ದುದು ಭೀ 
ಕರಮೆನಿಸುವ ಬೆಳ್ಳಿವೆಸೆದ ಸಂಕಲೆಯಾಗಳ* ೩೫ 


ಚೂ॥ ಉಡುಗಣಮಂ ನಿಜಾಂಘ್ರಿನಖದೀಧಿತಿಯಿಂ ಸೆಜಕಿಗೆಯ್ದೆಯಿನ್ನವಂ 
ಬಿಡುವುದೆನುತ್ತೆ ಪೂರ್ಣಶಶಿಕಾಲ್ವಿಡಿದಿರ್ದನೊ ಪೇಟಕಿನಲೈ ಬೆ 
ಳ್ಲೆಡೆವಿಡಿದಿರ್ಪ ರೂಪ್ಯಮಯಶೃಂಖಲೆ ರಾಜಕುಮಾರನಂಘ್ರಯೊಳ್‌ 
ತೊಡರ್ದಿರೆ ಕಂಡವಂತಿವಧು ಬಾಯಟದಲಟ್ತಿಳತೀವ ಖೇದದೊಳ್‌ ೩೬ 


ವ॥ ಅಂತಶ್ರೀಕರಮಪ್ಪ ಸಂಕಲೆಯಂ ಕುಮಾರನ : ಕಾಲೊಳ್‌ ಭೋಂಕೆನಲವಂತೀ 
ಸೌಂದರಿ ಕಂಡು 


ಸಿದರು. ವ।। ಕಾಮ ಕೇಳಿಯ ಕಲಹದಿಂದ ಬಳಲಿ ಸುಖನಿದ್ರೆಯಲ್ಲಿ ಮುಳುಗಿರು 
ವಾಗ-__೩೪. ಆ ಕ್ಷಣದಲ್ಲಿ ರಾಜನೂ ಅವಂತಿ ಸೌಂದರಿಯೂ *"“ಮುದಿಯಾದ ಕಲ 


ಗ ಎ! 


ಹಂಸದ ಕಾಲುಗಳಿಗೆ ತಾವರೆಯ ನೂಲಿನ ಸಂಕೋಲೆಯನು, ತೊಡಿಸಿರುವಂತೆ' ಒಂದು 


ಗೆ 
ಕನಸನ್ನು ಕಂಡರು, ವ! ಹಾಗೆ ಕೆಟ್ಟ ಕನಸನ್ನು ಕಂಡು-“೩೫. ಅರುಣೋದಯ 
ಕಾಲದಲ್ಲಿ ಇಬ್ಬರೂ ಮೊಟ್ಟಮೊದಲು ಎಚ್ಚತ್ತು ನೋಡಿದರು. ಭೂಪಾಲನ 
ಕಾಲುಗಳಿಗೆ ಭೀಕರವಾದ ಸಂಕೋಲೆಯನ್ನು ತೊಡಿಸಲಾಗಿದ್ದಿತು. ೩೬, "ನಕ್ಷತ್ರ 
(9) 
- 


ಗಳನ್ನು ನಿನ್ನ ಪಾದಗಳ ಉಗುರಿನ : ಕಾಂತಿಯಿಂದ  ಸೆರೆಹಿಡಿದಿರುವೆ. ಇನ್ನು 
ಅವನ್ನು ಸೆರೆಯಿಂದ ಬಿಡು' ಎಂದು ಕೇಳಲು ಪೂರ್ಣಚಂದ್ರನು ಕಾಲು ಹಿಡಿದಿರು 
ವನೋ ಎಂಬಂತೆ, ರಾಜಕುಮಾರನ ಕಾಲುಗಳಲ್ಲಿ ಬೆಳ್ಳೆಗೆ ಹೊಳೆಯುವ ಬೆಳಿ ಕ್ರಯ 


ಸಂಕೋಲೆಯು ಕಾಣಿಸುತ್ತಿತ್ತು. ಅದನ್ನು ನೋಡಿ ಅವಂತಿ ಸೌಂದರಿಯು ತಂಂಬ 
ದುಃಖದಿಂದ ಗೋಳಾಡಿದಳು. ವ1। ಅಮಂಗಳಕರವಾದ ಸಂಕೋಲೆಯನ್ನು 


೨೫೬ ಅಭಿನವ ದಶಕುಮಾರ ಚತೆರಿ 


ಪಾಪಿವಿಧಾತ್ರನಿಂ ಕುಸುಮಕೋಮಲದೇಹನ ಕಾ ಲ್ಲೆ ಬಂಧನಂ 
ಪ್ರಾಪಿಸಲಕ್ಕುಮೇ ಎನುತೆ ಶೋಕಮನೈದೆ ಕುಮಾರಿ ತನ್ನ ಕಾಂ 

ತಾ ಪರಿವಾರಮಂ ಬೆರಸು ಬೇಡಲೆವಲ್ಲಭೆ ಶೋಕಮೆಂದು ಧಾ 

ತ್ರೀಪತಿ ಪೇಟ್ಜಿನೊಂದೆರಡು ತಿಂಗಳ ಬಂಧನಮೆಂದು ಕಾಂತೆಯೊಳ* ೩೭ 


ಕಂ॥ ಆಂ ಪೂರ್ವಭವದೊಳೆರಡು ದಿ 
ನಂ ಪಿಡಿತಂದೊಂದು ಹಂಸಿಯಂಘ್ರಿದ್ದಯಮಂ 
ತಂಪಿನತಾವರೆ ನೂಲಿಂ 
ಪೆಂಪಿಂ ಕಟ್ಟಿರ್ದೆನಂಬು ಕೇಳಿಯೊಳಬಲೇ ೩೮ 


ವ॥ ಅಂತಾ ಪೂರ್ವಭವಡೊಳ್‌ ಶಾಂಭವನೆಂಬರಸಾಗಿರ್ದಲ್ಲಿ ಜಲಕ್ರೀಡಾ ಸಮಯ 
ದೊಳ್‌ ಒಂದು ಹಂಸಿಯನೆರಡುದಿನಂ ನಿರ್ಬಂಧಿಸಿದ ಕಾರಣದಿಂದೆನಗೀ ಜನ್ಮದೊಳಿಂತೀಬಂಧನಂ 
ಬಂದುದೆಂಬುದಂ ಕೇಳ್ದಅವೆನೆಂದೊಡಂ ಮಾಣದೆ 


ಉಗಿ ಇಂದುವ ಬಿಂಬದಿಂದಮೃತಬಿಂದುಗಳೊಕ ಪುವೆಂಬವಮೋಲ್‌ ಮಹಾ 
ಕ್ರಂದನವೇಗದಿಂದೆ ಸುರಿವಶ್ರುಜಲಂ ಪೊನಲಾಗೆ ಮತ್ತಮೆಂ 
ಟುದೆಸೆ ತೀವುವಂತೆ ಮಿಗುವಾರ್ತರವಂ ಪೊಸತಾಗೆ ದುಃಖದಿಂ 
ಮುಂದುಗೆಡುತ್ತೆ ಶೋಕಿಸುವ ಕಾಂತೆಗೆ ಮತ್ತಿನಭೀತಿಯೊಪ್ಪದೇ ೩೯ 


ಕುಮಾರನ ಕಾಲಿನಲ್ಲಿ ಅಕಸ್ಮಾತ್‌ ಅವಂತೀ ಸೌಂದರಿಯು ನೋಡಿ ೩೭. “ಪಾಪಿಯಾದ 
ವಿಧಾತ್ರನು ಕುಸುಮದಂತೆ ಕೋಮಲವಾದ ಶರೀರವುಳ್ಳ ಈ ರಾಜನ ಕಾಲಿಗೆ ಬಂಧನ 
ವನ್ನುಂಟುಮಾಡಬಹುದೇ ? ಎಂದು ಹೇಳುತ್ತಾ ಆ ರಾಜಕುಮಾರಿಯು ಶೋಕಿಸಿದಳು. 
ಆಗ ರಾಜವಾಹನನು "ಎಲೆವಲ್ಲಭೆ! ಶೋಕ ಪಡಬೇಡ. ನಿನ್ನ ಗೆಳತಿಯರೊಡನೆ ಇರು. ಈ 
ಬಂಧನವು ಒಂದೆರಡು ತಿಂಗಳಲ್ಲಿ ಹೋಗುವುದು' -ಎಂದು ಹೇಳಿ ಕುಮಾರನು ಕಾಕೆತೆ 
ಯನ್ನು ಸಾಂತ ಶೈನಗೊಳಿಸಿದನು. ೩೮. “ಅಬಲೆ, ಕೇಳು, ನಾನು ಹಿಂದಿನ ಜನ್ನದಲಿ 
ಜಲಕ್ರೀಡೆಯಲ್ಲಿರುವಾಗ ಒಂದು ಹಂಸಿಯನ್ನು ಹಿಡಿದು ತಂದು ಎರಡು ದಿನಗಳ ಕಾಲ 
ತಾವರೆಯ ನೂಲಿನಿಂದ ಎರಡು ಕಾಲುಗಳನ್ನೂ ಬಿಗಿದು ಕಟ್ಟಿದ್ದೆನು. ವ।। ನಾನು 
ಹಿಂದಿನ ಜನ್ಮದಲ್ಲಿ ಶಾಂಭವನೆಂಬ ರಾಜನಾಗಿದ್ದೆನುಃ ಒಂದುದಿನ ಜಲಕ್ರೀಡೆಯ ಸಮಯ 
ದಲ್ಲಿ ತೆ ಹಂಸಿಯನ್ನು ಎರಡು ದಿನ ನಗಳು ಕಟ್ಟಿಹಾಕಿದೆ. ಅದರಿಂದ ನನಗೆ ಈ 


ಜನ್ಮದಲ್ಲಿ ಈ ಬಂಧನ ಸಂತ ಇದನ್ನು ನಾನು (ತಿ ಳಿದವರಿಂದ) ಕೇಳಿ ತಿಳಿದಿದ್ದೇನೆ ~ 


೬ 
ಎಂದು ಎಷ್ಟು ಸಾಮಾಧಾನ ಹೇಳಿದರೂ ಕುಮಾರಿಯು ಶೋಕವನ್ನು ಬಿಡಲಿಲ್ಲ. 


ರ೯. ಚಂದ್ರನ ಬಿಂಬದಿಂದ ಅಮ ತದ ಹನಿಗಳು ಸುರಿಯುತ್ತಿವೆಯೋ ಎಂಬಂತೆ ಗಟಿ ಟ್ಟಿ, 
| 
WW 


ಯಾಗಿ ಅಳುವುದರಿಂದ ಅವಳ ಮುಖದ ಮೇಲೆ ಕಣ್ಣರು ಹೊನಲಾಗಿ ಹರಿಯಿತು. 
ಧ ರು 


ಎಂಟು ದಿಕ್ಕುಗಳನೂ "ತುಂಬಿತು. ದುಃಖದಿಂದ ಏನು 


ಅವಳ ಗೋಳಾಟದ ಧ.ನಿಯ ಗಳನ್ನೂ 


ಸಪ್ಪಮಾಶ್ವಾಸಂ ೨೫೭ 


ವ॥ ಅಂತು ಕಟ್ಟಾಸುರದಿಂದವಂತೀ ಸೌಂದರಿ ಕನ್ಯಾದ್ರತದ ಭೀತಿಯಂ ಬಗೆಯದೆ 
ಶೋಕಿಸುವ ಧ್ವನಿಯನಂತರ್ವಾಸಿಕರ್‌ ಕೇಳ್ದು ಬಂದು ನೋಲಿಕ್ಟಿನಂ 


ಕಂ॥  ಕೋಮಳ ದೇಹನನತ್ಮಭಿ 

ರಾಮನನದ್ಭುತ ಗಭೀರಮೂರ್ತಿಯನತುಳೋ 

ದ್ಧಾಮ ಭುಜನಂ ಮನೋಹರ 

ಭೂಮೀಶ್ವರಸುತನನಂತಪರ* ಮಿಗೆ ಕಂಡರ ೪೦ 
ವ॥ ಅಂತಿರ್ದ ಕುಮಾರನಂ ಕಂಡು 
ಶಾ॥ ಕನ್ಯಾಂತಃಪುರಮಂ ವಿಚಾರರಹಿತಂ ನಿರ್ಭೀತಿಯಿಂ ಪೊಕ್ಕನ 

ತ್ಯನ್ಯಾಯಂ ಬಿಗಿಕಟ್ಟುಕಳ್ಳನನೆನುತ್ತುದ್ರೇಕಿಸಲ್‌ ಚಿತ್ತಕಾ 

ಠಿಣ್ಯಂ ಮಿಕ್ಕವನೊರ್ವಕಿಂಕರವರಂ ತದ್ಧೂ ಪನಂ ಕಂಡಿವಂ 

ಮಾನ್ಯ ೦ ದಂಡಿಸಲಣ್ಮೆನೊಲ್ಲಳಿ೨ಪುವೆಂ ಶ್ರೀ ಚಂಡವರ್ಮಾಖ್ಯ ನೊಳೀ ೪೧ 
ವ। ಎಂದು ಚಂಡವರ್ಮಂಗವಂ ಪೋಗಿ ಪೇಟಲವನಂ ಬೇಗದಿಂ ತನ್ನಿಮೆನಲೊಡಂ 


ಕಂಔ ಬೆಳ್ಳಿಯಸಂಕಲೆಯೊಡನಾ 
| ಬಲ್ಲಾಳ್ಗಳ್‌ ಕೆಯ್ಯನಾರ್ಪಿನಿಂ ಪಿಡಿದು ಧರಾ 
ವಲ್ಲಭನಂ ತಂದರ್‌ ಸಭೆ 


ಯೆಲ್ಲಂ ಬೆಚಿಗಾಗಿ ನೋಟಕ್ತಿನಂ ಕಡುವೇಗಂ ೪೨ 

he ಇ ದೆ - ೧ ಎ pe A 
ಮಾಡಲೂ ತೋರದೆ ಶೋಕಿಸುವ ಕಾಂತೆಗೆ ಳಿದ ಭಯವು ತೋರುತ್ತದೆಯೇ ? 
ಯಾವ ಭಯವೂ ತೋರಲಿಲ್ಲ. ವ।। ಹೀಗೆ ಮಿತಿ ಮಿರಿದ ಕಠಿಣ ಪರಿಸ್ಥಿ ತಿಗೆ ಸಿಕ್ಕಿ 
ಅವಂತೀ ಸೌಂದರಿಯು ಕನ್ಯಾವ್ರತಭಂಗದ ಹೆದರಿಕೆಯನ್ನೂ ಯೋಚಿಸದೆ ಗೋಳಾಡಿ 
ದಳು. ಅವಳ ಆ ಧ್ವನಿಯನ್ನು ಕೇಳಿ ಅಂತಃಪುರದವರು ಬಂದು ನೋಡಿದರು “೪೦ 


ಧ್ರೀ 
ಅಲ್ಲಿ ಅವರು ಮಸ ನೋಹರನಾದ ರಾಜಕುಮಾರನನ್ನು ಕಂಡರು. ಅವನ ಶರೀರ ಕೋಮಲ 
ವಾಗ ದ್ವಿತು. ಅ ಅತಿ ಸುಂದರನಾ ಗಿದ್ದನು. ಗಂಭೀರವಾದ ಆಕಾರವವನದು. ಅಸಮವಾದ 
ಉದ್ದ ವಾದ ತೋಳುಳ ವನಾಗಿದ ನು. ವ॥ ಹಾಗಿದ್ದ ಕುಮಾರನನ್ನು ನೋಡಿ-- 
೪೧. “ಇವನು ವಿಚಾರರಹಿತನು. ನಿರ್ಭೀತಿಯಿಂದ ಕ ಕನ್ಯೆಯರ ಅಂತಃಪುರವನ್ನು ಪ್ರವೇಶಿಸಿ 


ದ್ದಾನೆ. ಬಹಳ ಅನ್ಕಾಯ. ಈ ಕಳ್ಳನನ್ನು ಬಿಗಿ ಕಟ್ಟು pe ಎಂದು ಅವರು ಉದ್ರೇಕದಿಂದ 
ry 


ವ) 
ವ ಇ ೧— ಈ. ಇ ~—— raw! 
ಕೂಗಾಡಿದರು. ಆಗ ಚಿತ್ತಕಾರಿಣ ಏಲ್ಲದ ಒಬ್ಬ, ಉತ್ತ ಮನಾದ ಸೇವಕನು ಆ ರಾಜನನ್ನು 
[8] ಬ 
pS ps ಹಾ) ಕ್‌) ಹ ತ ನ ಕ — K pe) » 
ಡು "ಇವನು ಮಾನ್ನನು, ದಂಡಿಸಬಾರದು. ಚಂಡವರ್ಮನಿಗೆ ತಿಳಿಸುವನು 


ತೆ ಲೆ ಎ ಗರ್ಭ ರಾಟೆ ಲ್‌ A ಕಾ ಎಪ್ಪ್ಲೋಣಾ PS SE ES 
ವ।॥ ಎಂದು ನುಡಿದು ಚಂಡವರ್ಮನಿಗೆ ಅವನು ಹೋಗಿ ಹೇಳಿದವು. ಅವನಂ ಅಿಣಣತ್ಪ್ಮಿ 


ನ ತೆ ಇ ©೪ ೩ 
ಬೇಗ ಕರೆದುಕೊ ಉಂಡು ಬನ್ನಿ' ಎಂದನು. por ಶಾಲಿಗಳ ಇದ ಆಳು] ಗಳು ರಾಜನನ್ನು 
ಪಿ ತತ್‌ ಷ್ಟ ತ್ಕ ತ್‌್‌ ತ ನು ೧ a ಪೆ ಇನಿ ತಾ 
ಒಳ್ಳೆಯ ಸಂಕೋಲೆಯೊಡನೆ ಯಃ ಸು ಹಿಡಿದುಕೊಂಡು ಸಭೆಗೆ ಕರೆತಂದರು. 


17 


೨೫೮ ಅಭಿನವ ದಶಕುಮಾರ ಚರಿತೆ 


ವ॥ ಅಂತು ಪಡಿತಂದು ರಾಜಕುಮಾರನಂ ಚಂಡವರ್ಮನ ಮುಂದೆ ನಿಲಿಸಲಾತಂ ನೋಡಿ 


ಮ॥ ಇವನೇ ಅಂತವನೊಪ್ಪುವೆನ್ನನುಜನಂ ಕನ್ಯಾರ್ಥದಿಂ ಕೊಂದ ಕೈ 
ತವಪುಪ್ಹೋದ್ಭವಮಿತ್ರನೀತನಸುವಂ ವೈವಶಸ್ಹ ತಂಗೊಪ್ಪಿಸೆಂ 
ಬ ವಿಶೇಷೋಕ್ತಿಯವಂತಿದೇವನ ಕಳಾಸಂಪನ್ನೆ ಮಾದೇವಿಯಾ 
ಶ್ರವಣಕ್ಕೆಯ್ತರೆ ಚಂಡವರ್ಮ ಸಚಿವಂಗಿಂತೆಂದು ಪೇಟ್ಮಿಟ್ಸಿದಳ್‌ ೪೩ 


ವ॥ ಅದೆಂತೆನೆ 


ಮ8 ಅವನಂ ಕೊಂದೊಡವಂತಿದೇವಿ ಮೊದಲೊಳ್‌ ತೀರ್ಗುಂ ದಿಟಂತೀರ್ದೊಡೇ 
ನವಳಿಂ ಪಿಂದಿರವೆಮ್ಮ ಜೀವಮೆರಡೆಂಬೀ ನಿಶ್ಚಯಕ್ಕಲ್ಲಿ ತ 
ನ್ನ ವಿಚಾರಕ್ರಮಮೆಂತುಟಂತೆಸಗುಗೆಂಬೀ ವಾರ್ತೆಯಂ ಕೇಳ್ಲುಮಂ 
ತ್ರಿವರಂ ಕೊಲ್ಲದೆ ಭೂಪನಂ ಕಳಿಪಿದಂ ಕಾರಾಗೃಹಕ್ಕಾಕ್ಷಣಂ | ೪೪ 


ವ॥ ಅಂತಾತನಂ ಸೆಜ್‌ಯಿಡಲ್‌ ಬಚಿಕಿಕ್ಕಿತ್ತಲ್‌ 


ಕಂ1 ಮರುಳಾಗಿಯವಂತೀಶ್ವರ 
ನರಸಿ ಮಹಾದೇವಿಯಿರ್ವರುಂ ಕನ್ಯಾಂತ 
ಪುರದೊಳ್‌ ಸಿಕ್ಕಿದ ಕಳ್ಳನ 
ನೊರಸಲ್ವೇಡೆಂದಪರ್‌ ಮಗುಳ್ಡ್ಹೇಗೆಯ್ದೆಂ . ೪೫ 


ಸಭೆಯಲ್ಲಿದ್ದವರೆಲ್ಲ ಅವನನ್ನು ಬೆರಗಾಗಿ ನೋಡಿದರು. ವ! ಹೀಗೆ ಹಿಡಿದು ತಂದು 
ರಾಜಕುವರಾರನನ್ನು ಚಂಡವರ್ಮನ ಮುಂದೆ ನಿಲ್ಲಿಸಿದರು. ಆಗ ಅವನು ಆತನನ್ನು 
ನೋಡಿ ೪೩. “ಇವನೇ ಅವನು. ನನ್ನ ತಮ್ಮನನ್ನು ಕನೈಗಾಗಿ ಕೊಂದ ಮೋಸಗಾರನಾದ 
ಪುಷ್ಟೋದ ವನ ಮಿತ್ರನು. ಈತನ ಪ್ರಾಣಗಳನ್ನು " ಯಮನಿಗೊಪ್ಪಿಸು' ಎಂದು ಹೇಳಿ 
ದನು. ಈ ಮಾತು ಅವಂತಿ ರಾಜನ ಹೆಂಡತಿ ಮಾದೇವಿಯ ಕಿವಿಗೆ ಬಿದ್ದಿತು. ಆಗ 
ಅವಳು . ಚಂಡವರ್ಮನ ಸಚಿವನಿಗೆ ಹೀಗೆ ಹೇಳಿ ಕಳುಹಿಸಿದಳು. ವ।ಟ। ಅದೇನೆಂದರೆ. 
೪೪, "ಅವನನ್ನು ಕೊಂದರೆ ಮೊದಲು ಅವಂತೀ ದೇವಿಯು ಪ್ರಾಣ ಕಳೆದುಕೊಳ್ಳು 
ತ್ತಾಳೆ. ಇದು ನಿಜ. ಅನಂತರ ನಮ್ಮಿಬ್ಬರ (ನನ್ನ ಮತ್ತು ಅವಂತಿ ದೇವನ) ಜೀವಗಳೂ 
ಇರಲಾರವು, ಇದು ನಿಶ್ಚಯ, ಈ ವಿಷಯದಲ್ಲಿ ಯೋಜಿಸಿ ಹೇಗೆ ಉಚಿತವೋ ಹಾಗೆ 
ಮಾಡುವುದು ? ಎಂದು ಹೇಳಿ ಕಳುಹಿಸಿದ್ದಳು. ಆ ಮಾತನ್ನು ಕೇಳಿ ಮಂತ್ರಿವರನು 
ಕೊಲ್ಲದೆ ಕೂಡಲೆ ರಾಜವಾಹನನನ್ನು ಕಾರಾಗೃಹಕ್ಕೆ ಕಳುಹಿಸಿದನು. ವ।। ಹೀಗೆ 
“ಆತನನ್ನು ಸೆರೆಯಲ್ಲಿಟ್ಟರು. ಬಳಿಕ ಇತ್ತ--೪೫. "ಅವಂತಿರಾಜನೂ ಮಹಾದೇವಿಯೂ 
ಮರುಳು ತನದಿಂದ ರಾಣಿ ವಾಸದಲ್ಲಿ ಸಿಕ್ಕಿದ ಕಳ್ಳನನ್ನು ಕೊಲ್ಲಬೇಡವೆನ್ನುತ್ತಾರೆ. ಮತ್ತೆ 


ಸಪ್ತಮಾಶ್ವಾಸಂ | ೨೫೯ 


ವ॥ ಎಂದು ಮಹೇಂದ್ರಾಚಲದೊಳ"್‌ ತಪಂಬಡುತಿರ್ದ ದರ್ಪಸಾರಂಗೋಲೆಯಂ 
ಕಳಿಪಿ ಕುಳ್ಳಿರ್ದಾಗಳ್‌ 


ಕಂ॥ .ಚಂಪಾಪುರಪತಿಯೆನಿಸುವ 
ಪೆಂಪಂ ಪಡೆದಿರ್ಪ ಸಿಂಹವರ್ಮನ ಮಗಳೆಂ 
ತಾಂ ಪೂರ್ವದೊಳೆರೆದಟ್ಟಿದ 
ಪೆಂಪಿನದೂತಂ ಕನಲ್ಲು ಮಗುಳ್ತೆ ತೆಂದಂ ೪೬ 


ವ॥ ಅಂತಾದೂತಂ ಬಂದೋಲಗದೊಳಿರ್ದ ಚಂಡವರ್ಮಂಗೆ ಪೊಡೆಮಟ್ಟಿಂತೆಂದಂ 


ಉ॥ ಎಲ್ಲಿಯ ಚಂಡವರ್ಮನವನಂ ಬಗೆಗೊಳ್ಳವನಾವನುರ್ವರಾ 
ವಲ್ಲಭನಾದವಂಗೆ ಕುಡುವೆಂ ಮಗಳಂ ಬಡಮಂತ್ರಿಗೀಯೆನೆಂ 
ದೆಲ್ಲರ ಮುಂದೆ ಧಿಕ್ಕರಿಸಿ ನೂಂಕಿದನೆನ್ನನೆ ಸಿಂಹವರ್ಮನೀ 
ಪೊಲ್ಲಮೆಯಂ ವಿಚಾರಿಸುವುದಂದುಸಿರ್ದರ ಚರನುಕ್ಕಿ ಭೀಕರಂ ೪೭ 


ವ॥ ಇಂತಾದೂತಂ ಹೇಟಿಲೊಡಂ 


ಉ॥ ಭಂಗುರಭೀಷಣಭ್ರುಕುಟಿ ಕೆಂಪಡರ್ದಕ್ಷಿಯುಗಂ ವಿವರ್ಣಮಾ 
ದಂಗಮಗುರ್ವಿನಿಂ ಕುಣಿವ ಮೀಸೆ ಕನಲ್ವಮುಖಂ ವಿರೋಧಿಯಂ 
ನುಂಗಿಯುಗುಟಿಕ್ಕೆನೆಂಬನುಡಿ ಲೋಕಭಯಂಕರಮಾಗೆ ಚಂಡವ 


ರ್ಮಂಗಡಿಗೆಟ್ಟ ಕೋಪದೆೊೊದವಿಂ ದಳಮುಖ್ಯನನಂದು ನೋಡಿದಂ ೪೮ 

ಹು. ಆಟೋದ (ಕ haf’ ADL ಡಾ Jd ರೊ ಭರಿ ಕ್ಯ ಡ್‌. 
ನಾನೀನು ಮಾಡಲ. ವ।। ಎಂದು ಮಹೇಂದ. ಪರ್ವತದಲಿ ತಪಸು ಮಾಡುತ್ತಿದ 
ಕ್ರ) ಎ ಗು ಇ ೧ 

ರ್ಣ ಇ ಕರಾಳ ಅಡಿ Ne C ಗ ದಾರು 

ದರ್ಪಸಾರನಿಗೆ ಪತ್ರಬರೆದು ಕಳುಹಿಸಿ ಕುಳಿತನು. ಆಗ ೪೬. ಚಂಪಾಪುರದ ಅರಸ 

ER AA ಪಿ SE LE ಹ YE ke ಸೆ 
ನೆಂದು ಟರಿಮುಯುನತ್ನಿ ಹೂಂದಿದ. ಸಿಂಹ ವರ್ಮನ ಮಗಳ ಇ ತನಗೆ ಕೊಡುವಂತೆ 

3೨3 (|... ಗೆ ಜೆ ಛಲ ಅತೆ ಸ ತಟೇ REN ಡೆ ಜೂ 6 ES ಬ 

ಚಂಡವರ ್ಮ: ಲ. ಲ್ಭ ಬೂವಿಂಟಟತಿಛಿ ಹೇಳಿ ಕಳಿಸಿದ್ದು ಬಲೀ ೆ ದೂತ ನು ಕೋಪಗೊಂಡು 
— x ೬ ರಾಜ ರ್ಮ ಡಾ AV ೧ — —— pS ಆ ಎಲ್‌ ಲ 
ಹಿಂದಕ್ಕೆ ಮರಳಿದನು. ಏವ! ಬಂ ಆ ದೊತನಿಂ ಸಭೆಯಲ್ಲಿದ್ದ ಕಂದವಮಾ ನಿಗೆ 


ಅಡಾ ಇಇ a po YE ೧3೧ PS JSS SS ಮ್ಮಾ ಎವಿ ಬನ | 
ನಮ ಸ್ಮಾರಮಾಡಿ ಹೀಗೆ ಹೇಳಿದನು. ೪೭. “ಚಂಡವರ್ಮನು ಎಲ್ಲಿಯವನು ? ಅವನ 


೨ ಹಿ ಕಟಟ SE RE OE EE pS ಕಾಫ 
ಮನಸಿ ಗೆ ತತ ೦ಟುಮಾಡುವವನಾವನು? ಭೂಃ ುಪಾಲನಿಗೆ ಹೆಣ ಬ್ಲ ಕೊಡಂ 
€9 


ರೆ 
ಸಿಂಹವರ್ಮ ಜಿಂ ನಂ ಸತತ ಹೊರಕ್ಕೆ ನೂಕಿದನು. ಈ ಅಕ್ಕ ಶೆ ಸರಿಯಾದ 
ಶಾಸ್ತಿಯಾಗಬೇಕು” ಎಂದು ದೂತನು ಉಗ್ರವಾಗಿ ಹೇಳಿದನು!._ವ॥ ಹೀಗೆ 
ಆ ದೂತನು ಹೇಳಲು ಕೂಡಲೆ. ೪೮. ಚಂಡವರ್ಮನ ಹುಬ್ಬು ಗಳು ಭಯಂಕರವಾದ 
ರೀತಿಯಲ್ಲಿ ಗಂಟು ಕಟ್ಟಿದವು. ಕಂಗಳೆರಡೂ ಕೆಂಪಾದುವು. ಶರೀರವು ಬೇರೆ ಬಣ್ಣವನ್ನು 
9 
ತಳೆಯಿತು. ಮೀಸೆ ಭಯ ಹುಟ್ಟಿಸುವಂತೆ ಕುಣಿಯಿತು. ಮುಖದಲ್ಲಿ ಕೋಪವೇರಿತು, 
ಶತ್ರುವನ್ನು ನುಂಗಿ ಉಗುಳುವನು ಎಂದು ಕೂಗಾಡಿದನು. ಚಂಡವರ್ಮನ ಎಲ್ಲೆಮೀರಿದ 
ಕೋಪವು ಲೋಕ ಭಯಂಕರವಾಯಿತು. ಕೂಡಲೆ ದಳಪತಿಯನ್ನು ನೋಡಿದನು. 


೨೬೦ ಅಭಿನವ ದಶಕುಮಾರ ಚರಿತೆ 
ವ॥ ಅಂತು ದಳಮುಖ್ಯನಂ ನೋಡಿ ಚಶುರಂಗಬಲಮಂ ಬರಿಸೆಂಬುದುಂ 


ಉ॥ ಸಿಂಗದಸಂಗಮಂತಕನ ತಿಂತಿಣಿ ಮಾರಿಯಮೂರಿ ಕಾಲರು 
ದ್ರಂಗನುಸಾರಿ ಭೈರವನಭಾರಣೆ ರಕ್ಕಸರುರ್ಕುಮಿಟ್ಟು ಮೊ 
ತ್ತಂ ಗಣನಾಶಿರೇಕಮೆನಲೊಪ್ಪುವವೋ ಲ ನೆರೆದಿರ್ದುದಾಕ್ಚಣಂ 
ಸಂಗರದುಜ್ಜುಗಕ್ಕೆ ಚತುರಂಗಬಲಂ ನಸುತರ್ಗೆ ಭೂತಳಂ ೪೯ 


ವ॥ ಅಂತು ಚತುರಂಗಬಲಂ ನೆರೆದು ಬರೆ ಕಂಡು 


ಕಂ॥ ಮಾರಿಮಸಗಿತ್ತೆನಲ್‌ ಸಂ 
ಹಾರಂ ಮಾಡುವೆನರಾತಿಬಲಮಂ ಪಿಡಿದಾಂ 
ಕೂರಸಿಯನೆಂದು ಭಾಷೆಯ 
ನೋರಂತಿರಲಿತ್ತು ಘೂರ್ಮಿಸಿತ್ತಾಸ್ಮಾನಂ | ೫೦ 


ವ8 ಅಲಿ 


ಉ 


ಕಂ॥ ಎನ್ನಾನೆಯಿಂದೆ ಪಗೆಗಳ 
ಬೆನ್ನೆಲ್ಸಂ ಮೆಟ್ಟಿ ಮುಜಕಸಿ ಸಪ್ತಾಂಗದ ಸೊಂ 
ಪನ್ನಿನಗೆ ತಂದು ಕುಡದೊಡೆ 
ನಿನ್ನಹಿತನ ಮನೆಗೆಗಿತೋಲ್ತ ಮಾಡುವುದೆನ್ನಂ | ೫೨ 


ವ ಹಾಗೆ ದಳಪತಿಯನ್ನು ನೋಡಿ "ಚತುರಂಗಬಲವನ್ನು ಬರಿಸು' ಎಂದು ಹೇಳಲು 


೪೯, ಸಿಂಹಗಳ ಗುಂಪು, ಯಮನ ಸಮೂಹ, ಮಾರಿಯ ಗುಂಪು ಪ್ರಳಯ ಕಾಲದ 
ರುದ್ರನ ಸೇನೆ, ಭೈರವನ ಗುರುತ್ವ , ರಾಕ್ಷಸರ ಶೌರ್ಯ, ಮೃತ್ಯು ಸಮೂಹ, ಇವೆಲ್ಲ 
ಲೆಕ್ಕಕ್ಕೆ ಮೀರಿ ಬಂದು ಸೇರಿವೆ ಎಂಬಂತೆ ಕೂಡಲೆ ಚತುರಂಗ ಸೇನೆಯು ಯುದ್ಧಕ್ಕೆ 
ಸಿದ್ಧವಾಗಿ ಬಂದು ಸೇರಿತು. ಭಾರಕ್ಕೆ ನೆಲ ತಗ್ಗಿತು. ವ॥ ಹೀಗೆ ಚತುರಂಗಬಲವು ಕೂಡಿ 
ಬರಲು ಅದನ್ನು ಕಂಡು--೫೦. "ಮಾರಿಯು ವಿಜ ಬ೦ಭಿಸಿತು ಎನ್ನುವಂತೆ ನಾನು ಹರಿತ 
ವಾದ ಕತ್ತಿಯನ್ನು ಹಿಡಿದು ಶತ್ರುಸೈನ್ಯವನ್ನು ಸಂಹರಿಸುವೆನು' ಎಂದು ಭಾಷೆಯನ್ನಿತ್ತು 


ಆಸ್ಥಾನವು ಗರ್ಜಿಸಿತು. ವ॥ ಅಲ್ಲಿ ೫೧. “ನನ್ನ ಆನೆಯಿಂದ ಹಗೆಗಳ ಬೆನ್ನೆಲುಬು 


ಗಳನ್ನು ಮೆಟ್ಟಿ ಮುರಿಸಿ ಸಪ್ತಾಂಗದ ಸೊಂಪನ್ನು ನಿನಗೆ ತಂದು ಕೊಡದೆ ಹೋದರೆ 
ನಿನ್ನ ಶತ್ರುವಿನ ಮನೆಯ ಗುಲಾಮನನ್ನಾಗಿ ನನ್ನನ್ನು ಮಾಡು” [1 ಟಿಪ್ಪಣಿ ಸ್ವಾಮಿ 


ಅಮಾತ್ಯ ಸುಹೃತ್‌ ಕೋಶ ರಾಷ್ಟ್ರ ದುರ್ಗ ಬಲ ಇವು ಸಪ್ತಾಂಗಗಳು] ವಣ ಎಂದು 


ಸಪ್ತಮಾಶ್ವಾಸಂ ತಂ 


ವಣ ಎಂದು ನಿಪಾದಿಗಳ್‌ ಭಾಷೆಯಂ ಕುಡುವುದುಂ 


ಕಂ॥ ತುರಗಖುರಪುಟದೊಳರಿಗಳ | 
ಶಿರಂಗಳಂ ಚಿಗುಟದುಟಿ೨ಸಿ ವಿಜಯ ಶ್ರೀಯಂ 
ನೆರೆಯದೆ ಮಾಣ್ತಪೆವಾದೊಡೆ 
ಧುರದೊಳ್‌ ಪಗೆವಂಗೆ ಮಾಟುವೋಪೆವಿಳೇಶಾ ೫೨ 


ವ॥ ಎಂದಶ್ವಾರೂಢರುಂ ಪ್ರತಿಷ್ಞೆಗೆಯ್ದರಪ್ಪಿನಂ 


ಕಂಔ॥ ರಥದುರವಣೆಯಿಂ ರಿಪು ಸಾ 
ರಧಿಯಂ ತದ್ರಥಮನದಜಅಕುದುರೆಯುನಾಶಾ 
ಪಥಮಂ ಪತ್ತಿಸಿದಹೆವವಿ 
ಃ ತಥಮೆನ್ನದೆ ನೋಟ್ಟುದೆಮ್ಮ ಕಾಳೆಗದನುವಂ ೫೩ 


ವ॥ ಎಂದು ರಧಿಕರ್‌ ನುಡಿದು ನಿಟ್ಟೆಯಿಂ ನಿಲ್ವುದುಂ 


ಕಂ॥ ಸಂಹಾರರುದ್ರನಂತಿರ 
ಲಾಹವದೊಳ" ನಡೆದು ಪಗೆಗಳಂ ಕಾಣಲೊಡಂ 
ಬಾಹಾಬಲದಿಂ ಮರ್ದಿಸಿ 
ಸಾಹಸಮಂ ಮೆಜ್‌ವೆವೆಂದರುದ್ದತವೀರರ್‌ ೫೪ 


ಸಿಡಿಲೆಅಗುವಂತೆ ಪಗೆಗಳ 

ನಡುನೆತ್ತಿಯನೆಜಗಿ ಪಾಯ್ವ ನೆತ್ತರ್ವೊನಲಂ 

ಕಡಲಾಯ್ತೆನಿಸುವೆನಾಹವ 

ದೆಡೆಯನೆನುತ್ತೊರ್ವ ಲೌಡಿಗಾಅಂ ಮೆಜದಂ ೫೫ 


ಮಾವುತರು ಪ್ರತಿಜ್ಞೆ ಮಾಡಿದರು. ೫೨, “ರಾಜನೆ! ಯುದ್ಧದಲ್ಲಿ ಕುದರೆಗಳ 
ಗೊರಸುಗಳ ಹತಿಯಿಂದ ಅರಿಗಳ ತಲೆಗಳನ್ನು ಚಿಗುಳಿಯಂತೆ (ಎಳ್ಳುಂಡೆಯಂತೆ) 
ತುಳಿಸಿ ವಿಜಯಲಕ್ಷಿ ಯನ್ನು ಗೆದ್ದು ತರುವೆವು. ಹಾಗೆ ಮಾಡದೇ ಹೋದರೆ ಶತ್ರುಗಳಿಗೆ 
ಸೇವಕರಾಗುತ್ತೇವೆ.” ವ।। ಎಂದು ಕುದುರೆ ಸವಾರರು ಪ್ರತಿಜ್ಞೆ ಮಾಡಿದರು. ೫೩. 
“ರಥಗಳ ವೇಗದಿಂದ ಶತ್ರುಸಾರಥಿಯನ್ನೂ ಶತ್ರುರಥವನ್ನೂ ಅದರ ಕುದುರೆ 
ಯನ್ನೂ ದಿಕ್ಕು ದಿಕ್ಕುಗಳಿಗೆ ಓಡಿಸುವೆವು, ಇದು ಸುಳ ಲ್ಲ. ನಮ್ಮ ಕಾಳೆಗದ ರೀತಿ 
ಯನ್ನು ನೋಡಬೇಕು.” ವ॥ ಎಂದು ಹೇಳಿ ರಧಿಕರು ನಿಷ್ಠೆಯಿಂದ ನಿಂತರು. 
೫೪. “ಪ್ರಳಯಕಾಲದ ರುದ್ರನಂತೆ ಯುದ್ಧದಲ್ಲಿ ಮುನ್ನುಗ್ಗಿ ಹಗೆಗಳನ್ನು ಕಂಡ 
ಕೂಡಲೆ ತೋಳುಬಲದಿಂದ ಕೊಂದು ನಮ್ಮ ಸಾಹಸವನ್ನು ಮೆರೆಯುವೆವು” ಎಂದು 
ಉದ್ಭತರಾದ ವೀರರು ಹೇಳಿದರು. ೫೫. "ಸಿಡಿಲೆರಗುವಂತೆ ಹಗೆಗಳ ನಡುನೆತ್ತಿಯ 
ಮೇಲೆ ಬಿದ್ದು ತಲೆಗಳಿಂದ ಹರಿಯುವ ರಕ್ತದ ಕಾಲುವೆಗಳಿಂದ ಯುದ್ಧ ಭೂಮಿ 
ಯನ್ನು ಸಮುದ್ರವನ್ನಾಗಿ ಪರಿವರ್ತಿಸುತ್ತೇನೆ” ಎಂದು ಒಬ್ಬ ಶೂರನು ಘೋಷಿಸಿದನು. 


೨೬೨ ಅಭಿನವ ದಶಕಂಮಾರ ಚರಿತೆ 


ಕೋಲಿಂ ರಿಪ್ರಗಳಪಂದಲೆ 

ಇಲಂ ರಣಭೂಮಿಯಲ್ಲಿ ತೋಜದೊಡೆಲೆ ಭೂ 

ಪಾಲ ಗುಚಿಮಾಬ್ಬುದೆನ್ನೆಂ 

ಸೂಲಕ್ಕಾಹವದೊಳೆಂದರಾ ಬಿಲ್ಲಾಳ್ಗೆಳ್‌ ೫೬ 
ಸಬಳಂಬಿಡಿದನಿತಂ ಕೊಂ 

ದು ಬಾನ್ಸವಂ ಕೆತ್ತಿ ದೇವತತಿಗಂಜಿಕೆಯಂ 

ನಿಬಿಡವೆನೆ ಮಾಡದೊಡೆ ನರ 

ಕ ಬಾಧೆಗೊಳಗಪ್ಟೆನರಸ ನಿನ್ನಯ ಕೆಯ್ಯೊಳ್‌ ೫೭ 


ಆನೆ ಬರಲೆನ್ನ ಹರಿಗೆಯೊ 

ಛಾನದೆ ಹೆಚಿಕಮೆಟ್ಟಿನಿಂದೆನಾದೊಡೆ ಪಗೆಗಾಂ 

ಮಾನಿನಿಯಾದಪೆನೆಂದಸ | 

ಮಾನದ ಬಿರುದೆಸೆವ ಹರಿಗೆಕಾಆರ್‌ ಮೆಣಿ್ಕದರ್‌ | ೫೮ 


ವ॥ ಅಂತು ಸುಭಟನಿಕರಂ ಸಂರಂಭದಿಂದಿರಲದಂ ಚಂಡವರ್ಮಂ ಕಂಡು 


ಸಾಮಂ! ಪಾರ್ವಂಗೆ ಭೇದಂ ನಿಗಮನಿಕರ ಶೂನ್ಯರ್ಗೆ ದಾನಂ ಮದೇಭ 
ಸ್ತೋಮಕ್ಕಾರಯ್ಯೆ ಮುಖ್ಯಂ ನ ಪತಿಗೆ ಬಗೆಯೊಳ್‌ ದಂಡಮೇ ಮುಖ್ಯಮೆಂದಾ 
ಭೂಮೀಶಂ ಚಂಡವರ್ಮಂ ನಿಜ ಭುಜಬಲದಿಂ ವೈರಿ ಭೂಪಾಲ ರಾಜ್ಯ 
ಶ್ರೀಮಾನ್ಯಶ್ರೀಯ ಪಾಣಿಗ್ರಹಣಮನೊಲವಿಂಮಾಲಕ್ಷಿನೆಂದೆಟ್ಬಿನಾಗಳ್‌.. ೫೯ 


೫೬, “ಬಾಣಗಳಿಂದ ಕತ್ತರಿಸಿ ಶತ್ರುಗಳ ಹಸಿತಲೆಗಳ ಸಾಲನ್ನು (ರಕ್ತಸೋರುವ ತಲೆ 
ಗಳ) ರಣಭೂಮಿಯಲ್ಲಿ ತೋರಿಸುತ್ತೇನೆ. ಹಾಗೆ ಮಾಡದೆ ಹೋದರೆ. "ಎಲೆ ಭೂಪಾಲ 
ನನ್ನನ್ನು ಯುದ್ಧದಲ್ಲಿ ಶೂಲಕ್ಕೆ ಹಾಕಿಸು.” ಎಂದು ಹೇಳಿದರು, ಆ ಬಿಲ್ಲಾರರು. 
೫೭. “ಈಟಿಯನ್ನು ಹಿಡಿದು ಶತ್ರುಗಳನ್ನು ಇರಿದು ಮೇಲಕ್ಕೆ ಆಗಸದಲ್ಲೆತ್ತಿ ದೇವತೆ 
ಗಳಿಗೂ ಅಂಜಿಕೆಯನ್ನುಂಟುಮಾಡುವೆನು. ಅರಸ, ನಾನು ಹಾಗೆ ಮಾಡದಿದ್ದರೆ ನಿನ್ನ 
ಕೈಯಲ್ಲಿ ನರಕ ಹಿಂಸೆಗೆ ಒಳಗಾಗುವೆನು ೫೮. "ಆನೆಯು ನುಗ್ಗಿ ಬಂದರೆ ಅದನ್ನು 
ನನ್ನ ಗುರಾಣಿಯಿಂದ ತಡೆದು ನಿಲ್ಲಿಸುತ್ತೇನೆ. ಹಾಗೆ ತಡೆಯದೆ ಹಿಂಜರಿದೆನಾದರೆ 
ನಾನು ಶತ್ರುವಿನ ಹೆಂಡತಿಯಾಗುತ್ತೇನೆ (ಆಳಾಗುತ್ತೇನೆ)' ಎಂದು ಅಸಮಾನವೀರರಾದ 
ಗುರಾಣಿ ಹಿಡಿದವರು ಗರ್ಜಿಸಿದರು. ವ॥ . ಹೀಗೆ ಸುಭಟರು ಸಂಭ್ರಮವನ್ನು ಪ್ರದರ್ಶಿ 
ಸಿದರು. ಅದನ್ನು ಚಂಡವರ್ಮನು ನೋಡಿ ೫೮. ಬ್ರಾಹ್ಮಣನಿಗೆ ಸಾಮೋಪಾಯ.8 
ವೇದಶೂನ್ಯನಿಗೆ ಭೇದೋಪಾಯ. ಸೊಕ್ಕಿದಾನೆಗಳ ಗುಂಪಿಗೆ ದಾನೋಪಾಯ. 'ವಿಚಾ 


1 ಬ್ರಾಹ್ಮಣನಿಗೆ ಸಾಮ (ವೇದ), ವೇದಾದಿ ಶಾಸ್ತ್ರಹೀನನಿಗೆ ಭೇದಮಾರ್ಗ, ಆನೆಗೆ 
ದಾನ (ಮದೋದಕ) ಎಂಬುದೇ ವಿವಕ್ಷಿತವಾದ ಅರ್ಥ. ಸಾಮದಾನ ಭೇದಗಳು ತನಗೆ ಅಲ್ಲ 
ಎಂಬುದನ್ನು ಫಲೋಕ್ತಿಯಿಂದ ಹೇಳಲಾಗಿದೆ (ರಂ). 


ಸಪ್ತಮಾಶ್ವಾಸಂ ೨೬೩ 


ವಗ ಅಂತೆಟ್ಟು ಚಂಪಾಪುರಕ್ಕಭಿಮುಖನಪ್ಪುದುಂ 


ಮ॥ ಕಡಲೇಟುಂ ಕದಡಲ್‌ ದಿಶಾವಿತತಿಗಳ್‌ ಬೆಂಡಾಗೆ ಸರ್ವೋರ್ವಿ ಬಾ 
ಯ್ವಿಡೆ ಗೋತ್ರಾದ್ರಿನಿಕುಂಜದೊಳ್‌ ಪ್ರತಿರವಂ ಪೊಣ್ಮಲ್ಕೆ ವಿದ್ವೇಷಿಗಳ್‌ 
ನಡುಗಲ್‌ ಭೀಕರಮಪ್ಪಿನಂ ಪದೆಪಿನಿಂ ಶ್ರೀಚಂಡವರ್ಮಂ ಬೆಸಂ 
ಗುಡೆ ಪೊಣ್ಮಿತ್ತು ಸುವರ್ಣಕೋಣಹತಿಯಿಂ ಪ್ರಸ್ಮಾನ ಭೇರೀರವಂ ೬೦ 


ವ॥ ಅಂತು ಪ್ರಸ್ಮಾನಭೇರಿಯಂ ಪೊಯ್ಸಿ 


ಕಂ॥ ಅಂತಃಪುರದೊಳ್‌ ಸಿಕ್ಕಿದ 
ನಂತಾತನನೆನ್ನಕೂಡೆ ಕೊಂಡುಯ್ವೆಂ ನಿ 
ಶ್ವಿಂತಮೆನಗಪ್ಪುದೆಂದು ದು 
ರಂತಮೆನಿಪ್ಪಧಿಕ ಕೋಪದಿಂ ತರವೇಲ್ದಿಂ ೬೧ 
| ವ! ಅಂತು ಕೋಪಂ ಕೈಮಿಕ್ಕು ಚಂಡವರ್ಮಂ ಕಾರಾಗ ಹದೊಳಿರ್ದ ರಾಜವಾಹನನಂ . 
ತರಿಸಿ 


ಕಂ॥ ಕುಂಜರನ ಕೈಯೊಳಿವನಂ 
ಕಂಜಮನೀಡಾಡುವಂತೆ ಕೊಲಿಸುವೆನಿವನಾ - 
ರ್ಗಂಜುವನಲ್ಲಂ ಭಂಡಿಯ 
ಪಂಜರದೊಳಗಿಕ್ಕಿಮೆಂದು ಪುಗಿಸಿದನಾಗಳ್‌ ೬೨ 


ರಿಸಿದರೆ ರಾಜನ ವಿಷಯದಲ್ಲಿ ದಂಡೋಪಾಯವೇ ಮುಖ್ಯವಾದುದು ಎಂದು 
ಯೋಚಿಸಿ ಚಂಡವರ್ಮಭೂಪಾಲನು ತನ್ನ ತೋಳಬಲದಿಂದ: ಶತ್ರುರಾಜರ ರಾಜ್ಯ 
ಲಕ್ಷ್ಮಿಯ ಕೈಹಿಡಿಯುವೆನೆಂದು ಯುದ್ಧಕ್ಕಾಗಿ "ಎದ್ದನು. ವ॥ ಹಾಗೆ ಎದ್ದು 
ಚಂಫಾಪುರದ ಕಡೆ ಹೊರಟನು - ೬೦. ಶ್ರೀ ಚಂಡವರ್ಮ ಭೂಪಾಲನು ಅಪ್ಪಣೆ 
ಯನ್ನು ಕೊಡಲು ಪ್ರಯಾಣಕಾಲದಲ್ಲಿ ಚಿನ್ನದ ಕೋಣಗಳಿಂದ ನಗಾರಿಗಳನ್ನು ಹೊಡೆ 
ದರು. ಅದರಿಂದ ಹೊರಟ ಶಬ್ದವು ಸುತ್ತ ಹರಡಿತು. ಅದರಿಂದ ಏಳು ಸಮುದ್ರಗಳು 
ಕದಡಿದುವು. ದಿಕ್ಕುಗಳೆಲ್ಲ ಬೆಂಡಾದುವು. ಇಡೀ ಭೂಮಿಯು ಬಿರಿಯಿತು. ಕುಲ 
ಪರ್ವತಗಳ ನಿಕುಂಜದಲ್ಲಿ ಪ್ರತಿಧ್ವನಿಯುಂಟಾಯಿತು. ಶತ್ರುಗಳು ನಡುಗಿದರು. ಹೀಗೆ 
ಭೇರೀರವವು ಭಯಂಕರವಾಗಿದ್ದಿತು. ವ8 ಹಾಗೆ ಪ್ರಯಾಣಕಾಲದಲ್ಲಿ ಭೇರಿಗಳನ್ನು 
ಹೊಡೆಯಿಸಿ - ೬೧. "ಅಂತಃಪುರದಲ್ಲಿ ಸಿಕ್ಕಿದವನನ್ನು ಜೊತೆಯಲ್ಲಿಯೇ ಕರೆದು 
ಕೊಂಡು ಹೋಗುವೆನು. ಇದರಿಂದ ನನಗೆ ಯಾವ ಚಿಂತೆಯೂ ಇರುವುದಿಲ್ಲ.” ಎಂದು 
ಅಧಿಕ ಕೋಪದಿಂದ ರಾಜವಾಹನನನ್ನು ಕರೆತರಹೇಳಿದನು.. ವ॥ ಹೀಗೆ ಮಿತಿ 
ಮೀರಿದ ಕೋಪದಿಂದ ಚಂಡವರ್ಮನು ಕಾರಾಗೃಹದಲ್ಲಿದ್ದ ರಾಜವಾಹನನನ್ನು ಕರೆತರಿಸಿ 
ದನು - ೬೨. “ಈತನನ್ನು ಆನೆಯ ಸೊಂಡಲಿನಿಂದ, ಕಮಲವನ್ನೆಳೆದಾಡುವಂತೆ, ಎಳೆ 
ದಾಡಿಸಿ ಕೊಲ್ಲಿಸುವೆನು. ಈ ನಾನು ಯಾರಿಗೂ ಹೆದರುವವನಲ್ಲ. ಬಂಡಿಯ ಪಂಚರ 


೨೬೪ ' ಅಭಿನವ ದಶಕುಮಾರ ಚರಿತೆ 
ವ॥ ಅಂತು ಕುಮಾರನನೊಂದು ಹಂಜರದೊಳ್‌ ಪೃಗಿಸಿ ಕವಾಟಮಂ ಬಂಧಿಸೆ 


ಕಂ ಪರಿವೇಷದ ನಡುವೆ ವ:ನೋ 
ಹರ ಪೂರ್ಣ ಶಶಾಂಕನಿರ್ಪತೆಜಿದಿಂದಾ ಪಂ 
ಜರದೊಳಗೆ ತೇಜದಿಂದು 
ರ್ವರೇಶತನಯಂ ವಿಲಾಸದಿಂ ಕಣ್ಣೆ ಸೆದಂ ೬೩ 


ಕೇಸರಿಯೊಂದುಮನಾರ್ಪ್ಷಿಂ 

ದಾಸುರಮೆನಿಪೊಂದು ಪಂಜರಾಂತದೊಳಿಟ್ಟಂ 

ತಾ ಸಿಂಹವಿಕ್ರಮಂ ಸವಿ ಳ 

ಳಾಸದಿನಿರ್ದಂ ವಿಧಾತ ವಶಮೆನುತಾಗಳ್‌ ವ ೬೪ 


ಚೂಡಾಮಣಿಯಿಂದೆ ತೃಷಾ 

ಪೀಡೆಯನಗ್ಗಳದ ಪಸಿವನಾರ್ತವನೊಡನೀ 

ಡಾಡಿ ಬಡವಾಗದಿರ್ದಂ 

ಪಾಡಬಕಿಯದೆ ನೃಪಕುಮಾರಕಂ ಪುಜರದೊಳ್‌ | ೬೫ 


ವ॥ ಅಂತು ಮಾತಂಗಕಂ ಕೊಟ್ಟ ಮಾಣಿಕ್ಯದ ಬಲದಿಂ ಕ್ಷುತ್ತಿಪಾಸೆಯಂ ಬಗೆಯ 
ದಿರ್ಪ ಕುಮಾರನಂ ಹಂಜರದೊಳಿಟ್ಟು ಚಂಪಾಪುರಕ್ಕೆ ಚಂಡವರ್ಮಂ ನಡೆವಾಗಳ್‌ 


ದಲ್ಲಿ ಸೇರಿಸಿ” ಎಂದು ಹೇಳುತ್ತಾ ಅವನನ್ನು ಪಂಜರದಲ್ಲಿ ಹೊಗಿಸಿದನು. ವ॥ ಹಾಗೆ 

ಜಕುಮಾರನನ್ನು ಒಂದು ಪಂಜರದಲ್ಲಿ ಸೇರಿಸಿ ಬಾಗಿಲನ್ನು ಹಾಕಿಸಿದನು. 
೯೩, ಆ ಪಂಜರದೊಳಗಿದ್ದ ತೇಜಸ್ಪಿಯಾದ ರಾಜಕುಮಾರನು ಪರಿವೇಷದ ನಡುವೆ 
ಇದ್ದೆ ಮನೋಹರನಾದ ಪೂರ್ಣಚಂದ್ರನಂತೆ ಪ್ರಕಾಶಿಸಿದನು. ೬೪. ಪರಾಕ್ರಮಿ 
ಯಾದ ಸಿಂಹವೊಂದನ್ನು ಪಂಜರದಲ್ಲಿಟ್ಟಂತೆ ಸಿಂಹವಿಕ್ರಮನಾದ ರಾಜಕುಮಾರನು 
ಪಂಜರದಲ್ಲಿದ್ದನು. ಇದು ಹಣೆಯ ಬರಹವೆಂದು ಬಗೆದು ಆ ರಾಜಕುಮಾರನು 
ವಿಲಾಸದಿಂದಲೇ ಇದ್ದನು. ೬೫. ಪಂಜರದಲ್ಲಿದ್ದರೂ ರಾಜಕುಮಾರನು ಚೂಡಾ 
ಮಣಿರತ್ನದ ಬಲದಿಂದ ಹಸಿವು ಬಾಯಾರಿಕೆಗಳ ಪಿ!ಡೆಯನ್ನು ಹೊಂದದೆ ಬಡವಾಗದೇ 
: ಇದ್ದನು. ಚೆಲುವನ್ನು ಕಳೆದುಕೊಳ್ಳಲಿಲ್ಲ. ವ॥ ಹಾಗೆ ಮಾತಂಗನು ಕೊಟ್ಟಿ ಮಾಣಿಕ್ಯದ 
ಬಲದಿಂದ ಹಸಿವು ಬಾಯಾರಿಕೆಗಳನ್ನೂ ಲೆಕ್ಕಿಸದೆ. ಇದ್ದ ಕುಮಾರನನ್ನು ಪಂಜರ 


ಎ 
ದಲ್ಲಿಟ್ಟು ಚಂಪಾಪ್ಪರಕ್ಕೆ  ಚೆಂಡವರ್ಮನು ಕರೆದುಕೊಂಡು ಹೋದನು. ಆಗ 


ಸಪ್ತಮಾಶ್ವಾಸಂ ೨೬೫ 


ಚಂ॥ ಕರಿತುನಗಂ ರಥಂ ನಿಜಪದಾತಿ ಕೋಪದಿಂದವೆ 
ಯ್ತುರೆ ಪದಘಾತದಿಂ ನೆಗೆದ ಧೂಳಿಕರಂ ಪುದಿದಂತರಿಕ್ಷದೊಳ್‌ 
ಪರಿವಡೆದಿರ್ದುದೆಯ್ದೆ ಗಗನಂ ಬಯಬಲೆಂಬರ ಮಾತದೇಕೆ ಕಂ 
ಡಿರೆ ಗಗನಸ್ಮಳ ಸ್ಮಿತಿಯನೆಂದುಜಿಕಿತೋರ್ಪವೊಲೆಲ್ಲಿ ನೋಟಸ್ಕ್ಟೋೊಡಂ ೬೬ 


ಉಕ ಬೆಟ್ಟುಗಳ್ಳೆದೆನುರ್ಗಿ ಪಟವಟ್ಟೆವೊಲಾಗೆ ನದೀನದಂ ಪದೋ 
ದೃಟ್ಟನೆಯಿಂ ಮಣಲ್‌ಮಸಗೆ ದಿಗ್ವಿವರಂ ಚತುರಂಗಸೇನೆಗಂ 
ದಿಟ್ಟೆಡೆಯಾಗೆ ಭೂವಿ: ದಳಭಾರಣೆಯಿಂ ನಸುನೆರ್ಗೆ ವೈರಿವುುಂ 
ಗೆಟ್ಟಿರೆ ಚಂಡವರ್ಮನರಸಂ ನಡೆಗೊಂಡನತೀವ ಕೋಪದಿಂ ೬೭ 


ವ8 ಅಂತತಿ ಸಂಭ್ರಮಂಬೆರಸು ಚಂಡವರ್ಮಂ ನಡೆತರ್ಪದಂ ಸಿಂಹವರ್ಮಂ ಕೇಳ್ದು 


ಮ8 ಮುಳಿದೀಗಳ್‌ ಚಂಡವರ್ಮಂ ತನಗೆ ಮಗಳನಾನೀಯೆನೆಂಬುಗ್ರ ಕೋಪಾ 
ನಳನಿಂ ಮೇಲೆತ್ತಿಬಂದೆನ್ನಯ ಮಗಳೊಡನೀ ರಾಜ್ಯಮಂ ಕೊಳ್ಳೆ ಬಾಹಾ 
ಬಳದಿಂದೇಟ್ತಿರ್ಪನೇಬ್ತರ್ಪುದು ಪಡಿಬಲಮಪ್ಪಂತಿರೆನ್ನೊಳ್‌ ನೃಪರ್‌ ತೋ 
ಛ್ಹಳದಿಂದೆಂದೋಲೆಯಂ ನಾಲ್ಕೆಸೆಗೆ ಕಳುಪಿದಂ ಕೂರ್ಮೆಯಿಂ ಸಿಂಹವರ್ಮಂ 
೬೮ 


೬೬. ಆನೆ, ಕುದುರೆ, ತೇರು, ಕಾಲಾಳುಗಳು ಭಯಂಕರವಾದ ಕೋಪದಿಂದ ಹೋಗಃ 
ತ್ತಿದ್ದವು. ಅವುಗಳ ಪಾದಾಘಾತದಿಂದ ಧೂಳು ಮೇಲಕ್ಕೆ ನೆಗೆದು ಆಕಾಶದಲ್ಲೆಲ್ಲ 
ವ್ಯಾಪಿಸಿತು. ಆಕಾಶವು ಶೂನ್ಯ ಎಂದು ಹೇಳುವವರ ಮಾತು ನಿಜವಲ್ಲ. "ಆಕಾಶ 
ಪ್ರದೇಶದ ಸ್ವರೂಪವನ್ನು ನೋಡಿರಿ” ಎಂದು ವಿಶೇಷವಾಗಿ ತೋರಿಸುವಂತೆ ಆ 
ಧೂಳು ಕಾಣಿಸುತ್ತಿತ್ತು. ೬೭. ಚತುರಂಗ ಸೇನೆಯ ಕಾಲುಗಳ ಘಟ್ಟಣೆಯಿಂದ ಬೆಟ್ಟ 

ಗ್ಲಿ ಪುಡಿಯಾಗಿ ಹಳೆಯ ದಾರಿಯಂತಾಯಿತು. ನದೀ ನದಗಳಲ್ಲಿ ಮರಗಳು 
ಮೇಲೆ ಉಬ್ಬಿ ಕಾಣಿಸಿಕೊಂಡಿತು. ದಿಕ್ಕುಗಳ ವಿಸ್ತಾರವೂ ಚತುರಂಗಸೈನ 
ಯಿತು. ಭೂಮಿಯ ಸೇನೆಯ ಭಾರದಿಂದ ತಗ್ಗಿತು. ವೈರಿಗೆ ಮುಂದೇನುಮಾಡ 
ಬೇಕೆಂದು ತಿಳಿಯಲಿಲ್ಲ. ಈ ರೀತಿಯಲ್ಲಿ ಚಂಡವರ್ಮ ರಾಜನು ಅತಿಕೋಪದಿಂದ ನಡೆ 


೧೨ 


—— ಕ್ಯಾ ~~ ko) 
ದನು. ವ॥ ಹಾಗೆ ಅಶಿ ಸಂಭ್ರವಂದಿಂದ ಚಂಡವರ್ಮನು ಬರುತ್ತಿರುವುದನ್ನು ಸಿಂಹ 


ವರ್ಮನು ಕೇಳಿ - ೬೮. “ನಾನು ಅವನಿಗೆ ಮಗಳನ್ನು ಕೊಡಲಿಲ್ಲವೆಂದು ಕ್ರುದ್ದನಾಗಿ 


ee A - EC eS 
ಚಂಡವರ್ಮನು ಕೋಪಾಗ್ನಿಯಿಂದ ಉರಿಯುತ್ತಾ ನನ್ನ ಮೇಲೆ ದಂಡೆತ್ತಿ ಬರುತ್ತಿ 
ಎ ಇ ಅವೆ ಇ > pe ದರ — - ಹ ( 
ದ್ದಾನೆ. ನನ್ನ ಮಗಳೂಡನೆ ಈ ರಾಜ್ಯವನ್ನೂ ತೆಗೆದುಕೊಳ್ಳೆಬೇಕೆಂದು ತೋಳ್ಬಲ 
ಹ ದ K ೨ ಕೌ ಕ್ಕ ನ ೮್‌ 
ವನ್ನು ತೋರಿಸಲು ಬರುತ್ತಿದ್ದಾನೆ. ಅದಕ್ಕೆ ತಕ್ಕ ಸೇನಾಬಲದೊಡನೆ ಬಂದು ನೀವೆ 


ಶಿ 
6% ನ್‌್‌ ಜಹಾ 9 ಛಿ ಟ್‌ ಟ್‌, » ಬಾ SS ಅಲ SS ಹ 
ಇರೂ ನನ್ನ ಪಕ್ಷವನ್ನು ವಹಿಸಿ ಎದುರಿಸಬೇಕು” ಎಂದು ಸಿಂಹವರ್ಮನಂ ನಾಲ್ಕು 


೨೬೬ ಅಭಿನವ ದಶಕುಮಾರ ಚರಿತೆ 


ವೆ! ಅಂತು ತನಗೆ ಮಿತ್ರರಪ್ಪರಸುಗಳಂ ಪಡಿಬಲಮಾಗಿ ಬರಲ್ವೇಟ್ಲು ಸಿಂಹವರ್ಮಂ 
ತನ್ನುಳ್ಳ ಸೈನ್ಯಮಂ ಕೂಡಿಕೊಂಡು ಚಂಡವರ್ಮಂಂಗಿದಿರಾಗಿ ಬಿಡಲ್‌ 


ಕಂ8 ಆರೀಸೈನ್ಶ್ಕವನಾಂಪರ್‌ 
ಧಾರಿಣಿಯೊಳೆನಲ್ಕೆ ಚಂಡವರ್ಮಂ ಸಲೆದು 
ರ್ನಾರಿತ ಸಂರಂಭದಿನಂ 
ತೋರಂತಿರೆ' ಬಿಟ್ಟನಲ್ಲೆ ಚಂಪೆಯಗಡಿಯೊಳ್‌ ೬೯ 


ವ8 ' ಅಂತು ಭಯಬಲಮತ್ಕಾಸನ್ನಮಾಗಿ ಬಿಡುವುದುಂ ಚಂಡವರ್ಮನ ಸುಭಟರ್‌ 
ಮುಂದುವರಿದು | 
ಮ ಸ್ರ॥ ಕಡುಪುಳ್ಳರ್‌ ಬಂದು ಕೈದೋಣದೆ ಮಣ್‌ದಿರೆವೆಂದಿರ್ದೇಡಂ ಚಂಡವರ್ಮಂ 
ಬಿಡನೆಂತುಂ ಸಿಂಹವರ್ಮಾತ್ಮಜೆಯನವನಿಯಂ ಕೊಳ್ಳೆ ದೆಂದಾರ್ದು ಸೈನ್ಯಂ 


ನಡೆಯಲ್‌ ಬೊಬ್ಬಿಟ್ಟುಕೋಲಂತುಡುಕೆ ಮುಳಿಸಿನಿಂ ಮಾರ್ಬಲಂ ಚೂಣಿಯೊಳ್ಳು 
ಗಿಡಿಸಿತ್ತಂದಾಂಪ ವೈರಿಕ್ಷಿತಿಪರಭಟರಂ ದಿಂಡುವಾಯ್ಡೆಚ್ಚು ಬೇಗಂ ೭೦ 


ಉ॥ ವೈರಿಶಿರೋಜರಕ್ತಮಧುವಂ ತವೆಪೀರ್ವ ಶಿಳೀಮುಖಂಗಳಾ 
ಕಾರದೊಳಂಬುಗಳ್‌ ಗಗನದೊಳ್‌ಮಿಗೆಪಾಟ ವಿರೋಧಿ ವಮೌಳಿಯೊಳ್‌ 
ಭೋರೆನಲಾರ್ಪಿನಿಂದೆಅಗೆ ತೊಟ್ಟು ಕಬಲ್ಹಿದ ಪೂವಿನಂದದಿಂ 
ಧಾರಿಣಿಯಲ್ಲಿ ಬಿಟ್ಟುವುಶಿರಂ ಪೊಸತಾಗೆ ಧನುರ್ಧರಾಹವಂ ೭೧ 


ದಿಕ್ಕಿಗೂ ಮಿತ್ರರಾದ ರಾಜರಿಗೆ ಓಲೆಯನ್ನು ಕಳುಹಿಸಿದನು. ವ॥ ಹೀಗೆ ತನಗೆ ಮಿತ್ರ 
ರಾದ ಅರಸುಗಳಿಗೆ ಎದುರಿಸುವುದಕ್ಕಾಗಿ ಬರಬೇಕೆಂದು ಸಿಂಹವರ್ಮನು ಹೇಳಿಕಳುಹಿಸಿ 


ದನು ಮತ್ತು ತನ್ನ ಸೈನ್ಯವನ್ನು ಕೂಡಿಹಾಕಿಕೊಂಡು ಚಂಡವರ್ಮನ ಸೆ )ನ್ಯಕ್ಕೆದಿರಾಗಿ 


ಬೀಡುಬಿಟ ನಂ, ೬೯, “ಈ ಭೂಮಿಯಲ್ಲಿ ಈಸ್ಕೆ ೈನ್ಯವನ್ನು ಯಾರೂ ಎದುರಿಸಲಾರರು.? . 


ಎಂಬಂತಿದ್ದ ತಡೆಯಲಾಗದ ವೇಗವುಳ್ಳ ಸ ತನ್ನ: ಸೇನೆಯನ್ನು ಚಂಡವರ್ಮನು ಚಂಪಾ 
ನಗರದ ತನ್ನ ಗಡಿಯಲ್ಲಿ ಬೀಡುಬಿಟ್ಟನು. ವ॥ ಹಾಗೆ ಎರಡು ಕಡೆಯ ಸೇನೆಗಳು ತುಂಬ 
ಹತ್ತಿರ ಎದುರು ಬದರಾಗಿ ಬೀಡುಬಿಟ್ಟವು. ಆಗ ಚಂಡವರ್ಮನ ಸೈ ನಿಕರು ಮುನ್ನುಗ್ಗಿ 
೭೦. “ಪರಾಕ್ರಮಿಗಳಾದ ಸೈನಿಕರು ಬಂದು ತಮ್ಮ ಪರಾಕ್ರಮವನ್ನು ತೋರಿಸದೆ 
ಮರೆತು ಇರುವುದಿಲ್ಲ. ಆದರೂ ಚಂಡವರ್ಮನು ಸಿಂಹವರ್ಮನ ಮಗಳನ್ನೂ ರಾಜ್ಯ 
ವನ್ನೂ ವಶಪಡಿಸಿಕೊಳ ದೆ ಇರುವುದಿಲ್ಲ” ಎಂದು ಅಬ್ಬರಿಸಿದರು. ಸೇನೆಯು ಕೋಪ 
ದಿಂದ ಬಾಣಗಳನ್ನು ಹೂಡಿತು. ಆಗ ಸೇನೆಯ ಮುಂಭಾಗದಲ್ಲಿದ್ದ ಪ್ರತಿಬಲವು 
ಎದುರಿಸಿದ ಶತ್ರುಸೈನಿಕರ ಮೇಲೆ ನುಗ್ಗಿ ವೇಗದಿಂದ ಬಾಣಗಳನ್ನು ಬಿಟ್ಟು ಅವರು 
ಕೂಗುವಂತೆ ಮಾಡಿತು. ೭೧. ಬಿಲ್ಲುಗಾರರ ಕಾಳಗವು ಹೊಸ ರೀತಿಯಲ್ಲಿ ನಡೆಯಿತು. 
ಶತ್ರುಗಳ ತಲೆಗಳಿಂದ ಹರಿಯುವ ರಕ್ತವೆಂಬ ಜೇನನ್ನು ತೃಪ್ತಿಯಾಗಿ ಕುಡಿಯುವ 
(ಶಿಲೀ ಮುಖಗಳು) ದುಂಬಿಗಳು ಬಾಣಗಳ ಆಕಾರದಿಂದ ಆಕಾಶದಲ್ಲಿ ಹಾರಿದುವು. 


ke 


ಸಪ್ತಮಾಶ್ವಾಸಂ j ೨೬೭ 


ಉಕ ಮುತ್ತಿನ ಬಯ್ಕೈಯಂತೆಗೆವೊಡಂಜನಮಲ್ಲೆ ಮದೀಯ ಖಡ್ಗ ಮೆಂ 
ದೆತ್ತಿದ ದಾಯದಿಂ ಗಜದ ಮಸ್ತಕಮಂ ಕಡುಕೆಯ್ದು ಪೊಯ್ದೊಡಾ 
ನೆತ್ತಿಯಮುತ್ತು ರುಲ್ಲೆನೆ ರಣಾಂಗಣದೆೊಳ್‌ ಕೆದಜಲೈ ಜಾಗು ವೀ 
ರೋತ್ತಮ ಎಂದು ವೀರತತಿ ಬಣ್ಣಿಸೆ ಖಂಡೆಯಕಾಜರೊಪ್ಪಿದರ್‌ ೭೨ 


ಉ॥ ಭಾವಿಸೆ ಹಿಂದೆಮುಂದೆಡಬಲಂಗಳೊಳಂಬಿನ ಸೋನೆಯಿಂದಣಂ 
ತೀವೆ ವಿರೋಧಿರಕ್ತಜಲದಿಂ ರಥಿಕ೦* ಕಡುಪಿಂ ರಥಂಗಳಿಂ 
ಡಾವರಿಸುತ್ತೆ ತೋಳ್ಡಣಿಯಲೆಚ್ಚು ವಿರೋಧಿ ಭಟರ್ಕಳೆಯ್ದೆ ನಿ 
ರ್ಜೀವನರೆಂಬಿನಂ ಪೊಣರ್ದದೇಂ ಪೆಸರ್ವೆತ್ತರೊ ದೋರ್ಬಲಂಗಳಿಂ ೭೩ 


ವ8 ಅಂತುಭಯ ಬಲಕ್ಕಂ ಸಮಯುದೃ್ಧಮಪ್ಪು ದುಂ ಚಂಡವರ್ಮಂ 


ಮ ಸ್ರ॥ ಇನಿತೇಕೀ ಸಿಂಹವರ್ಮಂಗೆನುತತಿ ಛಲದಿಂ ಚಂಡವರ್ಮಂ ಪ್ರತಾಪಾ 
ರ್ಜುನನಾಗಳ್‌ ಸೇನೆಯಂ ಮುಂ ಕವಿಕವಿಯದಟಿಂ ನೂಂಕುನೂಂಕೆಂದು ಯುದ್ಧ 
ಕೃನುವಾದಂ ತಾನೆ ಜಾತ್ಯಶ್ವಮನನುನಯದಿಂದೇಟಿ ಕೌಕ್ಷೇಯಮಂ ಕಿ 
ಟಿ. ನಿತಂ ಸಂಹಾರಮಂ ಮಾಡುವ ಬಗೆಯೊದವಂ ತಾಳ್ವಿ ಸಂಗ್ರಾಮ ಭೀಮಂ 

೭೪ 
ಅವು ಶತ್ರುಗಳ ತಲೆಯ ಮೇಲೆ ಭೋರೆಂದು ಶಬ್ದ ಮಾಡುತ್ತಾ ವೇಗವಾಗಿ ಎರಗಿ 
ದುವು. ಅದರಿಂದ ಕತ್ತರಿ; ರಿಸಿದ ತ್ರ ಶಿರಸ್ಸುಗಳು ತೊಟ್ಟು ಕಳಚಿದ ಹೂಗಳಂತೆ ನೆಲದ 
ಮೇಲೆ ಉದುರಿದುವು. “ನನ್ನ ಕತ್ತಿಯು ಮುತ್ತಿನ ನಿಕ್ಷೇಪವನ್ನು ಹೊರಕ್ಕೆ 
ತೆಗೆಯಲು ಸಹಾಯ ರ್ಯ ಅಂಜನವಾಗಿದೆ' ಎಂದು ಹೇಳುತ್ತಾ ಕತ್ತಿಯಿಂದ 
ಆನೆಯ ತಲೆಗೆ ಗುರಿಯಿಟ್ಟು ಹೊಡೆದನೊ ೂಬ್ಬ ವೀರನು. ಅದರಿಂದ ಅದರ ನೆತ್ತ 
ಯಲ್ಲಿದ್ದ ಮುತ್ತುಗಳು ರಜುಲ್‌ ಎಂದು ರಣಭೂಮಿಯಲ್ಲಿ ಉದುರಿ ಕೆದರಿದುವು. 
ಉಳಿದ “ನೀರರು ಅವನನ್ನು “ಭಲೇ, ವೀರೋತ್ತಮ !' ಎಂದು ಹೊಗಳಿದರು. ಹೀಗೆ 
ಕತ್ತಿಗಾರರು ಯುದ್ಧ ಮಾಡುತ್ತಾ ಮೆರೆದರು. ೭೩. ರಧಿಕರು ರಥಗಳಿಂದ ನುಗ್ಗಿ 
RT 


ಕಾಡಿದರು. ತೋಳು ಸೋಲುವಪರೆಗೂ ಬಾಣಗಳನ್ನು ಬಿಟ್ಟು ಶತ್ರು ಸೈನಿಕರು 


ನಿರ್ಜೀವರಾಗುವವರೆಗೂ ಯುದ್ಧ ಮಾಡಿದರು. ಹಿಂದೆ ಮುಂದೆ ಎಡಬಲ ಎಲ್ಲ ಕಡೆ 
ಗಳಿಂದಲೂ ಬಾಣಗಳ ಮಳೆ ಸುರಿಸಿ ಶತ್ರುಗಳ ರಕ್ತವು ತುಂಬಿ ಹರಿಯುವಂತೆ ಮಾ 
ದರು. ಹೀಗೆ ಅವರು ತಮ್ಮ ಬಾಹುಬಲದಿಂದ ಹೆಸರುವಾಸಿಯಾದರು. ಅಚ್ಚರಿ 
ಯಾಯ್ತು. ವ|| ಹೀಗೆ ಎರಡು ಸೇನೆಗಳಿಗೂ ಯುದ್ಧ ಸಮವಾಯಿತು. ಚಂಡ 
\ ಇ 


He ಮಿ ೧೮೦ -. ಫಿ 
ವರ್ಮನದನ್ನು ನೋಡಿ - ೭೪, "ಸಿಂ ಹವರ್ವುನಿಗೆ 


ಬಂದಿತು?' ಎಂದು ಕ್ರುದ್ಧನಾದನು ಚಂಡವರ್ಮ. ಪ್ರತಾಪಾರ್ಜುನನೂ ಸಂಗ್ರಾಮ 


ತ ಎ೨ 
ದಲ್ಲಿ ಭಯಂಕರನೂ ಆದ ಅವನು "ಶತು, ಸೇನೆಯ ಮೇಲೆ ನುಗಿರಿ ನುಗಿರಿ. 
0 ( 


ಇ 


೨೬೮ ಅಭಿನವ ದಶಕುಮಾರ ಚರಿತೆ 


ಉ|| ಮಾರಿ ಕನಲ್ಲು ಸಂಗರಕೆ ಮೊಗ್ಗರವಾಯ್ಡವೊಲಾರ್ದು ವಾಜಿಯಂ 
ಧಾರೆಲಯಾದಿಗಳಿ ಮೆಅಕಿಯೆ ವೆ ರಿ ಪತಾಕಿನಿಯಂ ನಿಜಾಸಿಯಿಂ 
ಇ ಕಡೆಗನ್ನೆಗಮಂ ಪೊಡೆಸೆಂಡನಾಡಿ ಸಂ 
ಹಾರಮನೆಯ್ದಿ ಸುತ್ತಧಿಕ ಸಾಹಸಮಂ ತಳೆದಂ ನೃಪಾಲಕಂ ೭೫ 
ವ॥ ಅಂತು ಚಂಡವರ್ಮನುರವಣಿಪುದುಂ ಸಿಂಹವರ್ಮನ ಭಟರ್‌ ಕಂಡು 


ಮ॥ ವೃಕಶಾಬಂ ಮತ್ತಮಾತಂಗದ ಬಿದುವನವಪ್ಪಂಭದಿಂದೇಜೌ ಶೌರ್ಯಾ 
ಧಿಕನಪ್ಪೆಂ ಧಾತ್ರಿಗೆಂದೋವದೆ ಬಯಸುವಮೋಲ್‌ ಪೆಂಪುವೆತ್ತೊಪ್ಪುವಂ ಬಾ 
ಲಿಕೆಯಂ ಸ್ತ್ರೀ ರತ್ನಮಂ ಕೂಡುವ ಬಯಕೆಯೊಳ್ಳೆ ತಂದನೇ ಕಾಳೆಗಕ್ಕೆಂ 
ದುಕನಲ್ಲಾ ಸಿಂಹವರ್ಮ ಕ್ಷಿತಿಪನ ಸುಭಟರ್‌ ಬಲ್ಪಿನಿಂದೆಚ್ಚೆರಾಗಳ್‌ ೭೬ 

ವ॥ ಅಂತು ಸಿಂಹವರ್ಮನ ಸುಭಟರ್‌ ಮುಂದುಗಿಡಿಸಲದಂ ಚಂಡವರ್ಮಂ ಕಂಡು 


ಮ॥ ಪ್ರಳಯಾಗ್ನಿಜ್ವಾಲೆಯಂ ಕಣ್‌ ಕೆದಜುವಿನಮಗುರ್ವ್ವಪ್ಪಿನಂ ಕೋಪಮುಣ್ಮಲ” 
ಮುಳಿಸಿದಂ ಸ ಯು ಬಲಮನೆಟ್ಟಿ ಟ್‌ ತದ್ಧೂ ಪನಂ ತೋ 
ಳ್ಹಲದಿಂ ಮೇಲ್ವಾ ಯ್ದು ಬೇಗಂ ಪಿಡಿದು ನಡೆದು ಸ ಕಾಪುಂತವಾಸಮಂ ನಿ 
ಶೆ ಸತ್ತ ೦ ಪೊಕ್ಸು ಬಾಹಾಬಲದ ಸೊಬಗಿನಿಂದಿರ್ದನಾ ಚಂಡವರ್ಮಂ ಫಕ್ರಿ 


ಶೌರ್ಯದಿಂದ ಅವರನ್ನು ಹೊಡೆದು ತಳ್ಳ ರಿ ತಳ್ಳಿ ರಿ” ಎಂದು ತನ್ನ ಸೈನ್ಯಕ್ಕೆ 
ಪ್ರೋತ್ಸಾಹಿಸಿದನು. ತಾನೇ ಜಾತಿಯ ಕುದುರೆಯನ್ನೇರಿ ಕತ್ತಿಯನ್ನು ಹಿರಿದು 
ಕೊಂಡು ಶತ್ರು ಸಂಹಾರ ಮಾಡಲು ಸಿದ್ಧನಾದನು. ೭೫. ಚಂಡವರ್ಮರಾಜನು, 
” ವಕಾರಿಯು ಕೋಪಿಸಿಕೊಂಡು ರಗ್ಗು ವಂತೆ ನುಗ್ಗಿ ಗರ್ಜಿಸಿದನು. ಕುದುರೆಯನ್ನು 
ಧಾರೆ ಲಯ ಮೊದಲಾದ ಗತಿಗಳಿಂದ ಓಡಿಸಿ ಶತ್ರು ಸ್ಸ ನಿಕರ ತಲೆಗಳನ್ನು ತನ್ನ ಕಶ್ಚ 
ಯಿಂದ ಪುಟ ಚೆಂಡನಾಡುವಂತೆ ಮೇಲಕ್ಕೆ ತ ಬು ಶತ್ರು ಸಂಹಾರ ಮಾಡುತ್ತಾ 
ಅತಿಸಾಹಸವನ್ನು ಮೆರೆದನು. ವ॥ ಹಾಗೆ ಚಂಡವರ್ಮನ ವೇಗದ ಪ್ರಹಾರವನ್ನು 
ಸಿಂಹವರ್ಮನ ಸೈನಿಕತು ನೋಡಿ - ೭೬. “ತೋಳದ ಮರಿಯು ಮದ್ದಾನೆಯ 
ಕುಂಭ ಸ್ಥಳದ ಮೇಲೆ ಜಂಭದಿಂದ ' ಹತ್ತಿ ಕುಳಿತು ತಾನು ಭೂಮಿಯಲ್ಲಿ ದೊಡ್ಡ 
ಶೂರನೆಂದು ತಿಳಿಯುವಂತೆ ಹಿರಿಮೆಯುಳ್ಳೆ ವನಿವನು.. ಸ್ತ್ರೀರತ್ನವಾದ ಬಾಲಿಕೆಯನ್ನು 
ವೇದುವೆಯಾಗುವ ಬಯಕೆಯಿಂದ ಕಾಳಗ ಮಾಡಲು ಬಂದಿದ್ದಾನೆ. ಎಂದು ಹೇಳುತ್ತಾ 
ಸಿಂಹವರ್ಮನ ಸುಭಟರು ಚಂಡವರ್ಮನ ಮೇಲೆ ಪರಾಕ್ರಮದಿಂದ ಬಾಣಬಿಟ್ಟರು. 
ವ॥ ಹೀಗೆ ಸಿಂಹವರ್ಮನ ಸೈನಿಕರು ಮುಂದೆ ಬರದಂತೆ ತಡೆಯಲು, ಅದನ್ನು ಚಂಡ 
ವರ್ಮನು ನೋಡಿ, ೭೭. ಪ್ರಳಯಕಾಲದ ಅಗ್ನಿಜ್ಜಾಲೆಯನ್ನು ಕಣ್ಣುಗಳಿಂದ 
ಹೊರಸೂಸಿದನು. ಭಯಂಕರವಾದ ರೀತಿಯಲ್ಲಿ ಕೋಪವು ಉಕ್ಕಿತು. ಕೋಪದಿಂದ 
ಸಿಂಹವರ್ಮರಾಜನ ಸೇನೆಯನ್ನು ಹೊಡೆದೋಡಿಸಿದನು. ಮೇಲೆ ನುಗ್ಗಿ ತನ್ನ 
ತೋಳ್ಸಲದಿಂದ ಆ ರಾಜನ ನನ್ನು ಸೆರೆಹಿಡಿದು ಚಂಪಾಪುರಕ್ಕೆ ಕರೆದುಕೊಂಡು ಹೋದನು. 
ಹೀಗೆ ನಿಶ್ಚಲಸ ತನು ಆ ನಗರವನ್ನು ಹೊಕ್ಕು ತನ್ನ ಬಾಹುಬಲದ ಸೊಬಗಿನಿಂದ 


ಸಪ್ತಮಾಶ್ವಾಸಂ ೨೬೯ 


ವ॥ ಅಂತು ಸಿಂಹವರ್ಮನಂ ಪಿಡಿದು ಚಂಪಾಪುರಕ್ಕೆ ಬಂದು ಅರಮನೆಯಂ ಪೊಕ್ಕು 
ಮಜುದೆವಸಂ 


ಮ ಸ್ರ॥ ಬರವೇಬಿಕನ್ನಿಲ್ಲಿಗಂಬಾಲಿಕೆಯನಿದು ಮುಹೂರ್ತಂ ವಿವಾಹಕ್ಕೆನುತ್ತಾ 
ದರದಿಂ ಮಾಂಗಲ್ಯ ವಸ್ತುಪ್ರಕರಮನೊಲವಿಂದಾಕ್ಷಣಂ ಮಾಡಿ ತತ್ಸುಂ 
ದರಿಯಂ ಕೈಗೈದು ಬೇಗಂಬರಿಸಿ ಮದುವೆಯೊಳಿ್‌ ನಿಲ್ವ ಸಂರಂಭದಿಂ ನಿ 
ರ್ಭರ ಸಂತೋಷಾತಿರೇಕಂ ಮಿಗುವಿನಮೆಸೆದಂ ರಾಗದಿಂ ಚಂಡವರ್ಮಂ ೭೮ 


ವ॥ ಅಂತು ಬಾಲಿಕೆಯಂ ಹಸೆಗೆ ಬರಿಸಿ ಮದುವೆಯಪ್ಪೆನೆಂಬ ಸಮಯದೊಳ" 


ಮ ಸ್ರ8 ನಸುಕೆಂಪಾದಕ್ಷಿ ಕೆಂದೂಳಡರ್ದ ಪದಯುಗಂ ಬಲ್ಪೆಮರ್‌ ಸೋರ್ವಭಾಳಂ 
ಬಿಸುಸುಯ್ಲಿಂ ತೇಂಕುವಂಗಂ ಬಜಿತೊಣಗಿದ ಗಂಟಲ್‌ ಕರಂ ಕಂದಿದಾಸ್ಯಂ 
ಪೊಸತಪ್ಪಾಟೋಪಮೊಪ್ಪಲ್‌ ಸರಭಸಗತಿಯಿಂ ಬಂದನುದ್ಧಂಡ ಸತ್ವಾ 
ವಸಥಂ ದೂತಪ್ರಸಿದ್ಧಂ ಹರಿಣಚರಣನೆಂಬಂ ಮನೋವೇಗದಿಂದಂ ೭೯ 


| ವ॥ ಅಂತು ಹರಿಣಚರಣನೆಂಬ ದೂತಂ ಬಂದು ಚಂಡವರ್ಮಂಗೋಲೆಯಂ ಕುಡಲ 
ದಲಅ3ೊಳ್‌ 


ಪ್ರಕಾಶಿಸಿದನು. ವ॥ ಹಾಗೆ ಚಂಡವರ್ಮನು ಸಿಂಹವರ್ಮನನ್ನು ಹಿಡಿದುಕೊಂಡು 
ಚಂಪಾಪುರಕ್ಕೆ ಬಂದು ಅರಮನೆಯನ್ನು ಪ್ರವೇಶಿಸಿದನು. . ಮಾರನೆಯದಿವಸ- 


೭೮. “ಇನ್ನು ಅಂಬಾಲಿಕೆಯನ್ನು ಇಲ್ಲಿಗೆ ಬರಹೇಳು. ಇದು ಮದುವೆಗೆ ಸರಿಯಾದ 
ಮುಹೂರ್ತ ಎಂದು ಹೇಳಿ ಅಕ್ಕರೆಯಿಂದ ಮಾಂಗಲ್ಯವೇ ಮೊದಲಾದ ವಿವಾಹಕ್ಕೆ 


ಡ್‌ 


ನ 
ಬೇಕಾದ ವಸ್ತುಗಳನ್ನು ಆ ಕ್ಷಣದಲ್ಲಿ ಮಾಡಿಸಿದನು. ಆ ಸುಂದರಿಯನ್ನು ಬೇ 


ಗಳನ್ನು ಟ್‌ 
ಅಲಂಕರಿಸಿ ಬರಿಸಿದನು. ಹೀಗೆ ಚಂಡವರ್ಮನು ಮದುವೆಯಾಗುವ ಸಂಭ್ರಮದಿಂದ 
ಅತಿಸಂತೋಷವನ್ನು ಹೊಂದಿ ಪ್ರೀತಿಯಿಂದ ಸಿದ್ಧನಾದನಂ. ವ॥ ಹೀಗೆ ಆ ಬಾಲಿಕೆ 
ಯನ್ನು ಹಸೆಮಣೆಗೆ ಬರಮಾಡಿ ಮದುವೆಯಾಗುವೆನೆಂದಿರುವಾಗ - ೭೯. ಅತಿಶಯ 
ವಾದ ಪರಾಕ್ರಮವುಳ್ಳ ಹರಿಣಚರಣನೆಂಬ ಪ್ರಸಿದ್ದನಾದ ದೂತನು ಮನೋವೇಗದಿಂದ 


(ww 
ಅಲ್ಲಿಗೆ ಬಂದನು. ಅವನ ಕಂಗಳು ಕೆಂಪಾಗಿದ್ದುವು. ಎರಡು ಕಾಲುಗಳೂ ಕೆಂಧೂಳಿ 
ನಿಂದ ಮುಚ್ಚಿದ್ದುವು. ಹಣೆಯಿಂದ ಹೆಚ್ಚಾಗಿ ಬೆವರು ಹರಿಯುತ್ತಿತ್ತು. ಬಿಸಿಯುಸಿರಿ 
ನಿಂದ ಅಳ್ಳೆಯು ಹೊಡೆದುಕೊಳ್ಳುತ್ತಿತ್ತು. ಗಂಟಲು ನೀರು ಇಂಗಿ ಒಣಗಿಹೋಗಿ 
ದ್ದಿತು. ಮುಖವು ತುಂಬ ಕಂದಿ ಹೋಗಿದ್ದವು ಹೊಸರೀತಿಯ ಆಟೋಪದಿಂದ 
ರಭಸ ಗತಿಯಿಂದ ಬಂದನು. ವ॥ ಹೀಗೆ ಹರಿಣಚರಣನೆಂಬ ದೂತನು ಬಂದು ಚಂಡ 


೨೭೦ ಅಭಿನವ ದಶಕುಮಾರ ಚರಿತೆ 


ಮ॥ ಧರೆಯೊಳ್‌ ನೀತಿವಿದಂ ವಿಚಾರಪರನೆಂದಾ ರಾಜ್ಯ ದಾರೈ ಕೆಗೆಂ 
ದಿರಿಸಲ್‌ ಮುಪ್ಪಿನ ತಂದೆ ತಾಯ ನುಡಿಯಂ ಕೇಳ್ಲ ಲ್ಲ ಳನ್ಮಾ ಗೃ ಹಾಂ 
ತರದೊಳ೯ ಒಲಿ ದ ಕಳ್ಳನಂ ಸೆಜಕಿಯೊಳಿಟ್ಟುಂ ಕೊಲ್ಲಿನೇಕೀಗಚಿ" 
ಚ್ಚರದಿಂ ಕೊಲ್ಲುದನೇಕ ಚಿತ್ರವಧೆಯಿಂದೀವೊಲೆಗಂಡಾಕ್ಷಣಂ ೮೦ 


ವ॥ ಎಂದಿರಲದಂ ಕಂಡು 


ಕಂ॥ ಕಡುಲೇಸಾಯ್ತೀ ಮದುವೆಯೊ 
ಳೊಡಗೂಡಿ ಬಟೀಕ್ಕಮವನನಾನೆಯ ಕೈೈಯಿಂ 
ಪೊಡೆಸಿ ರದನಾಗ್ರದಿಂದಿ 
ರ್ಕಡಿಯಂ ಮಾಡಿಸುವೆನೆಲ್ಲರುಂ ನೋಟಶಿನೆಗಂ ೮೧ 


ವ॥ ಎಂದು ಮಾವತಿಗನ ಮೊಗಮಂ ನೋಡೆ 


ಮದಮೊಸರ್ವ ಚಂಡಪೋತನ_ 
ನದಟಿಂ ಸಿಂಗರಿಸಿ ತಂದು ಬಾಗಿಲೊಳಿರಿಸೆಂ 


ಬುದುಮಾತನಾಕ್ಷಣಂ ಪೆ 
ರ್ಜ್ಚಿದಗಜಮಂ ತಂದು ಬಾಗಿಲೊಳ್‌ ನಿಲಿಸಿರ್ದಂ ೮೨ 


be 


ವ॥ ಅದೆಂತೆನೆ 


ಶಾ॥ ಗಂಡಸ್ಮಾನದೊಳುರ್ಕಿ ಸೋರ್ವಮದದಿಂ ಮುಂಗಾಣದುದ್ರೇಕದಿಂ 
ಶುಂಡಾದಂಡಮನೆತ್ತಿ ತನ್ನ ನೆಟಲಂ ಮಾಜಇನೆಯೆಂದಟ್ಟುವು 
ದಂಡ ಕ್ರೋಧದಿನೊಂದಿ ನಿಂದುದು ನಗಂ ಮಾತಂಗಮಾದಂತೆ ವೇ 
ತಂಡಂ ಬಂದುದು ಚಂಡಪೋತವೆಸರಿಂ ರಾಜಾಲಯ ದ್ಭಾರದೊಳ್‌ ೮೩ 


ವರ್ಮನಿಗೆ ಪ ತ್ರವನ್ನು ಕೊಟ್ಟನು. ೮೦, ಅದರಲ್ಲಿ “ಭೂಮಿಯಲ್ಲಿ ರಾಜ ನೀತಿ 
ಯನ್ನು ge ವಿಚಾ ರಪರನು. ಎಂದು ತಿಳಿದು ರಾಜ್ಯದ ರಕ್ಷಣೆಗಾಗಿ ಇಟ್ಟೆನು. 
ಮುದುಕರಾದ ತಾಯಿ ತಂದೆಗಳ ಮಾತನ್ನೂ ಕೇಳದೆ ಅಂತಃ ಪರದಲ್ಲಿ ಸಿಕ್ಕಿದ ಕಳ್ಳನನ್ನು 
ಸೆರೆಯಲ್ಲಿಟ್ಟಿದ್ದರೂ ಏತಕ್ಕೆ ಕೊಲ್ಲಲಿಲ್ಲ? ಈಗ ಈ ಪತ್ರವನ್ನು ನೋಡಿದ ಕೂಡ 
ಎಚ್ಚರಿಕೆಯಿಂದ ಚಿತ್ರವಭಯಿಂದ ಕೊಲ್ಲಬೇಕು,” ವ॥ ಎಂದು ಬರೆದಿರಲು ಅದನ್ನು 


wi 


pS) 


ನೋಡಿ ೭ ೮೧. “ಬಹಳ ಒಳ್ಳ ಯದಾಯ್ತು. ಈ ಮದುವೆಯಾದ ಕೂಡಲೆ ಅವ 

ನ್ನು ಆನೆಯ ಹಾದ ಹೊಡೆಯಿಸಿ ಎಲ್ಲರ ಮುಂದೆ ಅದರ ದಂತಗಳಿಂದ 

ನ ತುಂಡು ಮಾಡಿಸುವೆನು”. ವ॥ ಎಂದು ಹೇಳಿ ಮಾವಟಿಗನ ಮು. ವನ್ನು 

ನೋಡಿ - ೮೨. “ಮದದ ನೀರು ಹರಿಯುವ ಭಯಂಕರವಾದ ಆನೆಯನ್ನು ಅಲಂಕರಿಸಿ 

ಬಾಗಿಲಿಗೆ ತಂದು ನಿಲ್ಲಿಸು' ಎಂದು ಹೇಳಿದನು. ಕೂಡಲೇ ಆತನು ಕೊಬ್ಬಿದಾ ದಾನೆಯನ್ನು 

ತಂದು ಬಾಗಿಲಲ್ಲಿ ನಿಲ್ಲಿಸಿದನು, ET at ಹೇಗಿದ್ದಿ ತೆಂದರೆ, ೮೩. ನ್ನೆಗಳಲ್ಲಿ 
ದ 


೧೧ 
Q ಇ) 


ಮದೋದಕವು ಉಕ್ತಿ ಹರಿಯುತ್ತಿತ್ತು. ಅದರಿಂ! 
ಮೆ 


ಉದ್ದವಾದ ಸೊಂಡಿಲನ್ನು ಮೇಲಕ್ಕೆ ಎತ್ತಿಕೊಂಡಿತ್ತು. ತನ್ನ ನೆಳಲನ್ನು ಮತ್ತೊಂದು 


ie 


ಸಪ್ತಮಾಶ್ವಾಸಂ ೨೭೧ 


ಮ॥ ಧೃತಪದ್ಮಾನುನಯಂ ಸುಗೋತ್ರಜನನಂ ಭದ್ರಾನ್ವಯಂ ದಾನವಾ 
ರಿತನಂ ಕೌತುಕಕೀರ್ತನಂ ನೆಲಸಿದತ್ತೆನ್ನಲ್ಲಿ ಪಂಚಾಸ್ಯ ದೂ 
ಷಿತಮಾತಂಗವೆಸರ್ಗೆನೋಂತೆನೆನುತುಂ ಕೆ ಓವೆರ್ಚಿಸುಯ ತೆ ಫೂ 


ತೃೃತಿಯಿಂ ರಂಜಿಸುತಿರ್ದುದು ನ್ಮದಗಜಂ ರಾಜಾಲಯದಾ ರದೊಳ್‌ ೮೪ 


ವ॥ ಅಂತು ರಾಜವಾಹನವಧಾರ್ಥಂ ಚಂಡಪೋತಗಜಮುಂ ಸಿಂಗರಿಸಿ ಬಾಗಿಲೊಳಿರಿಸಿ 
ಚಂಡವರ್ಮಂ ಪಸೆಯಂ ನಿಲ್ವುದರ್ಕೊಳಗಂ ಪುಗಲಿತ್ತಲ್‌ 
ಚಂ8 ಚಳದುರುಕುಂಡಲಂ ಘನತರತ್ರಿಸರಂ ಮಣಿಕಂಕಣಂ ಲಸ 
ತ್ಕಲಶಕುಚಂ ಕಳಾಪನವ ಕಿಂಕಿಣಿ ನೂಪುರಕಾಂಚಿ ಸಿಂಗರ 


ಕೃಳವಡೆ ರಾಜವಾಹನನ ಪಾಲನ ಕಾಲ್ಲಳೊಳಿರ್ದ ರೂಪ್ಯ ಶ ರಿ 
ಖಳೆ ಸತಿಯಾಗಿ ಕೆ ಮುಗಿದು ನಿಂದುದದೊಂದು ಮಹಾವಿಲಾಸದಿಂ ೮೫ 


ವ॥ ಅಂತು ಕೈಮುಗಿದು ನಿಂದ ವಿಳಾಸಿನಿಯಂ ರಾಜವಾಹನಂ ನೋಡಿ 


ಕಂ ನೀನಾರ್ಗೆ ಬಂದ ಕಾರ್ಯಮ 
ದೇನಿಲ್ಲಿಗೆ ಮತ್ತದಕ್ಕೆ ಶೃಂಖಲೆಯಾಗಲ್‌ 
ಮಾನಿನಿ ಕಾರಣವೇನೆಂ 
ದಾ ನರಪತಿ ಕೇಳೆ ಪೇಟಲುದ್ಯತೆಯಾದಳ್‌ ೮೬ 


ಎದುರಿಸುವ ಅನೆಯೆಂದು ತಿಳಿದು ಓಡಿಸುತ್ತಿತ್ತು. ವಿಪರೀತವಾದ ಕೋಪದಿಂದ 
ಬೆಟ್ಟವೇ ಆನೆಯಾದಂತೆ ಉಗ್ರರೂಪದ ಚಂಡಪೋತವೆಂಬ ಹೆಸರಿನ ಆನೆಯು ಅರ 
ಮನೆಯ ಬಾಗಿಲಲ್ಲಿ ಒಂದು ನಿಂತಿತು. ೮೪: “ನಾನು ಪದ್ಮಾ ಲಕ್ಷ್ಮಿ ದೇವಿಯ 
ವಿಶ್ವಾಸವನ್ನು ಗಳಿಸಿದವನು-ಪದ್ಮಗಳೆಂಬ ಚಿಹ್ನೆಗಳನ್ನು ಧರಿಸಿದವನು, ಉತ್ತಮ 
ಗೋತ್ರದಲ್ಲಿ ಜನಿಸಿದವನು-ಪರ್ವತದಲ್ಲಿ ಹುಟ್ಟಿದವನು, ಉತ್ತಮವಂಶಜನು-ಭದ್ರ 
ಎಂಬ ಗಜಲಕ್ಷಣಧಾರಿ, ದಾನವಾರಿತನ ಎ ವಿಷ್ಣು ಸ್ವರೂಪ-ಮದೋದಕವನ್ನು ಸುರಿಸು 
ವಿಕೆ, ಕೌತುಕದಲ್ಲಿ ಎ ಮಂಗಳ ವಸ್ತುಗಳಲ್ಲಿ ಕೀರ್ತನ ಮತ್ತು ಆಶ್ಚರ್ಯಕರವಾದ 

ನನ್ನಲ್ಲಿ ನೆಲೆಸಿವೆ. ಆದರೂ ಪಂಚಾಸ್ಯದೂಷಿತ- ಶಿವನಿಂದ ಮತ್ತು 
ದ ಚಂಡಾಲ ಎಂಬ ಹೆಸರನ್ನು 
ಪಡಯಲು ಅದೇನು ಪುಣ್ಯಮಾಡಿದೆನೋ ! (ಪಾಪ ಮಾಡಿದೆನೋ ಎಂದು ಅಭಿ 
ಪ್ರಾಯ) - ಎಂದುಕೆ ಬೀಸಿ ನಿಟ್ಟುಸಿರು ಬಿಡುವಂತೆ ಆ ಮದ್ದಾನೆಯು ಅರಮನೆಯ 
ಬಾಗಿಲಲ್ಲಿ ಶೋಭಿಸಿತು. (ರಂ) ವಃ ಹೀಗೆ ರಾಜವಾಹನನನ್ನು ಕೊಲ್ಲುವುದಕ್ಕಾಗಿ 


ರತಾ ತಾ ಲ 
ಕೀರ ರ್‌ಂ ನೀ 


- ಎಲೆ ಇ ನೆ. K [> ಶಾ ದೆ ೩ 
ಚಂಡಪೋತವೆಂಬ ಆನೆಯನ್ನು ಅಲಂಕರಿಸಿ ಬಾಗಿಲಲ್ಲಿ ನಿಲ್ಲಿಸಿ ಚಂಡವರ್ಮನು ಹಸೆಯ 
ಇಂಗಿ ಪಿ ೩ < ಹ ೩ ದಾವ ಲರ್‌ ಇಂ) ೯೮ 

ಮೇಲೆ ಕುಳಿತುಕೊಳ್ಳಲು ಒಳಕ್ಕೆ ಹೋದನು. ಇತ್ತ- ೮೫. ಇದ್ದಕ್ಕಿದ್ದ ಹಾಗೆ 


ಗ ಸಾಚಾ ಟೆ. 1.1 ತಾ - ಇಂ ತಾರದ ಈ ೨ pd = ತ್ಕಾ 
ಮಹಾವಿಲಾಸದಿಂದ ಎದುರಾಗಿ ನಿಂತಿತು. ಅವಳ ಶ್ರೇಷ್ಠವಾದ ಕುಂಡಲಗಳು ಅಲು 


8 ಇ ಗತ ೧ | ಡ್‌ ಅಮಿ ಗಿ 
ರಾಜವಾಹನನ ಕಾಲುಗಳಲ್ಲಿದ್ದ ಬಳ್ಳಿಯ ಸಂಕೋಲೆಯು ಹೆಣ್ಣಿನ ರೂಪಧರಿಸಿ 


೭೨ ಅಭಿನವ ದಶಕುಮಾರ ಚರಿತೆ 


ವ8 ಆಅದೆಂತೆನೆ 


ಶಾ॥ ಮಾಂಡವ್ಯೂತ್ರಿವಸಿಷ್ಮ ಗೌತಮಮುನಿಖ್ಯಾತಂ ಮಹಾಂಭೋಜಗ 
ರ್ಭಾಂಡಂ ಕೋಟಿಯುಗಂಗಳೆಯ್ದ ಬಿದೊಡಂ ನಿಶ್ಚಿತದಿಂದಿರ್ಪಮಾ 
ರ್ಕಂಡೇಯಂ ಪದೆದೊಂದು ಪುಣ್ಯನದಿಯಂ ಮೀಯಲ್ಕೆ ಬಂದಿರ್ದನು 
ದಂಡ ಸ್ಮ ರ್ಯ ಶರೀರನೊಂದುದೆವಸಂ ಭೂಪಾಲ ಎದ್ಯಾಧರಾ ೮೭ 


ವಃ ಅಂತಾ ಮಹರ್ಷಿ ಸ್ನಾನಂಗೆಯ್ಯಾಗಳ್‌ 


ಉ॥ ಚಿತ್ತದ ಸಂಭ್ರಮಂಬೆರಸು ಖೇಚರ ಮಾರ್ಗದೊಳಾಂ ಬರುತ್ತಿರಲ್‌ 
ಮುತ್ತಿನಹಾರಮೆನ್ನ ಕೊರಲಿಂ ಪಜಕಿದಾತನ ಚೆಲ್ಹುವೆತ್ತ ನು 
ಣ್ಲೆತ್ತಿಯ ಮೇಲೆ ಬೀಜ್‌ ಕಡುನೊಂದು ಶಿರಸ್ತಟಮಂ ಕರಂಗಳಿಂ 
ದೊತ್ತಿಕೊಳುತ್ತೆ ಮೇಲೆ ಸುಟಕಿವೆನ್ನನೊನಲ್ಟು ಕನಲ್ಲು ನೋಡಿದಂ ೮೮ 


ಕಂ॥ ಎಲೆಪಾತಕಿ ಯೌವನಮದ 
ವಿಲಾಸದಿಂ ಪೆರ್ಚುತೇತಕಘಮರ್ಷಣ ನಿ 
ಶ್ಚಲಚಿತ್ತನೆನಿಪ್ಪೆನ್ನಂ 
ತಿಳಿಯದೆ ಪೇಟ್‌ ಲೋಹಜಾತಿಯೊಳ್‌ ನೋಯಿಸಿದೋ ೮೯ 


ಗುತ್ತಿದುವು. ಅವಳು ಮೂರೆಳೆ ಸರ ಧರಸಿದ್ದಳು. ರತ್ನಖಚಿತವಾದ ಬಳೆತೊಟ್ಟಿ 
ದ್ದಳು. ಅವಳ ಕುಚಗಳು ಕಲಶಗಳಂತೆ ಮನೋಹರವಾಗಿದ್ದುವ ವು. ಗೆಜ್ಜೆಗಳುಳ್ಳ ಸ ಒಡ್ಯಾಣ 
ಮತ್ತು ನೂಪುರಗಳನ್ನು ಧರಿಸಿದ್ದಳು. ಹೀಗೆ ಶೃಂಗರಿಸಿಕೊಂಡು ಸುಂದರಳಾಗಿ ವ॥ 
ಕೆ ಶೆ ಮುಗಿದುಕೊಂಡು ನಿಂತಿದ್ದ ರಮಣಿಯನ್ನು ರಾಜವಾಹನನು ನೋಡಿ ೮೬. “ನೀನು 
ಯಾರು ? ಇ ಇಲ್ಲಗೆ ಬಂದ ಸತಾ ಮಾನಿನಿ! ನನ್ನ ಕಾಲಿಗೆ ಸಂಕೋಲೆಯಾಗಲಂ 
ಕಾರಣವೇನು ?* ಎಂದು ಕೇಳಿದನು. ಅವಳದಕ್ಕೆ ANE ಕೊಡಲು ಸಿದ 
ವ॥ ಅದು ಹೇಗೆಂದರೆ.೮೭. “ಭೂಪಾಲ ವಿದ್ಯಾಧರ |! ಅತಿಶಯವಾದ ಚೆ 
ವುಳ್ಳ ಮಾರ್ಕಂಡೇಯ ಮಹಾಮುನಿಯೊಂದು ದಿನ ಒಂದು ಪುಣ್ಯನದಿಗೆ ಸ್ನಾನಮಾಡಲು 
ಬಂದಿದ್ದನು. ಅವನು ಮಾಂಡವ್ಯ, ಅತ್ರಿ, ವಸಿಷ್ಠ, ಗೌತಮ ಮೊದಲಾದ ಮಹರ್ಷಿ 
ಗಳಿಂದ ಸ್ತುತಿಸಲ್ಪಟ್ಟವನು. ದೊಡ್ಡ ಬ )ಹ್ಮಾಂಡವು ಕೋಟಿ ಯುಗಗಳಾಗಿ ನಾಶ 
ವಾದರೂ ನಿಶ್ಚಿಂತೆಯಿಂದ ಇರತಕ್ಕ ನವನು. ವ॥ ಆ ಮಹರ್ಷಿಯು ಸ್ನಾನಮಾಡುತ್ತಿ 
ರುವಾಗ-೮೮." ವ ಮನಸ್ಸಿನ ವರಃ ಆನಂದ (ಉದ್ದೆ ಜೀಗ)ವನ್ನು ತುಂಬಿಕೊಂಡು 
ಬರುತ್ತಿದ್ದೆ. ಆಗ ನನ್ನ ಕೊರಳಿನಿಂದ RE, 


ಉಭಿ. ಇಲ್ಲ » A 
ತ್ತಿದ್ದ ನನ್ನನ್ನು ಅಷ 
ಮಂತ್ರವನ್ನು ಜಪಿಸುತ್ತಾ ನಿಶ್ಚಲಚಿತ್ತನಾದ ನನ್ನನ್ನು ಯೌವನಮದದಿಂದ ಮೈಮರೆತು 

8 ಚ ಇH' ಲ್ಕ ಲ 


ಸಪ್ತಮಾಶಾ ರಸಂ ೨೭೩ 
ವ8 ಎಂದು ಮತ್ತಂ 


ಸ್ರ॥8 ಕೋಪಂ ಕೈಗಣ್ಮೆ ಚಿತ್ರವೃಥೆಯಿನೊಜಿಲ್ದು ಪೋ ಲೋಹವಾಗೆಂದು ತೇಜೋ 
ರೂಪಂ ಕೊಟ್ಟಂ ಮಹಾಶಾಪಮನದನಜಿಕಿದಾಂ ಸ್ತೋತ್ರಮಂ ಮಾಡೆ ಶಾಪಂ 
ಲೋಪಂತಾನಕ್ಕೆರಬಕ್ತಿಂಗಳೊಳನವರತಂ ರಾಜವಾಹಂಫ್ರ ಸೇವಾ 
ವ್ಯಾಪಾರಂ ನಿನ್ನೊಳಾಗಲ್‌ ಸುದತಿ ತೊದಳಿದಲ್ಲೆಂದು ಬೀಲಸ್ಕೊಟ್ಟನೆನ್ನಂ ೯೦ 


ವಃ ಅಂತು ಬೀಲಸ್ಕೊಡಲೊಡಂ 


ಕಂ॥ ಅಂತಾ ಮುನಿಪನ ಶಾಪದಿ 
ನಂತಸ್ತಾಪದೆ ಕರಂ ಕೊರಂಗಿ ಮನ 
ಶಿ ಂತಾಹತಿಯಿಂ ಕಣನಿ 
ಬ ಬ 
ಯಂ ತವೆನೀರುಂಡು ರೂಪ್ಯಶೃಂಖಲೆಯಾದೆಂ ೯೧ 


ವ॥ ಅಂತಾಂ ಸುರಮಂಜರಿಯೆಂಬ ಖೇಚರ ಸ್ತ್ರೀ ಶಾಪದಿಂ ಬೆಳ್ಳಿಯ ಸಂಕಲೆಯಾಗಿ 
ಮಹೇಂದ್ರಾಚಲದ ಕೆಲದೊಳ್‌ ಬಿಲಶ್ದಿರಲ್‌ 


ಕಂ8 ಖೇಚರಲೋಕದಿನೊರ್ವಂ 
ಖೇಚರನೆಯ್ತಂದು ದರ್ಪಸಾರ ನೃಪಾಲಂ 
ಗಾಚಾರಮನೆಸಗಿ ಬಟ? 
ಕ್ಯಾ ಚಾತುರ್ಯೋಕ್ತಿಯಿಂದವಂಗಿಂತೆಂದಂ ೯೨ 


ಇದ್ದಿ ಟ್‌ “ಮೊಲಿ? ಕಾ ಕ ಟ್‌ ಅವಿ ಛಾ 
VO ನಿಂದ ಏಕೆ ನೋ ಯಿಸಿದೆ? A ೪.) ವ॥ ಎಂದು ಕೇ ದನು. ಊರ ಛಿ ಈ 
ಳೋಐಬಿ ಪವು '< ಲ ಬತಿಮೀರಲ್ಲು, ಮನೋವ್ಯಥೆಯಿ ಯಿಂದ ದಃ ಖಿಸುತ್ತಾ 

! ಎಂದು ಶಾಪಕೊಟ್ಟನು. ನಾನು ಅದನ್ನರಿತು ಅವರನ್ನು ಸ್ತೊ ತ್ರಮಾಡಿದೆನು. 


ವಾಗು' 
ಎಡೆಬಿಡದೆ ರಾಜವಾಹನನ ಪಾದಸೇವೆಯನ್ನು ಎರಡು ತಿಂಗಳಕಾ ನಾನ | 
"ಸುದತಿ, ಈ ಶಾಪವು ಬಿಟ್ಟುಹೋಗುತ್ತ ದೆ. ನನ್ನ ಈ ಮಾತು ಸುಳ್ಳಲ್ಲ' ಎಂದು ಹೆ (9 


ಹೋದನು. ವ॥ ಹೀಗೆ ಅವನು ಬೀಳ್ಕೊಡಲು. ೯೧. ಆ ಮುನಿಯ ಶಾಪದಿಂದ 
ಮನಸ್ಸಿನಲ್ಲಿ ದುಃಖವುಂಟಾಯಿತು. ಅದರಿಂದ ತುಂಬ ಕೊರಗಿದೆನಂ. ಮನಸ್ಸಿನ ಚಿಂತೆಯ 

ಘಾತದಿಂದ ಕಂಒನಿಗರೆದು ಬೆಳ್ಳಿ ಯ ಸಂಕೋಲೆಯಾದೆನು. ವಃ ಹೀಗೆ ಸುರಮಂಜರಿ 
ಯೆಂಬ ಅಪ್ಸರಸ್ತ್ರೀಯಾದ ನಾನು ಶಾಪದಿಂದ ಬೆಳ್ಳಿಯ ಸಂಕೋಲೆಯಾಗಿ ಮಹೇಂದ್ರಾ 
ಚಲದ ಪಕ್ಕದಲಿ ಬಿದಿ ರಲು-೯೨. ಸ್ವ ರ್ಗಲೋಕದಿಂದ ಓಬ್ಬ ಗಗನಚಾರಿಯು ಬಂದು 


F ಹ್‌ ಶ್ರ ದೆ Af 

_ el od _———— ಕ್‌ ಇಗೆ ಆಣ) ಆಫ 

ದರ್ಪ ಸಾರಮಹಾರಾಜನಿ ನಿವಾಸಿ ರಾದಿಗಳನ ಲ ಸಲಿಸಿ ಚಾ ತುರ್ಯ ದ ಈ 
| 


೨೭೪ | ಅಭಿನವ ದಶಕುಮಾರ ಚರಿತೆ 


ಕಂ॥ ಎನ್ನೊೊಡನೊರ್ವಂ ಖೇಚರ 
ನುನ್ನತಿಯಿಂ ತೊಡರ್ದೊಡವನೊಳಾಂ ಸೋಲ್ತೆಂ ನಾ 
ನಿನ್ನೆನಗೆ ವಿಜಯಸಿದ್ಧಿಯ 
ನುನ್ನತಮಪ್ಪಂತೆ ಮಾಟ್ಟುದತಿದೋರ್ವಲದಿಂ ೯೩ 


ವ॥ ಎಂದಾ ವೀರಸೇನನೆಂಬ ಖೇಚರಂ ಮಿತ್ರಭಾವದಿಂ ಮಹೇಂದ್ರಾಚಲದೊಳ*್‌ 
ತಪಂಗೆಯ್ಯುತ್ತಿರ್ದ ದರ್ಹಸಾರಂಗೆ ಪೇಟಕ್ಹೊಡಾತನಿಂತೆಂದಂ 


ಕ5ಂ॥ ನಿನಗಾಂ ಸಹಾಯನಪ್ಪೆಂ 
ನಿನಗೆ ಜಯಾಭ್ಯುದಯಮಪ್ಪವೊಲ೯ ಮಿಗೆ ಮಾಟಕಿಂ 
ನಿನಗೆನ್ನನುಜೆಯನಿತ್ತಪೆ 
ನನುನಯದಿಂದಿನ್ನು ಸಂದೆಯಂ ಪೆಜತುಂಟೇ ೯೪ 


ವ8 ಎಂದು ದರ್ಪಸಾರಂ ಖೇಚರಂಗೆ ಪೇಟಕ್ಟೊಡಾ ಖೇಚರಂ ವಿಜಯಸಿದ್ಧಿಯಿಂ 
ಕನ್ಯಾಸಿದ್ಧಿಯಗ್ಗಳಮೆಂದು ಭಾವಿಸಿ ತನಗೆ ಕೊಟ್ಟ ಕನ್ನಿಕೆಯಂ ನೋಲಕ್ತಿನೆಂದು ಬರುತ್ತೆನ್ನಂ 
ಕಂಡು 
ಕಂ॥ ಈ ಸಂಕಲೆಯಂ ಕೊಂಡು 
ಯಾ ಸುರಮೆನಲೆನ್ನ ಪಗೆಯ ಕಾಲ್ಗಿಕ್ಕುವೆನೆಂ K 
ಎ £8 n ೪ 
ದಾ ಸುಭಟ ಖೇಚರೇಶ್ವರ 
ನೋಸರಿಸದೆ ತೆಗೆದನಲ್ಲಿ ನೃಪಕುಲತಿಲಕಾ ೯೫ 


ಮಾತನ್ನು ಹೇಳಿದನು ೯೩. “ಒಬ್ಬ ಖೇಚರನು ಪರಾಕ್ರಮದಿಂದ ನನ್ನೊಡನೆ ಯುದ್ದ 
ಮಾಡಿದನು. ನಾನವನಿಗೆ ಸೋತೆನು. ನೀನು ನಿನ್ನ ತೋಳ್ಪಲದಿಂದ ನನಗೆ ವಿಜಯವು 
ಸಿದ್ದಿಸುವಂತೆ ವಾಡು? ವ॥ ಎಂದು ಆ ವೀರಸೇನನೆಂಬ ಖೇಚರನು ಮಿತ್ರಭಾವದಿಂದ 
ಮಹೇಂದ್ರಪರ್ವತದಲ್ಲಿ ತಪಸ್ಸುಮಾಡುತ್ತಿದ್ದ ದರ್ಪಸಾರನಿಗೆ ಹೇಳಿಕೊಂಡನು, 
ಅದನ್ನು ಕೇಳಿ ಅವನಂ ಹೀಗೆ ಹೇಳಿದನು...೯೪. “ನಿನಗೆ ನಾನು ಸಹಾಯಮೂಡು 
ತ್ತೇನೆ. ನಿನಗೆ ಜಯವು ಸಿದ್ದಿಸುವಂತೆ ವಿಶೇಷವಾಗಿ ಪ್ರಯತ್ನಿಸುತ್ತೇನೆ. ನಿನಗೆ ನನ್ನ 
ತಂಗಿಯನ್ನು ಕೊಡುವೆನು. ಇನ್ನು ಬೇರೆ ಸಂದೇಹಬೇಕಾಗಿಲ್ಲ” ವ॥: ಎಂದು ದರ್ಪ 
ಸಾರನು ಖೇಚರನಿಗೆ ಹೇಳಿದನು. ಆಗ ಖೇಚರನು ವಿಜಯಸಿದ್ಧಿಗಿಂತ ಕನ್ಯಾಸಿದ್ದಿಯೇ 
ಶ್ರೇಷ್ಠವೆಂದು ತಿಳಿದನು ಮತ್ತು "ತನಗೆ ಕೊಟ್ಟ ಕನ್ನೆಯನ್ನು ನೋಡುವೆನು' ಎಂದು 
ಬರುತ್ತಾ ನನ್ನನ್ನು ನೋಡಿ-೯೫. ಈ “ಸಂಕೋಲೆಯನ್ನು ತೆಗೆದುಕೊಂಡು ಹೋಗಿ 
ಅತಿಶಯವಾದ ರೀತಿಯಲ್ಲಿ ನನ್ನ ಶತ್ರುವಿನ ಕಾಲಿಗೆ ತೊಡಿಸುವೆನು' ಎಂದು ಯೋಚಿಸಿ 
ಆ ವೀರನಾದ ಖೇಚರನು 'ನೃಪಕುಲತಿಲಕ” ಹಿಂದೆ ಮುಂದೆ ನೋಡದೆ ಮೇಲಕ್ಕೆತ್ತಿದನು. 


ಸಪ್ತಮಾಶ್ವಾಸಂ ೨೭೫ 


ವ8 ಅಂತು ಸಂಕಲೆಯಂ ಕೊಂಡು ಬಂದು ಕನ್ನಿಕೆಯಿರ್ದ ಕರುಮಾಡಮಂ ಪುಗು 
ವುದುಂ 


ಶಾ॥ ನೀನುಂ ನಚ್ಚಿನವಂತಿದೇವಿಯುಮನಂಗ ಕ್ರೀಡೆಯಿಂದಂ ಬಲಿ 
ಲ್ಹಾನಂದಾಂಬುಧಿಯೊಳ್‌ ಮುಟಯುಂಗಿ ಸುಖನಿದ್ರಾಸಕ್ತರಾಗಿರ್ದುದಂ 
ತಾನುಂ ನೋಡಿಯೆ ಖೇಚರಂ ನಿಗಳವಂ ನಿನ್ನಂಘ್ರಿಯೊಳ್‌ ಸಾರ್ಚಿದಂ 
ಭೂನಾಥಂ ತನಗೀವೆನೆಂಬ ಸತಿಯೊಳ್‌ ಕೂಡಿರ್ದವೆಂಬೀರ್ಷೈಯಿಂ ೯೬ 


ಮ॥ ಇದುಮಚ್ಛಾಪಪ್ರಪಂಚಂ ನಿನಗೆ ರಿಪುಜಯಂ ರಾಜ್ಯಸಂಸಿದ್ದಿಯಕ್ಕಿ 
ನ್ನುದಯಂಗೆಯ್‌ ಮಾಟ್ಬುದಂ ನೀಂ ಬೆಸಸುವುದೆನಗೆಂದಪ್ಪರ ಸ್ತಿ ೀವಿಳಾಸಾ 
ಸ್ಪದದಿಂದಂ ಪೇಟ್‌ ಕೆಯ್ಯಂಮುಗಿದು ವಿನಯವಾಕ್ಟ್ಚ್ರೀತಿಯಿಂ ರಾಜವಾಹಂ 
ಮುದದಿಂದಾ ಖೇಚರಸ್ಥಿ (ಗನ ುನಯಮೆಸೆಯಲ್ಕಾ ತನಿಂತೆಂದನಾಗಳ್‌ ೯೩ 


ಅ 


ಕಂ॥ ಈ ವೃ ತ್ತಾಂತಮನೆನ್ನೆಮು 
ಮನೋವಲ್ಲಭೆಯಪ್ಪ 'ವಂತೀದೇವಿ ಗೆ ಪೇಟಕ್ನಿಂ 
ದ್ರಾವಾಸಮನೆಯ್ದುವುದೆಂ 
ದಾ ವಧುವಿಂಗರಸನುಸಿರ್ವ ಸಮಯಾಂತರದೊಳ ೯೮೪ 


ಅತಿ ಕೋಳಾಹಳಮಪ್ಪೂ 

ರ್ಜಿತ ಘನತರಮಪ್ಪ ಸಂಗಮಿಲ್ಲದೆ ದಿಕ್ಸಂ 

ತತಿಯೊಳ್‌ ಬಳೆದುದು ಬೇಗಂ 

ಹತೋಹತಶ್ಚಂ ವರ್ಮ ಎಂಬೀವಾಕ್ಯಂ ೯೯ 


ps) ೨ ಸ ಲ್‌ ಛ್‌ ಇವ ಇರಿ ಅಖಿಲ್‌ ಮೆ ಉಫಾ. ಬಣವೆ 
ಪ॥ ಅನಂತರ ಸಂಕೋಲಿಯನ್ನು ಬಲ್ಲ ೂಂಡುಬಂದು ಕನಿ ಕಂ ಯಿದ್ದ ರಾಣಿವಾಸವನ್ನು 


ಕ್ಟ 
ಹೊಕ್ಕನು,. ಆಗ ೯೬. ನೀನೂ. ನಿನ್ನ ಪ್ರೀತಿಯ ಅವಂತಿದೆ ಸೇ ವಿಯೂ ಸುರತ ಕ್ರೀಡೆ 
ಯಿಂದ ಬಳಲಿ ಆನಂದ ಸಾಗರದಲ್ಲಿ ಮುಳುಗಿ ಸುಖದಿಂದ ನಿದ್ರಿಸುತ್ತಿದ್ದಿರಿ. "ಆ.ಖೇಚ 
ರನು ಅದನ್ನು ಕಂಡು ರಾಜನು ತನಗೆ ಕೊಡುವೆನೆಂದು ಹೇಳಿದ್ದ ಸತಿಯಲ್ಲಿ ನೀನು 
ಕೂಡಿರುವೆಯೆಂಬ ಯಿಂದ ನಿನ್ನ ಕಾಲುಗಳಲ್ಲಿ ಸಂಕೋಲೆಯನ್ನು ತೊಡಿಸಿದನು. 
೯೭, ಇದು ನನ್ನ ಭಿಮ ವಿವರ, ನಿನಗೆ ರಿಪುಗಳ ಮೇಲೆ ಜಯವೂ ರಾಜ್ಯಸಿದ್ಧಿಯ 


9, pS ಮ್ಮ ಅಚಹಾರ್ನಾ © pS ಒಂ ಹಾಡಿ ಬ ಇರೊ ಎ ಬೆ ಜಾವ € ಕ್ಯಾ po ಮ ಅಲೆ ರ್ತ | ಅಆ 
ಪ್ರಿಯವಾಕ್ಕ AONE ಜಟಿಂಹನಿನು ಸಿ ತೋಷಪಟ್ಟನ ನು. : ಮತ್ತು ವಿಶ್ವಾಸದಿಂದ 
ಇ ಸಷ ಊ 


ps © ಗ್ರಾ! dc ತೆ fe | ಅಪ್‌! ಲ ವ. ವಿ pa ಇಡಿ ಕ್ಮ 
ಅವಳಿಗೆ ಹೇಳಿದನು. ೯೮. ಈ ಸಮಾಚಾ ಜಣ ಐನ್ನಿ ಬ್ರ ಅವಂತೀದೇವಿಗೆ 
ಗ. ಒಪ ka pe [oa ಹಾರ್‌ ೨5೨ Ta ವಿ ರಿ ರಟ Wie ಇರಾ ಇ ಹಾ ರಾರ ಇಲ್‌ ಆಲ್‌ 
ಹೇಳಿ ಆಮೋೀಲಿ ಣೀನು ಇಂದ್ರಿಲೋ ರ್ಕ ಟೋ ಗಟ ಏಂದು ರಾಜಭವಾಹನಿನು ಆ ವಧು 
ಇರ 


- wl (9 ಆಲೆ ಖಲ ವೆ” ಪ್‌ ಇದೆ ಲೆ ಆಫ್‌ ಮಿ 
ವಿಗೆ ಹೇಳಿದನು. ಆ ಸಿಮಯುದಲ್ಲ ೯೯. ಚಂಡವರ್ಮನು ಕಲ್ಲಿ KX 
ws 


ಅ 
~ ಎಕ ಲ pS ಇಜಜ ¥ pe] ” — ಯ ಆಸಾನಾ _, dnd ಕರವ ಇಲೆ 4 ಬೆ 
ಅತಿಕೋಳಾಹಲಕರವಾದ ಗಟ್ಟಿಯಾ ಆ). MCT ವಾಕ್ಮಪು ದಿಕು ಗಳೇ ಲೆ ಲ ಹರಡಿತು. 
fo) 


೨೭೬ ಅಭಿನವ ದಶಕುಮಾರ ಚರಿತೆ 


ಕಂ॥ ಆರೆಂದಜಕಿಯೆನದೊರ್ವಂ 
ವೀರಂ ಪರಿಣಯನ ಕಳಕಳಂ ಮಿಗುವಾಗಳಿ್‌ 
ಕೂರಸಿಯಂ ಕಿಲ ಗಳ್‌ | 
ಪೇರುರವಂ ತಿವಿಯೆ ಚಂಡವರ್ಮಂ ಮಡಿದಂ ೧೦೦ 


ವ॥ ಅಂತು ಹತೋಹತಶ್ವಂಡವರ್ಮ ಎಂಬ ಧ್ವನಿಯಂ ರಾಜವಾಹನಂ ಕೇಳ್ದು 


ಮ॥ ಭರದಿಂ ಗರ್ಜಿಸಿ ಕೇಸರಂಗೆದಜ್‌ ಸಿಂಹಂ ಕೋಪದಿಂದದ್ರಿಗ 
ಹೃರದಿಂದಂ ಪೊಣಮಟ್ಟುದೆಂಬತೆಅಿದಿಂ ಬಾಹಾಬಲಂ ಪೆರ್ಚಿಪಂ 
ಜರದಿಂದಂ ಪೊಣಿಮಟ್ಟು ಮಾಗಧ ಧರಿತ್ರೀಪಾಲಪುತ್ರಂ ಮದ 
ದ್ವಿರದಂ ಬಾಗಿಲೊಳೊಪ್ಪಿರಲ್‌ ಪದೆಪಿನಂ ಕಂಡಂತದರ್ಕೆಯ್ದಿದಂ ೧೦೧ 


ವ ಆಂತು ಮುನ್ನಮೆ ತನ್ನಂ ಕೊಲಲ್‌ ಸಿಂಗರಿಸಿಬಂದ ಚಂಡಪೋತಗಜಮಂ ಕಂಡು 


ಕಂ॥ ಮಾವತಿಗನ ಕಾಲಂ ಪಿಡಿ 
ದೋವದೆ ಸೆಳೆದವನನಿಕ್ಕಿಯಂಕುಸವಂಂ ಕೊಂ 
ಡಾವರಣಮಸ್ತಕದಿನಿ 
ಳಾವಲ್ಲಭನಿರ್ದನತುಳಸತ್ತ ಸಮಗ್ರಂ ೧೦೨ 


ಉದಯಗಿರಿಗಲಸಿ ರವಿ ಮೇ 

ಣುದಿಸಿದನೋ ನೀಲಗಿರಿಯೊಳೆನೆ ಮದಮಾತಂ 

ಗದ ಮಸ್ತಕದೊಳ ಕುಳ್ಳಿ 

ರ್ದದಟಂಮಿಗೆ ರಾಜವಾಹನಂ ಕಣ್ಣೆ ಸೆದಂ ೧೦೩ 


೧೦೦. ಯಾರೆಂದು ತಿಳಿಯದು. ಯಾವನೋ ಒಬ್ಬ ವೀರನು ಮದುವೆಯ ಕಲಕಲ 
ಧ್ವನಿಯ ನಡುವೆ ಹರಿತವಾದ ಕತ್ತಿಯನ್ನು ಹಿರಿದು RE ಎದೆಗೆ £ ಚುಚ್ಚಿ ದನು. 
ಕೂಡಲೇ ಚಂಡವರ್ಮನು ಸತ್ತನು. ವ॥ “ಹತೋಹತಶ್ಚ ೦ಡವರ್ಮ' ವಟ ಧ ಧ್ವನಿ 
ಯನ್ನು ಕೇಳಿ ೧೦೧. ಮಗಧರಾಜಕುಮಾರನಾದ ರಾಜವಾಹನನು, ಗಿರಿಗುಹೆಯಿಂದ 
ಕೋಪಗೊಂಡು ಕೇಸರವನ್ನು ಕೆದರಿಕೊಂಡು ಗರ್ಜಿಸುತ್ತಾ ವೇಗದಿಂದ ಸಿಂಹವು ಹೊರಕ್ಕೆ 
ನುಗ್ಗು ವಂತೆ ಹೆಚ್ಚಾದ ಬಾಹುಬಲದಿಂದ ಪಂಜರದಿಂದ ಹೊರಕ್ಕೆ ಬಂದನು. ಅರಮನೆಯ 
ಬಾಗಿಲಿನಲ್ಲಿದ್ದ ಮದ್ದಾ ನೆಯನ್ನು ಕಂಡನು. ಮತ್ತು ಅದರ ಕಡೆಗೆ ನುಗ್ಗಿ ದನು. 
ವ॥ ಮೊದಲೇ ತನ್ನನ್ನು ಕೊಲ್ಲಲು ಸಿದ್ದವಾಗಿ ಬಂದಿದ್ದ ಚಂಡ ಪೋತವೆಯಬ ಆನೆ 
ಯನ್ನು ನೋಡಿ೧೦೨. ಅಸಮಪರಾಕ್ರಮಿಯಾದ ರಾಜವಾಹನನು ಮಾವಟಿಗನ 
ಕಾಲನ್ನು ಹಿಡಿದು ಕೆಳಕ್ಕೆಳೆದು ಕೊಂದನು. ಅವನಿಂದ ಅಂಕುಶವನ್ನು ಕಿತ್ತುಕೊಂಡು 
ಆನೆಯ ತಲೆಯ ಮೇಲೆ ಹತ್ತಿ ಕುಳಿತನು. ೧೦೩. ಮದ್ದಾನೆಯ ಕುಂಭ ಸ್ಥಳದಲ್ಲಿ 


ಕುಳಿತಿದ್ದ ಮಹಾವೀರನಾದ ರಾಜವಾಹನನು, ಉದಯಾದ್ರಿಯಲ್ಲಿ ಬೇಸರಗೊಂಡು 


ಸಪ್ತಮಾಶ್ನಾಸಂ ೨೭೭ 
ಓವ 


ವ॥ ಆಂತು ಗಜಸ್ಕಂಧದೊಳಿರ್ದು 


ಕಂ॥ ಪ್ರಜೆಯೊಳ್‌ ಕೂಡೆ ನಿತಾಂತಂ 
ಗಜಬಜೆ ಮಿಗ:ತಿರಲದಂ ನೃಪಾಲಂ ಕಂಡಾ 
ಗಜದಿಂ ಪಲರಂ ಸೀಟ ಸಿ 
ವಿಜಯೋದ್ಯೋಗಕ್ಕೆ ದಾರಿದೆಗೆದೆನಲಂಪಿಂ ೧೦೪ 


ಮ॥ ಜಗದೊಳ್‌ ದುರ್ಬಲ ಚಂಡವರ್ಮನನದಾವಂ ಕೊಂದನಾ ವೀರನಿ 

ಲ್ಲಿಗವಂ ಬಂದೊಡೆ ದೇವದಾನವರೊಳಾವಂ ಕೊಲ್ವೊಡಂ ಕಾವೆನೆಂ 

ಬ ಗಭೀರಧ್ವನಿಯಂ ನೃಪಾಲತಿಲಕಂ ಸಂಗ್ರಾಮದೊಳ" ಬೀಜ್‌ ಮ 
ತ್ತಗಜಕ್ಕಂಕುಶಮಿಕ್ಕಿ ನೂಂಕಿ ನಡೆದಂ ಸಾಮರ್ಥ್ಯ ದಿಕ್ಕುಂಜರಂ ೧೦೫ 


ವ॥ ಅಂತಾತನ ಗಂಭೀರ ಧ್ವನಿಯಂ ಕೇಳ್ದು 


ಕಂ8 ಕರದೊಳ್‌ಕಿಟ್ಟ ಕಠಾರಂ 
ಬೆರಸದಟಂ ಬೀದಿವರಿಯುತಿರ್ಕೆಲನಂ ಸಂ 
ಹರಿಸುತ್ತಾದನಿವಟಯಿಂ 
ದರಸನಿದಿರ್ಗೊರ್ವ ವೀರನೆಯ್ದಿ ದನಾಗಲ್‌ ೧೦೬ 


ಬಂದಾ ವೀರನನಾನೆಯ 

ಹಿಂದೇಜಿಶಿ ಸುತುಂ ತದಾಸ್ಯಮಂ ಕಾಣುತೆ ನ 

ಣ್ಹಿಂದಮಪಹಾರವರ್ಮನೆ 

ಎಂದರಸಂ ಪಿಂದು ಗೆಯ್ದು ತಳ್ಳಿಸಿಕೊಂಡಂ ೧೦೭ 


ನೀಲಗಿರಿಯಲ್ಲಿ ಉದಯಿಸಿದ ಸೂರ್ಯನೋ ಎಂಬಂತೆ ಪ್ರಕಾಶಿಸಿದನು. ವ॥ ಹಾಗೆ 
ಆನೆಯ ಹೆಗಲಿನ ಮೇಲೆ ಕುಳಿತು. ೧೦೪. ಇದರಿಂದ ಪ್ರಜೆಗಳಲ್ಲಿ ವಿಶೇಷವಾದ 
ಅಶಾಂತಿಯುಂಟಾಗಲು ಆ ಆನೆಯಿಂದಲೇ ಹಲವರನ್ನು ಸೀಳಿಸಿದನು ಮತ್ತು ಸಂತೋಷ 
ದಿಂದ ವಿಜಯ ಪ್ರಯತ್ನಕ್ಕೆ ದಾರಿಮಾಡಿದನು. ೧೦೫. "ಜಗತ್ತಿನಲ್ಲಿ ದುರ್ಬಲವಾದ 
ಚಂಡವರ್ಮನನ್ನು ಕೊಂದವನಾವನು ? ಆ ವೀರನು ಇಲ್ಲಿಗೆ ಬಂದರೆ ದೇವದಾನವರಲ್ಲಿ 
ಯಾರೂ ಕೊಲ್ಲಲು ಬಂದರೂ ರಕ್ಷಿಸುತ್ತೇನೆ' ಎಂದು ನೃಪತಿಲಕನಾದ ರಾಜವಾಹ 
ನನು ಯುದ್ಧ ಭೂಮಿಯಲ್ಲಿ ಗಂಭೀರ ಧ್ವನಿಯಿಂದ ಘೋಷಿಸಿದನು. ಸಾಮರ್ಥ್ಯದಿಂದ 
ದಿಗ್ಗಜವಾಗಿದ್ದ ಆವನು ಅಂಕುಶದಿಂದ ಚುಚ್ಚುತ್ತಾ ಆನೆಯನ್ನು ಮುಂದಕ್ಕೆ ನಡೆಯಿ 
ಸುತ್ತಾ ಬಂದನು. ವ ಹಾಗೆ ಆತನ ಗಂಭೀರ ಧ್ವನಿಯನ್ನು ಕೇಳಿ ೧೦೬, 
ಕೈಯ್ಯಲ್ಲಿ ಹಿರಿದ ಕಠಾರಿಯನ್ನು ಹಾಗೆಯೇ ಹಿಡಿದುಕೊಂಡು ಶೌರ್ಯದಿಂದ ಬೀದಿ 
ಗಳಲ್ಲಿ ನುಗ್ಗುತ್ತಾ ಎರಡು ಕಡೆಯಿದ್ದವರನ್ನು ಸಂಹರಿಸುತ್ತಾ ಆ ಧ್ವನಿಯು ಬಂದ 
ದಾರಿಯನ್ನು ಹಿಡಿದು ವೀರನೊಬ್ಬನು ಅರಸನಿಗೆ ಇದಿರಾಗಿ ಬಂದನು. ೧೦೭, ರಾಜ 
ವಾಹನನು ಬಂದ ಆ ವೀರನನ್ನು ಆನೆಯ ಹಿಂದೆ ಏರಿಸಿಕೊಂಡನು. ಮುಖವನ್ನು 
ನೋಡಿದ ಕೂಡಲೆ ಅವನು ಅಪಹಾರವರ್ಮನೆಂದು ತಿಳಿದನು. ಕೂಡಲೆ ಪ್ರೀತಿಯಿಂದ 


ವಿ೭೮ ಅಭಿನವ ದಶಕುಮಾರ ಚರಿತೆ 


ವ॥ ಅಂತು ಬಂದಾತಂ ತನ್ನ ತಮ್ಮನಪ್ಪಪಹಾರವರ್ಮನಾದುದಳಂ ರಾಜವಾಹನಂ 
ತಳ್ಳಿಸಿಕೊಳಲೊಡಂ 


ಕ5ಂ॥ ಈತಂ ಮದಗ್ರಜಂ ಧಾ 
ತ್ರೀ ತಳಪತಿ ರಾಜವಾಹನಂ ತಪ್ಪದೆನು 
ತ್ತೋತೆಅಗಿ ಹರ್ಷಪುಳಕ 
ವ್ರಾತಮನಪಹಾರವರ್ಮನಾಂತೆಸೆದಿರ್ದಂ ೧೦೮ 


ವ॥ ಅಂತೊರ್ವರೊರ್ವರನಆನದು ಸಂತೋಹಮಂ ತಳೆದಾನೆಯಂ ಮುಂದಣ್ಣೆ 
ನೂಂಕೆ ಸಗ 
ಕಂ8 ಪರಿಪರಿಯ ಚಂಡವರ್ಮನ 
ಪರಿವಾರಮನೆಯ್ದೆ ಮತ್ತಗಜದಿಂ ಮಿಗೆ ಸಂ 
ಹರಿಸೆ ವಿಜಯಾಂಗನಾ ನಿಜ 
ವರನಾದಂ ರಾಜವಾಹನ ಕ್ಷಿತಿನಾಥಂ ೧೦೯ 


ಚಂ॥ ಕರಿಕರಘಾತದಿಂ ಕೆಲಂಬರಂ ಕೆಲರಂ ಕರಖಡ್ಡ ಘಾತದಿಂ 
ದೊಜಿಸಿ ಬಿಸುಟ್ಟು ಭೀತಶರಣಾಗತರಂ ತವೆಕಾದು ತತ್ಪುರೇ 
ಶ್ವರ ಪರಿಖೇದಮಂ ಕಳೆದು ನಾಲ್ದೆ ಸೆಯೊಳ್‌ ಪರೆದಿರ್ದ ವಸ್ತುವಂ 
ತರಿಸಿ ಭುಜಪ್ರತಾಪದೊದವಿಂದೆಸೆವಂ ನ ೈಪರಾಜವಾಹನಂ ೧೧೦ 


ವ॥ ಅಂತು ಸಿಂಹವರ್ಮನಂ ಬಿಡಿಸಿ ಪರೆದಿರ್ದ ವಸ್ತುವಂ ನೆರಪುವ ಸಮಯದೊಳ್‌ 
ಹಿಂದಿರುಗಿ ಅವನನ್ನು ತಬ್ಬಿಕೊಂಡನು. ವ॥ ಪಾಗೆ ಬಂದವನು ತನ್ನ ತಮ್ಮನಾದ 
ಅಪಹಾರವರ್ಮನಾದುದರಿಂದ ರಾಜವಾಹನನು ಅವನನ ನ್ನು ಆಲಿಂ ಗಿಸಿಕೊಂಡನು-ಕೂಡಲೆ 
೧೦೮. “ಈತನು ನನ್ನ ಸ ME ದ ರಾಜವಾಹನನು. ಸಂದೇಹ 
ಎಲ್ಲ.” ಎಂದು ತಿಳಿದಕೂಡಲೇ ಅಪಹಾರವರ್ಮನು ಪ್ರೀತಿಯಿಂದ ಅಣ್ಣ ನಿಗೆ ನಮಸ್ಕಾರ 
ಮಾಡಿದನು. ಹರ್ಷದಿಂದ ಹಾ 0 ಉ ವ ಈ ರೀ ತಿಯಲ್ಲಿ ಒಬ್ಬ ರು 
ಇನ್ನೊಬ್ಬರನ್ನು ಗುರಂತು ಹಿಡಿದು ಸಂತೋಷವನ್ನು ಹೊಂದಿದರು. ಹಾಗೆಯೇ 
ಯನ್ನು ಮುಂದಕ್ಕೆ ನಡೆಯಿಸಿದರು. ೧೦೯. ರಾಜವಾಹನ ಮಹಾರಾಜನು ಚಂಡ 
ವರ್ಮನ ಪರಿವಾರದವರನ್ನು ನುಗ್ಗಿಸಿ ನುಗ್ಗಿಸಿ ಮದ್ದಾನೆಯಿಂದ ಕೊಲ್ಲಿಸಿದನು. 
ಮತ್ತು 'ವಿಜಯಾಂಗನೆಗೆ ವರನಾದನು. (ವಿಜಯವನ್ನು ಗಳಿಸಿದನು.) ೧೧೦. ಆನೆಯ 
ಸೊಂಡಲಿನಿಂದ ಕೆಲವರನ್ನು ಕೊಂದನು. ಕೈಯಲ್ಲಿ ಹಿಡಿದ ಕತ್ತಿಯಿಂದ ಕೆಲವರನ್ನು 
ಒರಸಿ ಹಾಕಿದನು. ಹೆದರಿ ಶರಣಾಃ ರಾಜರನ್ನು ರಕ್ಷಿಸಿದನು. ಆ ಪ್ರರದೊಡೆಯ 
ನಾದ ಸಿಂಹವರ್ಮನ ಕಷ್ಟವನ್ನು ಹೋಗಲಾಡಿಸಿದನು. ಭು ದಿಕ್ಕುಗಳಿಗೂ ಚದರಿ 


ಹೋಗಿದ್ದ ವಸ್ತುಗಳನ್ನು ತರಿಸಿದನು. ಈ ರೀತಿಯಾಗಿ ರಾಜವಾಹನನು ತನ್ನ ಭುಜ 
ಪ್ರತಾಪದ ಆಅಧಿಕೃದಿಂದ ಪ್ರಕಾಶಿಸಿದನು. ವ ಹಾಗೆ RISES ೨ ಬಿಡಿಸಿ 


> ಲ್ಕ 


ಸಪ್ತಮಾಶ್ನಾಸಂ ೨೭೯ 


ಚೆಂ ಕದಪನಮರ್ವ ಕುಂಡಲಮುಮುನ್ಮಣಿ ಕಂಕಣಮಾಂತ ಕೈಯ್ಯ ಬೆ 
ತ್ತದ ಸೆಳೆ ತೊಟ್ಟ ಪೊಚ್ಚ ಪೊಸ ಕುಪ್ಪಸಮೊಪ್ಪಮನಾನೆ ಮಂದಿಯಂ 
ಕೆದಅ*ಸು ತಂದು ಬಂದು ಜನಪಂಗೊಲವಿಂ ಪೊಡೆಮಟ್ಟು ನಿಂದನಂ 
ಬುದರವದಿಂದಮೊರ್ವನುರುವೇತ್ರಧರಂ ಜನತಾ ಮನೋಹರಂ ೧೧೧ 


ವ8 ಅಂತು ಬಂದಾತನಂ ಕಂಡೀತನಾರೆಂದಪಹಾರವರ್ಮನಂ ರಾಜವಾಹನಂ 
ಕೇಳ್ವುದುಂ 


ಕಂ8 ದೇವರ್ಗೆನ್ನಿಂದಧಿಕಂ 
ಕೋವಿದನತಿ ನೀತಿವಂತನಾಪ್ತ ಸಹಾಯಂ 
ಭೂವಿನುತಿವೆತ್ತವೆಸರಿಂ 
ಭಾವಿಸೆ ಧನಮಿತ್ರನೆನಗೆ ನಚ್ಚಿನ ಮಿತ್ರಂ ೧೧೨ 


ವ॥ ಎಂದೊಡಾತನಂ ಮನ್ನಿಸಲಾ ಧನಮಿತ್ರನಿಂತೆಂದಂ 


ಮ॥ ಸಕಳೋರ್ವೀನಾಥರೀ ಚಂಪೆಯ ನ ಪತಿಗೆ ಸಾಹಾಯ್ಯಮಂ ಮಾಡಲೇಟ್ವಂ 
ದುಕರಂ ಮಾರ್ಗಶ್ರಮಂ ಪೆರ್ಚಿದೊಡನುಪಮ ಗಂಗಾನದೀ ತೀರದೊಳ್‌ ಸೈ 
ನಿಕಯುಕ್ತರ್‌ ದೇವ ಬಿಟ್ಟಿರ್ದಪರನುನಯದಿಂ ಪೋಗಿ ಸಂತೋಪದಿಂ ಕಾ 
ಣಿಕೆಯಂ ಕೈಕೊಳ್ಳುದೆಂದಬ್ಬಜುಮಿಗೆ ನಲವಿಂ ಬಿನ್ನಪಂಗೆಯ್ದನಾಗಳ್‌ ೧೧೩ 


ಚೆದುರಿಹೋದ ವಸ್ತುಗಳನ್ನು ತರಿಸಿ ಸೇರಿಸುವ ಸಮಯದಲ್ಲಿ--೧೧೧. ಜನತಾ 
ಮನೋಹರನಾದ ಬೆತ್ತ ಹಿಡಿದವನೊಬ್ಬನು ಬಂದು ರಾಜನಿಗೆ ಪ್ರೀತಿಯಿಂದ ನಮಸ್ಕರಿಸಿ 
ನಿಂತನು. ಕೆನ್ನೆಗೆ ತಗಲುವ ಕುಂಡಲ, ಮಣಿಖಚಿತವಾದ ಕಂಕಣ, ಕೈಯ್ಯಲ್ಲಿ ಬೆತ್ತ, 
ಹೊಸಲಂಗಿ, ಇವುಗಳಿಂದ ಅಲಂಕೃತನಾದ ಅವನು ಜನರ ಮಧ್ಯದಲ್ಲಿ ದಾರಿ ಬಿಡಿಸಿ 
ಕೊಳ್ಳುತ್ತಾ ಬಂದನು. ವ॥ ಹಾಗೆ ಬಂದ ಅವನನ್ನು ನೋಡಿ "ಇವನು ಯಾರು ?' 
ಎಂದು ರಾಜವಾಹನನು ಅಪಹಾರವರ್ಮನನ್ನು ಕೇಳಿದನು. ೧೧೨. ಆತನು “ಇವನು 
ನನಗಿಂದ ಹೆಚ್ಚೆಂದು ಸ್ವಾಮಿಯು ತಿಳಿಯಬಹುದು. ಎಲ್ಲವನ್ನೂ ತಿಳಿದವನು. ನೀತಿ 
ಗಳನ್ನು ಚೆನ್ನಾಗಿ ಬಲ್ಲವನು ಆಪ್ತರಿಗೆ ಸಹಾಯಕನು. ಇವನ ಹೆಸರಂ ಭೂಮಿಯಲ್ಲಿ 
ಪ್ರಸಿದ್ಧವಾಗಿದೆ. ಹೆಸರು ಧನಮಿತ್ರ, ನನ್ನ ನಚ್ಚಿನ ಗೆಳೆಯ. ವಗ ಎಂದು ಹೇಳಿದನು. 
ಅದನ್ನು ಕೇಳಿ ರಾಜವಾಹನನು ಅವನನ್ನು ಗೌರವಿಸಿದನು. ಆಗ ಆ ಧನಮಿತ್ರನು 
ಹೀಗೆ ಹೇಳಿದನು. ೧೧೩. : “ಸಕಲ ಭೂಮಿಗೆ ಒಡೆಯರಾದ ನಮ್ಮರಸರು ಈ ಚಂಪಾ 
ಪುರದ ರಾಜರಿಗೆ ಸಹಾಯ ಮಾಡುವುದಕ್ಕಾಗಿ ಹೊರಟುಬಂದರು. ದಾರಿಯಲ್ಲಿ 
ಮಾರ್ಗ ಶ್ರಮವು ಹೆಚ್ಚಾಗಿ ಅತ್ಯಾಯಾಸದಿಂದ ಗಂಗಾ ನದಿಯ ದಡದಲ್ಲಿ ತಮ್ಮ ಸೈನ್ಯ 
ದೊಡನೆ ಬೀಡು ಬಿಟ್ಟಿರುತ್ತಾರೆ. ನೀನು ಪ್ರೀತಿಯಿಂದ ಅಲ್ಲಿಗೆ ಹೋಗಿ ಅವರಿಂದ 
ಕಾಣಿಕೆಯನ್ನು ತೆಗೆದುಕೋ” ಎಂದು ಅವನು ಪ್ರೀತಿಯಿಂದ ವಿಜ್ಞಾಪಿಸಿಕೊಂಡನು, 


ಗ 


೬೮೦ ಅಭಿನವ ದಶಕುಮಾರ ಚರಿತೆ 
ವಃ ಅಂತು ಬಿನ್ನ ಪಂಗೆಯ್ಯ ಲಾಗಳರಮನೆಗೆ ಬಂದು 


ಕಂ॥ ಆ ಪೊಲಸ್ತಿನೊಳಾಪಸೆಯೊಳ 
ಮಾ ಪಂದರೊಳಾಕುವತಾರಿಯಂ ನಲವಿಂ ತ 
ದ್ಭೂ ಪನಪಹಾರವರ್ಮಂ 
ಗೋಪಳೆನಲ್‌ ಪಡೆದು ಮದುವೆಯಂ ವಿರಚಿಸಿದು ೧೧೪ 


ಏಗೆಯ್ದೊಡಮೆಲ್ಲಿರ್ದೊಡ 

ಮೇಗಳ ಸಾಹಸಮನೆಸಗಿದೊಡಮಧಿಕಮೆನಿ 

ಪ್ಪಾಗುಂ ಚೇಗಿಯುಮೆಂಬಿವು 

ಭೋಗಾದ ಷಾ ನು ಸಾರಿಯೆಂಬುದು ಪುಸಿಯೇ ೧೧೫ 


ವ॥ ಅಂತುನ್ನತಿಕೆಯನಂಬಾಲಿಕೆಯನಹಹಾರವರ್ಮಂಗೆ ಸಿಂಹವರ್ಮನಿಂ ಧಾರೆಯ 
ನೆಣ್‌ಯಿಸಿ ಸಿಂಹವರ್ಮನಂ ಪ್ರತಿಷ್ಠಿಸಿ 
ಮ॥ ವಿಲಸನ್ಮುಕ್ತ್ಯವತಾರಮಂ ಸಕಲಪುಣ್ಯಾಭಾರಮಂ ಪಾಪಸಂ 
ಕುಲ ಸಂಹಾರಮನುರ್ವಿಚಾರಮನಿಳಾ ವಿಸ್ತಾರಮಂ ನಿತ್ಯ ನಿ 
ರ್ಮಲಿನಾಕಾರಮನುದ § ಸಾರಮನದ ಷ್ಟ ದಾರಮಂ ಜನಕ 
ಲ್ಬಲತಾಗಾರಮನೆಯ್ದಿದಂ ನೃಪವರಂ ಶೋಭಾನದೀ ತೀರಮಂ ೧೧೬ 


ವ॥ ಹಾಗೆ ವಿಜ್ಞಾಪಿಸಲು ಆಗ ಅರಮನೆಗೆ ಬಂದು--೧0೪. ಅದೇ ಮುಹೂರ್ತದಲ್ಲಿ 
ಅದೇ ಹಸೆಯ ಮೇಲೆ, ಅದೇ ಚಪ್ಪರದಲ್ಲಿ ಆ ಕುಮಾರಿಯೊಡನೆ ಸಂತೋಷದಿಂದ 
ರಾಜವಾಹನನು ಅಪಹಾರವರ್ಮನಿಗೆ ಮದುವೆಯನ್ನು ಮಾಡಿಸಿದನು. ೧೧೫. ಏನು 
ಮಾಡಿದರೂ, ಎಲ್ಲಿದ್ದರೂ, ಎಷ್ಟೇ ಸಾಹಸವನ್ನು ಮಾಡಿದರೂ ಭವಿಷ್ಯವೂ ಹಿತವೂ 
ಭೋಗಾದೃಷ್ಟವನ್ನು ಅನುಸರಿಸುತ್ತದೆ ಎಂಬುದು ಸುಳ್ಳಾದೀತೆ ? ವಟ ಹಾಗೆ 
ಶ್ರೇಷ್ಠಳಾದ ಅಂಬಾಲಿಕೆಯನ್ನು ಅಪಹಾರವರ್ಮನಿಗೆ ಸಿಂಹವರ್ಮನಿಂದ ಧಾರೆಯೆರೆ 
ಯಿಸಿದನು ಮತ್ತು ಸಿಂಹವರ್ಮ ನನ್ನು ಅವನ ರಾಜ್ಯದಲ್ಲಿ ಪ್ರತಿಷ್ಠಿಸಿದನು. ೧೧೬. 
ರಾಜಶ್ರೇಷ್ಠನಾದ ಇ ಸಾಸು ನ ಭಾ pk ಸ್ಯ ಹೋದನು. ಕಷ ಪ್ಪ ಸಾ 

ಶ್ರಯ. ಹಸ ಸರತ ಸಂ ಜಾ ಛು ದು. (ದೇವಲೋ bt 
ಇಳಿದು ಭೂಲೋಕದಲ್ಲಿ ಹರಿಯತಕ್ಕದ್ದು , ಭೂಮಿಯಲ್ಲಿ ವಿಸ್ತಾರವಾಗಿ ಹರಿಯುವುದು. 
ಸರ್ವದಾ ಪರಿಶುದ್ಧವಾದ ಆಕಾರವುಳ್ಳುದು. ಶ್ರೇಷ್ಠವಾದ ಸಾರವುಳ್ಳುದ್ದು ಜ್ಞಾನ 


ಇ ಜ್ಯಾ 


ಸಪ್ತಮಾಶ್ಲಾಸಂ ೨೮೧ 


ಚಂ8 ಲಳಿತತರಂಗಮೊಳ್ನಿಅಕಿ ಲಸತ್ತುಳಿನ ಸ್ಮಳಿ ಸತ್ಕಟೀತಟಂ 
ಸುಟಿ ಸುಟನಾಭಿ ಕೋಕಯುಗಳಂ ಕುಚಮಾಡುವಮೀಂಗಳಕ್ಷಿಯು 
ಜ್ವ ಒಳ ಮಯವಾರಿ ಯೌವನರಸಂ ದಲೆನಿಪ್ಪ ವಿಯತ್ತರಂಗಿಣೀ 
ಲಳನೆಯ ನೀಳ್ತ ತೋಳೆನಿಪ ಕೂಲಮನೆಯ್ದಿ ದನಾ ನೃಪಾಲಕಂ ೧೧೭ 


ಚಂ॥ ಮದಗಜಮಂ ವಿಲಾಸಮೆನಲೇಅನ ಸಮಸ್ತ ನೃಪಾಲಸೈನ್ಯಮಂ 
ಪದೆಪಿನೊಳೊಲ್ಲು ಕಾಣಿಸಿಕುಡಲ್‌ ನಡೆತಂದನತೀವಮಂಗಳಾ 
ಭ್ಯುದಯ ಸಮನ್ವಿತಂ ನ ಪಶಿರೋಮಣಿ ಕೂರ್ತಪಹಾರವರ್ಮ ಸ 
ಮ್ಮದ ಸಹಿತಂ ನದೀ ಪರಿಸರಕ್ಕಭಿಧೇಯನಭಂಗ ವಿಕ್ರಮಂ ೧೧೮ 


ಇದು ನಿಖಿಳಬುಧ ಜನಮನೋವನಜವನ ದಿವಾಕರ ಕಿರಣ ಪ್ರತಿಮಪ್ಪಸನ್ನ ಶ್ರೀಮದ 
ಭಂಗವಿಟ್ಮಲ ಪದಾಂಭೋಜ ಮತ್ತ ಮಧುಕರ ಮಧುಸೂದನನಂದನ ಸರಸಕವಿ ಚೌಂಡರಾಜ 
ಎರಚಿತಮಪ್ಪ ಅಭಿನವ ದಶಕುಮಾರ ಚರಿತೆಯೊಳ್‌ ರಾಜವಾಹನ ಕಥಾವೃತ್ತಾಂತಂ 


ಸಪ್ಮಮಾ ಶ್ಕಾಸಂ 


ವೆಂಬ ಕಲ್ಪವೃಕ್ಷಕ್ಕೆ ಆಶ್ರಯವಾದುದು. ೧೧೭. ಅಂದವಾದ ಅಲೆಗಳು ಸುಂದರವಾಗಿ 
ಸೇರಿಸಿಕಟಿ ದ ಸೀರೆಯನಿರಿಗೆ ಹೊಳೆಯುವ ಮರಳರಾಶಿಯಿರುವ ಸ್ಥಳವು ಸುಂದರವಾದ 
ಸೊಂಟ. ಸುಳಿಯೇ ಹೊಕ್ಕಳು. ಚಕ್ರವಾಕ ಪಕ್ಷಿಗಳ ಜೋಡಿಯು ಕುಚಿಗಳು. ನೀರಿ 
ನಲ್ಲಿ ಹರಿದಾಡುವ ಮೀನುಗಳು ಕಣ್ಣು. ಉಜ್ಜ್ವಲವಾದ ನೀರಂ ಯೌವನರಸ ಎನಿಸುವ 
ಶೋಭಾ ನದಿಯೆಂಬ ಲಲನೆಯ ನೀಳವಾದ ತೋಳೋ ಎಂಬಂತೆ ಕಾಣಿಸುವ ನದೀ 
ತೀರವನ್ನು ರಾಜನು ತಲಪಿದನು. ಟಿ. ಶೋಭಾ ನದಿ ಗಂಗಾನದಿ ೧೧೮. ಅತಿಶಯ 
ವಾದ ಮಂಗಳಾಭ್ಯುದಯದಿಂದ ಕೂಡಿದ, ರಾಜರಲ್ಲಿ ಶ್ರೇಷ್ಠನಾದ ರಾಜವಾಹನನು 
ಮದ್ದಾನೆಯನ್ನು ವಿಲಾಸದಿಂದ ಏರಿದನು. ಮತ್ತು ಅಭಂಗ ವಿಕ್ರಮನಾದ ಅವನು 


ಜ್ನ 
ಸ್ನೇಹವುಳ್ಳ ಅಪಹಾರವರ್ಮನೊಡನೆ ಹರ್ಷ ಪ್ರೀತಿಗಳಿಂದ ಕೂಡಿ ನೃಪಾಲನ ಸೈನ್ಯ 
ಆ 
ನ 


1 
ವನ್ನು ಕಾಣಿಸಿಕೊಳ್ಳು ಿವುದಕ್ಕಾಗಿ ಸಡಗರದಿಂದ ನದೀತೀರದ ಪರಿಸರಕ್ಕೆ ಬಂದನು. 
ಣೆ 


4 

ದು ಸಮಸ್ತ ವಿದ್ವಾಂಸರ ಮನಸ್ಸೆಂಬ ತಾವರೆಯ ವನಕ್ಕೆ ಸೂರ್ಯನ ಕಿರಣಗಳಿಗೆ 
ಪ್ರಸನ್ನನಾದ ಶ್ರೀಮದಭಂಗ ವಿಟ್ಕಲನ ಪಾದಕಮಲಗಳಲ್ಲಿ ಮದಿಸಿದ 

ದುಂಬಿಯಾದ ಮಧುಸೂದನನ ಮಗನಾದ ಸರಸಕವಿ ಚೌಂಡರಾಜನು ವಿರಚಿಸಿದ 


ಕೋಲೆ ಸಾಲೆ. ಆಲೆ ಎಲೆ ಇನ್ನಾವ 6 ಇ pe ಎ ಅಭ 
ಅಭಿನವ ದಶಕುಮಾರ ಚಿರಿತೆಯಲ್ಲಿ ರಾಜವಾಹನ ಕಥಾ ವೃತ್ತಾಂತ ಏಳನೆಯ ಆಶ್ವಾಸ 


ಅಷ್ಟಮಾಶ್ವಾಸೆಂ 
ಅಸಹಾರನರ್ಮನ ಕಥೆ 


ಕಂ ಶ್ರೀಮದ್ಭಂಗಾತೀರ | 
ಕ್ಯಾ ಮಹಿಮಂ ಬಂದದೊಂದು ಪುಳಿನಸ್ಮ ಳದೊಳ್‌ 
ಹ್ರೇಮದಿನಿರ್ದಂ ಗುಣ ನಿ 
ಸ್ಸೀಮಂ ನಲವಿಂದಭಂಗವಿಟ್ಮಲಭೃತ್ಯಂ ೧ 
ವಣ ಅಂತು ಬಂದಪಹಾರವರ್ಮನಿಂ ಮಾಡಲ್ಪಟ್ಟ ಸೈಕತ ಸಿಂಹಾಸನಮನಲಂಕ 
ರಿಸಿರ್ಪಿನಂ | 
ಅಂದಣಮಂ ಮದೇಭತತಿಯಂ ತುರಗಂಗಳನೇಅಕಿ ಭೂಪರಾ 
ನಂದದೆ ಛತ್ರಚಾಮರದ ತಿ೨ತಿಣಿಯೊಳ್‌ ನಡೆತಂದು ಚಿತ್ತದು 
ರ್ಬೊಂದಿರೆ ರಾಜವಾಹನ ನೃಪಾಲಕನಂ ಮಿಗೆ ಕಾಣಲತ್ಯಪೂ 
ರ್ವಂ ದಲೆನಲ್ಕವರ್‌ ನಿಜಸಹೋದರರಾದರಿದಲ್ತೆ ವಿಸ್ಮಯಂ ೨ 
ವ॥ ಅಂತು ಧನಮಿತ್ರಂ ತಂದು ಕಾಣಿಸಿದರಸುಗಳೆಲ್ಲರರಸಂಗೆ ತಮ್ಮಂದಿರಾದರ್‌ 
ಅದೆಂತೆನೆ 
508 ತನಗೆ ಕೃತಪುಣ್ಯಮಿಲ್ಲದ 
ದಿನವೇನಂ ಮಾಡಲದು ನಿರರ್ಥಕಮಕ್ಕುಂ 
ತನಗಧಿಕ ಪುಣ್ಯಮೊದವುವ 
ದಿನವಿರ್ದೆಡೆಗೆಯ್ಬುಗುಂ ನಿಜಾಭೀಷ್ಟ ಫಲಂ ಕ್ಲ 


೧. ಎಲ್ಲೆಯಿಲ್ಲದ ಸದ್ಗುಣಗಳಿಂದ ತುಂಬಿದ. ಅಭಂಗವಿಠ್ಶಲನ ಸೇವಕನಾದ ಆ ಮಹಾ 
ಮಹಿಮನು ಪ್ರಕಾಶಮಾನವಾದ ಗಂಗಾನದಿಯ ತೀರಕ್ಕೆ ಬಂದನು. ಅಲ್ಲಿ ಒಂದು ಮರಳು 
ದಿಣ್ಣೆಯ ಮೇಲೆ ಪ್ರೀತಿಯಿಂದಲೂ ಸಂತೋಷದಿಂದಲೂ ಕುಳಿತನು. ವ॥ ಹಾಗೆ ಬಂದು 
ಅಪಹಾರವರ್ಮನಿಂದ ಮಾಡಲ್ಪಟ್ಟ ಮರಳಿನ ಸಿಂಹಾಸನವನ್ನು ಅಲಂಕರಿಸಿದ್ದನು. ಆಗ 
೨. ರಾಜರು ಪಲ್ಲಕ್ಕಿಗಳನ್ನೂ ಮದಿಸಿದ ಆನೆಗಳನ್ನೂ ಕುದುರೆಗಳನ್ನೂ ಏರಿ ಆನಂದದಿಂದ 
ರಾಜವಾಹನ ಮಹಾರಾಜನನ್ನು ಬಂದು ಕಂಡರು. ಅವರ ಜೊತೆಯಲ್ಲಿ ಛತ್ರ ಚಾಮರ 
ಗಳ ಗುಂಪೇ ಬಂದಿತು. ಇದೊಂದು ಅಪೂರ್ವವಾದ ಘಟನೆಯೆಂಬಂತೆ ಅವರೆಲ್ಲರೂ 
ಸಹೋದರರೆಂದು ತಿಳಿದರು. ಇದು ಅಚ್ಚರಿ. ವ॥| ಹಾಗೆ ಧನ ಮಿತ್ರನು ಕರೆತಂದು ಭೇಟಿ 
ಮಾಡಿಸಿದ ಅರಸರೆಲ್ಲರೂ ರಾಜವಾಹನನಿಗೆ ತಮ್ಮಂದಿರಾದರು-ಅದು ಹೇಗೆಂದರೆ. - 
೩, ತನಗೆ ಪೂರ್ವ ಪುಣ್ಯವಿಲ್ಲದ ದಿವಸ ಯಾವ ಕೆಲಸವನ್ನು ಮಾಡಿದರೂ ಅದು 
ವ್ಯರ್ಥವಾಗುತ್ತದೆ. ಅಧಿಕ ಪುಣ್ಯವುಂಜಾಗುವ ದಿನ ನಿಜಾಭೀಷ್ಟಫಲವು ಇದ್ದೆಡೆಗೆ 


ಅಷ್ಟಮಾಶ್ವಾಸಂ ೨೮೩ 


ಅಂತವರೆಲ್ಲರುಂ ನ ಪನನೀಕ್ಷಿಸಿಯೆಮ್ಮವೋಲಾರ ಕೃತಾರ್ಥರೆ 
ಮ್ಮಂತತಿ ಭಾಗ್ಯಮಂ ಪಡೆದರಾರೆನುತುಂ ನೃಪನಂಫಿ) ಪದ್ಮಮಂ 
ತಂತಮಗಪ್ಲಿ ಕೆಯ್ಮುಗಿದು ದೇವರೆ ನಿಮ್ಮಯ ಪಾದ ಬಂದ ವೃ 
ತ್ರಾಂತಮನೆಮ್ಮೊಳೊಲ್ಲು ಬೆಸಸಲ್‌ ದಯೆಗೆಯ್‌ ನೃಪರೂಪಮನ್ಮಥಾ ೪ 
ವ॥. ಎಂದವರ್‌ ಬಿನ್ನಪಂಗೆಯ್ಯಲರಸಂ ತನ್ನ ವೃತ್ತಾಂತಮಂ ಪುಷ್ಟೋದೃವ ಸೋಮ 
ದತ್ತರ ಪ್ರಪಂಚಮಂ ಪೇಟ್ಜು ಅನಂತರಮಪಹಾರವರ್ಮನ ಮೊಗಮಂ ನೋಡಿ ನೀನೆಸಗಿದ 


ಬಿಸವಂದಮಂ *₹ಪೇಟಿ!ನಲಾತಂ ಕೈಯ್ಗಳಂ ಮುಗಿದಿಂತೆಂದಂ 


ಕಂ೫ ಎಲ್ಲರ ತೆರದಿಂ ನಿಜಪದ 
ಪಲ್ಲವಮಂ ಭಕ್ತಿಪೂರ್ವಮರಸುವ ಬಗೆಯಿಂ 
ದಲ್ಲಲ್ಲಿ ತೊಟಲುತುಂ ಚಿ 
ತ್ತೋಲ್ಲಾಸದೊಳಂಗದೇಶಮಂ ಮಿಗೆ ಪೊಕ್ಕೆಂ ೫ 


ಏಪೊಗಟ್ವಿಂಗರಾಜ ವಿಷಯಾಂತರದೊಳ್‌ ಬುಧ ಕಾವ್ಯಮಂಗಳ 

ಶ್ರೀಪದದಿಂ ಲಸತ್ರಿದಿವಮಂ 3ಪದೆದೊಗ್ಗಿನನಂತ ಭೋಗಶೋ 

ಭಾ ಪರಿಪೂರ್ಣದಿಂ ಭುಜಂಗ ಮಂದಿರಮಂ ಮಿಗೆ ಪೋಲು ಚೆಲ್ವಚಂ 
ಪಾಪುರಮೊಪ್ಪಗುಂ ಸಕಳಸಂಪದ ಸೌಖ್ಯವಿಳಾಸದೇಟಕ್ಸಿಯಿಂ ೬ 


ತಾನಾಗಿಯೇ ಬಂದು ಸೇರುವುದು. ೪. ಅವರೆಲ್ಲರೂ ರಾಜನನ್ನು ನೋಡಿ ನಮ್ಮ 
ಹಾಗೆ ಕೃತಾರ್ಥರು ಬೇರೆ ಯಾರಿದ್ದಾರೆ ? ಭಾಗ್ಯವಂತರು ಯಾರಿದ್ದಾರೆ' ಎಂದು ಹರ್ಷ 
ದಿಂದ ನುಡಿದರು. ರಾಜನ ಪಾದ ಕಮಲಗಳಿಗೆ ನಮಸ್ಕರಿಸಿ ಕೈಮುಗಿದರು. "ದೇವರೆ ! 
ರಾಜರೂಪದ ಮನ್ಮಥನೆ ! ನೀವು ಇಲ್ಲಿಯವರೆಗೆ ಬಂದ ವೃತ್ತಾಂತವನ್ನು ದಯೆಯಿಟ್ಟು 
ಹೇಳಿ' ಎಂದು ಪ್ರಾರ್ಥಿಸಿದರು. ವ॥ ಹೀಗೆ ಅವರು ಪ್ರಾರ್ಥಿಸಲು ರಾಜನಂ ತನ್ನ 
ವೃತ್ತಾಂಶವನ್ನೂ ಪ್ರಷ್ಟೋದ್ಭವ ಮತ್ತು ಸೋಮದತ್ತನ ವೃತ್ತಾಂತವನ್ನೂ ಹೇಳಿದನು. 
ಅನಂತರ ಅಪಹಾರವರ್ಮನ ಮುಖವನ್ನು ನೋಡಿ `ನೀನು ಮಾಡಿದ ಆತ್ಮರ್ಯಗಳನ್ನು 
ಹೇಳು' ಎಂದನು. ಅವನಾಗ ಕೈಮುಗಿದುಕೊಂಡು ಹೀಗೆ ಹೇಳಿದನು. ೫. “ಎಲ್ಲರ 
ಹಾಗೆ ನಾನೂ ಭಕ್ತಿಯಿಂದ ನಿಮ್ಮನ್ನು ಹುಡುಕುತ್ತಾ ಅಲ್ಲಲ್ಲಿ ಅಲೆದಾಡಿದೆನು. ಅನಂತರ 
ಸಂತೋಷದಿಂದ ಅಂಗ ದೇಶವನ್ನು ಹೊಕ್ಕೆನು. ೬. ಏನೆಂದು ಹೊಗಳಲಿ ! ಅಂಗ 
ರಾಜನ ದೇಶದ ನಡುವೆ ಸಕಲ ಸಂಪತ್ತುಗಳ ಸೌಜ್ಯಗಳ ವಿಲಾಸದ ಉನ್ನತಿಯುಳ್ಳ 
ಸುಂದರವಾದ ಚಂಪಾಪುಂವು ಪ್ರಕಾಶಿಸುತ್ತದೆ. ಅದು ಬುಧಕಾವ್ಯ ಮಂಗಳರ ಕಾಂತಿ 
ಯಿಂದ ಕೂಡಿ ಸ್ವರ್ಗದಂತೆ ಕಾಣುತ್ತದೆ. (ಬುಧ ಶುಕ್ರ ಕುಜ ಗ್ರಹಗಳು ಮತ್ತು 

ದ ಕಾಂತಿಗೆ ಆಶ್ರಯವಾಗುವುದು) ಅನಂತ 


ಚ 


೨೮೪ ಅಭಿನವ ದಶಕುಮಾರ ಚರಿತೆ 


ವ॥ ಅಂತಾ ಪಟ್ಟಣದ ಪೊಜಪೊಟಲೊಳ್‌ ತ್ರಿಕಾಲಜ್ಞಾನಿಯಪ್ಪ ಮರೀಚಿಮಹರ್ಷಿ 
ಯಿರ್ಪನೆಂದು ಕೇಳ್ದಾತನಿಂ ದೇವರ ವೃತ್ತಾಂತಮಂ ಕೇಳ್ವೆನೆಂದು ಪೋಗಿ ನೋಲಶ್ತಿನಮಲ್ಲಿ 


ಪಸುರ್ದಳಿರ್ದೊಂಗಲಿಂ ಪುದಿದ ಬಲ್ಲನೆಯಿಂ ಮುಗುಳಿಂದಲರ್ಗಳಿಂ 
ಪಸುರ್ಮಿಡಿಯಿಂ ಬೆಳರ್ತೊಲೆವ ಕಾಯ್ದ ಳಿನೊಪ್ಪುವ ಪಣ್ಣಳಿಂ ಕರಂ 
ಪಸರಿಸಿ ಗುಜ್ಜುಗೊಂಡು ಮಧುಪಾವಳಿ ಸಂಗತಮಾಗಿಯಂ ಹರಂ 
ಗೆಸೆವುದದೊಂದು ಬಿಲ್ವಕುಜಮೆನ್ನಿದಿರೊಳ್‌ ಮೆಟಕದಿರ್ದುದುರ್ವಿಪಾ ಹ 


ಕಂಚ ಅದಲ ಮೊದಲೊಳ್‌ ಮಲೀಮಸ 
| ಹೃದಯಂ ನಿರ್ವಿಣ್ಣ ಚಿತ್ತನಭಿನವ ಚಿಂತಾ 
ಸದನಂ ತಾಪಸಜನವೇ 
ಹಪದೊಳಿರ್ದನದೊರ್ವನಾತನಾರೆಂದಅಕಿಯೆಂ ೮ 


ಇಲ್ಲಿ ಮರೀಚಿಯೆಂಬ ಚುಷಿಯಿರ್ದಪನಲ್ತೆ ಮಹಾನುಭಾವನೆಂ 
ದೆಲ್ಲರುಸಿರ್ವರಾತನ ಪದಾಬ್ಬ ಮನೀಕ್ಸಿಸಲೆಂದು ಬಂದೆನಿಂ 

ದೆಲ್ಲಿಗೆ ಪೋದನೆಂದು ಪದೆದಾಂ ಬೆಸಗೊಳ್ಳಿನಮಾತನಬ್ಕಿಟಿ೨ಂ 

ಮೆಲ್ಲನೆ ಕಣ್ಣಳಂ ತೆಜ್‌ದು ನೋಡಿದನೆನ್ನನಿಳಾಧಿನಾಯಕಾ ೯ 


ಭೋಗ ಶೋಭಾ ಪರಿಪೂರ್ಣತೆಯಿಂದ ಶಾಗಲೋಕವನ್ನು ಹೋಲುತ್ತದೆ. . (ಮಿತಿ 
ಯಿಲ್ಲದ ಭೋಗವಸ್ತುಗಳಿಂದ ಪೂರ್ಣವಾದುದು ಮತ್ತು ಆನಂತನ ಹೆಡೆಗಳ ಶೋಭೆ 
ಯಿಂದ ಪೂರ್ಣವಾದುದು.) ವ1॥ ಆ ನಗರದ ಹೊರಭಾಗದಲ್ಲಿ ತ್ರಿಕಾಲಜ್ಞಾನಿಯಾಗಿ 
ಮರೀಚಿ ಮಹರ್ಷಿಯಿರುವನೆಂದು ಕೇಳಿದೆನು. ಆತನಿಂದ ಸ್ವಾಮಿಯ ವೃತ್ತಾಂತವನ್ನು 
ಕೇಳಿ ತಿಳಿಯಬೇಕೆಂದು ಅಲ್ಲಿಗೆ ಹೋಗಿ ನೋಡಿದೆನು. ಆಗ ಆಲ್ಲಿ. ೭. ರಾಜನೆ ! ನನ್ನ 
ಎದುರಿನಲ್ಲಿ ಒಂದು ಬಿಲ್ವಪತ್ರೆ ಮರವು ಪ್ರಕಾಶಿಸಿತು. ಅದು ಹಸುರಾದ ಚಿಗುರಿನ 
ಗೊಂಚಲುಗಳಿಂದಲೂ, ಸಣ್ಣ ಮತ್ತು ದೊಡ್ಡ ಮೊಗ್ಗು ಗಳಿಂದಲೂ ಹೂವುಗಳಿಂದಲೂ 
ತುಂಬಿದ್ದಿತು. ಅದರಲ್ಲಿ ಹಸುರಾದ ಸಣ್ಣ ಸಣ್ಣ ಕಾಯಿಗಳೂ, ಬಿಳುಪಾದ ಗಾಳಿ 
ಗಾಡುವ ಕಾಯ್ದ ಛೂ ಹಣ್ಣು ಗಳೂ ತುಂಬಿದ್ದುವು. ಕುಳ್ಳಾ ಗಿ ದುಂಬಿಗಳಿಂದ ಕೂಡಿದ 
ಆ ಮರವು ಹರನಿಗೆ ಪ್ರಿಯವಾಗಿದ್ದಿತು. ೮. ಆ ಮರದ ಕೆಳಗೆ ತಪಸ್ವಿಯ ವೇಷದಲ್ಲಿ 
ಒಬ್ಬನು ಕುಳಿತಿದ್ದನು. ಅವನ ಹೃದಯವು ಮಂಃಕಾಗಿತ್ತು. ಮನಸ್ಸಿನಲ್ಲಿ ನಿರ್ವೇದವು 
ತುಂಬಿತ್ತು. ಹೊಸದಾದ ಚಿಂತೆಗೆ ಆಶ್ರಯನಾಗಿದ್ದನು. ಅವನು ಯಾರೆಂದು ತಿಳಿಯಲಿಲ್ಲ. 
೯, “ಇಲ್ಲಿ ಮಹಾನುಭಾವನಾದ ಮರೀಚಿಯೆಂಬ ಖುಷಿಯು. ಇದ್ದನಲ್ಲವೆ? ಹೀಗೆ 
ಎಲ್ಲರೂ ಹೇಳುತ್ತಾರೆ. ಆತನ ಪಾದಕಮಲಗಳ ಸಂದರ್ಶನಕ್ಕಾಗಿ ಬಂದಿರುತ್ತೇನೆ. 
ಇಂದವನೆಲ್ಲಿಗೆ ಹೋಗಿದ್ದಾನೆ?” ಎಂದು ನಾನು ಪ್ರೀತಿಯಿಂದ ಕೇಳಿದೆನು. ಮಹಾರಾಜನೆ, 
ನನ್ನ ಮಾತನ್ನು ಅಕ್ಕರೆಯಿಂದ ಕೇಳಿ ಅವನು ನಿಧಾನವಾಗಿ ಕಂಗಳನ್ನು ತೆರೆದು (ನನ್ನನ್ನು 


ಅಷ್ಟ ೈಮಾಶ್ವಾಸ ೨೮೫ 


ಕಂ॥ ಒಸೆದೆನ್ನ ಮೊಗಮನಂದೀ 
ಕ್ಲಿಸಿ ಚಿತ್ತ ದೊಳೊಗೆದ ಚಿಂತೆ ತನ್ನಾ ನನದೊಳ್‌ 
ಪಸರಿಸುವಂತಿರೆ ಭೋಂಕೆನೆ 
ಬಿಸುಸುಯ್ದಿ ಂತೆಂದನಾತನೆನ್ನೊಡನಾಗಳ್‌ ೧೦ 


ಗುರುಕುಚೆ ಕಾಮಮಂಜರಿಯೆನಿಪ್ತವಳಿಲ್ಲಿಗೆ ಬಂದು ತನ್ಮುನೀ 
ಶ್ವರಚರಣಾಂಬುಜಕ್ಕೆಅಗಿ ದೇವರೆ ದೀಕ್ಷೆಯನೀವುದೆಂದು ಸ 

ತ್ಕರ ಕಮಳಂಗಳಂ ಮುಗಿದು ಬಿನ್ನವಿಸುತ್ತಿರಲೆಯ್ದಿ ದತ್ತು ತ 

ತ್ತರುಣಿಯ ಪಿಂದುಗೊಂಡಖಳ ಬಂಧುಜನಂ ಪಿತೃಮಾತೃ ಸೋದರರ್‌ ೧೧ 


ವ॥ ಅದಲ್ಲದೆಯುಂ 


ನರೆದಲೆ ಬೇರ್ಬಲಲ್ಲ ಪಟಿವಲ್‌ ಕಲೆಗಳ ತುಜುಗಿರ್ದ ಮೆಯ್ಯಗ 
ಲ್ಲುರಮೆಮೆಯಿಲ್ಲದಕ್ಸಿ ಬಸಿಜಕೊಳ್‌ ಮಿಗೆ ನೇಲ್ವ ಕುಚದ್ವಯಂ ಮಹೋ 
ದರಮೆಸೆಯಲೈ ಶೋಕಿಸುತೆ ಪಿಂದನೆ ಬಂದಳೊಣಲ್ಲು ಕಾಮಮಂ 
ಜರಿಯಟಿಲಿಂ ಬಳಾರಿಯವೊಲೊಪ್ಪುವ ಮಾಧವಸೇನೆಯೆಂಬವಳ್‌ ೧೨ 


ವ॥ ಅಂತವಳ ತಾಯಪ್ಪ ಮಾಧವಸೇನೆ ಬರಲೊಡಂ ಕಾಮಮಂಜರಿ ಕೆಯ್ದಳಂ 
ಮುಗಿದಿಂತೆಂದಳ* 


ನೋಡಿದನು.) ೧೦. ಅವನು ಪ್ರೀತಿಯಿಂದ ನನ್ನ ಮುಖವನ್ನು ನೋಡಿದನು. 
ಮನಸ್ಸಿನಲ್ಲಿದ್ದ ಚಿಂತೆಯು ಮುಖದಲ್ಲಿ ತೋರುತ್ತಿತ್ತು. ನಿಟ್ಟುಸಿರು ಬಿಡುತ್ತಾ ಆತನು 
ನನ್ನೊ ಡನೆ ಆಗ ಹೀಗೆ ಹೇಳಿದನು. ೧೧. “ಒಂದು ದಿನ | ಗುರುಕುಚೆಯಾದ ಕಾಮ 
ಹವ ಳೊಬ್ಬ ಳು ಇಲ್ಲಿಗೆ ಬಂದಳು. ಆ ಮುನಿಯ ಪಾದಕಮಲಗಳಿಗೆ 
ನಮಸ್ಕರಿಸಿದಳು 2. ಮಿ! ನನಗೆ ದೀಕ್ಷೆಯನ್ನು ಕೊಡಿರಿ' ಎಂದು ತನ್ನ ಕರಕಮಲ 


ಸಲ್ಲು 1 

ಗಳನ್ನು ಜೋಡಿಸಿ ಪ್ರಾರ್ಥಿಸಿಕೊಂಡಳು. ಅದೇ ಸಮಯದಲ್ಲಿ "ಅವಳ ॥ ಬಂಧುಗಳೂ 

ತಂದೆ ತಾಯಿ ಸೋದರರೂ ಆ ಯುವತಿಯನ್ನು ಹಿಂಬಾಲಿಸಿಕೊಂಡು ಬಂದರು. ವ॥ 

ಅದೂ ಅಲ್ಲದೆ..೧೨. -ತಲೆಯೆಲ್ಲ ನೆರತಿದ್ದಿತು. ಬೇರು ಸಡಿಲವಾಗಿ ಹಳೆಯ ಹಲ್ಲುಗಳು 

ಅಲಾಡುತ್ತಿದ್ದುವು. ಮೆ Ne ಕಲೆಗಳು ತುಂಬಿದ್ದುವು. ಎದೆಯಗಲವಾ 

ಗ ಇಓ (ಛು ಲ ಕೀ ಎ ಅ 

(ತೆರೆದಿದ್ದಿತು). ಕಣ್ಣುರೆಪ್ಪೆಗಳಲ್ಲಿ ಕೂದಲು ಉದುರಿ ಹೋಗಿದ್ದವು. ಹೊಟ್ಟೆಯ 

ಮೇಲೆ ಎರಡು ಸ್ತನಗಳು ನೇತಾಡುತ್ತಿದ್ದುವು. ಹೊಟ್ಟೆ ದೊಡ್ಡ ದಾಗಿದ್ದಿತು-ಇಂಥ 
ಗಾರಿಯಂತೆ (ಮಾ es ಕಾಣುವ ಮಾಧವ ವಸೇನೆಯೆಂಬವಳೊಬ್ಬ ಹು ಅವಳ 


A ಳಾಡುತಾ ಬಂ ಲ ಹನ ವ॥ ಹ್‌ ಕಾಕರ ಗಾಡಿ ಷ್ಟು ಕ ಆವೆ ತೆ 
ಹಿಂದಿಯೇ ಗೋಳಾಡುತ್ತಾ ಬಂದಳು ಅವಳ ತಾಯಿ ಮಾಧವಸೇನೆಯು ಬರಲು 


೨೮೬ ಅಭಿನವ ದಶಕುಮಾರ ಚರಿತೆ 


ಕಂ8 ಎಲೆಮುನಿಯೈಹಕದೀ ಕೋ 
ಟಲೆಯೆನಗಿಂ ಸಾಲ್ಲೂ ಪೆರ್ಚಿದಾಮುಷ್ಮಿಕದೊಳ್‌ 
ನೆಲೆಗೊಳಿಸಲ್‌ ವೇಟಕ್ಕಿನ್ನಂ 
ಲಲಿತಭವತ್ಪಾದಪದ್ಮಮಂ ಪ್ರಾರ್ಥಿಸುವೆಂ ೧೩ 


ವ॥ ಎಂದು ಮುನಿನಾಥಂಗೆ ಕಾಮಮಂಜರಿ ಬಿನ್ನ ಪಂಗೆಯ್ಯ ಲದಂ ಕೇಳ್ದು ಮಾಧವ 
ಸೇನೆಯಿಂತೆಂದಳ್‌ 


ಕಂ ಬಿನ್ನಪವಂ ಚಿತ್ತೈಸಿವ 
ಳೆನ್ನಯ ದೋಷಂಗಳಂ ಕರಂ ಪ್ರಕಟಿಸಲೆಂ 
ದೆನ್ನೊಡನೆ ಮುನಿದು ಬಂದಳ* 
ನಿನ್ನಾಣೆ ಮುನೀಂದ್ರ ತನಗೆ ತಪಕಿದು ದಿನಮೇ ೧೪ 


ವ॥ ಎಂದು ಮತ್ತಂ 


ನೋಡಿರೆ ಹುಟ್ಟಿದೈದು ಬರಿಸಂಬರಮೀ ಕಡುಧೂರ್ತೆಯಂಗವಂ 
ಗಾಡಿ ಮಿಗಲ್‌ ಪಿತಂಗೆ ಮೊದಲಾಗಿಯುಮೊರ್ಮೆಯೆ ತೋಣದಿ 
ಚ್ಚ ಕೈ ಗೂಡುವ ಲಜ್ಜೆಪಜ್ಜಳಿಸುವನ್ನೆಗಮೊಪ್ಪಿರೆ ಸಾಕಿದೆನ್ನೊಳ: 
ಚೋಡೆ3ಕನಲ್ಲು ಬಂದು ತಪವಂ ತಳೆವಳ್‌ ಗಡ ಕೇಳತಕ್ಕು ಬ ೧೫ 


ಕಾಮಮಂಜರಿಯು ಕೈಜೋಡಿಸಿಕೊಂಡು ಹೇಳಿದಳು೧೩. “ಎಲೆ ಮುನಿಯೇ! ಇ 

ಲೋಕದ ಕೋಟಲೆಗಳು ನನಗಿನ್ನು ಸಾಕಾಗಿವೆ. ಶ್ರೇಷ್ಠವಾದ ಪರಲೋಕದಲ್ಲಿ ಸುಖ 
ವನ್ನು ಹೊಂದುವ ದಾರಿಯಲ್ಲಿ ನನ್ನನ್ನು ನೆಲೆಗೊಳಿಸು. ಸುಂದರವಾದ ನಿನ್ನ ಪಾದ 
ಕಮಲಗಳನ್ನು ಪ್ರಾರ್ಥಿಸುತ್ತೇನೆ”. ವ॥ ಕಾಮಮಂಜರಿಯು ಹೀಗೆ ಮುನೀಶ್ವರನನ್ನು 
ಪ್ರಾರ್ಥಿಸಿದುದನ್ನು ಕೇಳಿ ಮಾಧವಸೇನೆಯು ಹೇಳಿದಳು. ೧೪. “ಮುನಿಯೇ, ನನ್ನ 
ಪ್ರಾರ್ಥನೆಯನ್ನು ಕೇಳು. ಇವಳು ನನ್ನ ದೋಷಗಳನ್ನು ಪ್ರಕಟಪಡಿಸುವುದಕ್ಕಾಗಿಯೇ 
ನನ್ನ ಮೇಲೆ ಕೋಪಿಸಿಕೊಂಡು ಬಂದಿದ್ದಾಳೆ ! ಮುನೀಂದ್ರ ನಿನ್ನಾಣೆ ! ಇದು ಇವಳಿಗೆ 
ತಪಸ್ಸು ಮಾಡುವ ಕಾಲವೇ ? ಹೇಳು. ಈ ಎಂದು ಹೇಳಿ ಮತ್ತೆ . “ನೋಡಿರಿ. 
ಈ ಕಡುಧೂರ್ತೆಯು ತಾನು ಹುಟ್ಟಿದಂದಿನಿಂದ ಐದು ವ ಗ ತನ್ನ ಸುಂದರ 
ವಾದ ಅಂಗವನ್ನು ತಂದೆ ವೊದಲಾದವರಿಗೂ ಗಳ] (ನಾನೊಬ್ಬಳೇ ಸಾಕಿದೆ 
ನೆಂದು ಭಾವ) ಇಚ್ಛೆಯು ಕ್ಷೆ ಕೈಗೂಡುವ ನಾಚಿಕೆಯಿಂದ ಈಗ ಪ್ರಜ್ವಲಿಸುತ್ತಿದ್ದಾಳೆ. 
ಇಲ್ಲಿಯವರೆಗೂ ಸಾಕಿದವಳು ನಾನು. ಈಗ ಈ ಜಾರಿಣಿಯು ನನ್ನೊಡನೆ ಜಗಳವಾಡಿ 


1, ಜೋಡೆ- ಜಾರಿಣಿ 


ಅಷ್ಟಮಾಶ್ವಾಸಂ ೨೮೭ 


ಅವಯವ ಶೋಭೆಯಂ ಸಸಿನೆಗೆಯ್ವ ಮಿತಾಶನಮಿಕ್ಕಿ ಧಾತು ದೋ 
ಷವನೊಡವೆರ್ಚದಂತೆಸಗುವಾಪ್ತ ಜನಂಗಳಿನೆಮ್ಮ ವಿದ್ಯೆಯಂ 

ನವವಿಧವಾಗೆ ಕಲ್ಪಿಸುವ ಜೋಯಿಸರಿಂ ನಿಜಲಕ್ಷಣಂಗಳಂ 

ಭುವನದೊಳೆಯ್ಗ್ದೆ ಸಾಅಕಿಸುವ ಬಲ್ಬಗೆ ಸೂಳೆಯರಬ್ಬೆ ಗೊಪ್ಪುಗುಂ ೧೬ 


ಕಂತುಮಹೋತ್ಸವಂ ರತಿಯನೋಂಪಿ ವಸಂತ ನೃಪಾಲ ಪೂಜೆಯೊ 

ಡ್ಡಂತಿಯ ಪೂರ್ವದಾನತಿಥಿ ಮಾಲಿಗೆವುಂಟಿಗೆ(?) ಜನ್ಮತಾರೆಯೆಂ 

ದಿಂತತಿ ಕೀರ್ತಿಯಂ ಪ್ರತಿದಿನಂ ತನಗಾಂ ಮಿಗೆ ಮಾಡಿದಲ್ಲಿ ದುಃ 

ಖಂ ತಲೆದೋರ್ಪವೋಲ್‌ ಮುನಿದುಬಂದಪಳಿಲ್ಲಿಗೆ ದೀಕ್ಷೆಗೋಸುಗಂ ' ೧೭ 


ದೇವಿಯ ಯಾತ್ರೆಯೆಂದು ಮಿಗೆ ಸಾಅಕಿಸಿ ಸಂಭ್ರಮದಿಂದನಂತವೇ 

ಶ್ಯಾವಧು ನಾಗರೀಕತತಿ ಸೈವೆಕಗಿಂ ನಡೆನೋಲಶ್ಬಿನಂ ತುರಂ 

ಗಾವಳಿ ಮಧ್ಯದೊಳ* ಮಿಸುನಿಯಂದಳಮೋಅ೨ಸಿ ದಟ ಮುಚ್ಚಿ ಶೋ 
ಭಾವಹಮಂ ನೆಗಟ್ಟುವುದು ಸೂಳೆಯರಬ್ಬೆಗೆ ತಕ್ಕುದಲ್ಲವೇ ೧೮ 


ವಿ 


ಕೊಂಡು ಬಂದಿದ್ದಾಳೆ. ಇದು ಇವಳಿಗೆ ಸರಿಯೇ ? ೧೬. ಅವಯವಗಳ ಶೋಭೆ 
ಯನ್ನು ಹೆಚ್ಚಿಸುವ ಹಾಗೆ ಮಿತಾಹಾರವನ್ನು ಸೇವಿಸಬೇಕು. ಧಾತು ದೋಷಗಳು 
ಹೆಚ್ಚದಂತೆ ಎಚ್ಚರಿಕೆ ವಹಿಸಬೇಕು. ಆಪ್ತರಾದ ಜನರಿಂದ ನಮ್ಮ ವಿದ್ಯೆ (ವೇಶ್ಯಾಕಲೆ) 


ಎಎ 


ಯನ್ನು ನೂತನವಾದ ರೀತಿಯಲ್ಲಿ ಕಲ್ಪಿಸಬೇಕು. ಜೋಯಿಸರಿಂದ ತನ್ನಲ್ಲಿರುವ ಸಲ್ಲಕ್ಷಣ 


(4 ೧೭. ಮದನನ ಮಹೋತ್ಸವ, ರತಿಯ ವ್ರತ, ವಸಂತ 
ರಾಜನ ಪೂಜೆ, ವರ್ಧಂತಿ (ಹುಟ್ಟಿ ದ ಹಬ್ಬ , ಅಪೂರ್ವವಾದ ದಾನಮಾಡುವ ತಿಥಿ, 
ಮಾಲಿಗೆವುಂಟಿಗೆ (?), ಜನ್ಮ ನಕ್ಷತ್ರ ಹೀಗೆ ದಿನವೂ ಉತ್ಸವ (ಹಬ್ಬ)ಗಳನ್ನೂ ನಡೆಯಿಸಿ 
ಇವಳಿಗೆ ಹೆಚ್ಚು ಕೀರ್ತಿಯನ್ನು ತಂದೆನು. ಎಲ್ಲೆಲ್ಲೂ ಹೆಸರುವಾಸಿಯರಾಗುವಂತೆ ಮಾಡಿ 
ದೆನು. ಅಂಥ ನನಗೆ ದುಃಖವನ್ನುಂಟುಮಾಡಿ ಕೋಪಿಸಿಕೊಂಡು ದೀಕ್ಷೆಯನ್ನು ಪಡೆ 
ಯಲು ಇಲ್ಲಿಗೆ ಬಂದಿದ್ದಾಳೆ. ೧೮. ದೇವಿಯ ಜಾತ್ರೆಯೆಂದು ಸಾರಿಸುವುದು. 
ಅನಂತರ ಸಂಭ್ರಮಂದಿಂದ ಅನಂತ ವೇಶ್ಯಾ ಸ್ತ್ರೀಯರೂ, ನಾಗರಿಕ ಸಮೂಹವೂ 
ಆಶ್ಚರ್ಯದಿಂದ ನಡೆದು ನೋಡುವಂತೆ ಕುದುರೆಗಳ ಸಾಲಿನ ನಡುವೆ ಚಿನ್ನದ ಪಲ್ಲ 
೧೨ 


ಯನ್ನೇರಿಸಿ ಮೆರವಣಿಗೆ ಮಾಡಿಸಿ ಶೋಭೆಯನ್ನುಂಟುಮಾಡಬೇಕು. 


೨೮೮ ಅಭಿನವ ದಶಕುಮಾರ ಚರಿತೆ 
ವ॥ ಅದಲ್ಲದೆಯುಂ 


ನಯದಿಂದರ್ಥಮನೀ ವವಂಗೆ ನಲವಿಂ ಕೂರ್ತಿರ್ಪುದುದ್ದಂಡ ಲೋ 
ಭಿಖೊಳರ್ಥಂ ದೊರೆಕೊಳ್ಳದಿರ್ದೊಡಮನುಂ ಕೊಟ್ಟಂತೆ ಸಂತೋಷ ಶು 
ದ್ಮಿಯನುಂಟಾಗಿಪುದೀಯದಾರ್ಪಿನದಟಂ ತೋರ್ಪಾತನಂ ಸೂಳೆಗೇ 


ರಿಯೊಳೆಲ್ಲರ್‌ ನಡೆನೋಟಶಿನಂ ತೆಗೆವುದಾಂ ಮಾಡಲ್ಕೆ ತಕ್ಕುಜ್ಜುಗಂ ೧೯ 


ಕುಡುವನಿತರ್ಥಮುಳ್ಳ ವಿಟನೊಳ್‌ ಮಿಗೆ ಕೂರ್ಪುದು ವಿತ್ತಹೀನನಂ 

ಬಿಡುವುದು ಮಾತನಾಡೆ ಕಡು ಮೆಲ್ಲಿದಳಪ್ಪುದು ಚಿತ್ತವೃತ್ತಿಯಂ 
ಮೃಡನೊಳಗಾಗೆ ಕಾಣದವೊಲಿರ್ದೆಣೆಯೊಳ್‌ ಗಣಿಕಾಧಿಪತ್ಯಮಂಂ 

ಪಡೆವುದು ಸೂಳೆಯರ್ಗುಚಿತಮೆಂದುಜಿ ಪೇಟಿಕ್ಟೊಡಿದೊಂದು ದೋಷಮೇ ೨೦ 


ಕಂ8॥ ಕಡೆಗಣ್ಮೊಳ್‌ ಮಾತಾಡುವು 
ದೆಡೆ ನುಡಿಯೊಳ್‌ ಮೆಚ್ಚು ದೋರ್ಪದನ್ಯರ್ಗೊಲವಂ 
ಪದೆದವೊಲಿರ್ಪುದು ವಿಟರ್ಗು 
ಳ್ಳೊಡಮೆಯನೀಟಕ್ಕೊಳ್ಳುದಿದುವೆ ವೇಶ್ಯಾಧರ್ಮಂ ೨ಿ೧ಿ 


ತಾಯಿಗೆ ತಕ್ಕ ಕಾರ್ಯ. ವ॥ ಅದೂ ಅಲ್ಲದೆ ೧೯. ನ್ಯಾಯವಾಗಿ ಹಣವನ್ನು 
ಕೊಡುವವನಲ್ಲಿ ಸಂತೋಷದಿಂದ ಸ್ನೇಹವನ್ನು ತೋರಿಸಬೇಕು. ಕಡುಲೋಭಿಯಾಗಿದ್ದು, 
ಸಾಕಷ್ಟು ಹಣವು ದೊರೆಯದೇ ಇದ್ದರೂ ಅವನಿಗೂ ಅವಕಾಶವಿತ್ತಂತೆ ತೋರಿಸಿ 
ಸಂತೋಷವನ್ನುಂಟುಮಾಡಬೇಕು. ಹಣ ಕೊಡದೆ ದರ್ಪವನ್ನು ತೋರಿಸುವವನನ್ನು 
ಸೂಳೆಗೇರಿಯಲ್ಲಿ ಎಲ್ಲರೂ ನೋಡುವಂತೆ ಅಪಮಾನಗೊಳಿಸುವುದು. ಇದು ನಾನು 
ಮಾಡಲು ತಕ್ಕ ಉದ್ಯೋಗ! ೨೦. ಕೊಡುವಷ್ಟು ಹಣವುಳ್ಳ ವಿಟನಲ್ಲಿ ಹೆಚ್ಚಾಗಿ 
ಸ್ನೇಹವನ್ನು ತೋರಿಸಬೇ ವ ಹಣವಿಲ್ಲದವನನ್ನು ಬಿಟ್ಟು ನಿಡಬೇಕು. ಮೃದುವಾಗಿ ಮೇ ಬಗೆ 
ಮಧುರವಾಗಿ ಮಾತನಾಡಬೇಕು. ವನಸ್ಸನ್ನು ಶಿವನಲ್ಲಿರಿಸಬೇಕು. ಗತ 
ಕೊಳ್ಳದಿರಬೇಕು. ಹೀಗೆ ಸೂಳೆಯರ ರಾಜ್ಯದ ಒಡೆತನವನ್ನು ಹೊಂದಬೇಕು. ಇದು 
ಸೂಳೆಯರಿಗೆ ಉಚಿತ ಎಂದು ಹೇಳಿದರೆ ಅದೇನು ದೋಷವಾಗುತ್ತದೆಯೇ ?- ೨೧, 
ಕಣ್ಣತುದಿನೋಟದಿಂದ ಮಾತನಾಡಬೇಕು, ' ನಡುನಡುವೆ ಮಾತಿನಲ್ಲಿ ಮೆಚ್ಚಿಗೆಯನ್ನು 
ತೋರಿಸಬೇಕು. ಉಳಿದ ವಿಟರಿಗೆ ಪ್ರೀತಿಯಿರುವಂತೆ ತೋರಿಸಿಕೊಳ ಬೇಕು. ವಿಟರಲ್ಲಿ 


ದನ್ನು ತೋರಿಸಿ 


ಅಚ್ಚನತಿಕಾಸಂ Ny 


ನಗೆ ಬಗೆಯೊಲ್ಮೆ ನಲ್ಮೆ ಪೊಸ ಜಾಣ್ನುಡಿ ಪುರ್ಬು ಜರ್ಬು ಕೆ 

ಮ್ಮ್ಮ ಗೆ ಮಿಗೆ ಕಲ್ಲಿ ನೋಟಮೊಡಗೂಟಮಗಲ್ಲ ದ ಕೂರ್ಮೆ ಪೋರ್ಮೆಪೊ 
ರ್ದುಗೆಯೊಗೆವಿಚೆ ಮಚ್ಚು ಎಟರಂ ಕೊಟಚಾಡುವ ಪಾಡುವ ಗಾಡಿಯೆಂ 
ಬಗಣಿತ ಚೇಷ್ಟೆ ಗಳ್‌ ಮೆಟಕಿದಿರಲ್‌ ತಣ ಸಲ್ಹುದು ಸೂಳೆವಿಜ್ಜೆಯೊಳ್‌ ೨೨ 


ಮುಳಿಸಂ ಮಾಣ್‌ ಮಾಣೆನೊರ್ವಂಗನೆ ನಡೆ ನಡೆಯೆಂ ಪೇಟ್ಟುದಂ ಮಾಡು 

ಮಾಡೆಂ 

ಛಲವೆನ್ನೊಳ್‌ ಬೇಡ ಬೇಟಕ್ಕಿನ್ನಯ ನುಡಿಯಿನಿತಂ ಮೀಣಿದಿರ್‌ ಮೀಜುವೆಂ ಮ 
ತ್ಕುಲಮಂ ಕೀಲ್ಮಾಡದಿರ್‌ ಮಾಡುವೆನಧಿಕ ತಪಂಗೆಯ್ಯದಿರ್‌ ಗೆಯ್ದೆನೆಂದ 

ಗ್ಗಳಮಾಗಳ್‌ ತನ್ನ ತಾಯಂ ತೊರೆದು ಜಠಿ!ದು ವೈರಾಗ್ಯಮಂ ತಾಳ್ದು 

ನಿಂದಳ ೨೩ 


ವ8 ಅಂತೆಂತಾನುಂ ತಿಳಿಪಿದೊಡಂ ತಿಳಿಯದಂತಿರ್ದ ಕಾಮಮಂಜರಿಯಂ ಕಂಡು 
ಕೈಯ್ಗಳಂ ಮುಗಿದು .ಮತ್ತಿಂತೆಂದಳ್‌' 
೮ ೧ 
ಬೆಸಸಲ್ವೇಟ್ಟುದು ಕಾಮಮಂಜರಿಗೆಲೇ ಯೋಗೀಂದ್ರ ವೈರಾಗ್ಯಮಂ 


ಬಿಸುಡೆಂದಲ್ಲದೊಡಿಲ್ಲಿ ಬಂದಿನಿಬರೀಗಳ್‌ ತೀರ್ಗುಮಿತ್ಮಂಪದಾ 


ಬಸಮೀಪಂ ದೊರಕಿತ್ತು ಪುಣ್ಯಮೆನುತುಂ ಮೈಯ್ಯಿಕ್ಕಿದಳ್‌ ತನ್ನ ಬಂ 


ಧು ಸಹಸ್ರಂ ಬೆರಸಂತವಳ್‌ ಮುನಿದರಂಗೇಟಿೇಲಕಿಮೆಂಬನ್ನೆಗಂ ವಿ೪ 


ರುವ ಒಡವೆಯನ್ನು ಕಿತ್ತುಕೊಳ್ಳೆ ಸಬೇಕು. ಇದೇ ಸೂಳೆಯರಧರ್ಮ. ೨೨. ನಗು 
ವುದು, ಮನಃ ಪ್ರೀತಿ, ಸ್ನೇಹ, ಹೊಸ ಜಾಣತೆನದ ಮಾತು, ಹುಬ್ಬುಕೊಂಕಿಸಿ ಗದರಿ 
ಸುವುದು, ನಿಷ್ಕಾರಣವಾದ. ಹೃದಯಕ್ಕೆ ಚುಚ್ಚುವ ವ Bais ಚ ಬಡ ಜೊತೆ 
ಗೂಡುವುದು, ಪ್ರೇಮ ಕಲಹ, ಪರಸ್ಥ ರ ಕೂಡುವ ಇ ಕೊ ವಂಚ್ಚಿಗೆ, ವಿಟರನ್ನು ಅಣ 
: ಕಿಸುವ, ಚುಚ್ಚಿ ಹೇಳುವ, ಹಾಡುವ ಅಂದ-ಇವೇ ಹ ನಾದ ಅಗಣಿತ ಚೇಷ್ಟೆಗಳಿಂದ 
ಮೆರೆಯುವ ವೇಶ್ಯಾ ವಿದ್ಯೆ ಯಲ್ಲಿ ನಿಶ್ಚಿ ತವಾದ ಅನುಭವವನ್ನು ಪಡೆಯಬೇಕು. 2೨೩. 
ಆದರೆ ಇವಳಾದರೋ ಕೋ ಪವನ್ನು ಬಿಡು ಬಿಡುವುದಿಲ್ಲ ! ಹೆಂಗಸರಂತೆ ವಿನಯದಿಂದ 
ನಡೆ (?)- ೨೩. ನಡೆಯುವುದಿಲ್ಲ ! ಹೇಳಿದಂತೆ ಮಾಡು-ಮಾಡುವುದಿಲ್ಲ! ನನ್ನಲ್ಲಿ 
ಛಲ ತೋರಿಸಬೇಡ-ಛಲ ಮಾಡುತ್ತೇನೆ ! ನನ್ನ ಮಾತನ್ನು ಮೀರಬೇಡ-ಮೀರುವೆನು! 
ನಮ್ಮ ಕುಲಕ್ಕೆ ಕೆಟ್ಟ ಹೆಸರು ತರಬೇಡ-ತರುವೆನು ! ಅದಿಕ ತ ತಪಸ್ಸನ್ನು ಮಾಡಬೇಡ- 
ಮಾಡುವೆನು |. ಹೀಗೆ ಹೇಳುತ್ತ ಈ ಕಾಮಮಂಜರಿಯು ತನ್ನ ತಾಯನ್ನು ಜರೆದು 
ತೊರೆದು ವೆ ವೈ ರಾಗ್ಯವನ್ನು ಪಡೆದು ನಿಂತಳು! ವ॥ ಎಷ್ಟು ತಿಳಿಯ ಹೇಳಿದರೂ ತಿಳಿ 

ಯದವಳಂತಿದ್ದ ಕಾಮ ' ಮಂಜರಿಯನ್ನು ನೋಡಿ ಕೆ ಗಳನ್ನು ಜೋಡಿಸಿಕೊಂಡು ಮತ್ತೆ 


ಹೀಗೆ ಹೇಳಿದಳು ೨೪. "ಎಲ್ಫೈ ಯೋಗೀಂದ್ರನೆ | ವೈರಾಗ್ಯವನ್ನು ಬಿಡಬೇಕೆಂದು 
ಕಾಮಮಂಜರಿಗೆ ಹೇಳು. ಹಾಗೆ ಮಾಡದಿದ್ದರೆ ನಾವೆಲ್ಲರೂ ಇಲ್ಲಿಯೇ ಇದ್ದು ಬಿಡುವೆವು. 
ಹೇಗಿದ್ದರೂ ತಮ್ಮ ಪಾದಕಮಲಗಳ ಸಾ ದೆ 


~~ ಅಳೆ ಹ ಕಾ ~ ಗ ೩ 
ಲಳ ಬ್ಯ ಎಲು ದೂರತಂತಾಗುವುದು. ಅದು 


19 


೨೯೦ ಅಭಿನವ ದಶಕುಮಾರ ಚರಿತೆ 


ವಗಿ ಅಂತನೇಕಬಂಧುಜನಂಬೆರಸು ದಂಡಪ್ರಣತೆಯಾದ ಮಾಧವಸೇನೆಯ ದೀನಭಾವ 
ಮಂ ಮುನೀಶ್ಚರಂ ಕಂಡು ಕಾಮೆಮಂಬರಿಗಿಂತೆಂದಂ 


501 ಎಲೆಮರುಳೆಯುಗ್ರ ತಪದಿಂ 
ಫಲವೇಂ ನಿಜಬಂಧುವರ್ಗಮಂ ನಲವಿಂದಂ 
ಸಲಹುವುದೆ ಕೋಟಿತಪದಿಂ 
ದಿಳೆಯೊಳ್‌ ಮಿಗಿಲಲ್ಲೆ ಸಕಲಶಾಸ್ತ್ರಕೃಮದಿಂ ೨೫ 


ವ॥ ಎಂಬುದುಂ ಕಾಮಮಂಜರಿ 


ಕಲಿರಿದ ಸುಖಂಗಳಂ ಪಡೆದ ಜವ್ವನಮಂ ದೊರೆಕೊಳ್ಳದರ್ಥಮಂ 

ಚಳಿಸಿದ ರಾಜ್ಯಮಂ ಸವೆದಸಂಪದಮಂ ಮಗುಲಾಸೆಮಾಡಿಯು 
ಮ್ಮುಟ?ಸುವರೇಕೆ ದುರ್ಮತಿಗಳಾಗದುದಾಗದಪ್ಪುದಪ್ಪುದೆಂ 

ದಳವಡೆ ಚಿತ್ತಮಂ ಪಿಡಿದು ನಿಲ್ಲದೆ ತಲ್ಲಬಿದಿಂ ಧರಿತ್ರಿಯೊಳ್‌ ೨೬ 


ವ॥ ಎಂದು ತನ್ನಾಸೆಯ ದೆಸೆಯಂ ಮಾಧವಸೇನೆಗೆ ಬಿಡಿಸಿ ಮತ್ತಂ ಮುನಿಗಿಂತೆಂದಳ* 


ಕಂ॥ ಅವರಿವರಮಾತು ನಿನ್ನಯ 
ಕಿವಿವೊಕ್ಕೆನ್ನಂ ಮಗುಲ್ಲು ಕಳಿಪುವೊಡಾಂ ಜೀ 
ವವನಿಲ್ಲಿ ತೊಳ 'ವೆನೆಂದಾ 
ಕ್ರ ವಧಾರ್ಥಂ ಮುನಿಯ ಕೆಯ ಡಾಯುಧವಮಿತ್ತಳ್‌ ವಿಕಿ 


ಪುಣ್ಯ |’ ಎಂದು ಹೇಳಿ ಅವಳು ತನ್ನ ಸ ಸಾವಿರಾರು ಬಂಧುಗಳೊಡನೆ ಆ ಮುನಿವರನಿಗೆ 
ನಮಸ್ಕಾರ ಮಾಡಿದಳು. ಮುನಿಯು "ಏಳು ಏಳು ಏಳು' ಎಂದು ಹೇಳುವವರೆಗೂ 
ನಿಲ್ಲಿಸಲಿಲ್ಲ. ವ॥ ಹಾಗೆ ಅನೇಕ ಬಂಧುಜನರೊಡನೆ ಅಡ್ಡಬಿದ್ದ ಮಾಧವಸೇನೆಯ 
ದೈನ್ಯವನ್ನು ಕಂಡು ಮುನೀಶ್ವರನು ಕಾಮಮಂಜರಿಗೆ (ಹೀಗೆ) ಹೇಳಿದನು ೨೫. “ಎಲೆ 
ಮುರುಳಿ | ಉಗ್ರವಾದ ತಪಸ್ಸಿನಿಂದ ಫಲವೇನು ? ತಮ್ಮ ತಮ್ಮ ಬಂಧುಗಳನ್ನು 
ಪ್ರೀತಿಯಿಂದ ಸಲಹುವುದೇ ಭೂಮಿಯಲ್ಲಿ ಕೋಟಿ ತಪಸ್ಸಿಗಿಂತ ಮೇಲಲ್ಲವೆ ? 
ಸಕಲ ಶಾಸ್ತ್ರಗಳೂ ಇದನ್ನೇ ಹೇಳುತ್ತವೆ?” ವ॥ (ಎಂದು ಹೇಳಲು ಕಾಮ 
ಮಂಜರಿಯು-] ೨೬. “ಕಳೆದು ಹೋದ ಸುಖಗಳಿಗೂ, ಯೌವನಕ್ಕೂ, ಸಿಕ್ಕದ 
ಹಣಕ್ಕೂ, ತಪ್ಪಿಹೋದ ರಾಜ್ಯಕ್ಕೂ, ವ್ಯಯವಾದ ಸಂಪತ್ತಿಗೂ, ಮತ್ತೆ ಆಶೆ 
ಮಾಡಿ ದುರ್ಮತಿಗಳು ದಂಃ ಖವನ | ನುಭವಿಸುತ್ತಾರೆ. ಇದರಿಂದೇನು ಲಾಭ ? 
ಆಗದೇ ಇರುವುದು ಆಗುವುದಿಲ್ಲ. ಆಗಬೇಕಾದುದು ಆಗಿಯೇ ಆಗುವುದು ಎಂದು 
ತಿಳಿದು ಮನಸ್ಸನ್ನು ಈ ಧರಿತ್ರಿಯಲ್ಲಿ ಹಿಡಿದು ನಿಲ್ಲಿಸಬೇಕು” ವ॥ ಹೀಗೆ ಹೇಳಿ 
ಅವಳು ತಾನು ಹಿಂದಿರುಗುವ ಆಶೆಯನ್ನು ಮಾಧವಸೇನೆಗೆ ಬಿಡಿಸಿದಳು. (ಮತ್ತೆ 
ಮುನಿಗೆ ಹೇಳಿದಳು.) ೨೭. "ಅವರಿವರ 'ಮಾತನ್ನು ಕೇಳಿಕೊಂಡು ನನ್ನನ್ನು ಹಿಂದಕ್ಕೆ 
ಕಳುಹಿಸಬೇಡ.. ಕಳುಹಿಸಿದರೆ ನಾನಿಲ್ಲಿಯೇ ಪ್ರುಣ ಬಿಡು ವೆನು.” ಎಂದು ಹೇಳಿ ಅವಳಂ 


ಅಷ್ಟಮಾಶ್ವಾಸಂ ೨೯೧ 


ವ॥ ಅಂತು ತನ್ನಂ ಪರಿಚ್ಛೇದಿಸಿದ ಕಾಮವಮಂಜರಿಯ ಮಾತಂ ಮನಿನಾಥಂ ಕೇಳ್ದು 
ಮಾಧವಸೇನೆಗಿಂತೆಂದಂ 


ಕಂಔ ಈ ವನವಾಸಾಯಾಸದ 
ಬೇವಸದಿಂ ತಾನೆ ಬರ್ಪಳಯ್ದಾಹುದಿನ 
ಕ್ಯಾವೆಡೆಗೆ ಪೋದಪಳ್‌ ಸಲೆ | 
ನೀವೆಲ್ಲರ” ಪೋಗಿ ನಿಜನಿವಾಸಕ್ಕೀಗಳ್‌ ೨೮ 


ವ॥ ಎಂಬುದುಂ ಮಾಧವಸೇನೆ ತನ್ನ ಮಗಳ ಮೊಗಮಂ ನೋಡಿ 


ಮಳಯಜ ಚರ್ಚೆಯಂ ತಳೆದ ದೇಹದೊಳೆಂತು ವಿಭೂತಿಯಾಂಪೆಯು 
ಜ್ವ ಳಮಣಿಕಾಂಚಿಯಿಂದೆಸೆವ ಮಧ್ಯದೊಳೆಂತುಗೆ ನಂಜ ಸೀರೆಯಂ 
ತಳೆವೆ ಸುಗಂಧಕುಂತಳದೊಳೊಪ್ಪುವ ಮೌಳಿಯೊಳೆಂತು ತಾಳ್ವೆ ಕೋ 
ಮಳಜಡೆಯಂ ರಸಾಯನಮನೊಲ್ಲದೆ ಮೆಲೆ ಸೈಯದೆಂತು ಕಂದಮಂ ರ 


ಕಂ॥ ಹಾಸುಗಳಿಲ್ಲದೊಡೆಂತುಗೆ 
ಪಾಸಣಯೊಳ್‌ ಪಡುವೆ ದಂಬುದೊಅವೆಯದೆ 
ಭ್ಯಾಸಿಸುವೆಯಣಿಲೆಯಿಂ(?) ಮ | 
ತ್ರೋಸರಿಸಲೈಂತು ತಾಳ್ವೆ ರುದ್ರಾಕ್ಷಿಗಳಂ ೩೦ 


Gl 


೬೭॥ 01 
| 


ನ್ನು ಕೊಲ್ಲುವುದಕ್ಕಾಗಿ ಮುನಿಯ ಕೈಗೆ ಆಯುಧವೊಂದನ್ನಿತ್ತಳು. ವ ಹಾಗೆ 
್ನ ಪರೀಕ್ಷೀಸಲು ನುಡಿದ ಕಾಮಮಂಜರಿಯ ಮಾತನ್ನು ಕೇಳಿ ಮುನೀಶ್ವರನು 
ವಸೇನೆಗೆ ಹೇಳಿದನು--೨೮. «ಈ ವನವಾಸದ ಆಯಾಸ ಮತ್ತು ಕಷ್ಟಗಳಿಗೆ 
ರಿ ಐದಾರು ದಿನಗಳಲ್ಲಿ ತಾನಾಗಿಯೆ ಮನೆಗೆ ಹಿಂದಿರುಗಿ ಬರುವಳು. ಮತ್ತೆಲ್ಲಿಗೆ 
ಮನೆಗೆ ಹೋಗಿ”. ವ ಎಂದು ಹೇಳಲು 
ಗಳ ಮುಖವನ್ನು ನೋಡಿ-_೨೯. “ಶ್ರೀಗಂಧವನ 

9 


ಕೊಳ್ಳುತ್ತಿದ್ರ ಶ್‌ ವಿಭೂತಿಯನ್ನು ಹೇಗೆ ತಾನೆ ಹಚ್ಚಿಕೊಳ್ಳುವೆ 


(GL 


fr 
“1 


ತ 
© 
(| 
ಟ್ನ್‌ 
«೫1 
ಇ 
qt 
ಹು? 
ಗ 3 
₹೭೬3 
30 
CX 
೪ 
ಗ 3 
€ 
(> 


ಸೇನೆಂ ಕ 


₹1 
€ 
` 
ಭ್ರ 
( 


el 
ಕ 


(8 
ಡ್ನ 

< 
ಆಃ 


5 
4. 


ಡಿ ೧೨ 


1 
eS ಶ್ರ ೨ < $ ತೆ 
'ವಾದ ಒಡ್ಡಾಣದಿಂದ ಹೊಳೆಯುವ ಸೊಂಟದಲಿ ಹೇಗೆ ತಾನೆ ನಾರ ಸೀರೆಯ 
9 


ಆ 
೫ 


? ಸುಗಂಧ ಸೂಸುವ ಕೂದಲಿನಿಂದ ಪ್ರಕಾಶಿಸುವ ತಲೆಯ ಮೇಲೆ ಹೇಗೆ 
ಕೋಮಲವಾದ ಜಡೆಯನ್ನು ಧರಿಸುವೆ ? ತಿನ್ನುತ್ತಿದ್ದ ರಸಾಯನವನ್ನು ತೊರೆದಂ 
ಗೆಡ್ಡೆಗಳನ್ನು ಹೇಗೆ ತಾನೆ ತಿನ್ನುವೆ ? 

ಮೇ ಮಲಗುವೆ ? ವ್ರತ ನಿಯಮಗಳನ 


ಗಳನ್ನು ತೆಗೆದು (? ರುದ್ರಾಕಿ ಯನ 


- ಅವ ಇೆ' ಆತಿ ಜ್ನ 
೩೦. ಹಾಸಿಗೆಯಿಲದೆ ಹೇಗೆ ತಾನೆ ಬಂಡೆಯ 


ಕಾಡುವೆ ಸಟ ಆಭ 


ಶತ ಅಭಿನವ ಜಕಕಂವಣರ ಚರಿತೆ 


ಕಂ8 ಕೆಳದಿಯರನುಟೌದು ಪೇಟ 
ರ್ಬಳೆಂತು ಕಾನನದೊಳಿರ್ಪೆ ಖುಷಿ ಪರಿಚರ್ಯಾ 
ಬಳವೆಂತಪ್ಪುದು ನಿನಗು 
ಜ್ಹಒಳಾಕ್ಸಿ ಬಿಡುಮುಳಿಸನೂರ್ಗೆ ನಡೆ ಪೊಡೆಮಡುವೆಂ ೩೧ 


ವ॥ ಎಂದೊಡವಳೆಂತುಂ ಬಾರದಿರ್ದುದಂ ಕಂಡು ಶೋಕಾನಳದಂದಹ್ಯಮಾನೆಯಾಗಿ 
ಬಂಧುಜನಂಬೆರಸು ಮಾಧವಸೇನೆ ನಿಜನಿವಾಸಕ್ಕೆ ಪೋದಳ್‌ ಇತ್ತಲಾದಿನಂ ಮೊದಲಾಗಿ 
ಕಾಮಮಂಜರಿ 

ಪೂಗಿಡುಗಳ್ಗಿ ನೀರೆಅಕಿವ ಪುಷ್ಪವನೊಪ್ಪಿರೆ ತರ್ಪ ತತ್ತ್ವ ವಿ 

ದ್ಯಾಗಮಮಂ ಮನಂಬಡೆದು ಕೇಳ್ವ ಯತೀಂದ್ರ ಪದಾಬ್ದ ಸೇವೆಯಂ 

ಬೇಗದೆ ಮಾಟ್ಟಿ ವಲ್ಕವಸನಂಗಳನೋವುವ ಸೋಪಚಾರದಿಂ 

ದಾ ಗಣಿಕಾಪುರಂಧ್ರಿ ಕೆಲವುಂ ದಿನಮಿರ್ದಳತೀವ ಭಕ್ತಿಯಿಂ ೩೨ 


ಕಮಲದಳಾಕ್ಷಿ ತನ್ಮುನಿವರೇಣ್ಯನ ಪಾವನದೇವತಾರ್ಚನಾ 
ಸಮಯದೊಳಂಗಹಾರ ಕರಣಾಯತ ಹಸ್ತ ಸರೋಜದೃಷ್ಟಿ ವಿ 
ಭ್ರಮವನೊಡರ್ಚಿ ಲಾಸ್ಯರಸದಿಂ ಮರುಳಾಗಿಸುವಳ್‌ ವನಾಂತದು 


ದೃ್ರಮ ಮೃಗಪಕ್ಸಿಸಂಕುಳಮನೀಪರಿಯಿಂದೆಸೆದಿರ್ಪಳಾವಗಂ ೩೩ 


ಅಳಲೆಕಾಯಿ ಈ ಆಕಾರದ ಒಡವೆ ?] ೩೧. ಗೆಳತಿಯರಿಲ್ಲದೆ ಒಬ್ಬಳೆ ಕಾಡಿನಲ್ಲಿ ಹೇಗೆ 
ಇರುವೆ ? ಹೇಳು. ನಿನಗೆ ಯಷಿಯ ಸೇವೆ ಮಾಡುವ ಶಕ್ತಿಯಿದೆಯೇ ? ಹೊಳೆಯುವ 
ಕಣ್ಣಿನವಳೆ ! ಕೋಪವನ್ನು ಬಿಡು. ಊರಿಗೆ ನಡೆ. ಕಾಲಿಗೆ ಬೀಳುತ್ತೇನೆ |», ವ॥ ಹೀಗೆ 
ಎಷ್ಟು ಹೇಳಿದರೂ ಅವಳು ಬರಲು ಒಪ್ಪಲಿಲ್ಲ. ಅದನ್ನು ನೋಡಿ ಮಾಧವಸೇನೆಯು 
ತೋಕಾಗ್ನಿ ಯಿಂದ ತಪಿಸುತ್ತ ಬಂಧುಗಳೂಡನೆ ತನ್ನ ಮನೆಗೆ ಹೋದಳು. ಇತ್ತ ಆ 
ದಿನ ವೊದಲು ಮಾಡಿಕೊಂಡು ಕಾಮಮಂಜರಿಯು--೩೨. ಹೂಗಿಡಗಳಿಗೆ ನೀರೆರೆಯು ' 
ತ್ರಿದ್ದಳು. ಹೂಗಳನ್ನು ಕೊಯ್ದು ತರುತ್ತಿದ್ದಳು. ತತ್ತೋಪದೇಶಗಳನ್ನು 
ಮನಸ್ಸಿಟ್ಟು ಕೇಳುತ್ತಿದ್ದಳು. ಯತೀಂದ್ರನ ಪಾದಕಮಲಗಳ ಸೇವೆಯನ್ನು ಬೇಗ ಮಾಡು 
ತ್ತಿದ್ದಳು. ನಾರುಮಡಿಗಳನ್ನು ಶುದ್ಧಗೊಳಿಸಿ ರಕ್ಸಿಸುತ್ತಿದ್ದಳು. ಇವೇ ಮೊದಲಾದ 
ಉಪಚಾರಗಳನ್ನು ಮಾಡುತ್ತಾ ಆ ವೇಶೈಯು ಕೆಲವು ದಿನಗಳ ಕಾಲ ಭಕ್ತಿಯಿಂದ 
ಇದ್ದಳು. ೩೩, ಆ ಮುನಿ ಶ್ರೇಷ್ಠನು ಪವಿತ್ರವಾದ ದೇವತಾರ್ಚನೆಯನ್ನು ಮಾಡು 
ತ್ತಿದ್ದಾಗ, ಆ ಕವಮಂಲಾಕ್ಸಿಯು ಅಂಗಹಾರ, ಕರಣ, ಆಯತಹಸ್ತ, ಕಮಲದ ನೋಟ 
ಇವುಗಳಿಂದ ಎಲಾಸಗಳನ್ನು ಪ್ರದರ್ಶಿಸಿ ಲಾಸ್ಯ (ಮಧುರ ನೃತ್ಯ) ರಸದಿಂದ ಕಾಡಿನ 
ಅಂಚಿನಲ್ಲಿ ಸಂಚರಿಸುವ ಮೃಗ ಪಕ್ಷಿಗಳನ್ನು ತ ಮಾಡುವಳು. ಅವಳು ಯಾವ 
ಗಲೂ ಈ ರೀತಿಯಿಂದ ನಡೆದುಕೊಳ್ಳುತ್ತಿ ಿದ್ಧಳು. [ಅಂಗಹಾರ ಮೊದಲಾದುವು ನಾಟ್ಕ 


ಅಷ್ಟಮಾಶ್ವಾಸಂ ೨೯೩ 


ಉಪಹಾರಕ್ಕೆ ಸಮಸ್ತ ಭಕ್ಷ್ಯತತಿಯಂ ಮಾಧುರ್ಯವಪ್ಪಂತು ಮಾ 

ಡಿ ಪದಾರ್ಥಂಗಳನಿತ್ತು ತನ್ನ ಕರನೈ ಪುಣ್ಯಗಳಿಂ ಯೋಗಿಯೊಳ್‌ 

ಕೃಪೆಯಂ ಪೆತ್ತು ನಿರಂತರಂ ಪ್ರತಿದಿನಂ ಶುಶ್ರೂಷೆಯಂ ಮಾಬ್ಬಳ 

ನೃಪಥಂ ದುಪ್ಪಥಮೆಂದು ದೇಹಸುಖಮಂ ತಾನಾವಗಂ ಲೆಕ್ಕಿಸಳ್‌ ೩೪ 


ವ॥ ಇಂತನೇಕ ಪರಿಚರ್ಯಮಂ ಮಾಡುತುಂ 


ಕಂ॥ ಎಂದಿನತೆಅದಿಂ ಸತಿ ಮುನಿ 

ವೃಂದಾರಕನಂಘ್ರಿಯಂ ಕರಾಬ್ದದಿನೊತ್ತು 

ತ್ತೊಂದು ಕಾರಣಮಿಲ್ಲದೆ 

ಮಂದಸ್ಮಿತವೆಸೆಯಲಂತವಳ್‌ ನಸುನಕ್ಕಳ* ಸ ೩೫ 
ವ॥ ಆಂತವಳ ನಸುನಕ್ಕುದಂ ಮುನಿನಾಥಂ ಕಂಡು 


ಕಂ8 ಏನುಂ ಕಾರಣಮಿಲ್ಲದೆ 
ಮಾನಿನಿ ನಸುನಕ್ಕೆಯೇಕೆಯೆಂದಾ ಮುನಿಪಂ 
ತಾನೊಸೆದು ಕೇಳ್ದೊಡಾಕೆ ನಿ 
ಜಾನನವಂ ಬಾಗಿ ಬಾಗಿ ಮತ್ತೆ ಮತ್ತಿಂತೆಂದಳ್‌ ೩೬ 
ಲೋಕಂ ತ್ರಿವರ್ಗಮಂಸಮ 
ಮೇಕೆಂಬುದು ಧರ್ಮಮಧಿಕಮೆನ್ನದೆ ದೇವಾ 


ನೀಕಕ್ಕೆ ಮರ್ತ್ಯರಂನಿ 
ರ್ವಾ್ಯಾಕುಳದಿಂ ಸಮನೆನಿಪ್ಪತೆಜದಿಂದೀಗಳ್‌ ೩೭ 


ಭೇದಗಳು] ೩೪. ಉಪಹಾರಕ್ಕೆ ಬೇಕಾದ ಎಲ್ಲ ವಿಧವಾದ ಭಕ್ಷ ಗಳನ್ನೂ ಮಧುರ 
ವಾಗಿರುವಂತೆ ತಯಾರಿಸಿ ಕೊಟ್ಟು ತನ್ನ ಕರ ಕೌಶಲವನ್ನು ತೋರಿಸಿ ಯೋಗಿಯ ಮೆಚ್ಚಿಗೆ 
ಯನ್ನು ಪಡೆದಳು. ಪ್ರತಿದಿನ ಎಡೆಬಿಡದೆ ಅವನ ಶುಶ್ರೂಷೆಯನ್ನು ಮಾಡುತ್ತಿದ್ದಳು. 
ಇದಕ್ಕೆ ಬೇರೆಯಾದ ದಾರಿಯು ತಪ್ಪು ದಾರಿಯೆಂದು ತಿಳಿದು ತನ್ನ ದೇಹ ಸುಖವನ್ನು 
ಲೆಕ್ಕಿಸಲಿಲ್ಲ. ವ॥ ಹೀಗೆ ಅನೇಕ ವಿಧವಾಗಿ ಸೇವೆಯನ್ನು ಮಾಡಿದಳು ೩೫. ಆ 
ತರುಣಿಯು ಒಂದು ದಿನ ಎಂದಿನ ಹಾಗೆ ಮುನಿಶ್ರೇಷ್ಠನ ಪಾದಗಳನ್ನು ತನ್ನ ಕರಕಮಲ 
ಗಳಿಂದ ಒತ್ತುತ್ತಿದ್ದಳು. ಆಗ ಒಂದು ಕಾರಣವೂ ಇಲ್ಲದೆ ಅವಳು ನಸುನಕ್ಕಳು. ಮುಖ 
ದಲ್ಲಿ ಮಂಗುಳು ನಗೆ ತಲೆದೋರಿತು. ವ॥ ಹಾಗೆ ಅವಳು ನಸು ನಕ್ಕುದನ್ನು ಮುನಿ 
ರಾಜನು ನೋಡಿ-೩೬. “ಯಾವ ಕಾರಣವೂ ಇಲ್ಲದೆ, "ಮಾನಿನಿ ನೀನು ಏಕೆ ನಕ್ಕೆ ?” 
ಎಂದು ಆಕೆಯನ್ನು ಕೇಳಿದನು. ಅದಕ್ಕೆ ಅವಳು ತನ್ನ ಮುಖವನ್ನು ಬಗ್ಗಿಸಿ 
ಹೀಗೆ ಹೇಳಿದಳು. ೩೭. ಲೋಕವು ಧರ್ಮವನ್ನು ಅಧಿಕವೆಂದು ಹೇಳದೆ ಧರ್ಮಾರ್ಥ 
ಗಳ ಶ್ರಿವರ್ಗವನ್ನು ಸಮವೆಂದು ಏಕೆ ಹೇಳುತ್ತದೆ ? ಇದೀಗ ಮನುಷ್ಯರು ದೇವತೆಗಳಿಗೆ 


೨೯೪ ಅಭಿನವ ದಶಕುಮಾರ ಚರಿತೆ 


ಸತತಂ ಪೂಜ್ಮಮನಾತ್ಮದೇಹಹಿತಮಂ ಸ ಎರ್ಗಾಪವರ್ಗೈಕ ಪ 
ದೃತಿಯಂ ಪಾವನವಸ್ತುವಂ ಪರಮರಕ್ಷಾಸಿದಿಯಂ ದೋಷ ವ 
 ರ್ಜಿತಮಂ ಜ್ಞಾನಲತಾಭಿವೃದ್ಧಿಯನಶೇಷ ಪ್ರೀತಿಯಂ ಲೋಕವಿ 
ಶ್ರುತಮಂ ಧರ್ಮಮನೇಕೆ ಮಿಕ್ಕ ಪುರುಷಾರ್ಥಕ್ಕಂ ಸಮಂ ಮಾಟ್ಬಿರೋ ೩೮ 


ಗಾಡಿಯೊಳರ್ಥಕಾಮವೆರಡಂ ಗಳಿಸಲ್‌ ಬಗೆದಂದು ಧರ್ಮಮಂ 
ನೋಡಿದೊಡಂತದೆಲ್ಲಿಯದು ಸಂತತನಿರ್ಮಳಮಪ್ಪ ಧರ್ಮಮಂ 
ಮಾಡುವೊಡರ್ಥ ಕಾಮವೆರಡುಂ ಕಿಡವೆಂದಶಿಕಿದಿರ್ದು ಧರ್ಮದೊಳ"* 
ಕೂಡುವರೇಕೆ ಮಿಕ್ಕ ಪುರುಷಾರ್ಥಮನಜ್ಞರೆನಿಪ್ಪ ಮಾನವರ ರ೯ 


ತಿಳಿವೊಡಿದಲ್ಲಿ 'ತತ್ತ ದ ತಿರುಳ್‌ಮಿಗೆ ಧರ್ಮವ ಧರ್ಮವಾಶ್ರಮಂ 

ಗಳ ವಿವರಪ್ರತಿಷ್ಮೆ ಪರವಾರ್ಥದ ಸಾರವನೇಕದರ್ಶನಂ 

ಗಳ ಮತವಲ್ತೆ ಲೌಕಿಕದ ಸೀಮೆಯೆನಿಪು ದು ಕಾಮವಂಂಜರೀ 
ಲಳನೆಯವಾಕ್ಕದೋಜೆ ಪರಿಭಾವಿಸೆ ಪೂರ್ಣರಸಾತಿರೇಕದಿಂ ೪೦ 


ವ॥. ಎಂದ ಕಾಮಮಂಜರಿಯೋಜೆಗೆ ಮುಂನಿನಾಥಂ ಪಹರಿತೋಹಂಬಡುವುದುಂ 
ಮತ್ತಮದಳಿಂತೆಂದಳ* 


ಸಮವೆಂದು ಯೋಚಿಸದೆ ಹೇಳಿದಂತಿದೆ. ೩೮. ಯಾವಾಗಲೂ ಪೂಜ್ಯವಾದ, ತನ್ನ 
ದೇಹಕ್ಕೆ ಹಿತವಾದ, ಸ್ವರ್ಗಕ್ಕೂ ಮೋಕ್ಷಕ್ಕೂ ಮುಖ್ಯ ಮಾರ್ಗವಾದ, ಪವಿತ್ರ ವಸ್ತು 
ವಾದ, ಪರಮ ರಕ್ಷಣೆಯನ್ನು ಸಿದ್ಧಿಸಿ ಕೊಡುವ, ದೋಷವಿಲ್ಲದ, ಜ್ಞಾನವೆಂಬ ಬಳ್ಳಿ 
ಯನ್ನು ಬೆಳೆಯಿಸುವ ಎಲ್ಲರಿಗೂ ಪ್ರೀತಿಕರವಾದ, ಲೋಕದಲ್ಲಿ ಪ್ರಸಿದ್ದವಾದ ಧರ್ಮ 
ವನ್ನು ಉಳಿದ ಪುರುಷಾರ್ಥಗಳಿಗೆ ಸಮಮಾಡಿ ಏತಕ್ಕೆ ವರ್ಣಿಸುತ್ತಾರೆಯೋ ? (ತಿಳಿ 

ದು) ೩೯. ಮನೋಹರವಾದ ರೀತಿಯಲ್ಲಿ ಅರ್ಥಕಾಮಗಳೆರಡನ್ನೂ ಸಂಪಾದಿಸಲು 
ಯೋಚಿಸಿ ಧರ್ಮವನ್ನು ಆಚರಿಸತೊಡಗಿದರೆ, ಅದು ಎಂತು ಸಹಾಯಕವಾದೀತು ? 
ಧರ್ಮವನ್ನು ಮಾಡುವಾಗ ಅರ್ಥಕಾಮಗಳೆರಡೂ ಕೆಡುವುದಿಲ್ಲ ಎಂದರೆ ತಾನಾಗಿ 
ಒದಗುತ್ತದೆ. ಇದನ್ನು ತಿಳಿದಿದ್ದರೂ ಅಜ್ಞರಾದ ಮಾನವರು ಉಳಿದ ಅರ್ಥಕಾಮ 
ರೂಪ ಪುರುಷಾರ್ಥಗಳನ್ನು ಧರ್ಮದೊಡನೆ ಏಕೆ ಸಮಮಾಡಿ ಹೇಳುತ್ತಾರೋ ? 
೪೦. ವಿಚಾರ ಮಾಡಿದರೆ ಇದೇ ತತ್ತ್ವದ ತಿರುಳು. ಧರ್ಮ ಅಧರ್ಮ ಆಶ್ರಮಗಳ 
ವಿವರವಾದ ಸ್ವರೂಪ. ಪರಮಾರ್ಥದ ಸಾರ. ಅನೇಕ ದರ್ಶನ ಶಾಸ್ತ್ರಗಳ ಮತ. 
ಲೌಕಿಕ ವ್ಯವಹಾರದ ಎಲ್ಲೆಯಾಗಿದೆ. ಈ ಕಾಮಮಂಜರೀ ತರುಣಿಯ ವಾಕ್ಯದ ಪ್ರೌಢಿಮೆ 
ಯನ್ನು ಪೂರ್ಣರಸಾವೇಶದಿಂದ ವಿಚಾರಿಸಿದರೆ ಮೇಲಿನಂಶಗಳು ತಿಳಿದು ಬರುತ್ತವೆ.” ' 
ವ॥ ಕಾಮಮಂಜರಿಯ ಮಾತಿನ ಪ್ರೌಢಿಮೆಗೆ ಮುನಿನಾಥನಂ ಸಂತೋಷಪಟ್ಟನು. ಮತ್ತೆ 


ಅಪ್ಪಮಾಶ್ವಾಸಂ ೨೯೫ 


ಸುರಪಂ ತಾಪಸಕಾಂತೆಯೊಳ್‌ ಶಶಿ ಗುರುಸ್ತ್ರೀಯೊಳ್‌ ಮುಕುಂದಂ ನಿರಂ 

ತರ ಗೋಪೀಜನದೊಳ್‌ ಸರೋರುಹಭವಂ ತತ್ತುತ್ತಿಯೊಳ್‌ ಮಾರುತಂ 
ಭರದಿಂ ಕೇಶಿಯನಾರಿಯೊಳ ಬಡಬೆಯೊಳ್‌ ಚಂಡಾಶುವೀಶಂ ಸಮ 

ಸ್ತರುಷಿ ಸ್ರೀಯರೊಳೊಪ್ಪಿನಿಂ ಬೆರಸಲುಂ ದೇವತ್ವಮೇಂ ಪೋದುದೇ ೪೧ 


ವ8 ಎಂದು ಕಾಮಮಂಜರಿ ಅರ್ಥಕಾಮಂಗಳನೆಸಗಲ್‌ ಧರ್ಮಕ್ಕೆ ಹಾನಿಯಿಲ್ಲೆಂಬು 
ದುಂ ಖುಷಿಯಿಂತೆಂದಂ 


ಕಂ॥ ಸುಲಲಿತ ಧರ್ಮಮನಟ್‌ವೆಂ 
ತಿಳಿಯವು ಕೇಳರ್ಥಕಾಮಮವಜಭಿರೂಪಂ 
ಫಲಮಂ ಪೇಟ ಬಲ್ಲೊಡೆ ಕೋ 
ಮಳೆ ಕೇಳ್ವೆಂ ಪ್ರಿಯದಿನೆಂದನಾ ಮುನಿಮುಖ್ಯಂ ೪೨ 


ವ॥ ಎಂಬುದುಂ 


ಪಶುಗಳನೋವಿಯೊಲ್ಲು ಕೃಷಿಯೊಳ್‌ ವ್ಯವಹಾರಮನೊಲ್ಲು ಮಾಡಿಯಾ 
ರ್ಜಿಸುವುದು ವಿತ್ತಮಂ ಪಡೆದು ಸದ್ವ 5ಯುದೊಳ್‌ ಸಲಿಪಿಟ್ಟು ಕೂರ್ತು ಸಾ 
ಧಿಸುವುದು ಧರ್ಮಮಂ ಧರೆಯೊಳೀ ಕ್ರಮಮರ್ಥದ ಸಿದ್ದಿರಕ್ಷೆ ಭಾ 

ವಿಸು ಮುನಿನಾಥ ಧರ್ಮದೆಣೆಯಪ್ಪುದು ಲೋಕದೊಳುಂಟೆ ಸಂತತಂ ೪2 


ಅವಳು ಹೀಗೆಂದಳು- ೪೧. “ಇಂದ್ರನು ಮುನಿ ಪತ್ನಿ ಅಹಲ್ಯೆಯನ್ನು ಕೂಡಿದನು, 
ಚಂದ್ರನು ಗುರುವಿನ ಹೆಂಡತಿಯಲ್ಲಿಯೂ, ಕೃಷ್ಣನು ಎಡಬಿಡದೆ ಗೋಪಿಯರಲ್ಲೂ 
ಬ್ರಹ್ಮನು ತನ್ನ ಮಗಳಲ್ಲಿಯೂ ಕೂಡಿದರು. ವಾಯುವು ಕೇಶಿಯ (ಕೇಸರಿಯ) ಹೆಂಡತಿ 
ಅಂಜನೆಯನ್ನು ಭೋಗಿಸಿದನು. ಸೂರ್ಯನು ಬಡಬೆಯೊಡನೆಯೂ, ಈಶ್ವರನು ಯಷಿ 
ನಾರಿಯರೊಡನೆಯೂ ಬೆರೆತರು. ಇದರಿಂದ ಅವರ ದೇವತ್ವವೇನಾದರೂ ಹೋಯಿತೆ ?” 
ವ॥ ಹೀಗೆ ಕಾಮಮಂಜರಿಯು ಅರ್ಥಕಾಮಗಳನ್ನು ಸೇವಿಸುವುದರಿಂದ ಧರ್ಮಕ್ಕೆ ಹಾನಿ 
ಯಿಲ್ಲವೆಂದು ವಿವರಿಸಿದಳು. ಅದನ್ನು ಕೇಳಿ (ಯಷಿಯು ಹೇಳಿದನು.) ೪೨. “ಸುಲಲಿತ 
ವಾದ ಧರ್ಮದ ಸ ರೂಪವನ್ನು ನಾನು ಬಲ್ಲ. . ಅರ್ಥಕಾಮಗಳನ್ನು ನಾನರಿಯೆನು. 
ನಿನಗೆ ಗೊತ್ತಿದ್ದರೆ ಅವುಗಳ ಸ್ವರೂಪವನ್ನೂ ಫಲವನ್ನೂ ಕೋಮಲೆ, ವಿವರಿಸಿ ಹೇಳಂ. 
ನಾನು ಪ್ರೀತಿಯಿಂದ ಕೇಳುವೆನು.” ಎಂದು ಆ ಮುನಿ ಶ್ರೇಷ್ಠನು ಹೇಳಿದನು. (ಎಂದು 
ಹೇಳಲು-.)೪೩. “ಮುನಿನಾಥ ! ಕೇಳು. ಹಸುಗಳನ್ನು ಸಾಕಿ ವ್ಯವಸಾಯದಲ್ಲಿ ಅವನ್ನು 
ವಿನಿಯೋಗಿಸಿ ಹಣವನ್ನು ಸಂಪಾದಿಸಬೇಕು. ಪಡೆದ ಹಣವನ್ನು ಸರಿಯಾದ ರೀತಿಯಲ್ಲಿ 
ವೆಚ್ಚಮಾಡಿ ಧರ್ಮವನ್ನು ಆಸಕ್ತಿಯಿಂದ ಸಾಧಿಸಬೇಕು. ಲೋಕದಲ್ಲಿ ಧರ್ಮಾರ್ಥ 


ಸಾಧನೆಗೆ ಇದೇ ಕ್ರಮ. ಲೋಕದಲ್ಲಿ ಧರ್ಮಕ್ಕೆ ಸವಂನಾದುದು ಬೇರೊಂದಿದೆಯೆ ? 


8 


೨೯೬ ' ಅಭಿನವ ದಶಕುಮಾರ ಚರಿತೆ 


ವೆ।॥. ಎಂಬುದುಮರ್ಥ ಸ್ವರೂಪ ಸಿದ್ದಿಯಣಿಿಯಲ್‌ ಬಂದುದು ಕಾಮಮೆಂತಿರ್ಪದು 
ಎಂಬುದುಂ 
ನಿರುಪಮ ಕಾಮಮಂ ಪೆಸರ್ಗೊಳಲ್‌ ಫಲವಂ ತಿಳಿಯಲ್ಕೆ ಬಾರದ 
ಚ್ಚರಿಯೆನೆ ದೃಷ್ಟಮಲ್ಲದೆ ಶ್ರುತಕ್ಕದು ಗೋಚರಮಲ್ವಾ ಸಂತತಂ 


ಪರಿಕಿಸಲಂತರಂಗ ಬಹಿರಂಗ ಸುಖಂ ತನಿವೆರ್ಚೆ ಯೋಗಮು 
ಬ್ಬರಿಸೆಯನೂನಧರ್ಮಮೊದಗಿಪ್ಪುದು ತಪ್ಪದೆಲೇ ಮುನೀಶ್ವರಾ ೪೪ 


ನಿತ್ಯಂಚಿತ್ತಪ್ರಸನ್ನಂ ನಿರತಿಶಯಸುಖಂ ಜಾಡ್ಯವಿದ್ರಾವಣಂ ಮೇ 

ಣತ್ಯಂತ ಪ್ರೀತಿಕಾಂತಿ ಪ್ರದಮಭಯಮನಂಗೋತ್ಸವಂ ಸರ್ವಲೋಕ 

ಸ್ತುತ್ಯಂ ಚಾತುರ್ಯಪೂರ್ವಂ ನಿರುಪಮ ವಿಭವಂ ಕಾಮಕೇಳೀವಿಲಾಸಂ 

ಸತ್ಯಂ ಕೇಳ್‌ ಯೋಗಿ ವೃಂದಾರಕ ಪಶುಮೃಗ ಪಕ್ಷಿ ಪ್ರತಾನಕ್ಕೆ ಸಾಧ್ಯಂ ೪೫ 

ವ!  ಎಂಬುದುವಮೀ ಪುರುಷಾರ್ಥದ ಫಲಮೆನಗೆ ಸಿದ್ಧಿಸುವುಪೂಯಮಂ ಮಾಡೆಂ 

ಬುದುಂ 

ಮೆಲ್ಲನೆ ಪೊರ್ದಿ ಕಾಮಕಳೆಯಂ ಪಡೆದೋಷ್ಮಮನೀಂಟೆ ಮೌಂಜಿಯಂ 

ಪಲ್ಲವ ಹಸ್ತದಿಂ ಸೆಳೆದು ಕುಂಭಕುಚಂಗಳೊಳೌಂಕಲಪ್ಪಿಮೆ 

ಲ್ಹೆಲ್ಲದೊಳಾಕೆ ನಾಣ್ಣುಡುಕಿ ನುಣ್ಣೊರಲಿಂ ದನಿಪೊಣ್ಮೆ ಚುಂಬಿಸು 

ತ್ತೆಲ್ಲ ಸುಖಕ್ಕೆ ಸೀಮೆಯೆನಲಂಗಜ ಕೇಳಿಯನುಂಟುಮಾಡಿದಳ್‌ ೪ 
ಇಲ್ಲ” ವ॥ ಹೀಗೆನ ಲು “ಅರ್ಥದ ಸ್ವರೂಪವೂ ಅದರ ಸಿದ್ದಿ ಯ ಬಗೆಯೂ ಅರ್ಥ 
ವಾಯಿತು. ಕಾಮದ ಸ್ವರೂಪವೇನು ?” ಎಂದು ಕೇಳಿದನು. ೪೪. ಅನುಪಮವಾದ 
ಕಾಮವನ್ನು ಹೆಸರಿನಿಂದ ಹೇಳಿದರೆ ಅದರ ಫಲವನ್ನು ತಿಳಿಯಲು ಸಾಧ್ಯವಿಲ್ಲ. ಅದು 
ಆಶ್ಚರ್ಯಕರವಾದುದು. ಅನುಭವಿಸಿ  ತಿಳಿಯಬೇಕಲ್ಲದೆ ಕೇಳುವುದರಿಂದ ತಿಳಿಯ 
ತಕ್ಕದ್ದಲ್ಲ ! ಎಲೆ ಮುನೀಶ್ವರನೆ ! ಬಿಡದೆ ಪರೀಕ್ಷಿಸಲು (ಅನುಭವಿಸಲು) ಅಂತರಂಗ 
ಬಹಿರಂಗ ಸುಖವು ಹೆಚ್ಚಿ ಯೋಗವು ವೃದ್ಧಿಯಾಗಿ ಶ್ರೇಷ್ಠವಾದ ಧರ್ಮವನ್ನು ತಪ್ಪದೆ 
ಉಂಟು ಮಾಡುತ್ತದೆ. ೪೫. ಅನಂಗೋತ್ಸವವು ನಿತ್ಯವೂ ಮನಸ್ಸನ್ನು ಪ್ರಸನ್ನ 
ಗೊಳಿಸುತ್ತದೆ. ನಿರತಿಶಯವಾದ ಸುಖವನ್ನು ಕೊಡುತ್ತದೆ. ಜಡತ್ವವನ್ನು ಓಡಿಸುತ್ತದೆ. 
ಮತ್ತು ಅತ್ಯಂತ ಪ್ರೀತಿಯನ್ನೂ ಕಾಂತಿಯನ್ನೂ ಕೊಡುತ್ತದೆ. ಭಯರಹಿತವಾದುದು. 
ಸರ್ವಲೋಕಗಳಲ್ಲಿ ಪ್ರಶಂಸೆಗೆ ಪಾತ್ರವಾಗಿದೆ. ಚಾತುರ್ಯದಿಂದ ಕೂಡಿದಂದು. ಅಸವಂ 
ವಾದ ವೈಭವವುಳ್ಳುದು. ಯೋಗಿವರನೇ ಕೇಳು. ಈ ಕಾಮ ಕೇಳೀ ವಿಲಾಸವು ಪಶು 
ಮೃಗ ಪಕ್ಷಿಗಳಿಗೂ ಸಾಧ್ಯ. ಇದು ನಿಜ.” ವ ಎಂದು ಹೇಳಲು "ಈ ಪುರುಷಾರ್ಥದ 
ಫಲವು ಸಿದ್ದಿಸುವ ಉಪಾಯವನ್ನು ಮಾಡು' ಎಂದು ಮುನಿಯು ಹೇಳಿದನು. ೪೬. 
ಮೆಲ್ಲಗೆ ಹತ್ತಿರ ಸಾರಿದಳು. ಕಾಮೋದ್ರೇಕವನ್ನುಂಟುಮಾಡಿದಳು. ತುಟಿಯನ್ನು 
ಚುಂಬಿಸಿದಳು. ಸೊಂಟದಲ್ಲಿದ ಮೌಂಜಿಯನ್ನು (ನೊದೆ ಹುಲ್ಲಿನ ದಾರ) ತನ್ನ ಚಿಗುರಿ 
ನಂಥಕ್ಕೆ ಗಳಿಂದ ಕಿತ್ತು ಹಾಕಿದಳು. ಕುಂಭ ಕುಚಗಳಿಂದ ಬಿಗಿಯಾಗಿ ತಬ್ಬಿಕೊಂಡಳು. 


ಅಷ್ಟಮಾಶ್ವಾಸಂ ರ೯೭ 


ವ8 ಅನಂತರಂ 


ಜಡೆಗೆದಆಲ್‌ ವಿಭೂತಿ ಪರಿಯಲ್‌ ಪೊಸಕೌಪಟಯಲ್‌ ಸಮಾಧಿಮುಂ 
ಗಿಡಲುಪವೀತಮೆಯ್ದೆ ಪಠಯಲ್‌ ತಪಮೋಡೆ (ವಿನಿಶ್ಚಲಂ) ಮನಂ 
ಸಡಿಲಲನಂತರಂ ಮುನಿವರಂ ಸವಿಗಂಡವೊಲಂದು ತಾನೆ ಕೂ 

ರ್ತೊಡರಿಸಿದಂ ಕರಂ ಸುರತ ಕೇಳಿಯನಾಕೆಯೊಳತ್ಯಪೂರ್ವಮಂ ೪೭ 


ವ॥ ಮತ್ತಂ 
ಪರ್ಣಕುಟೀರದೊಳ್‌ ತಳಿರತಳ್ಳದೊಳಿರ್ದು ಲಸತ್ಕರಾಗ್ರದಿಂ 
[ಸ್ವರ್ಣದ ಕಾಂತಿಯಂ] ಮಿಗುವ ಕೆಂಜೆಡೆಯಂ ಪಿಡಿದೋಷ್ಟಮಂ ಶುಭಾ 


ಕೀರ್ಣಮೆನಲ್ಕೆ ಚುಂಬಿಸಿ ಕರಂಬಿಗಿಯಪ್ಪಿದ ಕಾಮಮಂಜರೀ 
ಪೂರ್ಣಕುಚಾದ್ರಿಯೊಳ್‌ ಸುಖಸಮಾಧಿಯನಾಂತೆಸೆದಂ ಮುನೀಶ ಶರಂ ೪೮ 


ಸುರತಸ್ವೇದಾಂಬುವಿಂ ಮಜ್ಜನ ಕೆಜಕದೊಡನೀಡಾಡಿ ಲಜ್ಜಾಪ್ರಸೂನೋ 
ತ್ಕರಮಂ ಧೈರ್ಯಾದಿ ನಾನಾಗುಣ ಸಮುದಯನೈ ವೇದ್ಯಮಂ ತೀವಿ ಕಾಂತಾ 
ಗುರು ವಕ್ಷೋಜಾತಲಿಂಗಕ್ಕೆಜಗಿ ಪದೆದಲರ್ಗಣ್ಗಳಂ ಮುಚ್ಚಿ ಯೋಗಂ 
ಬೆರಸೊಪ್ಪಿರ್ದಂ ಮಯೂರಾಸನಮೆಸೆಯೆ ಮರೀಚಿ ವ್ರತೀಂದ್ರಂ ನಿತಾಂತಂ ೪೯ 


ಮೃದುವಾದ ಚೆಲ್ಲಾಟದಲ್ಲಿ ನಸುನಾಚಿದಳು. ನುಣುಪಾದ ಕೊರಳಿನಿಂದ ಧ್ವನಿಮಾಡಿ 
ದಳು. ಚುಂಬಿಸಿದಳು. ಇದೇ ಎಲ್ಲ ಸುಖಗಳ ಎಲ್ಲೆ ಎನ್ನು ವಂತೆ ರತಿ ವಿಲಾಸವನ್ನು 
ನಡೆಯಿಸಿದಳು. ವ॥ ಅನಂತರ ೪೭. ಮುನಿಯ ಜಡೆಯು ಕೆದರಿತು. ಬೂತ 
ಅಳಿಸಿ ಹೋಯಿತು. ಹೊಸಕೋಪೀನ (ಲಂಗೋಟಿ) ತೊಲಗಿತು. ಸಮಾಧಿ ಕೆಟ್ಟು 


ಹೋಯಿತು. ಜನಿವಾರವು ಕಳಚಿಬಿದ್ದಿತು. ತಪಸ್ಸು ಓಡಿತು. ಮನಸ್ಸು ಬಿಗಿ ತಪ್ಪಿತು. ಈ 
ಸ್ಹಿತಿಗೊಳಗಾಗಿ ಮುನಿವರನು ರತಿಸುಖದ ಸವಿಯನ್ನರಿತವನಂತೆ ತಾನಾಗಿಯೇ ಪ್ರೇಮಿಸಿ 
ಆಕೆಯಲಿ ಅತ ೈಪೂರ್ವವಾ ವಾದ ರೀ rh ಸುರತ ಕೇಳಿಯನ್ನು ನಡೆಯಿಸಿದನು. ಮತ್ತು- 


೪೮. ಎಲೆವನೆಯಲ್ಲಿ ಹರಡಿದ ಚಿಗುರಿನ ಹಾಸಿಗೆಯಲ್ಲಿ ಮಲಗಿದರು. ಸುಂದರವಾದ 
ತನ್ನ ತುದಿ ಕೆ ಗಳಿಂದ ಚಿನ್ನದ ಕಾಂತಿಯನ್ನು ಮೀರಿಸಿ ಹೊಳೆಯುವ (ಮುನಿಯ) 
ಕೆಂಜೆಡೆಗಳನ್ನು ಹಿಡಿದುಕೊಂಡು ಅವಳು ಅವನ ಶುಭಕರವಾದ ತುಟಿಯನ 
ದಳು. ಚೆನ್ನಾಗಿ ಬಿಗಿಯಾಗಿ ತಬ್ಬಿಕೊಂಡಳು. ಮುನೀಶ್ವರನು ಇಂಥ ಕಾಮಮಂಜರಿಯ 
ಘನಕುಚಗಳೆಂಬ ಬೆಟ್ಟದ ಮೇಲೆ ಸುಖದ ಸಮಾಧಿಯನ್ನು ಪ 
ರ್ಳ. ಕಾಂತೆಯ sss: ಬ ಲಿಂಗಕ್ಕೆ ಸುರತದಿಂದುಂಟಾ 
ಅಭಿಷೇಕ ಮಾಡಿದನು. ನಾಚಿಕೆಯೆಂಬ ಹೂಗಳನ್ನು ಚೆಲ್ಲಿದನು. ಧೆ 
ಲಾದ ಗುಣಸಮೂಹವನ್ನು ನೈವೇದ್ಯವಾಗಿ ಅರ್ಪಿಸಿದನು. ಅದಕ್ಕೆ ನಮಸ್ಕರಿಸಿ ತನ್ನ 
ಹೂವಿನಂಥ ಕಣ್ಣುಗಳನ್ನು ಮುಚ್ಚಿ ಕೊಂ ಡು ಮರೀಚಿ ಮುನೀಂದ್ರನು ಮಯೂರಾಸನ 


೨೯೮ ಅಭಿನವ ದಶಕುಮಾರ ಚರಿತೆ 


ವಃ ಅಂತು ಪರಿವಡೆದ ಕಾಮಪುರುಷಾರ್ಥ ಫಲಸಿದ್ಧಿಯಂ ಪಡೆದು ಮತ್ತಂ 


ಕಂ॥ ಎಲೆ ಸತಿಯೆ ಕಾಮಮೆಂಬುದು 
ತಿಳಿಯಿತ್ತದರುಳ್ಳ ಪರಿಕರಂಗಳವೇನೆಂ 
ದಳವಡೆ ಹೇಟಂದೊಡೆ ಕೋ 
ಮಳೆ ಪದೆದಾಯತಿವರಂಗೆ ಮತ್ತಿಂತೆಂದಳ್‌ ೫೦ 


, ಕುಸುಮಂ ಕರ್ಪೂರ ತಾಂಬೂಲಕಮನುಮವಮ ಕಸ್ತೂರಿಕಾ ಚಂದನಂ ಸ 
ದ್ವಸನಂಗಳ್‌ ಕಾಮ ಸಂದೀಪನ ಕರಮವು ಚೆಂಪಾಪುರ ಸ್ಥಾನದೊಳ* ನಾ 
ಡೆ ಸಮಗ್ರಂ ದೇವನೀಮಲ್ಲಿಗೆ ಪದೆದು ಬರಲ್‌ ತೋರ್ಪೆನೆಂದಂತವಳ್‌ ತಾ 
ಪಸನಂ ಬೇಳ್ಮಾಡಿ ಬೇಗಂ ನಲವಿನೊಳೊಡಗೊಂಡುಯ್ದಳಾಶ್ಚರ್ಯಮಾಗಳ* 


೫೦ 
ವ॥ ಆಅದೆಂತೆನೆ 
ಮುದದೊದವಂ ದುರಾಸೆ ಗುಣಮಂ ಧನಲೋಭಮ ಸಮಾನವಿದ್ಯೆಯಂ. 
ಮದಮನುರಾಗಮಂ ಬಹಳ ಚಿಂತೆ ಪರಾಕ್ರಮಮಂ ದರಿದ್ರಮ 
ಭ್ಯುದಯಮನೆಯ್ದೆ ದುರ್ಗುಣ ಚಯಂ ಕಿಡಿಪಂತೆ ಮುನೀಂದ್ರ ಚಿತ್ತಮಂ 
ಕದಡಿಸಿ ತನ್ನ ಬೆಂಬಟಿಯೊಳುಯ್ದ ಳದೋಷನನಾ ಮುನೀಶನಂ ೫೨ 


ದಲ್ಲಿ ಯೋಗಾಭ್ಯಾಸ ಮಾಡುತ್ತಾ ಪ್ರಕಾಶಿಸಿದನು. ವ॥ ಹೀಗೆ ಮುನಿಯು ಪ್ರವಾಹವಾಗಿ 
ಹರಿದ ಕಾಮ ಪುರುಷಾರ್ಥದ ಫಲ ಸಿದ್ದಿಯನ್ನು ಪಡೆದನು. ಮತ್ತು ೫೦. “ಎಲೆ 
ಸತಿಯೆ ! ಕಾಮವೆಂಬ ಪುರುಷಾರ್ಥದ ಸ್ವರೂಪವು ತಿಳಿಯಿತು. ಅದಕ್ಕೆ ಬೇಕಾದ 
ಸಹಾಯಕ ಸಾಮಗ್ರಿಗಳನ್ನು ವಿವರಿಸು' ಎಂದು ಮುನಿಯು ಕಾಮಮಂಜರಿಯನ್ನು 
ಕೇಳಿದನು. ಅದಕ್ಕೆ ಆ ಕೋಮಲೆಯು ಪ್ರೀತಿಯಿಂದ ಮತ್ತೆ ಉತ್ತರವನ್ನಿತ್ತಳು. 
೫೧. “ಹೂವು, ಪಚ್ಚಕರ್ಪೂರ ಮಿಶ್ರವಾದ ತಾಂಬೂಲ, ಶ್ರೇಷ್ಠವಾದ ಕಸ್ತೂರಿ 
ಯಿಂದ ಕೂಡಿದ ಗಂಧ, ಒಳ್ಳೆಯ ಬಟ್ಟೆಗಳು. ಇವು ಕಾಮವನ್ನು ಉದ್ದೀಪನ 
ಗೊಳಿಸುವ ಸಾಮಗ್ರಿಗಳು. ಅವು ಚಂಪಾಪರ ಪ್ರದೇಶದಲ್ಲಿ ವಿಶೇಷವಾಗಿ ತುಂಬಿವೆ. 
ಸ್ವಾಮಿ, ನೀವು ಅಲ್ಲಿಗೆ ನನ್ನ ಮೇಲಿನ ಪ್ರೀತಿಯಿಂದ ಬಂದರೆ ತೋರಿಸುವೆನು”. ಹೀಗೆ 
ಹೇಳಿ ಅವಳು ಆ ತಾಪಸನನ್ನು ಮರುಳು ಮಾಡಿ ಹರ್ಷದಿಂದ ಬೇಗ ಜೊತೆಯಲ್ಲಿ 
ಕರೆದುಕೊಂಡು ಹೋದಳು. ಎಲ್ಲರಿಗೂ ಆಶ್ಚರ್ಯವಾಯಿತು. ೫೨. ದುರಾಶೆಯು 
ಆನಂದಾಧಿಕ್ಕವನ್ನು ಕೆಡಿಸುತ್ತದೆ, ಹಣದಾಸೆಯು ಗುಣವನ್ನು ಕೆಡಿಸುತ್ತದೆ, ಅಸ 
ಮಾನವಾದ ವಿದ್ಯೆಯನ್ನು ಮದವು ನಾಶಗೊಳಿಸುತ್ತದೆ. ಅನುರಾಗವನ್ನು ಎಡೆ 
ಬಿಡದ ಚಿಂತೆಯು ಹಾಳುಮಾಡುತ್ತದೆ. ಬಡತನವು ಪರಾಕ್ರಮವನ್ನು ಕೆಡಿಸು 
ತ್ತದೆ. ದುರ್ಗುಣವು ಅಭ್ಯುದಯವನ್ನು “ಕೆಡಿಸುತ್ತದೆ. ಹೀಗೆ ಮುನೀಂದ್ರನ ಮನಸ್ಸನ್ನು 
ಕಾಮದಿಂದ ಕದಡಿಸಿ ದೋಷರಹಿತನಾದ ಆ ಮುನೀಶನನ್ನು ತನ್ನ ಹಿಂದೆ ಕರೆದು 


ಅಷ್ಟಮಾಶ್ವಾಸಂ ರ್ಕಿ 


ತಲೆಯಂ ಬೋಳಿಸಿ ಪೂಗಳಂ ಕಿವಿಗಳೊಳ್‌ ಸೆಕ್ಕಿಟ್ಟು ಕಣ್ಣಳ್ಳೆ ತ್ತ 
ಜ್ಞಳಮಂ ತೀವಿ ಹರಿದ್ರ ವಂ ತೊಡೆದು ಮೆಯ್ಯೊಳ್‌ ಧೌತ ಕೌಪೀನದೊಳ್‌ 
ಬಲಕಂದೊಪ್ಪುವ ಭಂಡಿಯೊಳ್‌ನಿಟಿಕಿಸಿ ತನ್ನೂರ್ಗಾಕೆ ಕೊಂಡುಯ್ಯಲಾ 


ಗಳಿದಿರ್ವಂದುದನೇಕ ಪೌರನಿಕರಂ ನೋಡಲ್ಕೆ ಯೋಗೀಂದ್ರನಂ ೫೩ 


ವ॥ ಅಂತಾ ಮುನಿಯಂ ತಂದು ಚಂಪಾಪುರದೊಳಗಣ್ಣಂ ಕೊಂಡು ಪೋಗಿ 


ಕಂ॥ ಆ ಮುನಿನಾಥ ಸಮೇತಂ 
ಕೋಮಳೆ ಸಲೆ ಸಿಂಹವರ್ಮನಾಸ್ಕಾನಮನು 
ದ್ವಾಮವೆಸೆಯಲೈೆ ಪೊಕ್ಕು ಸ | 
ಭಾ ಮಧ್ಯದೊಳಾಕೆ ನಿಂದಿರಲ್‌ ನಲವಿಂದಂ ಭಿ 


ಚೇರಂ ವಾರುವಕೋಟಿಯಂ ಗಜಘಟಾ ಸಂತಾನಮಂ ಪಾಂಡ್ಯನೆ 

ಲ್ಲಾ ರತ್ನಾಭರಣಂಗಳಂ ಪದೆದು ಚೋಳಂ ಸಿಂಹಳಂ ಪದ್ಮಿನೀ 

ನಾರೀ ಸಂತತಿಯಂ ನಿಜಂ ಕಳಿಪಿದಂ ಚಿತ್ತೈಸು ನೀನೆಂಬ ತ 

ತ್ಸೌರಂಭಂ ಮಿಗೆ ಸಂಧಿ ವಿಗ್ರಹಿಗಳಿಂದೊಪ್ಪಿರ್ದುದೊಡ್ಡೋಲಗಂ ೫೫ 


ವಃ ಅಂತಿರ್ದೊಡ್ಡೋಲಗದೊಳ್‌ ಕಾಮದುಂಜರಿ ಮುನಿಪನ ಹೆಗಲೊಳ* ಕೆಯ್ಯ 
ನಿಟ್ಟಿ ರ್ದಳಂತದಂ ನ ಪಂ ಕಂಡು 


ಕೊಂಡು ಹೋದಳು. ೫೩. ತಲೆಯನ್ನು ಬೋಳಿಸಿದಳು. ಕಿವಿಗಳಿಗೆ ಹೂಗಳನ್ನು 
ಸಿಕ್ಕಿಸಿದಳು. ಕಣ್ಣುಗಳಿಗೆ ಕಾಡಿಗೆಯನ್ನು ಹಚ್ಚಿದಳು. ಮೈಗೆಲ್ಲಾ ಅರಿಸಿನ ಹಚ್ಚಿದಳು. 
ಒಗೆದ ಶುದ್ಧವಾದ ಕೌಪೀನವನ್ನುಡಿಸಿದಳು. ಬಳಿಕ ಚೆನ್ನಾಗಿ ಅಲಂಕರಿಸಿದ ಬಂಡಿಯಲ್ಲಿ 
ಕುಳಿ ರಿಸಿ ತನ್ನ ಊರಿಗೆ ಕರೆದುಕೊಂಡು ಹೋದಳು, ಆಗ ಆಊಉಊರಿನ ಜನರೆಲ್ಲರೂ 
ಆ ಯೋಗೀಂದ್ರನನ್ನು ನೋಡಲು ಎದುರುಗೊಂಡು ಬಂದರು. ವ॥ ಹಾಗೆ ಆ ಮುನಿ 
ಯನ್ನು ಕರೆದುಕೊಂಡು ಬಂದು ಚಂಪಾಪುರಡೊಳಕ್ಕೆ ಪ್ರವೇಶಮಾಡಿಸಿದಳು._ ೫೪. ಆ 
ಕೋಮಲೆಯು ಆ ಮುನಿಯೊಡನೆ ವಿಶೇಷವಾಗಿ ಪ್ರಕಾಶಿಸುವ ಸಿಂಹವರ್ಮನ ಆಸ್ಥಾನ 
ವನ್ನು ಪ್ರವೇಶಿಸಿ ಸಭಾಮಧ್ಯದಲ್ಲಿ ಹರ್ಷದಿಂದ ನಿಂತಳು. ೫೫. “ಚೇರರಾಜನು 
ಕೋಟಿಕುದುರೆಗಳನ್ನು ಕಳುಹಿಸಿದ್ದಾನೆ.  ಪಾಂಡ್ಯರಾಜನು ಆನೆಗಳ ಸಮೂಹವನ್ನು 
ಕಳುಹಿಸಿದ್ದಾನೆ. ಚೋಳೆರಾಜನು ಅಸಂಖ್ಯ ರತ್ನಾಭ 
ಸಿಂಹಳರಾಜನು ಪದ್ಮಿನೀ ಜಾತಿಯ ನಾರಿಯರ ಗುಂಪನ ಕೆ 
ಯಿಟ್ಟು ಸ್ವೀಕರಿಸು. ಎಂದು ಸಂಭ್ರಮದಿಂದ ಸಂಧಿ ವಿಗ್ರಹಿಗಳು ವಿಜ್ಞಾಪಿಸು 
ತ್ತಿದ್ದರು. ಹೀಗೆ ರಾಜನ ಒಡ್ಡೋಲಗವು ಪ್ರಕಾಶಿಸುತ್ತಿತ 


ನ 1 
ಟು 
ಒಡ್ಡೋಲಗದಲ್ಲಿ ಕಾಮಮಂಜರಿಯು ಮುನಿರಾಜನ ಹೆಗಲ ಮೇಲೆ ಕೈಯನ್ನಿಟ್ಟು 


ಅಜಾ 


೨ 


೩೦೦ ಅಭಿನವ ದಶಕುಮಾರ ಚರಿತೆ 


ಕಂ॥ ನಸುನಗುತೆ ನ ಪವರಂ ತಾ 
ಪಸಸಹಿತಂ ಕುಳ್ಳಿರಬಲೆಯೆನಲವಳಭಿವಂ 
ದಿಸಿ ರುಷಿಯ ತೊಡೆಯಮೇಲೊ 
ಳೈಸೆಯಲ್‌ ಕುಳ್ಳಿರ್ದಳಿರ್ದ ಸಮಯಾಂತರದೊಳ್‌ ೫೬ 


ನೆರೆದಾಸ್ಮಾನದೊಳೆಟ್ಟು ಬಂದು ಪೊಡೆಮುಟ್ಟಾಂ ಸೋಲ್ತೆನೀ ಕಾಮಮಂ 
ಜರಿಗೆಲ್ದ ೪ ಕಡುಭಾಷೆಗೈದ ತೆಅದಿಂ ತೊಲತ್ತಾದೆ ನಾನೀಕೆಗೆಂ 
ದರಸಂಗೊರ್ಬ ವಿದಗ್ಗೆ ಕೈಮುಗಿದು ಪೋಗಲ್‌ ಮತ್ತೆ ತದ್ಭೂಪನಾ 
ದರದಿ? ಮನ್ನಿಸಿ ಕಾಮಮಂಜರಿಯನಿಂ ಪೋಗೆಂದನಾನಂದದಿಂ |! ತ 
ವ॥| ಅಂತರಸಂ ಕಾಮಮಂಂಜರಿಗೆ ಗಣಿಕಾಧಿಪತ್ಯಮಂ ಕೊಟ್ಟು ಕಳಿಪಲಾ ಕಾಂತೆ 
ಯಾಸ್ಕಾನದಿಂ ಪೊಚಿಮಟ್ಟು ತನ್ಮುನಿಯ ಮುಖಾರವಿಂದಮಂ ನೋಡಿ 
ಕಂ॥ ಮುನಿಗೆ ಕರಕಮಳಂ ಮುಗಿ 
ದಿನಿತಾಯಾಸಕ್ಕೆ ತಂದೆ ನಾಂ ನಿನ್ನಂ ಮೆ 


ಲ್ಲನೆ ನಿನ್ನ ಪರ್ಣಶಾಲೆಗೆ 
ಮುನಿ ಬಿಜಯಂಗೆಯ್ಯೆನುತ್ತೆ ಕಾಲ್ಲೆಣಿಗಿರ್ದ೪ F ೫೮ 


ಆ ನುಡಿ ಕರ್ಣಶೂಲಮೆರ್ದೆಯಂ ಬಗಿದುರ್ಚುವ ವಜ್ರಂ ಅಂತ್ಯ ಕಾ 
ಲಾನಲನೇಟಸ ಯೆಂಬ ತೆಅನಾಗಿರೆ ಸುಣ್ಮನೆಸುಯ್ದೂ ಪೂರ್ವಮಂ 

ಜಾನಿಸಿ ಚೇಪ್ಪೆಗುಂದಿ ಮತಿಗೆಟ್ಟು ಮನಃ ಪರಿತಾಪದಿಂ ಸರೋ 

ಜಾನನಮೆಯ್ದೆ ಬಾಡೆ ಬೆಜಿಗಂ ಪಿಡಿದಂ ಮುನಿಮುಖ್ಯನಾಕ್ಷಣಂ ರ್ಜ 


ಕೊಂಡಿದ್ದಳು. ಅದನ್ನು ರಾಜನು ನೋಡಿದನು. ೫೬. ರಾಜನು ನಸುನಗುತ್ತಾ 
“ಅಬಲೆ 1 ನೀನು ಮುನಿಯೊಡನೆ ಕುಳಿತುಕೋ' ಎಂದು ಅವಳಿಗೆ ಹೇಳಿದನು. ಆಗ 
ಅವಳು ಯಷಿಯ ತೊಡೆಯ ಮೇಲೆ ಸೊಗಸಾಗಿ ಕುಳಿತಳು. ಆ ಸಮಯದಲ್ಲಿ ೫೭. 
ಆ ತುಂಬಿದ ಸಭೆಯಲ್ಲಿ ಒಬ್ಬಳು ಪ್ರೌಢ ಸ್ತ್ರೀಯು ಎದ್ದು ಬಂದಳು. ನಮಸ್ಕರಿಸಿ 
“ಭಾಷೆ ಮಾಡಿದ್ದಂತೆ ಈ ಕಾಮಮಂಜರಿಯು ಗೆದ್ದಳು. ನಾನು ಸೋತೆನು. ನಾನಿವಳಿಗೆ 
ದಾಸಿಯಾದೆನು.” ಎಂದು ಹೇಳಿ ಕೈಮುಗಿದು ಹೋದಳು. ಮತ್ತೆ ರಾಜನು ಕಾಮ 
ಮಂಜರಿಯನ್ನು ಗೌರವಿಸಿ ಆನಂದದಿಂದ "ಹೋಗು' ಎಂದನು. ವ॥ ರಾಜನು ಕಾಮ 
ಮಂಜರಿಗೆ ಗಣಿಕೆಯರ ಆಧಿಪತ್ಯವನ್ನು ಕೊಟ್ಟು ಕಳುಹಿಸಿದನು. ಅವಳು ಆಸ್ಥಾನದಿಂದ 
ಹೊರಟುನಿಂತಾಗ ಆ ಮುನಿಯ ಮುಖ ಕಮಲವನ್ನು ನೋಡಿ ೫೮. ಕರಕಮಲ 
ಗಳನ್ನು ಜೋಡಿಸಿದಳು. "ಮುನಿಯೆ ! ನಾನು ನಿನ್ನನ್ನು ತುಂಬ ಆಯಾಸಗೊಳಿಸಿದೆನು. 
ಇನ್ನು ಮೆಲ್ಲಗೆ ನಿನ್ನ ಪರ್ಣಶಾಲೆಗೆ ಹೋಗಿ ಸೇರಿಕೋ!” ಎಂದು ಹೇಳಿ ಕಾಲಿಗೆಬಿದ್ದಳು. 
೫೯. ಅವಳ ಮಾತು ಮುನಿಯ ಕಿವಿಗೆ ಶೂಲವಾಯಿತು. ಎದೆಯನ್ನು ಬಗೆದು 
ಚುಚ್ಛಿಕೊಳ್ಳುವ ವಜ್ರಾಯುಧವಾಯಿತು. ಪ್ರಳಯಕಾಳದ ಅಗ್ನಿಯಂತೆ ಹತ್ತಿಕೊಂಡು 


ಉರಿಯಿತು. ಮುನಿಯು ಸುರ್‌ ಎಂದು ನಿಟ್ಟುಸಿರುಬಿಟ್ಟನು, ತನ ಕ ಹಿಂದಿನ 


ಅಷ್ಟದಾಕ್ವಿಸಂ | ೬೦೮ 
ವ॥ ಅಂತು ಬೆಆಗಾಗಿ 


ಕಂ॥ ಎಲೆ ಸೊಬಗೆ ನಿನ್ನ ದೆಸೆಯಿಂ 
ತೊಲಗಲ್‌ ಕಾಲೇಟವೇವೆನೇ ಕಾರಣವೆ 
ನ್ನೊಲವಂ ಕಿಡಿಸಿಸ ಕರಂ ಕೋ 
ಟಲೆಗೊಳಗಾಗಿಸುವೆ ಪೇಟ ಸರೋಜದಳಾಕ್ಷೀ ೬೦ 


ಎನ್ನೊಡನೊರ್ವಳ್‌ ಮಚ್ಚರ 

ದಿನ್ನಾಣುಳ್ಳಾಕೆಯಾ ಮರೀಚಿವ್ರತಿಯಂ 

ತನ್ನಯ ಸೊಬಗಿಂ ತಂದಪ 

ಳೆನ್ನಯ ದೊರೆಯೆಂದೊಡಾನೆ ತಂದೆಪೆನೆಂದೆಂ ೬೧ 


ವ॥ ಎಂದೊಡೆನ್ನ ವಿರೋಧಿಯಪ್ಪ ಮದನಮಂಜರಿ ಮತ್ತಮಿಂತೆಂದಳ.... 


ಕ5ಂ॥ ಸುಂದರಿ ಮರೀಚಿಯಂ ನೀಂ 
ತಂದೊಡೆಯಾಂ ನಿನಗೆ ದಾಸಿಯಾದಪೆನಿದು ಮಾ 
ಣ್ಹಂದೆನಗೆ ದಾಸಿ ನೀನೆನ ' 
ಗೆಂದೊಡೆ ಬಂದೆಂ ನಿಜಾಶ್ರಮಕ್ಕಾದರದಿಂ ೬೨ 


ಸ್ಥಿತಿಯನ್ನು ನೆನೆಸಿಕೊಂಡನು. ಅವಯವಗಳ ಚಲನೆ ಕುಂದಿತು. ಬುದ್ಧಿಗೆಟ್ಟನು. 
ಮನಸ್ಸಿನ 'ಸಂತಾಪದಿಂದ ಮುಖಕಮಲವು ಬಾಡಿತು. ಆ ಮುನಿವರನು ಆ ಕ್ಷಣ ಬೆರ 
ಗಾಗಿ ಹೀಗೆಂದನು- ೬೦. “ಎಲೆ ಸುಂದರಿ ! ನಿನ್ನನ್ನು ಬಿಟ್ಟು ಹೋಗಲು ಕಾಲುಗಳು 
ಏಳುತ್ತಿಲ್ಲ! ಏನುಮಾಡಲಿ ? ಸರೋಜದಳಾಕ್ಷಿ! ಯಾವ ಕಾರಣಕ್ಕಾಗಿ ನನ್ನ ಪ್ರೀತಿ 
ಯನ್ನು ಹಾಳುಮಾಡಿ ನನ್ನನ್ನು ಸಂಕಟಕ್ಕೆ ಗುರಿಪಡಿಸುತ್ತಿರುವೆ ? ಹೇಳು” ೬೧. 
ಅದಕ್ಕೆ ಕಾಮಮಂಜರಿಯು “ಮರ್ಯಾದೆಯುಳ್ಳವಳೊಬ್ಬಳು ಮಾತ್ಸರ್ಯದಿಂದ 
ಆ ಮರೀಚಿ ಮುನಿಯನ್ನು ತನ್ನ ಸೌಂದರ್ಯದಿಂದ ಕರೆತರುವವಳು ತನಗೆ ಸಮ” 
ಎಂದು ನನ್ನೊಡನೆ ಮೆ ಲಾಟಮಾಡಿದಳು. ಆಗ ನಾನು "ನಾನೇ ಆ ಮುನಿಯನ್ನು 
ಕರೆ ತರುವೆನು' ಎಂದು ಹೇಳಿದೆನು. ವ॥ ಹೀಗೆ ನಾನು ಹೇಳಲು ನನ್ನ ಶತ್ರುವಾದ 
ಮದನಮಂಜರಿಯು ಮತ್ತೆ ಹೇಳಿದಳು. ೬೨. "ಸುಂದರಿ, ಮರೀಚಿ ಮುನಿಯನ್ನು 
ನೀನು ಕರೆತಂದರೆ ನಾನು ನಿನಗೆ ದಾಸಿಯಾಗುವೆನು. ಇದಕ್ಕೆ ತಪ್ಪಿದರೆ ನೀನು ನನಗೆ 
ದಾಸಿಯಾಗಬೇಕು.' ಎಂದು ಅವಳು ನನಗೆ ಹೇಳಿದಳು. ಅದಕ್ಕಾಗಿ ನಾನು ನಿವ್ಮೂ 


೩೦೨ ಅಭಿನವ ದಶಕುಮಾರ ಚರಿತೆ 


ವ॥ ಅಂತು ಬಂದು ನಿಮ್ಮಡಿಯನೆಂತಾನುಮೊಂದುಪಾಯದಿಂ ತಂದು 


ಕಂ॥ ನಿನ್ನದೆಸೆಯಿಂದಿಳೇಶನ 
ಮನ್ನಣೆಯಂ ಹಡೆದೆನೆನ್ನ ಪಗೆಯಂ ಗೆಲ್ಲೆಂ 
ನಿನ್ನ ಪದಸೇವೆ ಭಾವಿಸ 
ಲೆನ್ನರುಮಂ ರಕ್ಷೆಗೆಯ್ವುದೆಲೆ ಮುನಿಮುಖ್ಯಾ MEE 


ವ8 ಎಂದು ಕೆಯ್ದ ೪೦ ಮುಗಿದನುಷ್ಮಾನಂಗೆಟ್ಟಿಪುದಾಶ್ರಮಕ್ಕೆ ಬಿಜಯಂಗೆಯ್ಯಿ 
ಮೆಂಬುದುಂ 


ಕಂ॥ ಜಡೆಗಳ" ಪೋದುವು ತನುವಿನೊ 
ಳಡರ್ದರಿಸಿನಮಾಣದೆನ್ನ ಕೌಪೀನಂ ಪೋ 
ಯ್ತಡಿ ನಡೆಯುವತ್ತಲಿನ್ನಾ 
ವೆಡೆಯೊಳ್‌ ಶೋಗಿರ್ಹೆನಬಲೆ ಪೇಟು* ದಯೆಯಿಂದಂ ೬೪ 


. ಬಗೆಗೆರವಾದೆನೆನ್ನ ನಿಜವೃತ್ತಿಗೆ ಸಲ್ಲದೆ ಪೋದೆನೆಲ್ಲರಾ 
ನಗೆಗೆಡೆಯಾದೆನಲ್ಲ ಸುಖಮೆಂದು ವಿಚಾರಿಸದಾದೆನೆಯ್ದೆ ಲ 
ಜ್ಜೆಗೆ ಪೊಜಿಗಾದೆನಂಗಜನ ಬಾಣದ ಕೋಳ್ಗೊಳಗಾದೆನಾಸೆ ಕೈ 
ಮಿಗೆ ಲಅಘುವಾದೆನಿನ್ನುಸಿರ್ವುದೇನೆಲೆ ಕಾಮಿನಿ ನಿನ್ನ ದೂಸಳಿಕಿಂ ೬೫ 


ವ8 ಎಂದೊಡಂ ಮಣು ಮಾತುಗುಡದಿರ್ಪದುಂ 


ಆಶ್ರಮಕ್ಕೆ ಆದರದಿಂದ ಬಂದೆನು. ವ॥ ಬಂದು ತಮ್ಮನ್ನು ಯಾವುದೋ ಒಂದು 
ಉಪಾಯದಿಂದ ಇಲ್ಲಿಗೆ ಕರೆತಂದು ೬೩. ನಿನ್ನ ದೆಸೆಯಿಂದ ರಾಜನ ಮನ್ನಣೆಯನ್ನು 
ಪಡೆದೆನು. ನನ್ನ ಶತ್ರುವನ್ನು: ಗೆದ್ದೆನು ಎಲೆ ಮುನಿಶ್ರೇಷ್ಠನೆ! ನಿನ್ನ ಪಾದ 
ಸೇವೆಯು ನನ್ನಂಥವರನ್ನೂ ರಕ್ಷಿಸುವುದೆಂದು ಯೋಚಿಸಿದರೆ ತಿಳಿದುಬರುತ್ತದೆ.” 
ವ॥ ಎಂದು ಹೇಳಿ ಕೆ ಗಳನ್ನು ಜೋಡಿಸಿಕೊಂಡು "ಅನುಷ್ಠಾನಕ್ಕೆ ತೊಂದರೆಯಾಗುತ್ತದೆ. 
ಆಶ್ರಮಕ್ಕೆ ದಯಮಾಡಿಸಿ' ಎಂದು ಹೇಳಿದಳು. ೬೪. ಮುನಿಯು “ನನ್ನ ಜಡೆಗಳು 
ಹೋದುವು. ಮೆ ಯಲ್ಲಿ ಹಚ್ಚಿದ ಅರಿಸಿನವು ಹೋಗಿಲ್ಲ. ನನ್ನ ಕೌಪೀನವೂ 
ಹೋಯಿತು. ಕಾಲಕ ಹೋದೆಡೆ ಹೋಗಿ ಯಾವ ಸ್ಥಳದಲ್ಲಿರಲಿ ಹೇಳು. ೬೫. ನನ್ನ 
ಮನಸ್ಸೇ ನನಗೆ ಶತ್ರುವಾಯಿತು. ನನ್ನ ಮುನಿವೃತ್ತಿಗೆ ಅನುಸಾರವಾಗಿ ನಡೆಯದೆ 
ಹೋದೆನು. ಎಲ್ಲರ ಹಾಸ್ಯಕ್ಕೆ ಗುರಿಯಾದೆನು. ಇದು ಅಲ್ಬವಾದ ಸುಖವೆಂದು 
ಯೋಚಿಸಲಿಲ್ಲ. ನಾಚಿಕೆಯನ್ನು ತೊರೆದೆನು. ಕಾಮನಬಾಣದ ತುದಿಗೆ ಸಿಕ್ಕಿಕೊಂಡೆನು. 
ಎಲೆ ಕಾಮನಿ, ಆಸೆ ಮಿತಿಮೀರಿ ನನ್ನ ದೆಸೆಯಿಂದ ನಾನು ಹಗುರವಾದೆನು. : ಇನ್ನು 
ಹೇಳುವುದೇನಿದೆ .??.' ವಃ ಎಂದು ಹೇಳಿದನು. ಅದಕ್ಕವಳು ಉತ್ತರಕೊಡಲಿಲ್ಲ. 


TS 


ಅಷ್ಟಮಾಶಾ ಸಂ ೩೦೩ 


ಕುಲದುಂ ಚಾರಿತ್ರಮಂ ಸುವ್ರತನಿಯತಮನಾಚಾರಮಂ ಧರ್ಮಮಂ ಮೆ 
ಯ್ಯೊಲವಂ ಸನ್ಮಾರ್ಗಮಂ ಭಾವಿಸಲಿಹ ಪರಲೋಕಂಗಳಂ ನೀತಿಯಂ ನಿ 
ರ್ಮಲಯೋಗ ಧ್ಯಾನಮಂ ತತ್‌ ಕ್ಷಣದೊಳೆ ಕಿಡಿಸಿತ್ತದ್ಳುತಂ ನೋಡಲಿಂತೀ 
ಲಲನೂ ಸಂಸರ್ಗಮೆಂದುಮ್ಮಳಿಸಿ ಕಡುಬಟಲ್ಲಂ ಮರೀಚಿ ವ್ರತೀಂದ್ರಂ ೬೬ 


ವ॥ ಅಂತು ವಿಹ್ವಳೀಭೂತ ಹೃದಯನಾಗಿ 


ಮದಮಟೀದಾನೆಯಂತೆ ವಿಷವೋಡಿದ ಪನ್ನಗದಂತೆ ಬಲ್ಬು ಗುಂ 

ದಿದ ಮೃಗವೈರಿಯಂತೆ ಕಡುಪಾಜ*ದ ಭಾಸ್ಕರನಂತೆ ಕಾಂತಿ ಬ 

ತ್ತಿದ ಸಸಿಯಂತೆ ಬೇರುಡಿದ ಪಾದಪದಂತೆ ಕುಲಪ್ರಸಿದ್ಧಿ ಪಿಂ 

ಗಿದ ಬುಧನೆಂತೆ ಸತ್ವಮಲಟದಾಯೆಡೆಯಿಂ ತಳರ್ದಂ ಮುನೀಶ್ವರಂ ಓಕ್ತಿ 


ವ॥ ಎಂದು ಬಿಲ್ವಕುಜದ ಮೊದಲೊಳಿರ್ದ ಮಲೀಮಸತಾಪಸಂ ಕಡೆಯೊಳಿಂತೆಂದಂ 


ಕಂ॥ ಆ ಪಾತಕಕೊಳಗಾದನು 

ತಾಪಂ ತನಿವೆರ್ಚಿ ಮತ್ತೆ ಪೂರ್ವಾಶ್ರಮದಿಂ 

ರೂಪಂ ಪಡೆದಪೆನೆಂಬಾ 

ಪಾಪಿಷ್ಠ ಮರೀಚಿಯೋಗಿ ತಾನೆಂದೆಂದಂ ೬೮ 
ವ! ಎಂದಾತಂ ಪೇಟಿಕ್ಟೊಡಾಂ ವಿಸ್ಮಯಸ್ವಾಂತನಾಗಿರ್ಪುದುಂ ಮಗುಲ್ದೂ 


ಮಹರ್ಷಿಯಿಂತೆಂದಂ 


ಆಗ--೬೬. “ಕುಲವನ್ನೂ, ನಡವಳಿಕೆಯನ್ನೂ, ನಿಯತವಾದ ಸುವ್ರತಗಳನ್ನೂ ಆಚಾರ 
ವನ್ನೂ, ಧರ್ಮವನ್ನೂ, ಶರೀರದ ಪ್ರೀತಿಯನ್ನೂ, ಸನ್ಮಾರ್ಗವನ್ನೂ ಇಹಪರ ಲೋಕ 
ಗಳನ್ನೂ, ನೀತಿಯನ್ನೂ, ನಿರ್ಮಲವಾದ ಯೋಗಧ್ಯಾನವನ್ನೂ ಈ ನಾರೀ ಸಂಪರ್ಕವು 
ತತ್ಕಣದಲ್ಲಿ ಕೆಡಿಸಿತ್ತು. ಇದು ಅದ್ಭುತ!” ಎಂದು ಯೋಚಿಸಿ ಆ ಮರೀಚಿ ಮುನಿ 
ವರನು ದುಃಖಿಸಿ ವಿಶೇಷವಾಗಿ ಬಳಲಿದನು. ವ॥ ಹೀಗೆ, ಅವನ ಹೃದಯವು ತುಂಬ 
ನೋವಿಗೀಡಾಯಿತು...೬೭, ಮದವು ತಗ್ಗಿದ ಆನೆಯಂತೆ, ವಿಷವು ಕಳೆದುಹೋದ 
ಹಾವಿನಂತೆ, ಪರಾಕ್ರಮವು ಕಡಿಮೆಯಾದ ಸಿಂಹದ ಹಾಗೆ ಕಾವು ಆರಿಹೋದ ಸೂರ್ಯನ 
ಹಾಗೆ, ಕಾಂತಿಯು ಮಾಯವಾದ ಚಂದ್ರನಂತೆ, ಬೇರು ಕಿತ್ತುಹೋದ ಮರದಂತೆ, ಕುಲದ 
ಇ 


೧ 
2 
ಕೀರ್ತಿಯು ಮಾಸಿದ ವಿದ್ವಾಂಸನಂತೆ, ಮುನೀಶ್ವರನು ತನ್ನ ಶಕ್ತಿಯನ್ನು ಕಳೆದುಕೊಂಡು 


ಆ 
ಕೊಳಕನಾದ ಆ ತಾಪಸನು ಕೊನೆಯಲ್ಲಿ ಹೀಗೆ ಹೇಳಿದನು ೬೮, “ಆ ಪಾಪಕ್ಕೆ ಅವ 
ಕಾಶವಿತ್ತುದರಿಂದ ಪಶ್ಚಾತ್ತಾಪವು ತುಂಬ ಹೆಚ್ಚಿತು ಆ ಪಾಹಪಿಷ್ಠನಾದ ಮರೀಚಿ 
ಯೋಗಿಯೇ ನಾನು ! ಮತ್ತೆ ಪೂರ್ವಾಶ್ರಮಕ್ಕೆ ಹಿಂದಿರುಗಿ ಹಿಂದಿನ ರೂಪವನ್ನು 
ಪಡೆಯುವೆನು” ಎಂದು ಆತನು ಹೇಳಿದನು. ವ ಅವನ ಹೇಳಿಕೆಯನ್ನು ಕೇಳಿ ನನ್ನ 

ತ ನೋಡಿ 


de ದ ನ್ನ ತಾ pS ಹ ಹ ೩ ೩ ಇಸಾ) 
(ಅಪಹಾರವರ್ಮ ನ) ಮನಸ್ಸಿನ ತುಂಬ ಆಶ್ಚರ್ಯ ವುಂಟಾಯಿತು. ಇದನ್ನು ನೊ 


೩೦೪ ಅಭಟ್ರಿನಜ ದಶಕುಪಹರ ಚರಿತೆ 


ಕ08 ದುಸ್ಪಂಗದಿಂ ಮದೀಯತ 
ಪಸ್ಸಾಮರ್ಥ್ಯಂ ಸಡಿಲ್ದುದೊಲವಿಂಪೇಟಕ್ಕಿಂ 
ನಿಸ್ಸಂದೇಹಮೆನಲೈ ಪು 
ನಸ್ಸಂಧಾನದೊಳೊಲಣಲ್ಲೆ ನೆನ್ನಭಿಮತಮಂ ರ್ಕಿ 


ವ॥ ಅನ್ನೆಗಮೀ ಚಂಪಾಪುರದೊಳೀ ಕತಿಪಯ ದಿನಂಗಳಂ ಕಳೆಯೆಂಬುದುಮಾಂ 


ಮಹಾಪ್ರಸಾದಮೆಂದೆಂಬ ಸಮಯದೊಳ 


ಎನ್ನಿಂದಂ ದ್ವಿಜರಾಜ ಸತ್ಕುಲ ಮಹಾತೇಜಂ ಕರಂ ಕಂದಿದ 

ತ್ತೆನ್ನಿಂದಂ ಕುಮುದಂ ಮಸುಳ್ಳು ಕೊರಗಿತ್ತಾದೋಪಮಂತಿರ್ಕೆ ಮ 

ತ್ತೆನ್ನಿಂ ವಿಷ್ಣುಪದಕ್ಕೆ ಕಾಯ್ದೊದಗಿದತ್ತೆಂದಬ್ಬಿನೀವಲ್ಲಭಂ 
ತನ್ನುದ್ಯೋಗದೊಳೆಯ್ದಿ ದಂ ತಪಮಿರಲ್‌ ತತೃಶ್ಚಿ ಮಾಶಾದ್ರಿಯಂ ೭೦ 


ವ॥ ಅಂತು ಪಗಲೊಡೆಯನ ಮರೀಚಿ ಮರೀಚಿಯೊಡನಂತರ್ಮುಖವಾಗಲೊಡಂ 


ಮೃಗಗಣಮಿಕ್ಕೆಯಂ ಖಗಕುಲಂ ನಿಜಕೋಟರಮಂ ಬಟಲೈಯ 
ಧ್ವಗತತಿಯೂರ್ಗಳಂ ವಿಟಜನಂ ಗಣಿಕಾಜನದಾಲಯಂಗಳಂ 
ಗಗನಮನುರ್ವಿಯಂ ತಿಮಿರಮಕ್ಕಿಗಳಂ ಸುಖನಿದ್ರೆ ಸಾರ್ದಿರಲ್‌ 
ಖಗನಪರಾದ್ರಿಯಂ ಪದೆದು ಸಾರ್ದನನಂಗನೊಳೋಜೆ ಕೈಮಿಗಲ್‌ ೭೧ 


ಮತ್ತೆ ಆ ಮಹರ್ಷಿಯು ಹೀಗೆ ಹೇಳಿದನು. ೬೯. ಕೆಟ್ಟಸಹವಾಸದಿಂದ ನನ್ನ ತಪಶ್ಯಕ್ತಿ 
ಯು ಸಡಿಲವಾಯಿತು. ಪ್ರೀತಿಯಿಂದ ಹೇಳುತ್ತಿದ್ದೇನೆ. ಇದರಲ್ಲಿ ಯಾವ ಸಂದೇಹವೂ 
ಇಲ್ಲ ಪೂರ್ವಾಶ್ರಮಕ್ಕೆ ಹಿಂದಿರುಗುವುದೆಂದು ನನ್ನ ಅಭಿಪ್ರಾಯವನ್ನು ತಿಳಿಸಿದೆನು. ಆಗ 
ಮುನಿಯು ವ॥ "ಈ ಚಂಪಾಪುರದಲ್ಲಿ ಕೆಲವು ದಿವಸಗಳನ್ನು ಕಳೆ” ಎನ್ನಲು ನಾನು 
ಅದನ್ನು ದೊಡ್ಡ ಅನುಗ್ರಹವೆಂದು ತಿಳಿದೆನು. ಆ ಸಮಯದಲ್ಲಿ, ೭೦. ನನ್ನಿಂದ 
ದ್ವಿಜರಾಜನ ಸತ್ಕುಲದ ಮಹಾತೇಜಸ್ಸು ತುಂಬ ಕಂದಿ ಹೋಯಿತು. (1 ಬ್ರಾಹ್ಮಣ 
ಶ್ರೇಷ್ಠನ ತೇಜಸ್ಸು, 2 ಚಂದ್ರನ ಕಾಂತಿ) ನನ್ನಿಂದ ಕುಮುದವು ಬಾಡಿಕೊರಗಿತು 
(1 ಭೂಮಿಯ ಸಂತೋಷ 2ನೆ ೈದಿಲೆ ಹೂ) ಆ ದೋಷವೆಲ್ಲ ಹಾಗಿರಲಿ. ನನ್ನಿಂದ 
ವಿಷ್ಣುಪದಕ್ಕೆ ತಾಪವುಂಟಾಯಿತು. (1 ವಿಷ್ಣುಲೋಕ 2 ಆಕಾಶ) ಎಂದು ಸೂರ್ಯನು 
ತನ್ನ ಉದ್ಯೋಗವನ್ನು ನಡೆಯಿಸುತ್ತಾ ತಪಸ್ಸುಮಾಡುವುದಕ್ಕಾಗಿ ಪಶ್ಚಿಮಾದ್ರಿಯನ್ನು 
ಸೇರಿದನು. ವ॥ ಹಾಗೆ ಸೂರ್ಯನ ಕಿರಣಗಳು ಮರೀಚ ಖಷಿಯ ಜೊತೆಯಲ್ಲಿಯೇ 
ಅಂತರ್ಮುಖವಾದುವು. ಆಗ--೭೧. ಸೂರ್ಯನು ಅಸ್ತಮಿಸಿದನು. ಮನ್ಮಥನ 
ಪರಾಕ್ರಮವು ವೃದ್ಧಿಯಾಯಿತು. ಆಗ ಮೃಗಗಳು ತಮ್ಮ ವಾಸಸ್ಥಾನವನ್ನು ಸೇರಿ 
ದುವು. ಹಕ್ಕಿಗಳು ತಮ್ಮ ಗೂಡನ್ನು ಸೇರಿದವು. ಬಳಲಿದ ದಾರಿಗರು ತಮ್ಮ ತಮ್ಮ 
ವಾಸಸ್ಥಾನವನ್ನು ಸೇರಿದುವು. ಹಕ್ಕಿಗಳು ತಮ್ಮ ಗೂಡನ್ನು ಸೇರಿದುವು. ಬಳಲಿದ 


ಊರು ಸೇರಿದರು. ವಿಟಪುರುಷರು ವೇಶ್ಯಾ ಗೃಹಗಳನ್ನು ಸೇರಿದರು. ಕತ್ತಲೆಯು 


ಅಷ ನೈ ಮಾಶಾ ಸಂ ೩೦೫ 


ವ॥ ಅಂತೊಂದೆಡೆಯನೊಂದೊಂದು ಸಾರ್ದಿರಲ್‌ ಮರೀಚಿ ಎನ್ನಂ ತನ್ನಾಶ್ರಮದೊ 
೪ಿರುಳಂ ಕಳೆಯಲ್ವೇಲಕ್ಡೊಡಂತೆಗೆಯ್ದ್ವೆ ನೆಂದುಮಾರಾತ್ರಿಯನಲ್ಲಿ ಕಳೆದುದಯವಾ ಗಲೊಡ 
ನಾತನಿಂ ಬೀಟಕ್ಕೊಂಡು ಚಂಪಾಪುರದೊಳಗನೆ ಬರ್ಪಾಗಳ* 


ಅವನತಕಂಧರಂ ಘನಮಲೀಮಸದೇಹನತೀವದುಃಖ ಸಂ 

ಭವ ಮುಖನಶ್ರುವಾರಿ ಪರಿಲಗ್ನ ನಿಜಾವಯವಂ ದುರಂತಮಾ 
ದವಿರಳಖೇದಚಿಹ್ನನತಿ ಚಿಂತೆಯೊಳಿರ್ದನನೂರುಜಾಧ್ವ ವೇ 
ಷವನೊಳಕೊಂಡದೊರ್ಬನಭಿಮಾನವನೆ ಕ್ಕು ದಿಗಂಬರತ್ವದಿಂ ೭೨ 


ವ॥ ಅಂತಿರ್ದಾತನಂ ಕಂಡು ನೀನಾರೀ ದುಃಖಭಾಜನನಪ್ಪ ತಪಕ್ಕೆ ಕಾರಣವೇಂ 
ನಿನ್ನ ಪೇರೇನೆಂಬುದುಮಾತನಿಂತೆಂದಂ 


50॥ ಎನ್ನ ಪೆಸರ್‌ ಸೌಂದರಕಂ 
ಮುನ್ನಂ ಬಟಿ*ಕಂ ವಿರೂಪಕಂ ನೀನೆಂದಿಂ 
ತೆನ್ನನತಿಧೂರ್ತರೆಲ್ಲರ್‌ 
ಬನ್ನಂ ಬಿಡಿಸಿದೊಡಮೀ ತಪಕ್ಕೊಳಗಾದೆಂ ೭೩ 


ವ8 ವಎಂದೊಡಾಧೂರ್ತನಿಕರಂ ನಿನ್ನಂ ನಿಷ್ಕಾರಣಂ ಬಂಗಬಡಿಸಿದ ತೆಣನೆಂತೆಂದಾಂ 
ಕೇಳಲಾತನೆನ್ನೊಳಿಂತೆಂದಂ 


ಭಾ ದೆ PRESS ಇಭಳ್ನಿ ಲ ಇಲ 3.4 ೫ ಮ RNR Ca 
ಆಗಸವನೂ ಲ ನಿಲಿಐಖಿಯೂ ಲ ಆಪರಿಸಿತು. ಕಂಗಳಿಗೆ ಸುಖ ನಿದಿ ಯು ಬಿಂದು 
ಸೇರಿತ ವ॥ ಹೀಗೆ ೧ ೦ದೆ ~~ ೧ ಗೆ ಗ್ಯ ಇ ಡ್‌ ಛವನ ನ್‌್‌ ತಾ PE 
ಸೀಲತು. ಐ॥ 0೦06 ಓಂ ಟೂಂಯಬು ಓ೦ಂದೂೊಂದು ಸಿ ಉಕ್ತಿ ಸೀರಿಲು ಬಟಟ ಯು 
ಲ ಜಲ ps ಸಾ) ಹಾ 8.0. ೧ ಖ್‌ ಎ? ವೆ ಪಿ ವಿ ಎ ನಿಸ 
ಐನ್ನಿನಳ್ನೂ  ಠನ್ನಿ ಆಶ್ರಮದ ೪  ರಾಂ್ರಯಿಬ್ರಿು ಕಳೆಯಬೇಕೆಂದು ಹೇಳಿದನು. 


ಶೆ 
ಆತನಿಗೆ ಹೇಳಿ ಹೊರಟು ಚಂಪಾಪುರದಲ್ಲಿ ಬರುತ್ತಾ ಇದ್ದೆನು. ಆಗ--೭೨, ವೈಶ 
ಧರಿಸಿ ಬರುತ್ತಿದ್ದ ಅಭಿಮಾನಿಯಾದ ದಿಗಂಬರನೊಬ್ಬನನ 
ಶ್ರೀ ಅವನ ಶರೀರವು ತುಂಬ ಕೊಳಕಾಗಿದಿ 
ಮುಖದಲ್ಲಿ ತುಂಬ ದುಃಖವು ತೋರುತ್ತಿತ 
ದುರಂತವನ್ನು ಸೂಚಿಸುವ ಅ 


ಕಾಟೆ ದ RE ತ ಯಾ 
ಮುಳುಗಿದ್ದನು. ಪಃ ಹಾಗಿದ್ದ ಅಖವಬಿಣ 


GL 
ಘೂ 


. ಅಂಗಗಳು ಕಂಬನಿಯಿಂದ ತೊಯಿ 
ನಾಸದ ಚಿಹ್ನಗಳಿದ್ದುವು, ಅತಿಚಿಂತೆಯಲ್ಲಿ 
ನ ನೋಡಿ 'ನೀನಾರು ? ಈ ದುಃಖಕರವಾದ 
ತಪಸ್ಸಿಗೆ ಕಾರಣವೇನು ? ನಿನ್ನ ಹೆಸರೇನು ?' ಎಂದು ಕೇಳಿದೆನು. ಅದಕ್ಕೆ ಅವ: 


b 
(«9 
CL 
ve 
ಕಸೆ 
ತ್ರೆ 
ತಿ! 
G 4 
ಕ 21 


ಇ 
© 


ಹೇಳಿದನು. ೭೩. ಸೌಂದರಕನೆಂದು ನನ್ನ ಹೆಸರು. ಈ ಧೂರ್ತರೆಲ್ಲರೂ ಸೇರಿ ನನ್ನನ್ನು 
“ನೀನು ವಿರೂಪಕನೆದು' ಹಾಸ್ಯಮಾಡಿ ಅಪಮಾನಗೊಳಿಸಿದರು. ಅದರಿಂದಾಗಿ ನಾನು 
ಈ ತಪಸ್ಸಿಗೆ ಒಳಗಾಗಿದ್ದೇನೆ. ಎಂದು ಹೇಳಿದೆನು "ಆ ಧೂರ್ತರು ನಿನ್ನನ್ನು ಕಾರಣ 
ವಿಲ್ಲದೆ ಕಾಡಿಸಿದ ಬಗೆಯೆಂಥದು' ಎಂದು ನಾನು ಕೇಳಿದೆನು. ಅದಕ್ಕೆ ಅವನು ನನಗೆ ಹೀಗೆ 


20 


೩೦೬ ಅಭಿನವ ದಶಕುಮಾರ ಚರಿತೆ 


ಕಂ॥ ಸಂದಧನಮಿತ್ರನೆಂಬಂ 
ಸೌಂದರ್ಯ ಶರೀರನಪ್ಪನಾತನೊಳಿನ್ನೊಳ್‌ 
ಕುಂದದಮಚ್ಚರವಂ ಕಡು 
ಪಿಂದೆಸಗಿತ್ತಿಲ್ಲಿಸುಟಕಿವ ಧೂರ್ತ ಸಮೂಹಂ ೭೪ 


ಧನಹೀನಂ ಧನವಿ:ತ್ರಂ 

ಧನಮುಳ್ಳವನಾವನ ಸ್ವರೂಪಂ ಚಿದ್ರೂ 

ಪನಿವಾಸಿಯಾನದರ್ಕಂ 

ದೆನಗಮವಂಗಂ ವಿದೂಷಕರ್‌ ಪಗೆವೊಯ್ದರ್‌ ೭೫ 


ರೂಪು ಗುಣಶೀಲಂ ವಿ 

ದ್ಯಾ ಪರಿಣತೆ ಸೌಕುಮಾರ್ಯಮತಿ ಚಾತುರ್ಯಾ 

ಳಪಮಿವುಳ್ಕೊ ಡೆ ಧನಕುಪ 

ತಾಪಮದೇವುದೂ ನರರ್ಗೆ ವಸುಧಾತಳದೊಳ್‌ ೭೬ 


ಮನಸಿಜರೂಪಂ ಕುಲಜಂ 

ಎನಯವಿದಂ ಸುಭಗಮೂರ್ತಿ ಎದ್ಯಾಧಾರಂ 

ವನಿತಾ ಜನಪ್ರಿಯಂ ಬಹು 

ಧನಮುಳ್ಳವನಲ್ಲೆ ಲೋಕನೀತಿಕ್ರಮದಿಂ ೭೭ 


ವ॥ ಎಂದರ್ಥ ಪಕ್ಷಪೂತದಿಂದೆನ್ನಂ ಸ್ವರೂಪ ಪಕ್ಷಪಾತದಿಂ ಧನಮಿತ್ರನಂ ಕೊಂಡು 
ಕೊನೆದಿರ್ವರ್ಗಂ ವೈರಮಂ ಬಳೆಸೆ ವೈರಂ ಕೈಗಟ್ಟಿಯಾಂ ವಿಗಿರ್ಲ ತಾಂ ಮಿಗಿಲೆಂಬುದುಂ 
ಧೂರ್ತಜನಂಗಳ ಕೇಳ್ದಿಂತೆಂದ೦್‌ 


ಹೇಳಿದನು. ೭೪. ಹೆಸರುವಾಸಿಯಾದ ಧನಮಿತ್ರನೆಂಬುವನು ಸುಂದರವಾದ ಶರೀರ 
ವುಳ್ಳ ವನು. ಈ ಧೂರ್ತರ ಗುಂಪು ಆತನಲ್ಲಿಯೂ ನನ್ನಲ್ಲಿಯೂ ಅತಿಶಯವಾದ 
ಮ ೯ವನ್ನು ತೋರಿಸಿತು. ೭೫. ಧನಮಿತ್ರನು ಧನವಿಲ್ಲದವನಾ ನಾಗಿದ್ದನ ನು, ನಾನು 
ಧನವಂತನು ಆದರೆ ರೂಪಶಾಲಿಯಲ್ಲ. ಮತ್ತು ಭಗವಂತನಲ್ಲಿ ಭಕ್ತಿಯ ಯುಳ್ಳ ವನು, ಆದುದ 
ರಿಂದ ಆ ಧೂರ್ತರು ನನಗೂ ಅವನಿಗೂ ಜಗಳ ತಂದು ಮಾಡ್‌ ೭೬. ರೂಪ 
ಗುಣ ಶೀಲ ವಿದೈಗಳಲ್ಲಿ ಪರಿಣತಿ, ಸೌಕುಮಾರ್ಯ, ಅತಿ ಚಾತುರ್ಯದಿಂದ ಕೂಡಿದ 
ಮಾತುಕತೆ-ಇವುಗಳಿದ್ದರೆ ಈ ಲೋಕದಲ್ಲಿ ಮನುಷ್ಯ ನಿಗೆ ಹಣದ ತೊಂದರೆಯು ಬರು 
ತ್ರದೆಯೇ ? ೭೭. ಲೋಕವ್ಯ ವಹಾರದ ದೃಷ್ಟಿಯಿಂದ ಬಹುಧನವುಳ್ಳೆ ವನೇ ಮನ್ಮ 
ಥನ ರೂಪವನ್ನುಳ್ಳವ ವನು. ಸತ್ಕು ಅದಿ ಹುಟ್ಟಿ ನತು ವಿನಯವುಳ್ಳ ಜನು. ಸುಂದರ 


ವಾದ ಶರೀರವುಳ್ಳದನ ರಂ. ಎದೆಗೆ ಆಧಾರ, ಸ್ಹೀಯರಿಗೆ ಪ್ರಿ ಏಿಯಕರನು. ಅಲ್ಲವೇ ? 


J 


ವ ಹ್ತ 
ಅಷ್ಟ ಕೈ ಮಾಶ್ವಾಸಂ ೩೦ 
soll ನಿಮ್ಮಿರ್ಬರ ಸೌಭಾ ಗ್ಯ ದ 
ಹಮ್ಮುಗೆಯಂ ಸುಭಗ ಕಾಮಮಂಜರಿ ಪದಿಪಿಂ 
ದೊರ್ಮೆ ಪರೀಕ್ಷಿಸಿ ಪೇಲಕ್ಡೊಡೆ 
ನಿಮ್ಮಯ ಹೀನಾಧಿಕತ ಓಮತಿನುತಿವಡೆಗುಂ ೩೬೮ 


ವ8 ಎಂದೊಡಾವಿರ್ಬರುಂ ಕಾಮವಮಂಜರಿಯೆಡೆಗೆ ಧೂರ್ತ ದೂತರಂ ಕಳುಪಲುಂ 


ಧನಮುಳ್ಳಾತಂ ದಿಟಂ ಜಾಣೊಡೆಯನಧಿಕನುರ್ವೀಶ್ಚರಂ ಮನ್ಮಥಂ ಸ 
ಜ್ವನನೆಲ್ಲಾ ವಿದ್ಯೆಯೊಳ್‌ ಬಲ್ಲವನತಿ ಸುಭಗಂ ಭೋಗಿಲೋಕಪ್ರಿಯಂ ಮೋ 
ಹನ ರೂಪಂ ಸತ್ಯಳಾಪಂ ಸಕಲಗುಣಯುತಂ ಸತ್ಕುಲೀನಂ ಜಗತ್‌ ಖ್ಯಾ 
ತನಿಳಾಸಂ ೀತನುತ್ತಾ ದಿತ ಶುಭಚರಿತಂ ಸಂತತಾಕಾರಪೂಜ್ಯಂ ೭೯ 


ವ8 ಎಂದವಳೆನ್ನಂ ಪರಿಗ್ರಹಿಸಿ ಧನಮಿತ್ರನನುದಾಸೀನಂ ಗೆಯ್ದುದಜಿಕಿನಾನವಳೊಳ 
ಪ್ರೀತಿಯಿಂ ಪುದುವಾಲಕ್ಕೆಯಿಂದಿರಲಕಿಜಿರಿದು ದಿನದಿಂ ಮೇಲೆ 


ಕಂ॥ ಗಳಿಸಿದರ್ಥವನವಳೀ 
ಟ್ಮುಳಿಗೊಂಡಾ ಕಾಮಮಂಜರೀ ಸತಿಯೆನ್ನಂ 
ಕಳಿವೂವನುಟ೨ವ ತುಂಬಿವೊ 


ಲಳಿ ಕುಂತಳೆ ಪೊಜಿಗೆ ನೂಂಕಿ ಕಳೆದಳ್‌ ಬೇಗಂ ೮೦ 

ವ॥ ಹೀಗೆ ಧನಪಕ್ಷಪಾತ ೦ದ ನನ್ನ ನ್ನೂ ರೂಪಪಕ್ಷಪಾತದಿಂದ ಧನವಿಂತ್ರನನ್ನೂ 
(ವ್ಯಂಗ್ಯವಾಗಿ) ಹೊಗಳಿ ಇಬ್ಬರಿಗೂ ದ್ವೇಷವನ್ನುಂಟುಮಾಡಿದರು. ಹಾಗೆಯೇ ವೈರವು 
ಬೆಳೆದು 'ನಾನು ಶ್ರೇಷ್ಠ! ಸುತೆ ಕ್ರೀಷ್ಠ'ಎಂದು ನಾವಿಬ್ಬರೂ ಜಗಳವಾಡಿದೆವು. ಅದನ್ನು 
ಕೇಳಿ ಧೂರ್ತರು ಹೀಗೆ ಹೇಳಿದರು. ೭೮%: “ನಿಮ್ಮಿಬ್ಬರ ಸೌಭಾಗ್ಯದ ಗರ್ವವನ್ನು 
ಸುಂದರಿಯಾದ ಕಾಮಮಂಜರಿಯು ಒಂದುಸಲ ಪರೀಕ್ಷಿಸಿ ಹೇಳಲಿ ! ಆಗ ನಿಮ್ಮ ಕೀಳು 
ಮೇಲುಗುಣಗಳು ಚೆನ್ನಾಗಿ ಸ್ಪಷ್ಟವಾಗುವುವು ವ॥ (ಎಂದು ಹೇಳಿದರು.) ೨ದನ್ನು 
ಕೇಳಿ ನಾವಿಬ್ಬರೂ ಕಾಮಮಂಜರಿಯ ಹತ್ತಿರಕ್ಕೆ ಆ ಧೂರ್ತರನ್ನೇ ದೂತರನ್ನಾ ಗಿ ಕಳ 
ಹಿಸಿದೆವು, ೭೯. “ಧನವುಳ್ಳೆವನೇ ನಿಜವಾಗಿ ಜಾಣರಲ್ಲಿ ಮಿಗಿಲಾದವನು. ಶ್ರೇಷ್ಠನು, 
ಭೂಮಿಗೆ ಒಡೆಯನು. ಮನ್ಮಥನು. ಸಜ್ಜನನು. ವಿದೈಗಳನ್ನೆಲ್ಲ ಬಲ್ಲವನು, ಅತಿ ಸುಂದ 
ರನು. ಭೋಗಿಗಳಾದ ಜನರಿಗೆಲ್ಲ ಪ್ರಿಯನು. ಎಲ್ಲರನ್ನೂ ಮೋಹಿಸುವ ರೂಪವನ್ನುಳ್ಳೆ 
ವನು. . ಕಾಂತಿಯುಳ ಗವನು. ಸಕಲಗುಣಗಳಿಂದ ತುಂಬಿದವನು. ಸತ್ಕುಲದಲ್ಲಿ ಹುಟ್ಟಿ 
ವನು. ಜಗತ್ತಿನಲ್ಲಿಯೇ ಸೂ ಭೂಮಿಯಲ್ಲಿ ಎಲ್ಲರ ಪ್ರೀತಿಗೆ ಪಾತ್ರ 


ಹ ದ. ತ ತ್‌ ಜೀ ನಲ € a ಈ ಹಾ 
ನಾದವನು. ಶುಭಚರಿತಃ ೪ನ ಬುವಾ $ಿದವನು. ಯಾವಾಗಲೂ ಹ ಆಕಾರ 


ಅರಾ - ಎ ್‌ ಜಾಗೆ ಕದ ಅಣು — pS pS ತಾಜ್‌ ಇ ») ಬಾ ಕ ಇರೆ ಇ “ನಿ (೪ Hed ~ pS | 
ದಿಂದ ಎಲರಿಗೂ ಪೂಜ್ಯನಿಂದಬಿಐಿನು, ವ॥ ಎಂದು ಹೇಳಿ ಅವಳು ನನ ನು ಸೀಕರಿಸಿ 
ಣ್‌ (7 CR ಚಕ್ಕ ಛ 
ಹ —— ni Od ಲ ಖಿ ಎರಾ ಇನು | ರಾಡಿ ಸ್ಟ ~ ಫದ ಅರ್ಕಾ 
ಧನಮಿತ್ರ ನನ್ನು ಉವೀಕಿ ಮಾಡಿದಳು. ನಾನು ಅವಳೂಡನಿ ಪ್ರೀತಿಯಿಂದ ಸುಖವಾಗಿ 
“Ah ಅ 
| ಈ |. ಎಲೆ ಜೆನ 4% ಎಣೆ ಅಲೆ ಧಾ ಅನ ವೆ ಸ್ಟ 2” ಅಧ ಎ ಆಂಫ ಲ್ಫ ಗಾ ವ 
ಜೀವನ ನಡಯಸುತ್ತಿದ್ದಿ ನು. ಕಲವು ಏನಿಗಳಾದ ಮೀಲ ೦೦. ಆ ಕಾಮಮುಂಜರಿಯು 
ಓು 


J md ಈ ೊ್ಯ ಲ್‌ ಅನಂ pS ಆಲ ಿಶುಂ ಇತಳೆಯ ಅರ 
ನಾನು ಗಳಿ ಇಟ್ಟು (ಎನ್ನಡ ಸಳದುಕೊಂಡಳು, ಉ೦ಅರಿ ಅಲೀಿಕುೂ೪ಯು (ದುಂಬಿ 


೩೦೮ ಅಭಿನವ ದಶಕುಮಾರ ಚರಿತೆ 


ವ॥ ಅಂತವಳ್‌ ನೂಂಕಿದೆನ್ನಂ ಕಂಡು ಧೂರ್ತರ್‌ ವಿರೂಪಕನೆಂದು ಹೆಸರಂಕೊಟ್ಟಪ 
ಹಾಸ್ಯಂ ಗೈಯ್ಯಲೊಡಂ ಖನ್ನನಾಗಿ ದಿಗಂಬರತ್ವಮಂ ಪಡೆದೆನೆಂಬುದುಮಾತನನಾಶ್ವಾಸಿಸಿ 
ಅಲ್ಲಿಂತಳರ್ದು ಪುರದೊಳಗೆ ಬರ್ಪಾಗಳ್‌ 


ರಾಜಕುಮಾರಕರ್‌ ನಿಜವಿನೋದಿಗಳಂಗ ವಿಕಾರಿಗಳ್‌ ಕಳಾ 

ಯೋಜಕರರ್ಥಿಗಳ್‌ ಸುಭಗಮೂರ್ತಿಗಳೊಪ್ಪುವ ನಾಗರೀಕ ನಾ 
ನಾಜನಮಂದು ಪೆಂಪೆಸೆವಮಂಠೆಯದೋೊಳ್‌ ನೆರೆದುತ್ತವಂ ಮಿಗಲ್‌ 
ಜೂಜುಗಳಂ ಸಮಗ್ರಮೆನುತಾಡುತಿರಲ್‌ ಪದೆದಲ್ಲಿಗೆಯ್ದಿದೆಂ ೮0 


ಕಂ|| ಸಂದಿ ಕಳಂತಿ ಗಜಾಗರ 
ವೆಂದಚ್ಚಂಕೊಂಡು ಕವಡೆಯಂ ತೂಗಿಯಿನಿ 
ತ್ರೆಂದು ಕೈಚಳಕಂ ಮಿಗೆ 
ಚೆಂದಮೆನಲ್‌ ಲಗ್ಗೆ ದೋಜಲಾಡುತ್ತಿರ್ದರ್‌ ೮೨ 


ವ॥ ಅದಲ್ಲ್ಬದೆಯುಂ 


ಸದರದೆ ದಾಯಮಂ ಪಿಡಿವ ವಿತ್ತಮನೊಡ್ಡುವ ಜೊತ್ತುಗಾಣಿರಿಂ 
ದಿದಿರವರಂಕೆರಲ್ಲಿ ಸುವ ಢಾಳಿಸಿಮೈ ಯ್ಯಟೌಿದಕ್ಷಮಂ ಕರಾ 

ಗ್ರದಿನುಅ ದಂಡೆಗೊಳ್ಳ ತೆಗೆಯಾಗಳತಾಗಿತೆನಲ್ಲೆ ಸಾರಿಯಂ 

ಕೆದಜುವ ನೆತ್ತಗಾಜರವಿನೋದಮನೀಕ್ಷಿಸುತಿರ್ದೆನುರ್ವಿಪಾ ೮೩ 


ಗಳಂತೆ ಕಪ್ಪಾದ ಕೇಶವುಳ್ಳ ವಳು) ಬಾಡಿದ ಹೂವನ್ನು ದುಂಬಿಯು ತೊರೆಯುವಂತೆ 
ನನ್ನನ್ನು ಬೇಗ ಹೊರಕ್ಕೆ ತಳ್ಳಿದಳು. ವ॥ "ಹಾಗೆ. ಅವಳು ತಳ್ಳಿದ ನನ್ನನ್ನು ನೋಡಿ 
ಧೂರ್ತರು ವಿರೂಪಕನೆಂದು ಹೆಸರಿಟ್ಟು ಹಾಸ್ಯ ಮಾಡಿದರು. ಇದರಿಂದ ಖೇದಗೊಂಡು 
ದಿಗಂಬರ ರೂಪವನ್ನು ಪಡೆದೆನು' ! ಎಂದು ಹೇಳಿದನು. ನಾನು ಅವನಿಗೆ ಸಮಾಧಾನ 
ಹೇಳಿ ಅಲ್ಲಿಂದ ಹೊರಟು ಪುರದಲ್ಲಿ ಬರುತ್ತಿದ್ದೆನು. ಆಗ ೮೧. ರಾಜಕುಮಾರರು, 
ಹಾಸ್ಯಕಾರರು, ಆಂಗ ವಿಕಾರಿಗಳು, ಕಲಾವಿದರು, ಭಿಕ್ಷಕರು, ಸುಂದರ ಶರೀರರು. ನಾಗ 
ರೀಕರು ಮೊದಲಾದವರು ಅಲಂಕರಿಸಿದ ಜಗಲಿಗಳಲ್ಲಿ (ಮಂಟಪ) ಸೇರಿ ಜೂಜಂಗಳನ್ನು 
ಆಡುತ್ತಿದ್ದ ಸ್ಥಳಕ್ಕೆ ಹೋದೆನು. ೮೨. ಅಲ್ಲಿ ಜೂಜುಗಾರರು ಸಂದಿ ಕಳಂತಿ ಗಜಾಗರ 
ಎಂದು ಕೂಗುತ್ತಾ ದಾಳಗಳನ್ನು ತೆಗೆದುಕೊಂಡು ಕವಡೆಯನ್ನು ತೂಗಿ ಇಷ್ಟು ಎಂದು 
ಕೈಚಳಕವನ್ನು ತೋರಿಸುತ್ತಾ ತುಂಬ ಅಂದವಾದ ರೀತಿಯಲ್ಲಿ ದಾಳಿ ಮಾಡುತ್ತಾ 
ಜೂಜಾಡುತ್ತಿದ್ದರು. ವ॥ ಅದೂ ಅಲ್ಲದೆ- ೮೩. ಕೆಲವರು ಸಲೀಸಾಗಿ ದಾಯವನ್ನು 
ಹಾಕುತ್ತಿದ್ದರಂ. ಕೆಲವರು ಹಣವನ್ನು ಪಣವಾಗಿ ಒಡ್ಡುತ್ತಿದ್ದರು. ಕೆಲವರು ತಮ್ಮ 
ಜೊತೆಗಾರರಿಂದ ಎದುರಾಳಿಗಳನ್ನು ರೇಗಿಸುತ್ತಿದ್ದರು. ಕೆಲವರು ಚಾತುರ್ಯದಿಂದ 


ಟಿಪ್ಪಣಿ : ಸಂದಿ, ಕಳಂತಿ, ಗಜಾಗರ-ಇವು ಕವಡೆ ಜೂಜಿನ ವರಸೆಗಳು. 


ಸಂ ೩೦೯ 
ವ॥ ಅಂತಾ ವಿನೋದಮಂ ನೋಡುವೆನೆಂದು ಕುಳ್ಳಿರ್ಪಾಗಳು? 


ಸಾರಿಯನುಂಟುಮಾಡಿ ನೆನೆದೊಡ್ಡಿದ ಡಾಯವೆ ಬೀಟಲಾರ್ದು ವಿ 
ಸ್ತಾರಮನೊಯ್ವೆ ನೀ ದ್ವಿಗುಣದಿಂ ದಶದಾಯವನೊಯ್ದೆ ಲೇಸು ಕೈ 
ವಾರದೊಳಕ್ಷಮಂ ಪಿಡಿದು ಢಾಳಿಪನಾವವನೆನ್ನ ಮುಂದೆನು 

ತ್ತೂರಿಗದಿಟ | ನೊರ್ವನತಿಭಾಷೆಯನಗ್ಗ ಳಮಾಗಲಾಡಿದಂ ೮೪ 


ವ॥ ಅಂತವನುಚ್ಛೆ ಎನಿ ಖಲವಾಗ್ದಾಲಮಂ ಬೆಸ ತಾಡುವುದುಂ ಕಂಡಾನಿಂತೆಂದೆಂ 


ಬೇಡಿದು ಭಾಷೆಯೇಕೆಪಿಡಿದಾಯವನಾಅರದೊಡೇಲಕಿನುತ್ತಲಾ 

ನೇಡಿಸಲಂತವಂ ಜರೆದು ಕೋಪಿಸಿ ಬಲ್ಲೊಡೆಬಂದು ಕುಳ್ಳಿರಾ 

ನಾಡುವೆನೆನ್ನ ನಿನ್ನ ಧನವುಳ್ಳನಿತರ್ಕೈನಲೆಟ್ಟು ಸಾರಿಯಂ 

ಪೂಡಿದೆನಕ್ಷಮಂ ಪಿಡಿದು ಹಾವುಗೆ ಯಾವವನೆಂದು ನೋಡಿದೆಂ ೮೫ 


ವಣ ಎಂಬುದುಂ ಮತ್ತಮವನಿಂತೆಂದಂ 


ಸಂದರ್ಭವನ್ನರಿತು ದಾಳಗಳನ್ನು ಅಂಗೆ ೈಯಲ್ಲಿ ಆಡಗಿಸಿ ಹಿಡಿದುಕೊಳು ತ್ತಿದ್ದರು. ತೆಗೆ, 
ಆಗಲೇ ತಗಲಿತು' ಎನಲು ಕೆಲವರು ಪಗಡೆಕಾಯಿಗಳನ್ನು ಕೆದರುತ್ತಿದ್ದರು. ಮಹಾರಾಜನೆ 
“ನಾನು ಅಲ್ಲಿ ಈ ರೀತಿಯ ನೆತ್ತಗಾರರ ವಿನೋದವನ್ನು ನೋಡುತ್ತಿದ್ದೆನು. ವ॥। ಆ 
ವಿನೋದವನ್ನು ನೋಡುವೆನೆಂದು ಆಗ ಅಲ್ಲಿ ಕುಳಿತೆನು, ಆಗ--೮೪. ಒಬ್ಬ ನಾಗರಿಕನು 
ಪಗಡೆಕಾಯನ್ನಿಟ್ಟು ಒಂದು ದಾಯವನ್ನು ನೆನೆಸಿಕೊಂಡು ದಾಳಬೀಸಿದನು. ಅದೇ 
ದಾಯವೇ ಬಿದ್ದಿತು. ಆಗ ಆವನು ಅಬ್ಬರಿಸಿದನು. “ಇದನ್ನು ವಿಸ್ತರಿಸುವೆನು, ಎರಡ 
ರಷ್ಟು ಹತ್ತರಷ್ಟು ದಾಯ ಹಾಕುವೆನು !' ಎಂದು ಹೊಗಳಿಕೊಳ್ಳುತ್ತಾ ದಾಳವನ್ನು 
ಹಿಡಿದುಕೊಂಡು 'ನನ್ನ ಮುಂದೆ ಆಟದಲ್ಲಿ ದಾಳಿಮಾಡುವವನಾವನಿದ್ದಾನೆ ?' ಎಂದು 
ಧೆ ಲರ್ಯದಿಂದ ಭಾಷೆಯಿಟ್ಟು ಮಾತನಾಡಿದನು. ವ॥ ಅವನ ಈ ರೀತಿಯ ತಡೆ ಬಡೆ 
ಯಿಲ್ಲದ ಮಾತುಗಳನ್ನು ಕೇಳಿ ನಾನು ಹೀಗೆ ಹೇಳಿದೆನು, ೮೫. "ಈರೀತಿ ಭಾಷೆಯ 
ಮಾತುಬೇಕಾಗಿಲ್ಲ. ದಾಳವನ್ನು ಹಿಡಿದು ದಾಯವನ್ನು ಹಾಕು. ಆಗದಿದ್ದರೆ ಎದ್ದು 
ಹೋಗು.' ಎಂದು ನಾನು ಅವನನ್ನು ಹಾಸ್ಕಮಾಡಿದೆನು. ಅವನು ಅದನ್ನು ಕೇಳಿ ಜರೆ 
ಯುತ್ತಾ ಕೋಪಿಸುತ್ತಾ "ಕೆ ಓಲಾಗುವುದಾದರೆ ಬಾ. ಕುಳಿತುಕೋ ! ನಾನು ಆಡುವೆನು. 
ನನ್ನಲ್ಲಿ ನಿನ್ನಲ್ಲಿ ಹಣವಿರುವವರೆಗೂ ಆಡುವೆನು.” ಎಂದು ಹೇಳಿದನು. ನಾನು ಕೂಡಲೆ 
ಎದ್ದು ಪಗಡೆಕಾಯಿಗಳನ್ನು ಹೂಡಿದೆನು. ದಾಳಗಳನ್ನು ಹಿಡಿದು ಈ ದ್ಯೂತಕಾರನು 
ಯಾರು ?' ಎಂದು ನೋಡಿದೆನು. (ಹಾವುಗೆ ಎಪಾದುಕೆ, ದ್ಯೂತಗೃಹ.) ವ॥ ಮತ್ತೆ 


೩೧೦ ಅಭಿನವ ದಶಕುಮಾರ ಚರಿತೆ 


ಆರಿದಿರಾದೊಡಾಡಿದಪೆನೆಕ್ಕಡಿಯಂ ಪಡೆ 'ಪಂಚದಾಯಮಂ 

ವೀರವಿಳಾಸಮಂ ತಗರಸನ್ನೆಯನೈದೆರಡಂ ನೆಗಟ್ಟಿಚೌ 

ಸಾರಿಯನಾಜು ಪನ್ನೆರಡನೊಪ್ಪುವ ರಾಜಕುಮಾರನಂ ಮಹೋ 
ದಾರವನೊಡ್ಡಿದೊಡ್ಡನೆನುತೆನ್ನನವಂ ಕಡುಪಿಂ ಕೆರಳ್ಹಿದಂ ೮೬ 


ವ॥ ಇತ್ತಮೊದಲಾಗಿ ಪತ್ತುವಿಧದ ನೆತ್ತವನಾಡುವೆನೆಂದೆನ್ನಂ ಕೆರಳ್ಸೆಲಾಂ ವಿಮರ್ದಕ 
ನೆಂಬ ಹಾವುಗೆಕಾಣನಮೊಗಮಂ ನೋಡಲಾತಂ ಅರ್ಥಮನೊಡ್ಡೆಂಬುದುಂ 


ಕಂ॥ ಹಲಗೆಯ ನಳವಟ?ೌದಿಟ್ಟಾ 
ಗಳೆ ಮೈಯ್ಯಣಜಕದಕ್ಷಯುಗಳಮಂ ಢಾಳಿಸಿ ಮೇ 
ಲೆನಿಸುವೊಡ್ಡುವಂ ನುಡಿ 
ದಳುಪಿಲ್ಲದೆ ಜೂಜುಗಾಲಿರಂ ಕೆಳೆಗೊಂಡೆಂ ೮೩೭ 


ನ॥ ಅಲ್ಲಿಂ ಬಟಯಂ 


ತಾಗುವದಾಯಮಂ ತಡೆವತಪ್ಪಿದ ಸಾರಿಯನೊಡ್ಡಿ ಕೊಳ್ಳ ಗೆ 

ಲ್ಭಾಗಜಿದೊಡ್ಡ ನೇಣಿ*ಸುವ ಮೈಯ್ಯಣದಕ್ಷಮನೊಯ್ಯನೆತ್ತಿ ಕೈ 
ವೇಗದೊಳಾರ್ದು ಢಾಳಿಸುವ ಹಾವುಗೆ ಸಾಕೆನಲೇಟ್ವಿ ಬಿನ್ನಣ 
ಕ್ಯಾಗರಮಾಗಲಂಂ ಪದೆದು ನೆತ್ತಮನಾಡಿದೆನುರ್ವರಾಧಿಪಾ ೮೮ 


ಅವನು ಹೇಳಿದನು....೮೬. ಯಾರು ಇದಿರಾದರೂ ನಾನು ಆಡುವೆನು. ಎಕ್ಕಡಿ, ಪಡೆ 
ಪಂಚದಾಯ, ? ವೀರವಿಳಾಸ ತಗರಸನ್ನೆ, ಐದೆರಡು, ಪ ಸಿದ್ದವಾದ ಚಾಸಾರಿ, ಆರು 
ಪನ್ನೆರಡು, ಒಪ್ಪುವ ರಾಜಕುಮಾರ, ಮಹೋದಾರವು ಬಡ್ಡಿದೊಡ್ಡು-ಮೊದಲಾದ 
ವಿಧವಿಧ ಆಟಗಳನ್ನಾ ಡುವೆನು ಎಂದು ಹೇಳಿ ನನ್ನನ್ನು ರೇಗಿಸಿದನು. ಇವೇ ಮೊದಲಾದ 
ಹತ್ತು ವಿಧಗಳಾದ ಪಗಡೆಯಾಟವಾಡುವೆನು. ಎಂದು ಹೇಳಿ ನನ್ನನ್ನು ಕೆರಳಿಸಿದನು. 
ಆಗ ನಾನು ವಿಮರ್ದಕನೆಂಬ ಜೂಜುಗಾರನ ಮುಖವನ್ನು ನೋಡಿದೆನು. ಆತನು ಹಣ 
ವನ್ನು ಒಡ್ಡು ಎಂದು ಹೇಳಿದನು. ೮೭. ಆಟದ ಹಲಗೆಯನ್ನು ಸರಿಯಾಗಿಇಟ್ಟು, 
ಸಂದರ್ಭವನ್ನರಿತು ದಾಳಗಳನ್ನಾಡಿ, ತುಂಬ ಹೆಚ್ಚಾಗಿ ಪಂದ್ಯದ ಹಣವನ್ನು ಹೆದರದೆ 
ಒಡ್ಡಿ ಜೂಜುಗಾರರನ್ನು ಸ್ನೇಹಮಾಡಿಕೊಂಡೆನು. ವ॥ ಅಲ್ಲಿಂದ ಮುಂದೆ---೮೮. 
ದಾಯವನ್ನೆ ದುರಿಸುವುದು. ದಾಯವನ್ನು ತಡೆಯುವುದು, ತಪ್ಪಿಹೋದ ಕಾಯಿಯನ್ನು 
ಮತ್ತೆ ಗೆದ್ದು ಒಡ್ಡುವುದು. ಗೆಲ್ಲುವ ಸಮಯವನ್ನರಿತುಕೊಂಡು ಪಣವನ್ನೂ ಹೆಚ್ಚಿ 
ಸುವುದು, ಸಂದರ್ಭವನ್ನು ತಿಳಿದು ದಾಳವನ್ನು ಸರಕ್ಕನೆ ಮೇಲಕ್ಕೆತ್ತಿ ಕೈ ವೇಗದಿಂದ 
ಅಬ್ಬರಿಸುತ್ತಾ ಉರುಳಿಸುವುದು, ಜೂಜು ಸಾಕು ಎಂದು ಮೇಲಕ್ಕೇಳುವುದು, ಇವೇ 


Ww 


ಅಷ ಥೈಮಾಶಾ ಸಸಂ ೩೧೧ 


ಕಂ॥8 ಹೋಡಶ ಸಹಸ್ರವಿತ್ತ 
ಕ್ಯಾಡಿಯದಂ ಗೆಲ್ಲು ಹಾವುಗೆಗೆ ಕಿಜ೨ದಂ ಕೊಂ 
ಡಾಡುವವರ್ಗಂ ಕಿಆ೨ದುಮ 
ನೀಡಾಡಿ ಬಟೀಕ್ಕ ಮಿಕ್ಕುದಂ ಕೊಂಡೆಟಕ್ನಿಂ ೮೯ 


ವ॥ ಅಂತೇಟಲೊಡಂ 


ಕಂ॥ ಹಾವುಗೆಯಾದ ವಿಮರ್ದಕ 
ನಾವಾಸಕ್ಕೆನ್ನನಟಿಶ್ಮಿಯಿಂ ಕೊಂಡುಯ್ದು ರಸಂ 
ತೀವಿದ ಭೋಜನದಿಂ ಸಂ 
ಭಾವಿಸೆ ಬಟಿಕಿಕವನೊಳಾಯ್ತು ಮಿತ್ರಸ್ನೇಹಂ ೯೦ 


ವ॥ ಅಂತಾ ವಿಮರ್ದಕಂಗಮೆನಗಮತ್ಯಂತ ಸ್ನೇಹಂ ಮಿಗಲಾತನಿಂ ಪುರದೊಳಗಣ 
ಲುಬ್ಬಕಗೃಹಂಗಳ ವೃತ್ತಾಂತಮೆಲ್ಲಮಂ ತಿಳಿದಾ ಮಜುದಿವಸಂ 


ಕಮಲಭವಾಂಡದೋವರಿಯ ಭಾಸ್ಕರದೀಪಿಕೆ ನಂದೆ ವಸ್ತು ಭೇ 
ದವನಜಕಿಯಲೈ ಬಾರದವೊಲುರ್ಬಿದ ಕಟ್ಟಲೆ ಪರ್ಬಿದಿಕ್ಕನಾ 

ಕ್ರಮಿಸಿ ಕಚಿಂಗಿ ಕಟ್ತಿಲಿಸಿ ಸೂಚಿಗಭೇದ್ಯಮೆನಲ್ಕೆ ಮರ್ತ್ಯ ದೃ 

ಕೃಮಳ ನಿರೋಧಮಂ ಪಡೆದುದೇವೋಗಟಕ್ಕಿಂ ತಿಮಿರಾತಿರೇಕಮಂ ೯೧ 


ಮೊದಲಾದ ಚಾತುರ್ಯಗಳಿಂದ "ಮಹಾರಾಜನೆ' ನಾನು ನೆತ್ತವನ್ನಾಡಿದೆನು ೮೯. 
ಹದಿನಾರುಸಾವಿರ ಹೊನ್ನುಗಳನ್ನು ಆಟದಲ್ಲಿ ಗೆದ್ದು ಸ್ವಲ್ಪ ಹಣವನ್ನು ಜೂಜಿನ ಮನೆಗೆ 
ಕೊಟ್ಟೆನು, ಸ್ವಲ್ಪ ಹಣವನ್ನು ಹೊಗಳಿದವರಿಗೂ ಕೊಟ್ಟೆನು, ಬಳಿಕ ಉಳಿದ ಹಣವನ್ನು 
ಕೊಂಡು ಅಲ್ಲಿಂದ ಎದ್ದೆನು, ವಗ ಹಾಗೆ ಎದ್ದ ಕೂಡಲೆ ೯೦. ಜೂಜುಗಾರನಾದ 
ವಿಮರ್ದಕನು ನನ್ನನ್ನು ತನ್ನ ಮನೆಗೆ ಪ್ರೀತಿಯಿಂದ ಕರೆದುಕೊಂಡು ಹೋದನು, ರಸ 
ಭರಿತವಾದ ಭೋಜನ ಮಾಡಿಸಿ ಸತ್ಕರಿಸಿದನು, ಬಳಿಕ ಇಬ್ಬರಿಗೂ ಸ್ನೇಹ ಬೆಳೆಯಿತು, 
ವ।। ಹೀಗೆ ಆತನಿಗೂ ನನಗೂ ಸ್ನೇಹವು ಬೆಳೆಯಿತು. ಅವನಿಂದ ನಾನು ಆ ಊರಿ 
ನಲ್ಲಿದ್ದ ಜಿಪುಣರಮನೆಗಳ ಸಮಾಚಾರಗಳನ್ನು ತಿಳಿದೆನು-ಮರುದಿನ೯೧. ಬ್ರಹ್ಮಾಂ 
ಡದ ಮನೆಯೊಳಗಣ ಸೂರ್ಯನೆಂಬ ದೀಪವು ಆರಿಹೋಯಿತು. ವಸ್ತುಗಳಿಗಿರಂನ 
ಪರಸ್ಪರ ಭೇದವು ತಿಳಿಯದ ಹಾಗೆ ಕತ್ತಲೆಯು ಒತ್ತಾಗಿ ಹಬ್ಬಿತು. ದಿಕ್ಕುಗಳನ್ನಾಕ್ರಮಿಸಿ 
ಕೊಂಡು ಕತ್ತಲೆಯು ಸೂಜಿಗೂ ಭೇದಿಸಲು ಆಗದಂತೆ ದಟ್ಟವಾಗಿ ಹರಡಿ ಮನುಷ್ಯರ 
ಕಂಗಳೆಂಬ ತಾವರೆಗಳಿಗೆ ತಡೆಯನ್ನುಂಟುಮಾಡಿತು. (ನೋಡಲು-ಅರಳಲು) ಕತ್ತಲೆಯ 


೩೧೨ ಅಭಿನವ ದಶಕುಮಾರ ಚರಿತೆ 


ಕಂ! ಇದು ಕ ಷ್ಣಪಕ್ಷಮಾಗಿಯು 
ದೊದವಿದ ಕಮಳಾನುಮೋದಮಂ ಹಡೆಯದು ಚೆ 
ಕ್ರದೊಳನುರಾಗಂ ಪಿಂಗಿ 
ರ್ಪದು ಚೋದ್ಕಮೆನಿಪ್ಸ ಮರ್ಬನೊಲ್ಲೀಕ್ಷಿಸಿದೆಂ ೯೨ 


ವ॥ ಅಂತು ಪರ್ಬಿದ ಮರ್ಬಂ ಕಂಡು 


ಎಳಸಿತ ಯೋಗಚೂರ್ಣತತಿ ಕರ್ಕಟರಜ್ಜು ಸುದೀಪವರ್ತಿಗಳ್‌ 

ಶಳಭ ಕರಂಡಕಂ ಮರದ ಮಾಟದ ಪೆರ್ದಲೆ ಮಾನಸೂತ್ರಕಂ 

ಪಳಹಮೆನಿಪ್ಪುಪಾಯಶತಮಂ ತಳಿದುರ್ಬಿದಮರ್ಬಿನೊಳ್‌ ನಿರಾ 

ಕುಳಮೆನೆ ಕನ್ನಗತ್ತಿಸಹಿತಂ ಪೊಣಿಮಟ್ಟೆನಿಳಾಧಿನಾಯಕಾ ೯೩ 

ವಗ ಅಂತು ನಿದ್ರೆಯಂ ಮಿಗಿಲಾಗಿಸುವ ಯೋಗಚೂರ್ಣಮಂ ಮ (ಮಂ)ಗಿಲೊಳ್‌ 

ಸಿಕ್ಕಿಸಿ ಪಿಡಿದೇಣಿಂವೇಳವರ್ಗಮಂ ಸಜ್ಜರಸವನೂಡಿದ ದೀಪವರ್ತಿಯಂ ಒಳಗಿರ್ದ 
ದೀವಿಗೆಯಂ ನಂದಿಸುವ ಪತಂಗದ ಕರಡಗೆಯಂ ಕನ್ನದೊಳ್‌ ನೀಡಿಯೊಳಗಣೆಟ್ಟಆಕೆಯಲವ 
ಮರದ ತಲೆಯಂ ಒಳೆಗಣುಗ್ರಾಣಮನರಿಯಲಲ? ಮಾನಸೂತ್ರಮಂ ಕನ್ನದಿಂ ಗಾಳಿ ಬಾರದಂತೆ 
ಮುಚ್ಚುವ ಪಳಹಮಂ ಕನ್ನದೊಳ್‌ ಸಂದಿಸಿದ ಕಲ್ಲಂ ತೆಗೆವಿರ್ಕುಲಿಂ ಮತ್ತಮನೇಕಚೌರ್ಯ 
ಸಾಧನಂಗಳಂ ಕೊಂಡು 


ಆಧಿಕ್ಕವನ್ನು ಏನೆಂದು ಹೊಗಳಲಿ ?. ೯೨. ಇದು ಕ ೈಷ್ಣನ ಪಕ್ಷವಾಗಿದ್ದರೂ ಕಮಳೆ 
ಯಿಂದುಂಟಾಗುವ (ಲಕ್ಷಿಿಯಿಂದುಂಟಾಗುವ) ಹರ್ಷವನ್ನು ಹೊಂದದು. ಚಕ್ರದಲ್ಲಿ 
ಅನುರಾಗವು ಹಿಂಗಿಹೋಗಿದೆ ಇದು ಆಶ್ಚರ್ಯ ಎಂದು ತೋರುವ ಕತ್ತಲೆಯನ್ನು 
ಅಕ್ಕರೆಯಿಂದ ನೋಡಿದೆನು. (ಕೃಷ್ಣಪಕ್ಷದ ರಾಶ್ರಿಯಾದುದರಿಂದ ಕಮಲಗಳು ಅರಳಿ 
ಆನಂದವನ್ನುಂಟುಮಾಡುತ್ತಿಲ್ಲ. ಚಕ್ರವಾಗಳು ಅಗಲಿ ಅನುರಾಗವನ್ನು ತೋರಿಸುತ್ತಿಲ್ಲ 
ವೆಂದು ಇನ್ನೊಂದರ್ಥ) ವ।। ಹಾಗೆ ಹರಡಿದ ಕತ್ತಲೆಯನ್ನು ನೋಡಿ--೯೩. ಹೊಳೆ 
ಯುವ ಯೋಗ ಚೂರ್ಣ, ಕರ್ಕಟಕ (ಇಕ್ಕಳ ?), ಹಗ್ಗ, ದೀಪದ ಬತ್ತಿಗಳು, ದೀಪದ 
ಹುಳಗಳ ಭರಣಿ, ಮರದ ಮಾಟವಾಗಿ ಮಾಡಿದ ದೊಡ್ಡ ತಲೆ, ಅಳತೆಯ ದಾರ, ತಮಟೆ 
(ಡೋಲು) ಮೊದಲಾದ ನೂರಾರು ಸಹಾಯಕ ಸಾಮಗ್ರಿಗಳನ್ನು ತೆಗೆದುಕೊಂಡೆನು, 
ಮತ್ತು ಮಹಾರಾಜನೆ ! ಆ ದಟ್ಟವಾಗಿ ಹರಡಿದ ಕತ್ತಲೆಯಲ್ಲಿ ಕನ್ನಗತ್ತಿಯನ್ನು ಹಿಡಿದು 
ಯಾವತಡೆಯೂ ಇಲ್ಲದೆ ಹೊರಟೆನು. ವ॥ ನಿದ್ದೆಯನ್ನು ಹೆಚ್ಚಿಸುವ ಯೋಗಚೂರ್ಣ, 
ಮನೆಯ ಸೂರಿಗೆ ಸಿಕ್ಕಿಸಿ ಹಿಡಿದುಕೊಂಡು ಮೇಲಕ್ಕೇರುವ ಹಗ್ಗದ ಏಣಿಗಳು, 
ಸಜ್ಜರಸದಲ್ಲಿ (ಅರಗು) ನೆನೆಯಿಸಿದ ದೀಪದಬತ್ತಿ, ಒಳಗಿರುವ ದೀಪಗಳನ್ನು ಆರಿಸಲು 
ಸಹಾಯಕವಾದ ಪತಂಗ ಹುಳಗಳ ಭರಣಿ, ಕನ್ನದ ರಂಧ್ರಗಳಲ್ಲಿ ತೂರಿಸಿ ಒಳಗಿನ ಜನರ 
ಎಚ್ಚರಿಕೆಯನ್ನು ತಿಳಿಯಲು ಸಹಾಯಕವಾದ ಮರದ ತಲಿ, ಒಳಗಿರುವ ಉಗ್ರಾಣಗಳನ್ನು 
ತಿಳಿಯಲು ಅಳೆಯುವ ಅಳತೆಯ ದಾರ, ಕನ್ನದಿಂದ ಗಾಳಿಯು ಬರದ ಹಾಗೆ ಮುಚ್ಚುವ 


ಅಪ ಮಾಶ್ನಾ ಸಂ ೩೧೩. 


ಸೊಗಸೆಸೆಯಲ್ಕೆ ಪೊಚ್ಚ ಪೊಸ ಕಾಗಿನ ಕಚ್ಚೆಯನುಟ್ಟು ಕನ್ನಗ 
ತ್ತಿಗೆಯನೆಲಂಪಿನಿಂ ಪಿಡಿದು ಕಟ್ತಿಲೆಯೊಳ್‌ ಪೊಜಿಮಟ್ಟು ಮೆಲ್ಲಮೆ 

ಲ್ಲಗೆ ನಡೆಗೊಂಡು ಮುಂದೆಡಬಲಂಗಳನಾಲಿಸುತುಂ ನೆಟಲ್ಲೆ ಮೆ 
ಯ್ಹೆಗೆಯುತುಮಾರ್ಪಿನಿಂ ನಗರವೀಧಿಯೊಳೆಟ್ತಿರುತಿರ್ದೆನುರ್ವಿಪಾ ೯೪ 


ವ8 ಅಂತು ಬರ್ಪಾಗಲ್‌ ಮುಂದೆ 


ಕಂ॥ ನಗರಾಧಿದೇವತೆಯ ಮೆ 
ಲ್ಲಗೆಯೋ ಬೆಲಿಂಗಳಗೆಯೋ ರನ್ನದ ಕೈದೀ 
ವಿಗೆಯೋ ಮಿಂಚಿನ ಗೊಂಚಲ 
ಬಗೆಯೋ ಎನಲೊಂದು ಬೆಳಗು ತೋಟ್‌ತ್ತಾಗಳ್‌ ಕ ೯೫ 


ವ॥ ಅಂತಾ ಬೆಳಗಂ ಭಾವಿಸಿ ನೋಟ್ಬಿನ್ನೆಗಂ 


ಸುಲಿಪಲ್ಲೊಳ್ಳೆಳಗಿಂ ಕಟಾಕ್ಷರುಚಿಯಿಂ. ಚಂಚನ್ನಖಜ್ಕೋತ್ಸೆಯಿಂ 
ವಿಲಸದ್ಭೂಷಣ ರತ್ನದೀಧಿತಿಗಳಿಂದುರ್ಬೆಟ್ಟು ಪರ್ಬಿರ್ದ ಕ 

ಟ್ರಿಲೆಯಂ ಮಾಂಕರಿಸುತ್ತನೂನ ಶಿಶಿರೇಖಾವಿಭ್ರಮಂ ಕೂರ್ತುಕೋ 
ಮಲೆಯಾಯ್ತೆಂಬಿನಮೊಪ್ಪಿ ಬರ್ಪ ಸತಿಯಂ ಕಂಡೆಂ ಕಳಾವಲ್ಲಭಾ ೯೬ 


ಚರ್ಮದ ತಮಟೆ, ಕನ್ನದಲ್ಲಿ ಸಿಕ್ಕಿಕೊಂಡ ಕಲ್ಲನ್ನು ಹೊರಕ್ಕೆ ತೆಗೆಯುವ ಇಕ್ಕಳ, ಹೀಗೆ 


ಅನೇಕ ವಿಧಗಳಿಂದ ಕಳ್ಳತನದ ಸಾಧನಗಳನ್ನು ತೆಗೆದುಕೊಂಡೆನು. ೯೪. ಮಹಾರಾಜನೆ ! 


ಸೊಗಸಾಗಿ ಹೊಚ್ಚ ಹೊಸ. ಕಪ್ಪು ಬಟ್ಟೆಯಿಂದ ಕಚ್ಚೆಯನ್ನು ಬಿಗಿದೆನು. ಕನ್ನಗತ್ತಿ 
ಯನ್ನು ಸಂತೋಷದಿಂದ ಕೈಯಲ್ಲಿ ಹಿಡಿದೆನು. ಕತ್ತಲೆಯಲ್ಲಿ ಹೊರಟೆನು, ಮೆಲ್ಲಮೆಲ್ಲನೆ 
ನಡೆಯುತ್ತ ಮುಂದೆ ಎಡಬಲಗಳನ್ನು ನೋಡುತ್ತಾ ನೆಳಲಿಗೆ ಸರಿಯುತ್ತಾ ನಗರದ 
ಬೀದಿಯಲ್ಲಿ ಬರುತ್ತಿದ್ದೆನು. ಎ1 ಹಾಗೆ ಬರುತ್ತಿರುವಾಗ ಮುಂದೆ ೯೫. ಇದ್ದಕ್ಕಿದ್ದ 
ಹಾಗೆ ಒಂದು ಬೆಳಕು ಕಾಣಿಸಿತು. ಅದು ನಗರದ ಅಧಿದೇವತೆಯ ಮಂದಹಾಸವೋ ! 
ಬೆಳದಿಂಗಳ ಬಟ್ಟಲೋ ! ರತ್ನದ ಕೈ ದೇವಿಗೆಯೋ ಮಿಂಚಿನ ಗೊಂಚಲೋ ! ಎಂಬಂತೆ 
ತೋರಿತು. ವ॥ ಹಾಗೆ ಆ ಬೆಳಕನ್ನು ನುನವಿಟ್ಟು ನೋಡಿದಾಗ೯೬. ಕಳಾವಲ್ಲ 
ಭನೇ ! ಅಲ್ಲಿ ಬರುತ್ತಿದ್ದ ನಾರಿಯೊಬ್ಬಳನ್ನು ಕಂಡೆನು. ಅವಳು ತೊಳೆದ ಹಲ್ಲಿನ ಹೊಳೆ 
ಯುವ ಬೆಳಗಿನಿಂದಲೂ, ಕಡೆಗಣ್ಣೋಟಗಳ ಕಾಂತಿಯಿಂದಲೂ, ಚಲಿಸುವ ಉಗುರು 
ಗಳಿಂದ ಹೊಮ್ಮುವ ಪ್ರಕಾಶದಿಂದಲೂ (ಬೆಳುದಿಂಗಳು) ಹೊಳೆಯುವ ಒಡವೆಗಳ ರತ್ನ 
ಗಳ ಕಿರಣಗಳಿಂದಲೂ, ದಟ್ಟವಾಗಿ ಹರಡಿದ್ದ ಕತ್ತಲೆಯನ್ನು ತಿರಸ್ಕರಿಸುತ್ತಾ 


ಹ್‌ 
ಹ ಗ ಇ ಪಲ ಎ ದಗೆ ನೆ ನ ಮಿ ಲ್ನ 
ವಾದ ಚಂದ್ರಲೇಖೆಯ ವಿಭೃಮವು ಬಯಸಿ ಈ ಕೋಮಲ ರಮಣಿಯ ರೂಪವನ 


೩೧೪ ಅಭಿನವ ದಶಕುಮಾರ ಚರಿತೆ 


ಕಂ॥ ಮತ್ತಂ ಪಲ್‌ಗಲ್ಲಂ ನಡೆ 
ಮುತ್ತಿನ ಕನ್ನಡಿಯ ಹಡಿಯೆ ಕಾಂತಿಯ ಚೆ 
ಲ್ವೈತ್ತಳೆಕಂ ಭ್ರೂ ಮಧ್ಯಂ 
ಬಿತ್ತರವೆನಿಪಂತು ಘನ ಧನುರ್ಗುಣದಿಂದಂ ೯೭ 


ವ॥ ಅಂಶಿರ್ದ ಕಾಂತೆಯಂ ಕಂಡವಳಂ ವಿಚಾರಿಸುವೆನೆಂದವಳಿದಿರ್ಗೆ ವಂದು ಪೋಗದಿ 
ರೆಂಬುದುಂ 


ಕಂ॥ ನೀನಾರಾಂ ಕಳ್ಳನೆನ 
ಲ್ಕೇನಂ ಮಾಡಲೈವೇಟ್ಟುದೆಂದಾಗಳ್‌ ಚಂ 
ದ್ರಾನನೆ ತೊಡವಿನ ಪಟ್ಟಿಯ 
ನಾನಂದದಿನೀಯಲಾಂ ಬಟಿಕಿಕ್ಕೆಂತೆಂದೆಂ ೯೮ 


ಆರಮಗಳ್‌ ನೀಂ ಹೆಸರೇ 

ನೀ ರಾತ್ರಿಯೊಳಲ್ಲಿಗೆಯ್ದಿ ದಪೆಯೊರ್ಬಳೆ ನೀ 

ರೇರುಹಲೋಚನೆ ಪೇಟ್‌ ವಿ 

ಸ್ಪಾರದೊಳೆನಗೆಂದೊಡಾಕೆ ಮಗುಟ್‌ಿ ಂತೆಂದಳ್‌ ಹ 


ನೆಗಟ್ಟಾ ಕುಬೇರದತ್ತನ 

ಮಗಳಾಂ ಕುಲಪಾಲಿಕಾಖ್ಯೆಯೆನ್ನಂ ಮುನ್ನಂ 

ಬಗೆಮಿಗೆ ಧನೆಮಿತ್ತಂಗಿ 

ತ್ತುಗಡೀಗಳ್‌ ಕುಡುವನಲ್ಲೆ ಪೆಅರ್ಗೆಮ್ಮಯ್ಯಂ ೧೦೦ 


ಧರಿಸಿತೋ ಎಂಬಂತೆ ಕಾಣಿಸಿದಳು. ೯೭. ಆ ಕಾಂತೆಯ ಹಲ್ಲೂ ಗಲ್ಲವೂ ನಡೆಯು 
ತ್ತಿರುವ ಮುತ್ತಿನ ಕನ್ನಡಿಗೆ ಸ ಸಮನಾಗಿದ್ದು ವೃ. . ಅವಳ ಚೆಲುವಾದ ಮುಖಂಗುರುಳೂ 
ಹುಬ್ಬಿನ ಮಧ್ಯವೂ ಬಿಲ್ಲಿನ ನಾರಿಗಿಂತ ಮಿಗಿಲಾಗಿ ಕಂಡುವು. ಎ॥ ಹಾಗಿದ್ದ ಕಾಂತೆ 
ಯನ್ನು ನೋಡಿ ಆವಳನ್ನು ವಿಚಾರಿಸಬೇಕೆಂದು ಅವಳೆದುರಿಗೆ ಹೋಗಿ "ಮುಂದೆ 
ಹೋಗಬೇಡ ! ಎಂದು ಹೇಳಿದೆನು ೯೮. “ನೀನು ಯಾರು ?' "ನಾನು ಕಳ ನು? 
ಏನುಮಾಡಬೇಕು ? ಎನ್ನುತ್ತಾ ಆ ಚಂದ್ರಮುಖಿಯು ಒಡವೆಯ ಪೆಟ್ಟಿಗೆಯನ್ನು 
ಆನಂದದಿಂದ ಕೊಟ್ಟಳು, ಬಳಿಕ ನಾನು ಹೀಗೆ ಹೇಳಿದೆನು. ೯೯. “ನೀನು ಯಾರ 
ಮಗಳು ? ನಿನ್ನ ಹೆಸರೇನು! ನೀನೊಬ್ಬಳೇ ಈ ರಾತ್ರಿಯಲ್ಲಿ ಎಲ್ಲಿಗೆ ಹೋಗುತ್ತಿರುವೆ ? 
ಕಮಲಾಕ್ಷಿ! : ವಿಸ್ತಾರವಾಗಿ ಎಲ್ಲವನ್ನೂ ಹೇಳು,” ಅದಕ್ಕೆ ಅವಳು ಹೀಗೆಂದಳು. 
೧೦೦. ನಾನು ಪ್ರಸಿದ್ಧನಾದ ಸಂಜ ನ ಮಗಳು. ನನ್ನ ಹೆಸರು ಪಾಲಿಕೆ, ನನ್ನ 
ತಂದೆಯು. ಮೊದಲು ನನ್ನನ್ನು ದ ನಮಿತ್ರನಿಗೆ ಕೊಡುವುದಾಗಿ ಮಾತನ್ನಿ ತ್ತು ew, 


೩೧೫ 
ಅಷ್ಟಮಾಶ್ವಾಸಂ | 


ಕಂ॥ ಧನಮಿತ್ರನರ್ಥಮಂ ವಂ 
ದಿನಿಕಾಯಕ್ಕಿತ್ತು ಬಡವನಾಗಲೊಡಂ ಭೂ 
ಜನ ಮೊಲ್ಲುದಾರಿಕಂ ನಿ 
ನ್ನ ನಾಮಮೆಂದಾತನಂ ಪೊಗಟ್ಟಿ ಪರೀಗಳ* ೧೦೧ 


ವಃ ಅಂತಾತಂ ತ್ಯಾಗಶೀಲದಿಂ ಬಡಪಟ್ಟುದಾರಕನೆಂಬ ಹೆಸರಂ ಪಡೆಯೆ 


ಕಂ ಪೆಜನೊರ್ವನರ್ಣಪತಿಯೆಂ 
ಬಜಿಕಿಕೆಯ ವೆ ಶ್ಯೇಂರ್ದ್ವನಿರ್ಪನಾತಂಗೆನ್ನಂ 
ಮಲುಮಾತಿಲ್ಲದೆ ತಾಂ ಪೊ 
ಟ್ರಿಅಕ ಕೊಟ್ಟಪನೆಂಬ ಮಾತನೀಗಳ್‌ ಕೇಳ್ವೆಂ ೧೦೨ 


ವ॥ ಅದಂ ಕೇಳ್ದು 


ಕಂ ಇಂತಿರೆಯಮಂಗಲವನಾ 
| ನೆಂತನುಭವಿಸಿದಪೆನೆನ್ನನಯ್ಯಂ ಮುನ್ನೊ 
ಲ್ಲೆಂತಾವಂಗಿತ್ತನವಂ 
ಕಾಂತನೆನುತ್ತವನ ಮನೆಗೆ ಪೋದಪೆನೀಗಳ* ೧೪೩ 


ಕುಡುವೆಡೆಯೊಳ್‌ ಸಂಪದಮಂ 

ಬಡತನಮಂ ಕುಲಮನಾದಿಯೊಳೆ ತಿಳಿದೊಲವಿಂ 

ಕುಡುವುದು ಕೊಟ್ಟ ಬಟಕ್ಕಂ 

ಪಡಿಮಾತಾಡುವುದು ನೀತಿಧರ್ಮವಿರೋಧಂ ೧೦೪ 


ಬೇರೆಯವರಿಗೆ ಕೊಡಲು ಮನಸ್ಸು ಮಾಡಿದ್ದಾನೆ. ೧೦೧. ಧನಮಿತ್ರನು ಹೊಗಳಿದ 


ವರಿಗೆಲ್ಲ ಹಣವನ್ನು ಕೊಟ್ಟು ಬಡವನಾದನು. ಜನರೆಲ್ಲರೂ ಅವರನ್ನು ಉದಾರಕ 
ನೆಂದು ಕರೆದು ಪ್ರೀತಿಸಿ ಈಗ ಹೊಗಳುತ್ತಾರೆ. ವ॥ ಹೀಗೆ ತ್ಯಾಗಶೀಲನಾದ ಅವನು 


61 


ಬಡವನಾಗಿ ಉದಾರಕನೆಂಬ ಹೆಸರನ್ನು ಪಡೆಯಲು-೧೦೨.: ಅರ್ಥಪತಿಯೆಂಬ 
ಹೆಸರಿನ ಮ ದಬ್ಬಿ ಸಾಹುಕಾರನಾದ ವೈಶ್ಯ ಶ್ರೇಷ್ಠನಿ ನನ್ನ ನ್ನ್ನು ನಾಳೆ ಬೆಳಿಗ್ಗೆ ನನ್ನ 
ತಂದೆಯು ವಿಚಾರಿಸದೆ ಕೊಡುವರೆಂಬ ಮಾತನ್ನು ಕೇಳಿದೆನು. ವಃ ಅದನ್ನು ಕೇಳಿ ಎ 
೧೦೩. ಈ ಸ್ಥಿತಿಯಲ್ಲಿ ನಾನು ಈ ಆಮಂಗಳವನ್ನು ಆನುಭವಿಸಲಾರೆನು. “ನನ್ನ 
ತಂದೆಯು ಮೊದಲು ಪ್ರೀತಿಯಿಂದ ಯಾವನಿಗೆ ನನ್ನನ್ನು ಕೊಟ್ಟನೋ ಅವನೇ ನನ್ನ 


ಈ ೫. 3 ಈ. 
ಪಶಿ' ಎಂದು ತಿಳಿದುಕೊಂಡು ನಾನೀಗ ಆವನ ಮನೆಗೆ ಹೋಗುತ್ತಿದ್ದೇನೆ. ೧೦೪, 


ಹೆಣ್ಣು ಕೊಡುವುದಕ್ಕೆ ಮೊದಲೇ ಸಿರಿತನವನ್ನೂ ಬಡತನವನ್ನೂ ಕುಲವನ್ನೂ ವಿಚಾರಿಸ 


ಗತಿ, ಹ್‌ ಎಪಿ ೨ ಶಡ ಇರ ್‌್‌ ಡಿ ಬಾಳಗ ಆಹೆ ಕಶ್ಟಾಕಿ ಕೂಟ ಹ 
ಬೇಕು. ಅದರೆ ಕೊಟ್ಟ ಮೇಲೆ ಮಾತ ತಿಪ್ಪುಖ್ರದು ನೀತಿ ಧರ್ಮ ರೃ ಏರಿದಿ ವಾದಿ 
[) 


೩೧೬ | ಅಭಿನವ ದಶಕುಮಾರ ಚರಿತೆ 


ವ॥ ಎಂದಾಂ ಧನಮಿತ್ರನ ಮನೆಗೆ ಪೋದಹಪೆಂ ನಿನಗೆ ಬೇಟ್ಬಿರ್ಥಮಾಯಿತ್ತು 
ಪೋಗೆಂಬುದುಮಾನಾಕುಲಪಾಲಕಿಗಿಂತೆಂದೆಂ 


ಕಂ1 ನಿನ್ನೊಡನೆ ಬಂದು ಹದೆಪಿಂ 

ನಿನ್ನಧಿಪನ ಮಂದಿರಕ್ಕೆ ಕಳಿಪುವೆನೊಲವಿಂ 

ಕನ್ನೆ ನಡೆಯೆಂದು ಸತಿಯಂ 

ಬೆನ್ನಿಕ್ಕಿ ಬಲಿಕೃಮೊರ್ಮೊದಲ್‌ ನಡೆಗೊಂಡೆಂ ೧೦೫ 
ವ॥ ಅಂತು ನಡೆಗೊಳೆಲ್‌ ಮುಂದೆ 

ಜಡಿವರವಂಗಳಿಂ ಸೆಳೆದ ಕೈದುಗಳಿಂ ಕರದೀಪ ಕೋಟಿಯಿಂ 

ದೊಡನೆಯೆ ವೀರರಿಂ ಪೊಡೆವ ಜೇಗಟೆಯಿಂ ಕಡುಕೆಯ್ದ ಡೌಡೆಯು 

ಗ್ಗಡಣೆಗಳಿಂ ಮಹಾಧ್ವನಿಯ ಕೊಂಬುಗಳಿಂ ಭಯಮಂ ನೆಗಟ್ಜುತಿ 

ರ್ದೆಡೆಯೊಳೆ ಮುಂದೆ ಸಂದಣಿಸಿದರ್‌ ಪುರರಕ್ಷಕರರ್ಧರಾತ್ರಿಯೊಳ್‌ ೧೦೬ 
ವ॥ ಅಂತು ಘೋರಾಕಾರದ ಕಾರಿರುಳೊಳ್‌ ಭೋರೆನೆ ಬರ್ಪ ತಳಾಅರಬ್ಬರಮಂ 


ಕೇ ಳ್ಳು 
ಕಂ॥ ಮ )ಗಶಾಬಂಮಿಗೆ ಶಾರ್ದೂ 


ಲಗರ್ಜಿತಕ್ಕಂಜುವಂತೆ ತದ್ರಾತ್ರಿಯೊಳಾ 
ಮೃಗಶಾಬನೇತ್ರೆ ಬೆರ್ಚಿದ 
ಛಗಣಿತಪುರ ರಕ್ಷಕರ್ಕಳಬ್ಬರಕಾಗಳ್‌ ೧೧೭ 


ನಡತೆ- -ವ॥ ಹೀಗೆ ಯೋಚಿಸಿ ನಾನು ಧನಮಿತ್ರನ ಮನೆಗೆ ಹೋಗುತ್ತಿದ್ದೇನೆ. ನಿನಗೆ 
ಬೇಕಾದ ಹಣ ಸಿಕ್ಕಹಾಗಾಯಿತು. ಇನ್ನು ಹೋಗು” ಎಂದು ಅವಳು ಹೇಳಿದಳು. 
ಬಳಿಕ ನಾನು ಆ ಕುಲಪಾಲಿಕೆಗೆ (ಹೀಗೆ) ಹೇಳಿದೆನು... ೧೦೫. “ಕನ್ನೆ ನಿನ್ನ ಜೊತೆಯಲ್ಲಿ 
ಬಂದು ನಿನ್ನನ್ನು ನಿನ್ನ ಗಂಡನ ಮನೆಗೆ ಕಳುಹಿಸಿ ಕೊಡುವೆನು. ಸಂತೋಷದಿಂದ 
ಮುಂದೆ ನಡೆ" ಎಂದು ಹೇಳಿ ಅವಳನ್ನು ಹಿಂಬಾಲಿಸಿ ನಡೆದೆನು. ವ॥ ಹಾಗೆ ಹೋಗು 
ಶ್ರಿರುವಾಗ ಮುಂದೆ ೧೦೬, ಆ ಅರ್ಧ ರಾತ್ರಿಯಲ್ಲಿ ಪುರರಕ್ಷಕರು ಗುಂಪಾಗಿ ಬರು 
ತ್ತಿದ್ದರು. ಭಯಂಕರವಾಗಿ ಕೂಗುತ್ತಿದ್ದರು. ಆಯುಧಗಳನ್ನು ಹಿಡಿದಿದ್ದರು. ಕೋಟಿ 
ಕೈದೀವಿಗೆಗಳನ್ನು ಹಿಡಿದಿದ್ದರು. ಜೊತೆಯಲ್ಲಿಯೇ ವೀರರು ಜಾಗಟೆಗಳನ್ನು ಹೊಡೆಯು 
ತ್ತಿದ್ದರು... ಜೋರಾಗಿ ಹೊಡೆಯುವ ನಗಾರಿಗಳ ಬಿರುದನಿಗಳು ಕೇಳಿಸುತ್ತಿದ್ದವು. 
ಕೊಂಬುಗಳ ಮಹಾಧ್ವನಿ ಬರುತ್ತಿತ್ತು. ಇವೆಲ್ಲ ಧ್ವನಿಗಳಿಂದ ಇದ್ದಲ್ಲಿಯೇ ಭಯ 
ವನ್ನುಂಟುಮಾಡುತ್ತಿದ್ದರು. ವ॥ ಹಾಗೆ ಭಯಂಕರವಾಗಿ ಕಾಣಿಸುತ್ತಿದ್ದ ಪುರರಕ್ಷಕರ 
ಅಬ್ಬರವನ್ನು ಕೇಳಿ... ೧೦೭. ಜಿಂಕೆಯ ಮರಿಯು ಹುಲಿಯ ಗರ್ಜನೆಯನ್ನು ಕೇಳಿ 
ಹೆದರುವಂತೆ ಆ ರಾತ್ರಿಯಲ್ಲಿ ಆ ಹರಿಣಾಕ್ಷಿಯು ಲೆಕ್ಕಕೆ ಸಿಕ್ಕದ ಆ ಪುರರಕ್ಷಕರ ಅಬ್ಬರ 


ಅಷ್ಟಮಾಶ್ವಾಸಂ ೩೧೭ 


ವ॥ ಅಂತಾಕೆಯಂಜಿಕೆಯಂ ಕಂಡಾಂ ಪೋಗದಿಲ್ಲಿಗೊಂದುಪಯಮಂ ಬಗೆಯಲೆಂದನಾ 
ಕೆಯೊಳಿಂತೆಂದೆಂ 


ಉರಗಂಪಿಡಿದೋಜೆಯನನು 

ಕರಿಸಿಬಟಲ್ಲಂತೆ ಪಟಯಮಂಠಯದೊಳ್‌ ದು 

ರ್ಮರಣಾಕಾರದೊಳಿರ್ಪೆಂ 

ಪರವಶನಾದಂತಿರೊಜಿಗಿಯುಸಿರ್ದೆಗೆದೀಗಳ* ೧೦೮ 


ವ॥  ಎಂದವಳೆ ಪೇಟ 
[a ಎ 


ನೊರೆಬಾಯೊಳ್‌ ಸುತ್ತಿಕಣ್ಣ ೪ ಮುಗಿದುಸಿರೆನಸುಂ ಭೇದಿಸಲ್ಫಾರದಂತು 
ಬ್ಬರಿಸಲ್‌ ಬಿಣ್ಬಿಂಬಸಿರ್ಗೋಣುಜುಗಿ ತನು ಬಟಿಲ್ಮಂತಿರಿರ್ಪಂದು ವೇಷಾಂ 
ತರಮಂ ಕೈಕೊಂಡು ನೋಟ್ಟಿರ್ಗಕಟ ಭುಜಗದಷ್ಟಾಂಗನಾಗಿರ್ದನೆಂಬಂ 


_ ತಿರಲಿರ್ದೆಂ ರಾತ್ರಿಯೊಳ್‌ ಶೋಕಿಸೆ ಸತಿಕೆಲದೊಳ್‌ ಧೂರ್ತಿನಿಂ ರಾಜಪುತ್ರಾ 
೧೦೯ 


ವ8 ಅಂತಿರ್ಪ ಸಮಯದೊಳ್‌ ತಳವಾಅರ" ಮುಟ್ಟೆವಂದು ಕುಸುಮಕೋಮಳೆ 
ಯಪ್ಪ ಕೋಮಳೆಯ ಕೆಲದೊಳಿರ್ದ ಪೆಟ್ಟಿಗೆಯಂ ಬಿಸ್ಲಿರ್ದೆನ್ನಂ ಕಂಡಿದೇನೆಂಬುದುಂ 


ವನ್ನು ಕೇಳಿ ಬೆಚ್ಚಿದಳು. ವ॥ ಆ ರೀತಿ ಯಾವ ಅವಳ ಭಯವನ್ನು ನೋಡಿ ನಾನು 


ಅಲ್ಲಿಂದ ಹೋಗದೆಯೇ (ತಪ್ಪಿಸಿಕೊಳ್ಳಲು) ಒಂದು ಉಪಾಯವನ್ನು ಆಲೋಚಿಸ 
ಬೇಕೆಂದು ಆಕೆಗೆ ಹೇಳಿದೆನು-೧೦೮. “ಹಾವು ಕಚ್ಚಿದವನ ರೀತಿಯನ್ನು ಅನುಸರಿಸಿ 
ಬಳೆಲಿದವನಂತೆ ಹಳೆಯ ಮಂಟಪದಲ್ಲಿ ದುರ್ಮರಣ ಪಡೆದವನಂತೆ ಪರವಶನಾಗಿ 
ಉಸಿರುಕಟ್ಟಿ ಮಲಗುತ್ತೇನೆ.” . ವ8 ಎಂದು ಅವಳಿಗೆ ಹೇಳಿದೆನು. ಆಮೇಲೆ. 
೧೦೯. ನನ್ನ ಬಾಯಲ್ಲಿ ನೊರೆ ಸುರಿಯುತ್ತಿತ್ತು. ಕಂಗಳು ಮುಚ್ಚಿಕೊಂಡುವು. ಮಾತ 
ನಾಡಲಿಲ್ಲ. ಉಸಿರಾಡುತ್ತಿರಲಿಲ್ಲ. ಹೊಟ್ಟೆಯುಬ್ಬರಿಸಿ ಭಾರವಾಯಿತು. ಕುತ್ತಿಗೆಯ 
ಪಕ್ಕಕ್ಕೆ ತಿರುಗಿತು. ಶರೀರವು ಬಳಲಿದಂತಾಯಿತು. ಈ ರೀತಿಯ ವೇಷಾಂತರವನ್ನು 
ಹೊಂದಿದೆನು. ನೋಡುವವರಿಗೆ ಅಯ್ಯೋ ಹಾವು ಕಚ್ಚಿದವನು ಎಂದು ತೋರುತ್ತಿತ್ತು. 
ರಾಜಪುತ್ರನೆ, ಹೀಗೆ ನಾನು ರಾತ್ರಿಯೆಲ್ಲ ಧೂರ್ತತನದಿಂದ ಅಭಿನಯಿಸಿದೆನು, ಆ 
ತರುಣಿಯು ಪಕ್ಕದಲ್ಲಿಯೇ ನಿಂತು ಶೋಕಿಸುತ್ತಿದ್ದಳು. ವ॥ ಆ ಸಮಯದಲ್ಲಿ ಆ 
ಪುರರಕ್ಷಕರು ಹತ್ತಿರಬಂದು ಕುಸುಮದಂತೆ ಕೋಮಲೆಯಾದ ತರುಣಿಯ ಪಕ್ಕದಲ್ಲಿದ್ದ 
ಪೆಟ್ಟಿಗೆಯನ್ನೂ ಕೆಳಗೆ ಬಿದ್ದಿದ್ದ ನನ್ನನ್ನೂ ನೋಡಿ "ಇದೇನು ?' ಎಂದು ಕೇಳಿದರು, 


೩೮ ಅಭಿನವ ದಶಕುಮಾರ ಚರಿತೆ 


ಕಡುಪೆಂಪೊಪ್ಪುವ ರಾಜಧಾನಿಯಿದಣಕಿೂಳ್‌ ಮದಿ ದೈಯಿಂದರ್ಥಮಂ 
 ಪಡೆವೊಂದಾಸೆಯೊಳಿಲ್ಲಿ ಬಿಟ್ಟರಲದೊಂದುಗ್ರೋರಗಂ ಬಲ್ಪಿನಿಂ 

ಪಿಡಿಯಲ್‌ ನಾಯಕನಿಂತು ತೀರ್ದನಸುವಂ ಕಾರುಣ್ಯದಿಂದಣ್ಣ ಗಾ 

ರುಡಮಂ ಬಲ್ಲವರೆತ್ತಿಮೆಂದು ಕೆಡೆದಲ್‌ ತತ್ಯಾಂತೆ ಭೂಭಾಗದೊಳ್‌ ೧೧೦ 


ವ॥ ಅಂತು ಪೊರಟ್ಲಿ ಕಾಂತೆಯಾರ್ಶರವಮಂಸಂ ಸಂತೈಸಿಯವರೊಳ್‌ 


ಕಂ॥ ಮಿಗೆ ಗರುಡಮುದ್ರೆಯಂ ಪಿಡಿ 
ದಗಣಿತ ಪಂಚಾಕ್ಷರಾದಿಮಂತ್ರಂಗಳನಾ 
ವಗಮೋದಿ ಯಂತ್ರಮಂ ಬರೆ 
ದು. ಗಾರುಡಂ ಕೊಳ್ಳದೆಂದು ತೊಲಗಿದನೊರ್ವಂ ೧೧೧ 


ಈ ತೆಳದಿಂ ಗಾರುಡಿಸಲ್‌ 

ಚೈತನ್ಯಂ ತೋಜಅದಂತು ಬೆಅ3ತಿರೆ ಕಂಡಂ 

ತಾ ತಳವಾಜರ್‌ ಬೇಸ 

ತ್ತೀತಂಗಿದು ಕಾಲಮೆಂದು ಸತಿಗಿಂತೆಂದರ್‌ ೧೧೨ 
ಉದಯುದೊಳೀತನ ಸಂಸ್ಕಾ 


ರದ ದೆಸೆಗಿಂಧನವನೀವೆವೆಂದವರಲ್ಲಿಂ 
ದೊದಟುತ್ತೆ ಪೋದರಿತ್ತಲ್‌ 


ಪದುಳದಿನಾನೆಲ್ಲುೂ ಪೋದೆನಲ್ಲಿಂದಾಗಳ್‌ ೧೦೩ 
೧೧೦. "ತುಂಬ ಹಿರಿದಾದ ರಾಜಧಾನಿಯಿದು. ಇದರಲ್ಲಿ ನಮ್ಮ ವಿದ್ಯೆಯಿಂದ ಹಣ 


ವನ್ನು ಸಂಪಾದಿಸಬೇಕೆಂುಂ ಆಸೆಯಿಂದ ಇಲ್ಲಿ ತಂಗಿದ್ದೆ ವು. ಒಂದು ಭಯಂಕರವಾದ 
ಸರ್ಪವು ಬಲವಾಗಿ ಕಚ್ಚಲು ನನ್ನ ನಾಯಕನು ಹೀಗೆ ಪ್ರಾಣ ಕಳೆದುಕೊಂಡು ಮಲ 
ಗಿದ್ದಾನೆ. ಅಣ್ಣ, ಯಾರಾದರೂ ಗಾರುಡ ವಿದ್ಯೆಯನ್ನು (ವಿಷವೆ ದ್ಯ) ಬಲ್ಲವರು 
ಬದುಕಿಸಿರಿ ಎಂದು ಹೇಳಿಕೊಂಡು ಗೋಳಾಡುತ್ತಾ ಆ ಕಾಂತೆಯು ನೆಲದ ಮೇಲೆ 
ಬಿದ್ದಳು. ವ॥ ಹಾಗೆ ಹೊರಳಾಡಿದ ಕಾಂತೆಯ ಗೋಳಾಟವನ್ನು ಸಮಾಧಾನಮಾಡಿ 
ನಿಲ್ಲಿಸಿ ಅವರಲ್ಲಿ ಒಬ್ಬನು-೧೧೧. ಗರುಡ ಮುದ್ರೆಯನ್ನು ತೋರಿಸಿ ಅಗಣಿತವಾದ 
ಪಂಚಾಕ್ಷರಿಯೇ ಮೊದಲಾದ ಮಂತ್ರಗಳನ್ನು ಪಠಿಸಿ ಯಂತ್ರವನ್ನು ಬರೆದು ಕಟ್ಟಿದನು. 
ಕಡೆಗೆ ಗಾರುಡ ಎದ್ಯೆಯು ಫಲಿಸುವುದಿಲ್ಲವೆಂದು ಹೇಳಿ ಹೋದನು. ೧೧೨. ಹೀಗೆ 
ಗಾರುಡ ವಿದ್ಯೆಯಿಂದ ಈತನಲ್ಲಿ ಚೈತನ್ಯವು ಬರದೇ ಇರುವುದನ್ನು ನೋಡಿ ತಳವಾರರು 
ಬೇಸತ್ತು, ಇವನಿಗೆ ಸಾವುಬಂದಿದೆಯೆಂದು ನಿಶ್ಚಯಿಸಿ ಆ ಸತಿಗೆ ಹೇಳಿದನು. ೧೧೩. 
"ಬೆಳಿಗ್ಗೆ ಈತನ ಸಂಸ್ಕಾರಕ್ಕೆ ಬೇಕಾದ ಸೌದೆಯನ್ನು ಕೊಡುವೆವು' ಎಂದು ಹೇಳಿ 
ಇ 


ಅವರೆಲ್ಲರೂ ಕೂಗುತ್ತಾ ಹೋದರು. ಇತ್ತ ನಾನು ಕ್ಷೇಮದಿಂದ ಎದ್ದು ಅಲ್ಲಿಂದ 


ಅಷ್ಟಮಾಶ್ವಾಸಂ ೩೧೯ 


ವ॥ ಅಲ್ಲಿಂ ತಳರ್ದಾಂ ಕುಲ ಪಾಲಕಿವೆರಸು ಧನಮಿತ್ರನ ಮನೆಗೆಯ್ದಿ ಪಡಿಯರಂ ತೆಣ* 
ಯಿಸಿ ಪ್ರಗಲೊಡಂ 


ಭೋಂಕೆನಲಾಗಳಾಕೆ ಸಹಿತಾಂಬರಲಾಧನಮಿತ್ರನೊರ್ಮೊದಲ್‌ 

ಸಂಕಿಸಿದಂ ಮಗುಳ್ತು ಮುದಮಂ ತಳೆದಂ ಕಡುಲಜ್ಜೆ ತನ್ನೊಳೊ 

ಲ್ಹಂಕುರಿಸಲ್‌ ಕರಂ ತಲೆಯನೊಯ್ಯನೆ ಬಾಗಿದನಾಪ್ತ ಬಂಧು ವೀ 

ತಂ ಕೆಳೆಯಂ ದಿಟಂ ಪೆಜಿದನಲ್ಲೆನುತೆನ್ನನೊಜಿಲ್ಲು ನೋಡಿದಂ ೧೧೪ 


ವ॥ ಅಂತಾತಂ ಪಲವುಭಾವಂ ಬೆರಸೆನ್ನಂ ನೋಡಲೊಡಂ 


ಕಂ॥ ನಿನ್ನರಸಿಯೀಕೆಯೀಕೆಯ 
ರನ್ನದ ತೊಡವುಗಳ ಪೆಟ್ಟಿಯಿದೆಕೊಳ್ಳೆಂದು 
ತ್ವನ್ನಮತಿಗಿತ್ತೆ ನೀಯಲ್‌ 
ತನ್ನುತ್ಸಾಹದೊಳವಂ ಮಗುಟಕ್ನಿಂತೆಂದಂ ೧೧೫ 


ನಿನಗೇನಂ ಮಾಟಕ್ಕಿನೀ ಪೊಟಕ್ಕಿಸಗಿದುಚಿತ ಕಾರ್ಯಕ್ಕೆ ಭಾವಿಪ್ಪೊಡಿಂತೀ 

ತನುಜೀವಂ ನಿನ್ನವಾವೆಂದಜಿವನಿತೆನಿಪ ಸ್ತೋತ್ಪದಿಂ ಭಕ್ತಿಯಿಂವಂ 

ದನೆಯಂ ಮಾಬ್ವಿಂದಮೆಂಬಂತತಿ ಲಲಿತ ನದೀವಾರಿಯಂ ತನ್ನದೀಜೀ 

ವನದೊಳ್‌ ಕೂರ್ತರ್ಥ ವೀ ವೊಂಗುಣಕಮವನಿಯೊಳ್‌ ಮಾಟ್ಟಿವೊಲ್‌ 
ತೋರ್ಪುದೆನ್ನೊಳ್‌ ೧೧೬ 


ಮುಂದೆ ಹೋದೆನು. ವ॥ ಅಲ್ಲಿಂದ ಹೊರಟು ಕುಲಪಾಲಿಕೆಯೊಡನೆ ಧನಮಿತ್ರನ 
ಮನೆಗೆ ಹೋದೆನು. ಬಾಗಿಲನ್ನು ತೆಗೆಯಿಸಿ ಒಳಕ್ಕೆ ಹೋದೆನು. ಆಗ೧೧೪. ಇದ್ದ 
ಕಾಕ) ಆಲಿ ಗಾ. ಇ — 


ಕದ್ದ ಹಾಗೆ ನಾನು ಆಕೆಯೊಡನೆ ಬರಲು ಧನಮಿತ್ರನು ಮೊದಲು ಸಂದೇಹಪಟ ಟ್ಬನು. 
ಮತ್ತೆ ಸಂತೋಷವನ್ನು ಹೊಂದಿದನು. ತನ್ನಲ್ಲಿ ತನಗೇ ತುಂಬ ನಾಚಿಕೆಯಾಯಿತು. 


೩ 
— ಪ —— ಎದಿ ವ ಈ ಂ ಸ್ಟಾರ್‌ ನ್ಗ 
ಅದರಿಂದ ತಲೆಯನ್ನು ಬಗ್ಗಿಸಿದನು. ಆಮೇಲೆ ಈತನು ಆಪ್ತಬಂಧು, ಗೆಳೆಯ, ನಿಜ 
= ಮಿ Hp ಹ SS NANA nda ಇಲ್ಲಿ ಪಿ ಅಷ _ a 
ವಿದು. ಬೇರೆಯವನಲ್ಲ ! ಎನ್ನುತ್ತಾ ಪ್ರೀತಿಯಿಂದ ನನ್ನನ್ನು ನೋಡಿದನು. ವಃ ಹಾಗೆ 


೧೧೫. “ಇವಳು ನಿನ್ನ ಹೆಂಡತಿ. ಇದು ಇವಳ ರತ್ನಾಭರಣಗಳ ಪೆಟ್ಟಿಗೆ, ತೆಗೆದುಕೋ" 
ಎಂದು ಹೇಳಿ ಆ ಬುದ್ಧಿ ವಂತನಿಗೆ ಕೊಟ್ಟೆನು. ಆಗವನು ಉತ್ಸಾಹದಿಂದ ಮತ್ತೆ ಹೇಳಿ 

ಸು, ೧೧೬, “ಈ ಹೊತ್ತಿನಲ್ಲಿ ನೀನು ಮಾಡದಂಥ ಈ ನ್ಯಾಯವಾದ ಕಾರ್ಯಕ್ಕೆ 
ನಾನೇನು ತಾನೇ ನಿನಗೆ ಕೊಡಬಲ್ಲೆನು ? ಈ ನನ್ನ ಶರೀರ ಜೀವ ಎಲ್ಲವೂ ನಿನಗೇ 
ಸೇರಿದುದೆಂದು ಅರಿತು ಸ್ತುತಿಸಿ ಭಕ್ತಿಯಿಂದ ನಿನಗೆ ವಂದನೆಯನ್ನು ಮಾಡುವೆನು. 


ಆಳ್‌ 


(? 
ತ 
ತ 
2 
3] 
ಲ 
( 
ಬ 
CU 
ತ್ತ 

36 
<1 
3; 
ಈ. 


೩ ಗ್‌ ರಫಿ ಹಾ ಹ ಬ ಲ್‌ 
೪) ಣೀರನ್ನೀ ತೆಗೆದುಕೊಂಡು ಆ ನದಿಯ ನೀರಿಗೆ 


ತೂತೆ ಣ್ಯ ಚಾಲ ಅಲ್ಲಾಕ್ಕಾ ಇಫೆಜಧೆ $8 A 3 
ಕೊಡುವಂತೆ ಹಾಸ್ಕಾಸ್ಪಿದವಾಗಿ ನನಗೆ ತೋರುತ್ತದಿ, 


೩೨೦ \ ಅಭಿನವ ಹಶಕುಮಾರ ಚರಿತೆ 


ಕಂ॥ ಮತ್ತಗಜಗಮನೆ ತಡೆದಳೆ 
ನುತ್ತಸು ತನುವಿಂದಗಲ್ಲುದೀವಧುವಂ ತಂ 
ದಿತ್ತುದಟಿಂ ತನು ಜೀವಂ 


ವಿತ್ತಂ ನೀನಿತ್ತ ವಸ್ತುವೆಂಬುದು ಪುಸಿಯೇ ೧೧೭ 


ಇನಿತಂ ಮಾಬ್ಬವರಾರೊ ಕೇಳ್‌ ಮನುಜರೊಳ್‌ ಸ್ಟ್ರೀರತ್ನವಂ ರತ್ನವಂ 
ಧನವಂ ನಿರ್ನರವಿಂತು ತಂದು ಪೆಜಣರೊಳ್‌ ಪ್ರತ್ಯರ್ಪಣಾಕಾಂಕ್ಷೆಗೆ 

ಟೈನಸುಂ ಕೊಟ್ಟಿಹಲೋಕದೊಳ್ಳ್ತು ಪರಲೋಕಶ್ರೀ ನಿತಾಂತಂ ಕರಂ 
ನಿನಗಪ್ಪತಿರೆ ಚಿತ್ತದುತ್ತಮಿಕೆಯಂ ಕೇಳ್‌ ಮಿತ್ರಕಲ್ಪದ್ರುಮಾ ೧೧೦೦ 


ಕಂ॥ ಎನ್ನಯ ನುಡಿಯಂ ಕೊಂಡೀ 
ಕನ್ನೆಯನೊಲ್ಹಿತ್ತೆಯೆಂಬುದದು ವಿಕ್ರಯದೋ 
ಪನ್ನಿನಗೆ ಬರ್ಕುಮೆಂತೆನೆ 
ರನ್ನಮನಳೆಗಿತ್ತರೆಂಬ ನಾಣ್ಮಾತಿನವೋಲ* ೧೧೯ 


ವ್ಯರ್ಥಾಳಾಪದೊಳೇಂ ಧನ 
ಮರ್ಥಂ ಪ್ರಾಣಂ ನಿಜಕ್ಕೆ ನಿನ್ನದು ನಿಜಕಾ 
ತೀರ್ಥಂ ನೀಂ ಪದೆಪಿಂ ಮ 
ತ್ಪಾರ್ಥನೆಯಿದು ರಕ್ಷಿಸೆಂದು ಚರಣಂಬಿಡಿದಂ ೧೨೦ 


೧೧೭. ಮದ್ದಾನೆಯಂತೆ ನಡೆಯುವ ಇವಳು ಬರಲು ತಡಮಾಡಿದಳೆಂದು ಈ ನನ್ನ 
ಪ್ರಾಣಗಳು ದೇಹದಿಂದ ಅಗಲುವುದರಲ್ಲಿದ್ದುವು. ಈಗ ನೀನು ಈ ವಧಂವನ್ನು ತಂದು 

ಕೊಟ್ಟುದರಿಂದ ಬದುಕಿದೆನು. ಆದುದರಿಂದ ಈ ಶರೀರ, ಪ್ರಾಣ, ಧನ 
ಕೊಟ್ಟ ವಸ್ತುಗಳೇ ! ಸುಳ್ಳಲ್ಲ. ೧೧೮. ಮಿತ್ರ ರೂಪಿಯಾದ ಕಲ್ಪವೃಕ್ಷವೇ ! ಕೇಳು. 
ಮನುಷ್ಯರಲ್ಲಿ ಇಂಥ ಕೆಲಸವನ್ನು ಮಾಡುವವರಾರಿದ್ದಾನೆ ? ಸ್ತ್ರೀ ರತ್ನ ವನ್ನೂ ರತ್ನ 
ರಿ ೧ ಎ ಲ್‌ ಇ C8 
ವನ್ನೂ ಧನವನ್ನೂ ಯಾವ ಲಾಭವೂ ಇಲ್ಲದೆ ಯಾವ ಆಸೆಯೂ ಇಲ್ಲದೆ ಬೇರೆಯವ 
ರಿಗೆ ತಂದುಕೊಟ್ಟು ಇಹಲೋಕದ ಪುಣ್ಯ ಮತ್ತು ಪರಲೋಕದ ಸುಖವನ್ನು ತಂದು 
ಕೊಡುವ ಮನಸ್ಸಿನ ಉದಾತ್ತತೆಯನ್ನು ತೋರಿಸಿದ್ದೀಯೆ. ನಿನ್ನಂಥವರು ಬೇರೆ 
ಯಾರಿದ್ದಾರೆ ? ಹೇಳು. ೧೧೯. ನನ್ನ ನುಡಿಯನ್ನು ತೆಗೆದುಕೊಂಡು ನನಗೆ ನೀನು 
ಈ ಕನ್ನೆಯನ್ನು ಪ್ರೀತಿಯಿಂದ ಕೊಟ್ಟೆ. ಇದರಿಂದ ನಿನಗೆ ರತ್ನವನ್ನು ಮಜ್ಜಿಗೆಗೆ 
ಕೊಟ ರು ಎಂಬ ನಾಣ್ಣುಡಿಯಂತೆ ವಿಕ ಯ ದೋಷವುಂಟಾಗುತ್ತದೆ. ೧೨೦. 

ಬ (೨ ಹತ 
ಫಲವಿಲದ ಮಾತುಗಳಿಂದೇನು ? ನಿಜವಾಗಿ ನನ್ನ ಹಣ ಪ್ರಾಣ ಎಲ್ಲವೂ ನಿನಗೆ 

ಷೈ ೧ 
Ww 


ಸೇರಿದುವು. ನಿಜವಾಗಿ ಪ್ರಸಿದ್ದವಾದ ಪುಣ್ಯಕ್ಷೇತ್ರವೂ ನೀನೇ ; ಇದು ನನ್ನ 
ಪ್ರಾರ್ಥನೆ.. ಅದನ್ನು ನಡೆಯಿಸಿಕೊಡು, ಎಂದು ಹೇಳಿ ನನ್ನ ಕಾಲುಗಳನ್ನು 


ಅಷ್ಟಮಾಶ್ಯಾಸಂ ೩೨೧ 


ವ॥ ಅಂತಾ ಧನಮಿತ್ರನೆನ್ನನರ್ಥವಾದದಿಂ ತುಪ್ಪಿ ವಡಿಸಿ ಕಡೆಯೊಳಿ:ತೆಂದಂ 


ಕಂ॥ ಪರಿಕಿಸುವೊಡರ್ಥಪತಿ ಕಡು 
ಸಿರಿವಂತಂ ಬಡವನಾಂ ನೆಗಲ್ಮೂತನ ಮ 
ಚ್ಚರದಿಂದಿಲ್ಲಿರ್ಪದು ತನ 
ಗೆರಕ್ಷೆಯಲ್ತೆಂದನಟ್ಟಆಿಂ ಧನಮಿತ್ರಂ ೧೨೧ 


ವ॥ ಎಂದೊಡಾತಂಗಭಯಮಂ ಕೊಟ್ಟು ಸಂತಮಿಡಲ್‌ ಮತ್ತಮಿಂತೆಂದಂ 


ಕಂ॥ ಈ ಕನ್ನಿಕೆಯಂ ತತ್ತಿತೃ 
ಲೌಕಿಕವಿಧಿಯಿಂ ವಿವಾಹಮಂ ಮಾಡಿದೊಡ 
ವ್ಯಾಕುಳದಿಂ ನಿನಗೆಲ್ಲಾ 
ಲೋಕದೊಳೆಸೆಗುಂ ಜಸಂ ಛಲಂ ನಿಜವಂಶಂ ೧೨೨ 


ವ॥ ಎಂದೊಡುಂ ಕುಬೇರದತ್ತನಿಂ ನಿನಗೆ ಕನ್ಮೆಸುಂ ಕೊಡಿಸುವುಪಾಯಮಂ 


ಮಾಟಕ್ಕಿಂ ಅನ್ನೆಗಮಾ ಕುಮಾರಿಯಂ ನಿಜವಾಸಕ್ಕಿ ಕಳಿಪಿವರ್ಪೆವೆಂದಾನುಂ ಧನವಿಂತ್ರನುಮ 
ವಳಂ ಕುಬೇರದತ್ತನ ಮನೆಯಂ ಪುಗಿಸೆ 


ಕಂ8 ಎನಸುಂ ಕುಬೇರದತ್ತನ 
ಮನೆಯರ್ಥಮನೆೊಡೆದಮಡಕೆ ಪೊಚಿಗಾಗೆ ತದಂ 
ಗನೆ ಪೊಕ್ಕ ಬಾಗಿಲೊಳ್‌ ಪೊ 


ಕ.ನಿತಂ ಕಳೊ ಂದು ತಿಪ್ಲೆಯೊಳ್‌ ಪೂಟಿ ಟೈಂ ೧೨೩ 
ಈ ಎ ಲು ಎ 
ಇಲೆ ಟ್‌ ಉಷ 5 Pa ಕ್ಕ 9 ಪ ೭೪ 
ಹಿಡಿದನು. ಐ ಹೀಗೆ ಧನಮಿತ್ರನು ನನ್ನನ್ನು ಹೊಗಳಿ 'ಕೆಯಿಂದ ತೃಪ್ತಿ ಗೊಳಿಸಿ 


ಹ 9 ಶಿ pe) ಕಾಲೆ ಇಂ ಇ ಫೆ ಇರ 
ಕೊನೆಯಲ್ಲಿ ಹೀಗೆ ಹೇಳಿದನು. ೧೨೧. ವಿಚಾರಿಸಿದರೆ ಅರ್ಥ ಪತಿಯು ತುಂಬ 
ನ ER ಜನೆ AS A ಫ್‌ ಜತ ಹ 
ದೊಡ್ಡ ಹಣಗಾರನು. ನಾನು ಬಡವನು (ಬಲಶಾಲಿಯಾದ) ಪ್ರಸಿದ ನಾದ ಆತನು 
ಟ್‌ 
ಹಾ ಹ - ಇರ) ಕ್‌ HA — yh ಎಲಾ — - ಎಲ ಖೆ ಇ — 
ಮಾತ್ಸರ್ಯ ತೋರುವುದರಿಂದ ಇಲ್ಲಿರುವುದು ತನಗೆ ಸುರಕ್ಷಿಯಲ್ಲ” ಎಂದು 
ಸ pe ಹ್‌ PE J ೬ ಹ $ 
ಧನಮಿತ್ರನು ಅಕ್ಕರೆಯಿಂದ ಹೇಳಿದನು. ವ॥ ಹಾಗಿನ್ನಲು ನಾನು ಅವನಿಗೆ 
ಆಕೆ ಹ ಆಸಾ ಆಜಾದಿ ಈ, ಅಪಿ. ಹಾಗಾ pe) ಷಿ pS 9 ಹ 
ಸಮಾಧಾನ ರೀಳದಿವು. ಅಬಿನಿಂ ಮುತ್ತ ಹೀಗೆ ಹೇಳಿದನು. 
೦ದ 
ದ 


ಯಾವ ಅಡ್ಡಿಯೂ 


ಇಲ್ಲದೆ ನನ ಮದುವೆ ಮಾಡಿಕೊಡುವಂತಾಗಬೇಕು. ಇದರಿಂದ ಎಲ್ಲಾ ಲೋಕಗಳ 
ಯೂ ನಿನ್ನ ೫ ಕೀರ್ತಿಯೂ, ಛಲವೂ, ವಂಶವೂ ಬೆಳಗುತ್ತದೆ. ವ॥ ಆಗ ನಾನು 
“ನಾನು ನಿನಗೆ ಕುಬೇರದತ್ತನಿಂದ ಈ ಕನ್ನಿಕೆಯನ್ನು ಕೊಡಿಸುವ ಉಪಾಯವನ್ನು 
ಮಾಡುವೆನು. ಅದುವರೆಗೂ ಈ ಕುಮಾರಿಯನ್ನು ಅವಳ ಮನೆಗೆ ಕಳಿಸಿ ಬರೋಣ' 
ಎಂದು ಹೇಳಿದೆನು. ನಾನೂ ಧನ ಮಿತ್ರನೂ ಅವಳನ್ನು ಕುಬೇರದತ್ತನ ಮನೆಗೆ ಸೇರಿಸಿ 
ದೆವು. ೧೨೩. ಆ ಅಂಗನೆಯು ಹೊಕ್ಕ ಬಾಗಿಲಿನಿಂದಲೇ ಒಳಕ್ಕೆ ನ್ಗ ಒಡೆದ ಮಡಕೆ 
( 
ಯೊಂದನ್ನು ಬಿಟ್ಟು ಉಳಿದ ಧನವನ್ನೆಲ್ಲ ಕದ್ದು ಒಂದು ತಿಪ್ಫಗುಂಡಿಯಲ್ಲಿ ಹೂತಿಟ್ಟೆವು, 


೩೨೨ ' ಅಭಿನವ ದಶಕುಮಾರ ಚರಿತೆ 


ವ॥ ಅಂತದೆಲ್ಲವಂ ಪೂಜಿಸ್ಹಾವಿರ್ಬರುಂ ಮಗುಬ್ಟು ಬರ್ಪಾಗಳ್‌ ಮುಂದೆ 


ಸ್ಲೂಳಾಗಾರಂಗಳಂ ನಿರ್ಗಮಜೊಳೆ ಕಿಟಿಕ್ಕಿತ್ತಿ ವೈಯ್ದಲ್ಮೆಯಿಂ ಕಿ 
ಟಾಳಾನಸ್ತಂಭಮಂ ಮೇಣ್‌ ಮದದೊದವು ಮಿಗಲ್‌ ಕೊರ್ಬಿ ಕೋಟ್ಕುಟ್ಟಿ 
ರೌದ್ರಾ 
ಭೀಳಂಬೆತ್ತೂಂದು ಮಾದ್ಯದ್ಧ ಜಪತಿ ರಜನೀಮದ್ಯದೊಳ್‌ ಬರ್ಪದಂ ಕಂ 
ಡಾಳಾಪಂದೋಟ? ಭೈಭೈಪಡಿ ಪಡಿಯೆನುತಾರ್ದೇಣಜಿೀದೆಂ ಸಾರ್ವಭೌಮಾ 
೧೨೪ 


ವ॥ ಅಂತು ರಾಜಾಲಯಮಂ ಪ್ರೊಜಮಟ್ಟು ), ಮುಂಡಾಸನದಿಂ ಮದಮುರ್ಕಿಬರ್ಪ 
ಆನೆಯಂ ಪವೂಗಂಕುಶಪ್ರಘಾತದಿಂ ಮಟ್ಟಕ್ಕೆ ತಂದು ಮಸ್ತಕಕ್ಕೆ ಬಂದು ಹಿಂದೆ ಧನಮಿತ್ರನನೇಣಿ?ಸಿ 
ವಜ)ನಖಾಂಕುಶದಿಂದವೂಕಿ ಬಿಟ್ಟಿಕ್ಕುವ ಸಮಯದೊಳ್‌ ತಳವಾಜರ್‌ ಬಂದು ಮುತ್ತೆ 

ಕಂ॥ ರದನಾಗ್ರದಿಂ ಕೆಲಂಬರ 

ನೊದೆಯಿಸಿ ಮೆಟ್ಟಿಸಿ ಪಲಂಬರಂ ಕರಸಂಘಾ 
ತದಿನನಿಬರನಾಗಳೆ ಯಮ 
ಸದನಕ್ಸ್ಕೊಪ್ಪಿಸಿದೆನಿರ್ದರಳವಟದೋಡಲ್‌ ೧೨೫ 

ವ॥ ಅಂತು ಮಿಕ್ಕವರೆಶ್ಲರರಮನೆಯಾನೆ ಮದಮುರ್ಕಿ ಕೊಲುತಿರ್ದಪುದೆಂದೋಡಿ 

ಪೋಗೆ ಬಟ೨ಯಂ 


ವ॥ ಹಾಗೆ ಅವೆಲ್ಲವನ್ನೂ ಹೂಳಿಟ್ಟು ಇಬ್ಬರೂ ಹಿಂದಿರುಗಿ ಬರುವಾಗ ಮುಂದೆ 
೧೨೪. ಅರ್ಧರಾತ್ರಿಯಲ್ಲಿ ಬಂದು ಮದಿಸಿದ ಗಜರಾಜನು ದೊಡ್ಡ ದೊಡ್ಡ ಮನೆಗಳನ್ನು 
ಬಾಗಿಲಲ್ಲಿಯೇ ಕಿತ್ತು ಮೇಲಕ್ಕೆ ಎಸೆಯುತ್ತಾ ದೇಹಬಲದಿಂದ ಕಟ್ಟುವ ಗೂಟವಾದ 
ಕಂಭವನ್ನು ಕಿತ್ತುಹಾಕುತ್ತಾ ಮಿತಿಮೀರಿದ ಮದದಿಂದ ಕೋರೆ ಹಲ್ಲುಗಳನ್ನು ಕುಟ್ಟುತ್ತಾ 
ರೌದ್ರಾಕಾರದಿಂದ ಬರುತ್ತಿತ್ತು. ನಾನು ಅದನ್ನು ಕಂದು ಭೈ ಭ್ರ, ಪಡಿ ಪಡಿ!' ಎಂದು 
ಮಾತನಾಡಿಸಿ ಕರೆದು ಗರ್ಜಿಸುತ್ತಾ ಅದರ ಮೇಲೆ ಏರಿ ಕುಳಿತೆನು. ವ।। ಹಾಗೆ ಅರ 
ಮನೆಗೆ ಹೊರಟೆನು. ಮುಂಡಾಸನದಿಂದ (ಕೆನ್ನೆಗಳಿಂದ-ತಲೆಯಿಂದ ? ) ಮದವು ಉಕ್ಕಿ 
ಹರಿಯುತ್ತಿದ್ದ ಆನೆಯನ್ನು ಮಾತೆಂಬ ಅಂಕುಶದಿಂದ ಹೊಡೆದು ವಶಪಡಿಸಿಕೊಂಡು 
ಅಂಕುಶದಂತೆ ಹರಿತವಾದ ಬಿಗಿವಾತುಗಳಿಂದ) ಅದರ ತಲೆಯ ಮೇಲಕ್ಕೆ ಬಂದೆನು. ಧನ 
ಮಿತ್ರನನ್ನು ಹಿಂದುಗಡೆ ಏರಿಸಿಕೊಂಡೆನು. ವಜ್ರಾಯುಧದಂತೆ ಹರಿತವಾದ ಉಗುರುಗಳ 
ಅಗಕುಶದಿಂದ ಅದುಮಿ ಓಡಿಸುವ ಸಮಯದಲ್ಲಿ ನಗರ ರಕ್ಬಕರು ಬಂದು ಮುತ್ತಿದರು. 
೧೨೫. ಆ ಆನೆಯ ದಂತಗಳ ತುದಿಯಿಂದ ಕೆಲವರನ್ನೂ. ಕಾಲುಗಳಿಂದ ಒದೆಯಿಸಿ 
ತುಳಿಸಿ ಹಲವರನ್ನು ಕೊಂದೆನು. ಮತ್ತೆ ಕೆಲವರನು ಸ ಸೊಂಡಿಲಬಡಿತದಿಂದ ಯಮನ 


“ಗೇಡೆಸ್ಮಳೆದಿಂ' ಎಂದು ಪಾಠವಿರಬಹುದು (ರಂ) 


ಅಷ್ಟಮಾಶ್ವಾಸಂ ೩೨೩ 


ಕಂ॥ ಆಳೆನಿಸುವರ್ಥಪತಿಯ ನಿ _ 
ಜಾಲಯಮಂ ತದ್ಗಚೇಂದ್ರನಿಂ ನುರ್ಗಿಸಿ ಸ 
ಲ್ಲೀಲೆಯಿನಲ್ಲಿಂ ತಳರ್ದು ವಿ 
ಶಾಲಮೆನಿಸ್ಟೊಂದು ಚೆಲ್ವ ಕುಜವಂ ಕಂಡೆಂ ೧೨೬ 


ವ॥ ಅಂತಾಕುಜಕ್ಕಾನೆಯಂ ನೂಂಕಿ ಅದಜಿ ಮೇಲ್ಲೊಂಬಂ ಪಿಡಿದಾನೆಯಂ 
ಬಿಡಲದತ್ತಲ್ಟೋದುದು ಆನುಂ ಧನಮಿತ್ರನುಂ ಬಲಿಕಿಕ್ಕಾ ಮರದಿಂದಿಬಕಿವನ್ನೆಗಂ 


ಅಳಿಗಳ೯ ಪಾಡುವಿನಂ ಸರೋಜಿನಿ ನಗುತ್ತುಂ ನೋಟಕ್ತಿನಂ ಕೂಡೆ ಪಾಂ 
ಸುಳೆಯರ್‌ ಬೆರ್ಚುವಿನಂ ರಥಾಂಗಯುಗಳಂ ಪಾರೈಪಿನಂ ತೆಂಬೆರಲ್‌ 
ಕಳಿವೂವಂ ಬಲಿಗೆಯ್ವುನಂ ರವಿನಟಂ ಬಂದಾಡುವಾಗಳ್‌ ಸುಪಾ 

ಟಳವಸ್ತಂ ತೆರೆಯಾದವೋಲ್‌ ಮೆಜಿ್‌ದುದಾಪೂರ್ವಾಶೆ ನುಣ್ಣೆಂಪಿನಿಂ ೧೨೬ 


ನಗೆಯಂ ಪಂಕಜವಕ್ತದೊಳ್‌ ದುಗುಡಮಂ ನೈದಿ ಲ್ಲ ಳೊಳ್‌ ಲಲ್ಲೆಯ 
ಪ್ರುಗೆಯಂ ಕೋಕಯುಗಂಗಳೊಳ್‌ ಪದೆಪಿನಿಂ ಕಣ್ಟೇನೆಯಂ ಗೂಗೆಯೊಳ್‌ 
ಸೊಗಸಂ ದಿಕ್ತಟದೊಳ್‌ ಪೊದಟ್ಟ ಭಯಮಂ ಜಾರಾಂಗನಾನೀಕದೊಳ* 

ವಿಗೆ ಮಾಡುತ್ತುದಯಾದ್ರಿಯೊಳ" ನೆಲಸಿದಂ ಪಂಕೇಜಿನೀವಲ್ಲಭಂ ೧೨೮ 


ಪಟ್ಟ ಣಕ್ಕೆ ಕಳುಹಿಸಿದೆನು. ಉಳಿದವರು ಬಲಗುಂದಿ ಓಡಿ ಹೋದರು. ವ॥ ಅರ 
ಮನೆಯ ಆನೆಯು ಉಕ್ಕಿದ ಮದದಿಂದ ಕೊಲ್ಲುತ್ತಿದೆಯೆಂದು ಹೆದರಿ ಹಾಗೆ ಉಳಿದವ 
ರೆಲ್ಲರೂ ಓಡಿಹೋದರು. ಬಳಿಕ ೧೨೬. ಸಮರ್ಥನೆನಿಸಿದ ಅರ್ಥಪತಿಯ ಮನೆಯನ್ನು 
ಆ ಗಜರಾಜನಿಂದ ಸಲೀಸಾಗಿ ನುಗ್ಗುನುರಿ ಮಾಡಿಸಿದೆನು. ಅಲ್ಲಿಂದ ಹೊರಟು ಮುಂದೆ 
ಒಂದು ಸುಂದರವಾದ ವಿಶಾಲವಾದ ಮರವನ ತೆ ಕಂಡೆನು. ವಃ! ಆ ಮರದ ಕಡೆ 
ಆನೆಯನ್ನು ನೂಕಿ ಮರದ ಮೇಲಿನ ಕೊಂಬೆಯ ನ್ನು ಹಿಡಿದುಕೊಂಡು ಆ ಆನೆಯನ್ನು 
ಬಿಟ್ಟು ಬಿಟ್ಟೆನು. ಅದು ಬೇರೆ ಕಡೆಗೆ ಹೊರಟು ಹೋಯಿತು. ನಾನೂ ಧನ ಮಿತ್ರನೂ 


ಬಳಿಕ ಆ ಮರದಿಂದ ಇಳಿದೆವು. ಆಗ--೦೨೭. ರನಿಯೆಂಬ ನಟನು ಹೊರ ಬಂದು 


ಆಡಿದನು. ಆಗ ದುಂಬಿಗಳು ಹಾಡಿಮುವು. ಕಮಲನಿಯು ನಗುತ್ತ ನೋಡುತ್ತಿತ್ತು. ಜಾರ 

ಸ್ತ್ರೀಯರು ಕೂಡಲೇ ಬೆಳಗಾಯಿತೆಂದ್ಳು ಬೆಚ್ಚಿದರು ! ಚಕ್ರವಾಕಗಳ ಜೋಡಿಯು 

ಪರಸ್ಪರ ಕೂಡಿಕೊಂಡುವು. ದಕ್ಷಿಣಮಾರುತವು (ತೆಂಗಾಳಿ) ಕಳಿತ ಹೂಗಳ ಪೂಜೆಯನ್ನು 

ನಡೆಯಿಸಿತು. ಕೆಂಪ್ರಬಣ್ಣದ ಪೂರ್ವದಿಕ್ಕು ಕೆಂಪುಬಣ್ಣದ ವಸ್ತ್ರದಿಂದಾದ ತೆರೆಯ ಹಾಗೆ 
ನ 


ಬ್ರಿ ಇಲ ಗಂಗ ಗ್‌ NN A NN ಡ್‌ 
ಕಾಣಿಸಿತು. ೧೨೮. ಕಮಲಿನೀ ನಾಯಕನಾದ ಸೂರ್ಯನು ಉದಯಾದ್ರಿಯಲ್ಲ ಉದ 
9. « ಹ ಗ ವಾ್‌ | ಆಸ್‌! ಆತ್‌ ಬ ಮಾ ಕಾತ್‌ ಬ ಬಾ ಬಗ ರಾಕ್‌ ತ್ಸ ಇತ್‌ ಸಾ ತ್ಕ ಗೆ ಇಚ್‌ ಇ ಹಾಹಾ ಬ €. ಅಲ ಇಟ್‌ ಎ 
ಸಿದಾ. ಆಗ ಅವಐನಾ ಕವಿುಲಿದಿ LY NL ಖಬೂಡಿಸಿದನು, ನಿ,ದಿಲ 
ಹ ಹ ಗ ಅಸಾ ಹಾ ಮ್ನ ಡಾ! ON a ಹ ಗಾಡಾ (ತ ನ ಎ. ಈ ಷಲ ಇತ್ತ 
ಹೂಗಳಿಗೆ ದುಃಖವನ್ನುಂಟುಮಾಡಿದನು. ಚಕ್ರವಾಕದ ಜೋಡಿಗಳು ಸಂತೋಷದಿಂದ 
— ಹ ಹ್ಮ್‌. _ 


— ny PN ” ಜ್‌ HN A 
ಪರಸ್ಪರ ತಬ್ಬಿಕೊಳ್ಳುವಂತೆ ಮಾಡಿದನು. ಗೂಬಗಳ ಕಂಗಳಿಗೆ. ಬೇನಿಂ ನ್ನುಂಟುಮಾಡಿ 


ವ್ರ 


ಹಾಲ ತಾ ade ಸೋ ಗ ಟ್ರೈ ್ಸ ್ಸ್‌ಫ?)ಮೊ್ಟೂೂಟ್ಟೀ ರ್‌ ಬಯ್ಯ ಯಾ ಎ ಇಮಾಜ್‌ ASTANA AS ಗ್ಗ ಇ.ಇತಿ. edad 
ಆಆ ಅಲಾ ದಿ ಗಳಿಗೆ wes ಬ್ರ ಇಲ್‌ ON ಆಆಆ ANSE eed WH Yd WORN ಒಂ 
೯7) 


೩೨೪ P ಅಭಿನವ ದಶಕುಮಾರ ಚರಿತೆ 


ಕಂ॥ ಅಮೃತಕರಸಂಗಮಂ ಮಾ 
ಡಿ ಮಗುಟಕ್ಕಿಂತುಷ್ಟಕರಕೆ ಮೆಯ್ಯೊಡ್ಡುದೆನೆಂ 
ಬಮಳಿನಸುಕುಮಾರತೆಯಿಂ 
ಕುಮುದಿನಿ ತಲೆವಾಗಿ ದುಗುಡಮಂ ತಳೆದಿರ್ದ೪ ೧೨೯ 


ವ॥ ಅಂತು ಸೂರ್ಯೋದಯವಾಗಲಂಂ ಮನೆಗೆ ಪೋದೆಂ ಅತ್ತಲ್‌ 


501 ಎನೆಸುಂ ಕುಬೇರದತ್ತನು 
ಮನುತಾಪದಿನರ್ಥಪತಿಯುವರ್ಬರ್‌ ತಂತ 
ಮ್ಮ ನಿಕೇತನಂಗಳಂ ನೋ 
ಡಿ ನೋಡಿ ಕಡುನೊಂದು ಚಿಂತೆಯೊಳ್‌ ಮುಟುಗಿರ್ದರ್‌ ೧೩೦ 


ವ॥ ಅಂತವರಿರ್ವರ್‌ ತಂತಮ್ಮ ಮನೆಯಾದವಸ್ಕೆಯಂ ಕಂಡವಶಕುನವಾದುದೆಂದಾ 
ಲಗ್ಗಮಂ ಬಿಟ್ಟು ಮತ್ತೊಂದು ಲಗ್ನದೊಳ*್‌ ಮದುವೆಯಂ ಮಾಟಕ್ಕಿವೆಂದೊಂದು ತಿಂಗಳ್‌ 
ಅರ್ಥಪತಿಯ ಮದುವೆ ನಿಲಲಾನಿತ್ತಲ್‌ 

ಹುಸಿಯಂ ವಂಚನೆಯಂ ನಿರರ್ಥಕವನತ್ಯಾಶ್ಚರ್ಯಮಂ ನವ್ಯಸ 
ಹಸವಂ ಪೂರ್ಣದುರಾಶೆಯಂ ಸಕಲಮಿಥ್ಯಾವಾದವಂ ಕೂಡೆ ತಂ 


ತ್ರಿಸಿದಂತೊಪ್ಪುವ ಚರ್ಮಭಸ್ವಿಕೆಯನೊಂದಂ ಚೆಂದಮಪ್ಪಂತು ನಿ 
ರ್ಮಿಸಿದೆಂ ಲಕ್ಷಸುವರ್ಣಮಂ ಕಜಕಿವುದೆಂಬೀಸುದ್ದಿಯಂ ಬಿತ್ತಿದೆಂ ೧೩೧ 


ವನ್ನುಂಟುಮಾಡಿದನು. ೧೨೯. (ಚಂದ್ರನ) ಅಮೃತಮಯವಾದ ಕಿರಣಗಳ ಸಂಗದಿಂದ 
ಸುಖಿಸಿದ ನಾನೀಗ, (ಸೂರ್ಯನ) ಬಿಸಿಯಾದ ಕಿರಣಗಳಿಗೆ ಹೇಗೆತಾನೆ ಮೈಯೊಡ್ಡಲಿ ? 
ಎಂದು ಅತಿ ಸೌಕುಮಾರ್ಯವುಳ್ಳ ಕುಮುದಿನಿಯು ತಲೆಯನ್ನು ಬಗ್ಗಿ ಸಿಕೊಂಡಂ ದುಃಖ 
ದಲ್ಲಿ ಮುಳುಗಿದ್ದಳು. [ಸೂರ್ಯನ ಬಿಸಿಕಿರಣಗಳ ಕಾವಿನಿಂದ ನೈದಿಲೆಯು ಬಾಡಿ ಬಗ್ಗಿ 
ಕೊಂಡಿತು. ಮೊದಲು ಅಮೃತಮಯವಾದ ಚಂದ್ರನ ಕಿರಣಗಳ ಸುಖವನ್ನನುಭವಿಸಿ 
ಈಗ ಸೂರ್ಯನ ಬಿಸಿಕಿರಣಗಳ ಶಾಖವನ್ನು ಸುಕುಮಾರವಾದ ತಾನು ತಡೆಯಲಾರೆನಲ್ಲ 
ಎಂಬ ದುಃಖವನ್ನದು ತೋರಿಸಿತು.] ವ॥ ಹಾಗೆ ಸೂರ್ಯೋದಯವಾಗಲು ನಾನು 
ಮನೆಗೆ ಹೋದೆನು. ಅತ್ತ....೧೩೦. ಕುಬೇರದತ್ತನೂ ಅರ್ಥಪತಿಯೂ ಇಬ್ಬರೂ 
ತಮ್ಮ ತಮ್ಮ ಮನೆಗಳನ್ನು ನೋಡಿ ನೋಡಿ ತುಂಬ ದುಃಖಿಸಿ ಚಿಂತೆಯಲ್ಲಿ ಮುಳು 
ಗಿದ್ದರು. ವ।। ಹಾಗೆ ಅವರಿಬ್ಬರೂ ತಮ್ಮ ತಮ್ಮ ಮನೆಯ ಅವಸ್ಥೆಯನ್ನು ಸ ನೋಡಿ 
ಅಪಶಕುನವಾಯಿತೆಂದು ಆ ಲಗ್ನವನ್ನು ಬಿಟ್ಟರು. ಮತ್ತೊಂದು ಲಗ್ನದಲ್ಲಿ ಮದುವೆ 
ಯನ್ನು ಮಾಡುವುದೆಂದು ನಿಶ್ಚಯಿಸಿ ಅರ್ಥಪತಿಯ ಮದುವೆಯನು ಸ ಓಂದು ತಿಂಗಳ 
ಕಾಲ ನಿಲ್ಲಿಸಿದರು. ಆಗ ನಾನು ಇತ್ತ--೧೩೧. ಸುಳ್ಳು, ವಂಚನೆ, ನಿರರ್ಥಕತೆ, ಅತ್ಯಾ 
ಶ್ಚರ್ಯ, ನೂತನ ವಿಧವಾದ ಸಾಹಸ, ಅತಿಶಯವಾದ ದುರಾಶೆ, ಮಿಥ್ಯಾವಾದಗಳು- 


ಸಾನ ೪ 
೧೮ \ 
ಇವೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ಮಾಡಿದಂತೆ ತೋರುವ ಒಂದು ಸುಂದರವಾದ ಚರ್ಮದ 


~ 
ಅಪ ಮಾಶ್ವಾಸಂ ೩೨೫ 


ವ॥ ಅಂತೊಂದು ತೊಗಲಚೀಲವಂ ನಿರ್ಮಿಸಿ ಧನಮಿತ್ರನಂ ಕರೆದು ನೀನೀ ಚಂಪಾ 
ವತಿಯ ಸಮಾಪಕ್ಕೆ ಪೋಗಿ ಚರ್ಮಭಸ್ತಿಕೆ ಬಂದ ಕ್ರಮವಂ ತನ್ನ ಮಾಹಾತ್ಮ ವಂ ನಿನ್ನ 
ದರಿದ್ರಘನತೆಯಂ ಬಾಯೆಂದೊಡಾನಿಂತೆಂದು ಪೇಟಕ್ಕಿಂ 

ಅನಿಶಂ ದುಃ ಖವನೇಕಗೋಪ್ಮಿಯೊಳತಿದ್ದೇಷಂ ಮಹಾಪಾಪದೊಳ್‌ 
ಮನವತ್ಯಾಶೆ ಕರಂ ಕ್ಷುಧಾಭಯವನಾಚಾರಂ ಮತಿಭ್ರಾಂತಿ ಜೀ 


ವನಚಿಂತಾತತಿ ನಿಚ್ಚ ಪೆರ್ಚಿದ ದರಿದ್ರಕ್ಕೆಯ್ದೆ ಬೇಸತ್ತು ಕಾ 
ನನೆದೊಳ್‌ ಬೆಂದ ಶರೀರವಂ ಕೊರೆವೆನೆಂಬುದ್ಯೋಗದಿಂದೆಯ್ದಿದೆಂ ೧೩೨ 


ದಾರಿದ್ರ 50 ಪೆರ್ಚಿದ ಸಂ 

ಸಾರಮಿದೇಕೆಂದು ಚಿತ್ತದುಮ್ಮಟಿದಿಂ ಕಾಂ 

ತಾರಕ್ಕೆ ಪೋಗಿ ನಿಜತರ 

ವಾರಿಯೊಳೊಲ್ಲೆನ್ನ ಶಿರವನಾನಜಿನವಾಗಳ್‌ ೧೩೩ 


ನಿಡುಜಡೆ ಕರ್ಣದೊಳ್‌ ಪಳಿಕಿನೊಪ್ಪುವ ಕುಂಡಲಮಂಗದೊಳ" ನೆಯಂ 

ಬಡೆದ ವಿಭೂತಿ ಮೆಲ್ಲಗೆ ತುಳುಂಕುವ ಮುದ್ದುಮೊಗಂ ಕರಾಗ್ರದೊಳ್‌ 

ಪಿಡಿದ ವಿಪಂಚಿ ತನ್ನೊಳತಿಕೌತುಕಮಾಗಿರೆ ಭೋಂಕೆನಲ್ಲಿಗೊ 

ಳಡರ್ದಿರೆ ಬಂದನೊರ್ವ ನವಪಾಶುಪತಾಸ್ತ್ರಕಧಾರಿ ತಾಪಸಂ ೧೩೪ 


ಚೀಲವನ್ನು ನಿರ್ಮಿಸಿದೆನು. ಈ ಚೀಲವು ಒಂದುಲಕ್ಷ ಚಿನ್ನದ ನಾಣ್ಯಗಳನ್ನು ಕೊಡುತ್ತದೆ 
ಎಂಬ ಸುದ್ದಿಯನ್ನು ಹರಡಿದೆನು. ವ।!। ಹೀಗೆ ಒಂದು ತೊಗಲಿನ ಚೀಲವನ್ನು 
ನಿರ್ಮಿಸಿ ಧನಮಿತ್ರನನ್ನು ಕರೆದು ಹೇಳಿದೆನು. “ನೀನು ಚಂಪಾಪತಿಯ ಹತ್ತಿರಕ್ಕೆ 
ಹೋಗಿ ಈ ತೊಗಲ ಚೀಲವು ಬಂದ ರೀತಿಯನ್ನೂ ಅದರ ಮಾಹಾತ್ಮ್ಮ್ಯವನ್ನೂ ನಿನ್ನ 
ಅತಿಶಯವಾದ ಬಡತನವನ್ನೂ (ಅಲಿಯ ರಾಜನಿಗೆ* ಹೇಳಿ ಬಾ ಎಂದು ತಿಳಿಸಿ: 
ಅವನಿಗೆ ಈ ರೀತಿ ಹೇಳೆಂದು ಹೇಳಿ ಕೊಟ್ಟೆನು. ಏನೆಂದರೆ ೧೩೨. “ಯಾವಾಗಲೂ 
ದುಃಖ, ಅನೇಕ ಗುಂಪುಗಳೊಡನೆ ಅತಿದ್ವೇಷ, ಮಹಾ ಪಾಪಮಾಡಲು ಆಶಿಸುವ 
ಮನಸ್ಸು, ಅತಿಯಾದ, ಆಶೆ, ಹೆಚ್ಚಾದ ಹಸಿವಿನ ಭಯ, ದುರಾಚಾರ, ಬುದ್ಧಿ ಭ್ರಾಂತಿ, 
ಜೀವಿಕೆಗಾಗಿ ವಿಶೇಷವಾದ ಚಿಂತೆ, ಹೆಚ್ಚಿದ ಬಡತನ. ಇವುಗಳಿಂದ ಬೇಸತ್ತು ಕಾಡಿನಲ್ಲಿ 
ಬೆಂಕಿಯಲ್ಲಿ ಬಿದ್ದು ಸಾಯುವ ಪ್ರಯತ್ನದಿಂದ ' ಕಾಡಿಗೆ ಹೋದೆನು. ೧೩೩. "ಮಿತಿ 
ಮೀರಿದ ಬಡತನವುಳ್ಳ ಈ ಸಂಸಾರವು ಬೇಡ' ಎಂದು ದುಃಖದಿಂದ ಕಾಡಿಗೆ ಹೋಗಿ 
ನನ್ನ ಕತ್ತಿಯಿಂದ ತಲೆಯನ್ನು ಕತ್ತರಿಸಿಕೊಳ್ಳಲು ಯತ್ನಿಸಿದಾಗ. ೧೩೪. ನೂತನ 
ವಾದ ಪಾಶುಪತಾಸ್ತ್ರವನ್ನು ಹಿಡಿದ ತಾಪಸನೊಬ್ಬನು ಅಲ್ಲಿಗೆ ಬಂದನು. ಅವನ ಜಡೆ 

ದ್ವಿತು, ಕಿವಿಗಳಲ್ಲಿ ಹೊಳೆಯುವ ಸ್ಪಟಿಕ ರತ್ನದ ಕುಂಡಲಗಳಿದ್ದುವು. ಮೈಗೆಲ್ಲ 
ನಯವಾಗಿ ವಿಭೂತಿಯನ್ನು ಹಚ್ಚಿಕೊಂಡಿದ್ದನು. ಮುದ್ದಾದ ಮುಖದಲ್ಲಿ ಮಂಸ 


ದೆ 
11* ಈ ಮಾತಿನ ಅಧ್ಯಾಹಾರ ಇಲ್ಲಿ ಆವಶ್ಯಕ (ರಂ) 


೩೨೬ ಅಭಿನವ ದಶಕುಮಾರ ಚರಿತೆ 


ವ॥ ಅಂತು ಬಂ ದಾತಪೋಧನನೆನ್ನಂ ಕಂಡು 


೪ 


ಕಂ8 ಈ ಸಾಹಸಮಂ ಮಾಡಲ 
ದೇಸುಂ ಮನವೇಕೆ ರಂಜಿಪಾತ್ಮದ್ರೋಹಾ 
ಭ್ಯಾಸಮನೆಸಗುವೆ ಪೇಟ 
ಶ್ವಾಸಿಸುವೆಂ ಪದೆದು ನಿನ್ನನೆಲೆ ದುರ್ಬೋಧಾ ೧೩೫ 


ವ॥ ಎಂದಾ ತಪೋಧನಂ ಪೇಲಕ್ಟೊಡಾನಿಂತೆಂದೆಂ 


ಕಂ॥ ಅತಿದಾರಿದ್ರ 2೨ ಮಾನ 
ಚ್ಯುತಿ ದುಃಖಂ ಪೆರ್ಚಲೆನ್ನೊಳೇ ಜೀವನ ದು 
ರ್ಗತಿಯಿಂ ಮರಣಂ ಸುಖವೆಂ 
ದತಿವೇಗದಿನಿಲ್ಲಿಗೆಯ್ದಿ ತೀರ್ದಹೆನೀಗಳ ೧೩೬ 


ವ॥ ಎಂಬುದುಂ 


ಕಂ॥ ಬಿಡು ಮರುಳೆ ಮರಣವಾರ್ತೆಯ 
ನೊಡವೆಯರನೆಂತಾನುಮೊಂದುಹಾಯದದಿನಿನಿತಂ 
ಪಡೆಯಲ್ಬ ರ್ಕುಂ ಮರಣಂ 


ಬಡೆಯಲ್ಬರ್ಕುಮೆ ನೆಗಲ್ಲುಪಾಯಕ್ರಮದಿಂ ೧೩೭ 


ಹಾಸವು ಉಕ್ಕುತ್ತಿತ್ತು. ಕೈಗಳಲ್ಲಿ ನ ಹಿಡಿದಿದ್ದನು. ಅತ್ಯಾಶ್ಲರ್ಯಕರ 
ಇದಕ್ಕಿದ್ದ ಹಾಗೆ ುಸ್ತಭಾವದವನು ಅಲ್ಲಿಗೆ ಬ 

೨ ತಪಸ್ಸಿಯು ನನ್ನನ್ನು ನೋಡಿ--೧೩೫. “ಈ ಸಾಹಸ ಕೃತ್ಯ 

ವನ್ನೆಸಗಲು ಏಕೆ ಮನಸ್ಸು ೀಯೆ 7? ನೋಡಲು ಮಾತ್ರ 

ಕಾಣಿಸುವ ಈ ಆತ್ಮದ್ರೋಹವನ್ನು ಏಕೆ ಅಭ್ಯಾಸ ಮಾಡು ತ್ತಿದ್ದ €ಯೆ ? ಹೇಳು. 

ಎಲ್ಫೈ ಬುದ್ಧಿಗೇಡಿ, ನಿನಗೆ ನಾನು ಆಶ್ವಾಸನೆಯ ಜು ಕೊಡುತ್ತೇನೆ. ಹೆದರದೆ ಹೇಳು.” 

ವ ಎಂದು ಆ ತಪಸ್ಲಿಯು ನ ( 


ದ 


ಮೀರಿದ ಬಡತನ ಮತ್ತು. ಮಾನಹಾನಿಯಿಂದ ನನ್ನ ದುಃಖವು ಹೆಚ್ಚಿತು. ಈ ಬಾಳಿನ 


೧4 


ದುರ್ಗತಿಗಿಂತ ಸಾವು ಉತ್ತಮ, ಅದೇ ಸುಖ ಎಂದು ಯೋಚಿಸಿ ಇಲ್ಲಿಗೆ ಬಂದು ಈಗ 


(ಕ 
ಸ್ರ 
© 


ಡೆ 
(CL 
ತ್‌ 
9 
> 


ಲ 


ವ॥ ಎಂದು: ಹೇಳಲು 08೬೩ *ಮ ೨೪ನೆ 


ಜಾವ | 
ಲ್‌ ಆ ಛು ಿ 
ಸಾವಿನ ಸುದ್ದಿಯನ್ನೆ ತ್ತಬೇಡ. ಐಶ್ವರ್ಯವನ್ನು 2 ಯಾವುದಾದರೊಂದು ಉಪಾಯದಿಂದ 
ಹೊಂದಬಹುದು, ಹೀಗೆ ಪ್ರಯತ್ನ ಪೂರ್ವಕವಾಗಿ ಮರಣವನ್ನು ಪಡೆಯಬಹುದೇ 


ಬಾಡ 


ಅಷ್ಟಮಾಶ್ವಾಸಂ ೩೨೭ 
ವ॥ ಎಂಬುದುವಮಾನಿಂತೆಂದೆಂ 


5ಂ॥ ಭಾವಿಸೆ ದರಿದ್ರನನಿಶಂ 
ಸೇವಕನತಿ ಮೂರನಪ್ರವಾಸಿ ಮಹಾರೋ 
ಗಾವಿಷ್ಟನೆಂಬ ಮನುಜಂ 
ಜೀವನ್ಮೃತನಲ್ತೆ ದೇವ ನೀವಜ್‌ಯದುದೇ ೧೩೮ 


ವ॥ ಎಂಬುದುಮಾತಪೋಧನನೆನಗೆ ಕರುಣಿಸಿ 


ಕಂ॥ ಅಕ್ಷಯನಿಧಿಯೆನಲೊಪ್ಪಿರೆ 
ಲಕ್ಷಸುವರ್ಣಪ್ರವಾಹಮಂ ಕಜಕವುದಿದಂ 
ರಕ್ಷಿಸಿಕೊಳ್ಳೆಂದಿತ್ತಂ ಮು 
ಮುಕ್ಷುವರಂ ಚರ್ಮಭಸ್ವಿಕಾಖ್ಯಮನೊಂದಂ ; ೧೩೯ 


ಕುಡೆನನ್ಶರ್ಗಾಂ ತಪದಿಂ 

ಪಡೆದೆಂ ನಾಂ ಪೂರ್ವಕಂಮದೇಶದೊಳೆೊಲವಿಂ 

ಮೃಡನ ವರದಿಂದೆ ನಿನ್ನೀ 

ಬಡತನಮಂ ಕಂಡು ಕೊಟ್ಟೆನಿಲ್ಲದೊಡೀಯೆಂ ೧೪೦ 


ವ॥ ಎಂದು ಲಕ್ಷಸುವರ್ಣಮಂ ಕಜಕಿವ ಚರ್ಮಭಸ್ತಿಕೆಯಂ ಕೊಟ್ಟು ಮತ್ತಮಿಂ 
ತೆಂದಂ 


ವ॥ ಎಂದು ಹೇಳಲು ನಾನು ಹೀಗೆ ಹೇಳಿದೆನು. ೧೩೮. “ವಿಚಾರ ಮಾಡಿದರೆ ಕಡು 
ಬಡವ, ಸದಾಸೇವಕ, ಅತಿಮೂರ್ವ, ಪ್ರವಾಸ ಮಾಡದವನು ? (ಚಿರಪ್ರವಾಸಿಯೆಂಂಬ 
ಪಾಠಾಂತರವುಂಟು) ಮಹಾರೋಗಿ, ಇಂಥ ಮನುಷ್ಯರು ಬದುಕಿದ್ದರೂ ಸತ್ತ ಹಾಗೆಯೇ 
ಅಲ್ಲವೇ ? ಸ್ವಾಮಿ! ನಿಮಗೆ ಈ ವಿಷಯ ತಿಳಿಯದೇ ?” ವ॥ ಎಂದು ಹೇಳಲು 
ಈ ತಪೋಧನನು ನನ್ನ ಮೇಲೆ ಕರುಣೆದೋರಿ- ೧೩೯, ಇದು ಅಕ್ಷಯವಾದ ನಿಧಿ 
ಯಾಗಿದೆ. ಇದು ಲಕ್ಷ ಚಿನ್ನದ ನಾಣ್ಯಗಳನ್ನು ಕರೆಯುವುದು. ಇದನ್ನು ಭದ್ರವಾಗಿ 
ಕಾಪಾಡಿಕೋ ಎಂದು ಹೇಳಿ ಆ ಮುನಿಶ್ರೇಷ್ಠನು ಒಂದು ತೊಗಲಿನ ಚೀಲವನ್ನು 
ಕೊಟ್ಟನು. ೧೪೦. ಅಲ್ಲದೆ ಆ ತಪಸ್ವಿಯು “ನಾನಿದನ್ನು ಬೇರೆಯವರಿಗೆ ಕೊಡುವುದಿಲ್ಲ. 
ಪೂರ್ವಕಾಮ ದೇಶದಲ್ಲಿ ತಪಸ್ಸುಮಾಡಿ ಶಿವನ ವರದಿಂದ ಇದನ್ನು ಪಡೆದೆನು. ನಿನ್ನ 
ಈ ಭಯಂಕರವಾದ ಬಡತನವನ್ನು ನೋಡಿ ನಿನಗೆ ದಯೆಯಿಂದ ಕೊಟ್ಟಿದ್ದೇನೆ. ಹಾಗಿಲ್ಲ 
ದಿದ್ದ ರೆ ಕೊಡುತ್ತಿರಲಿಲ್ಲ.” ವ॥ ಎಂದು ಹೇಳಿ ಲಕ್ಷ ಚಿನ್ನದ ನಾಣ್ಯಗಳನ್ನು ಕರೆಯುವ 


೩೨೮ ಅಭಿನವ ದಶಕುಮಾರ ಚರಿತೆ 


ಕಂ॥ ಇದಟ ವಿಧಾನಂ ವೇಶ್ಯಾ 
ಸುದತಿಯರ್ಗೆ ವಣಿಗ್ವರರ್ಗೆ ಕಜವುದು ಮಿಕ್ಕ 
ರ್ಗಿದು ಕಾಣಿಯ ಸ್‌ ಕಲುಕಿ 
ಯದೆಂದು ಮುನಿನಾಥನುಸಿರ್ದು ಮತ್ತಿಂತೆಂದಂ ೧೪೧ 


ಮುನ್ನಾವನರ್ಥಮಂ ಮುಳಿ 

ದನ್ನೆಯದಿಂ ಕೊಂಡೊಡವರೊಳಾಧನಮಂ ಪೆಂ 

ಹಿಂ ನಯದಿಂದೀವುದು ಮಿಗೆ 

ತನ್ನರ್ಥಮನೀವುದಾಗಳಧನರ್ಗೊಲವಿಂ ೧೪೨ 


ವ॥ ಎಂದು ಪೇಟ್ಜಿ 


ಕಂ॥ ಆ ತಾಪಸಂ ಬಲಿಕ್ಕಂ 
ಪಾತಾಳಸ್ವರ್ಗಭೋಗಮಂ ಭೋಗಿಸಲೆಂ 
ದಾತಂ ಬಿಲದೊಳೆಗಿಟ೨ದಂ 
ಭೂತಳಪತಿಕೇಳ್‌ ಪ್ರಸಾದದಿಂದಿನ್ನೊಂದಂ ೧೪೩ 


ವ॥ ಆಅದೇನೆಂದರಸಂ ಕೇ ಳ್ಳುದುಂ 


ವಸುಧೇಶ ಚರ್ಮರತ್ನದ 
ದೆಸೆಯಿಂದೀವರ ಪುರಾಂತದೊಳ್‌ ಪದೆಪಿಂ ಜೀ 


ವಿಸಿದಪೆನದಳ ಕ್ಷೇಮಂ 
ನಿಸದಂ ನಿಮ್ಮಡಿಯದೆಂದು ಪೇಟ ಪೋಗೆಂದೆಂ ೧೪೪ 
ತೊಗಲಿನ ಚೀಲವನ್ನು ನನಗೆ ಕೊಟ ನು. ಮತ್ತೆ ಹೀಗೆ ಹೇಳಿದನು. ೧೪೧. “ವೇಶ್ನಾ 
ಲ ಟ ಇಂ ಶಿ 
ಸ್ತ್ರೀಯರಿಗೂ ಶ್ರೇಷ್ಠರಾದ ವೈಶ್ಯ್ಕರಿಗೂ ಮಾತ್ರ ಇದು ಚಿನ್ನದ ನಾಣ್ಯಗಳನ್ನು ಕರೆ 
ಯುವುದು. ಉಳಿದವರಿಗೆ ಇದು ಒಂದು ಕಾಸಿನಷ್ಟೂ ತೆ ಹಣವನ್ನು ಕೊಡದು. ಇದು 


ಈ ಚೀಲದ ವಿಧಾನ” ಎಂದು ಮುನಿನಾಥನು ಹೇಳಿದನು. ಮತ್ತೆ ಹೀಗೆ ಹೇಳಿದನು. 
೧೪೨. “ಮೊದಲು ಯಾರದಾದರೂ ಹಣವನ್ನು ಕೋಪದಿಂದ ಅಥವಾ ಅನ್ಯಾಯದಿಂದ 
ತೆಗೆದುಕೊಂಡಿದ್ದರೆ, ಅವರಿಗೆ ಆ ಹಣವನ್ನು ಓದಾರ್ಯದಿಂದ ತ 
ಹಿಂದಿರುಗಿಸಬೇಕು. ಮತ್ತು ಬಡವರಿಗೆ ಪಿ ಜಂ ನಿನ್ನ ಹಣವನ್ನು ದಾನ ಮಾಡ 
ಬೇಕು” ವ॥ ಎಂದು ಹೇಳಿ, ೧೪೩. ಆ ತಾಪಸನು ಪಾತಾಳ ಸ್ವರ್ಗದ ಸುಖಗಳನ್ನು 
ಅನುಭವಿಸುವುದಕ್ಕಾಗಿ ಬಿಲದಲ್ಲಿ ಇಳಿದನು. ಮಹಾರಾಜನೆ, ಆಗ ಆತನು ನನ್ನ ಮೇಲಿನ 
ಅನುಗ್ರಹದಿಂದ ಇನ್ನೊಂದು ಮಾತನ್ನು ಪ ಎಂದು ತಿಳಿಸು ವ॥ “ಅದೇನು' 
ಎಂದು ಅರಸನು ಕೇಳುತ್ತಾನೆ. ಆಗ ೧೪೪. "'ಮಹಾರಾಜನೆ ! ಈ ಶ್ರೇಷ್ಠವಾದ 
ತೊಗಲಿನ ಚೀಲದ ದೆಸೆಯಿಂದ ಈ ಮಹಾನಗರದ ಪಕ್ಕದಲ್ಲಿ ಸುಖವಾಗಿ ಜೀವಿಸು 
ತ್ವಿದ್ದೇನೆ. ಇದರ ರಕ್ಷಣೆಯು ನಿಜವಾಗಿ ನಿಮ್ಮ ಪಾದಗಳಿಗೆ ಸೇರಿದುದು' ಎಂದು 


ಅಷ್ಟ ಶಮಾಶ್ವಾಸಂ ' ೩೭೯ 
ವ॥ ಎಂದೊಡಾತನುಮಂತೆಪೋಗಿ 


ಕಂ॥ ಜನಪತಿಗೆ ತತ ಪಂಚಮ 
ನನಿತಂ ಧನಮಿತ್ರನೊಲ್ಲು ಪೇಟಲ್ಕೇಳ್ದಾ 
ತನದರ್ಕೆ ಕೂರ್ತು ಕರುಣಿಸಿ ಇ 
ನಿನಗತಿಸುಖಮಪ್ಪತೆಜಿದಿನಿರು ಪೋಗೆಂದಂ ೧೪೫ 


ವ॥ ಅಂತರಸನಿಂ ಧನಮಿತ್ರಂ ಬೀಟಿಸ್ಕೊಂಡು ಬಂದು ಕಾರ್ಯದ ಹದನನೆನ್ನೊಳ* 
ಪೇಟಲನಂತರಂ - 


501 ಭರದಿಂ ವಿಮರ್ದಕನನಾ 
ದರದಿಂದೊಲ್ಹರ್ಥಪತಿಯನೋಲಗಿಸೆಂದಿ 
ಲ್ಲಿರಿಸಿದೆನುತ್ತ ವದಿಂ ನಿ 
ರ್ಭರಬಂಧುರ ಮಂತ್ರಭಿನ್ನ ಮಾಗದ ತೆಅದಿಂ ೧೪೬ 


ವ॥ ಅಂತೆನಗೆ ಜೂಜಿಂ ಮಿತ್ರನಾದ ವಿಮರ್ದಕನರ್ಥಪತಿಯನೋಲಗಿಸಿರ್ದು 
ಧನಮಿತ್ರನೊಳ್‌ ಟಕ್ಕಿನ ಜಗಳವನಂದಂದಿಂಗೆಸಗೆಂದು ಪೇಟ್ದು ಬಬಿಕಿಯಂ 


ಕಂ॥ ಸಕಳ ನಿಶೀಧಿನಿಯೊಳ ಲು 
ಬೃಕನಿಕರದ ಮನೆಯ ಧನಮನನಿತಂಮಲಮ 
ಲಕಶೇಷನಾಗಿ ನಾಂನಿ 
ಚ್ಚಕನ್ನಗಳನಿಕ್ಕಿಕಳಲೊಡರ್ಚಿದೆನರಸಾ ೧೪೭ 


ಹೇಳು, ಹೋಗು” (ಎಂದು ನಾನು ಹೇಳಿದೆನು.) ವ॥ ಎಂದು ಹೇಳಲು ಧನಮಿಶ್ರನ 

ಹಾಗೆಯೇ ಹೋಗಿ--೧೪೫. ಮಹಾರಾಜನಿಗೆ ಆ ವಿಷಯಗಳನ್ನೆಲ್ಲ ಪ್ರೀತಿಯಿಂದ 
ಹೇಳಿದನು. ಅದನ್ನು ಕೇಳಿ ರಾಜನು ಸ್ನೇಹ ಮತ್ತು RA ಫಾಗ್‌ 
ಆಗಲಿ ! ನಿನಗೆ ಅತಿಯಾದ ಸುಖವೂಂಟಾಗುವಂತೆ ಇರು ಹೋಗು' ಎಂ ಇಳಿದನು. 


ವಃ ಹಾಗೆ ಧನಮಿತ್ರನು ಅರಸನ ಅಪ್ಪಣೆ ಪಡೆದು ಹೊರಟು ಬಂದನು U4 ತಾನು 
ಮಾಡಿದ ಕೆಲಸದ ವಿವರವನ್ನು ನನಗೆ ತಿಳಿಯಿಸಿದನು. ಅನಂತರ__೧೪೬. ಕೂಡಲೆ 
ವಿಮರ್ದಕನನ್ನು "ಆದರದಿಂದ ಅರ್ಥಪತಿಯ ಸೇವೆಯನ್ನು ಮಾಡು' ಎಂದು ಹೇಳಿ 
ಇಲ್ಲಿ ಇರಿಸಿದೆನು. ಈ pipes ಮಂತ್ರಾಲೋಚನೆಯ ಗುಟ್ಟುರಟ್ಟಾಗದಂತೆ 


೨೦ 
ನೋಡಿಕೊಂಡೆನು. ವಃ ನನಗೆ ಜೂಜಿನಿಂದ ಗೆಳೆಯನಾದ ವಿಮರ್ದಕನಿಗೆ “ನೀನು 
ಅರ್ಥಪತಿಯ ಸೇವೆಯನ್ನು ಮಾಡುತ್ತಾ ದಿನದಿನವೂ ಆಗಾಗ ಧನಮಿತ್ರನೊಡನೆ ಸುಳ್ಳು 
ಸುಳ್ಳಾಗಿ ಜಗಳವನ್ನು ಮಾಡು' ಎಂದು ಹೇಳಿದೆನು. ಬಳಿಕ__೧೪೭. ಅರಸನೆ ! ಅಂದಿ 
ನಿಂದ ದಿನವೂ ಅರ್ಧರಾತ್ರಿಯಲ್ಲಿ ನಾನು ಲಂಗೋಟಿಯನ್ನು ಮಾತ್ರ ಧರಿಸಿ ಆ ಊರಿನ 


೩೩೦ ಅಭಿನವ ದಶಕುಮಾರ ಚರಿತೆ 


ವ॥ ಅದೆಂತನೆ 


ಮನೆಯವರೆಲ್ಲರುಂಡೊಣಗಿ ನಿದ್ರೆಯ ಸೊರ್ಕೆಡೆಗೊಂಡರೆಂಬುದಂ 
ಮನದನುರಾಗದಿಂದಜ*ತು ಭಿತ್ತಿಗೆ ಸೂತ್ರಮನಿಕ್ಕಿನೋಡಿ ಭಾ 
ಜನ ನವ ವಸ್ತ್ರ ವೀಯೆಡೆಯೊಳಿರ್ಪದು ತಪ್ಪದೆನುತ್ತೆ ಪನ್ನಗಾ 
ನನದೊಳೆ ಕನ್ನಮಂಸವೆದು ಲುಬ್ಭಕರರ್ಥವನೆಯ್ಗೆ ತೀರ್ಚಿದೆಂ ೧೪೮ 


ವ॥ ಅಂತು ಕಳ್ಳು ಚರ್ಮಭಸ್ತಿ ಕ್ಕೆ ಕಣಕವುದೆಂಬ ನೆವದಿಂ ಬೇಟ್ಬಿರ್ಥವನಾರ್ಜಿಸಿ 
ಬೀಯಂಗೆಯ್ದು ಧನಮಿತ್ರಕುಮಾರಂ ಸುಖದಿನಿರೆ 
ಕಂ॥ ಎನ್ನೊಳ್‌ಬೇಟ್ಪನಿತರ್ಥವ 
ನುನ್ನತಿಯಿಂ ಪಡೆದು ಧನಿಕರಾದರ್ಥಿಗಳಿಂ 
ಖನ್ನಮುಖರಾಗಿ ಬಂದೆರೆ 
ವನ್ನರೆನಲ್‌ ಪುರದೊಳೆಸಗಿದೆಂ ಲುಬ್ಬಕರಂ | ೧೪೯ 
ವ॥ ಅಂತು ಪುರದ ಲುಬ್ಬಕರ ಮನೆಯಂ ಕವರ್ದೊಂದುದಿನಮಾ ಕಳ ಪಟ್ಟಣದ 
ವಿಭವಮಂ ನೋಡಲೆಂದು ಧನಮಿತ್ರಂಬೆರಸಂಗಡಿಗೇರಿಯೊಳ್‌ ಬರ್ಪಾಗಳ್‌ 
ಕಂ॥ ಕಂಡಾವಿಮರ್ದಕಂ ಮಿಗೆ 
ಮಿಂಡಿನೊಳಿರ್ದರ್ಥಪತಿಯ ಪಕ್ಷದೊಳವನು 
ದ್ವಂಡತೆಯಿಂ ಧನಮಿತ್ರ ನ 
ನಂಡಲೆಯುತ್ತಿರದೆ ಬೆ ದನೆಲ್ಲರ್‌ ಕೇಳಲ್‌ ೧೫೨ 


ಜಿಪುಣರೆಲ್ಲರ ಮನೆಯ ಹಣವನ್ನೆಲ್ಲ ಕನ್ನವಿಕ್ಕಿ ಕದಿಯತೊಡಗಿದೆನು ವ॥ ಅದು 
ಹೇಗೆಂದರೆ-೧೪೮. ಮನೆಯವರೆಲ್ಲರೂ ಊಟ ಮಾಡಿ ಗಾಢ ನಿದ್ರೆಯಲ್ಲಿದ್ದಾರೆಂಬುದನ್ನು 
ಎಚ್ಚ ರಿಕೆಯಿಂದ ತಿಳಿದುಕೊಳ್ಳುತ್ತಿದ್ದೆನು. ಗೋಡೆಗೆ ದಾರವನ್ನಿಟ್ಟು | ನೋಡಿ ಪಾತ್ರೆ 
ಗಳು ನೂತನ ವಸ್ತ್ರಗಳು ಇಂಥ ಕಡೆಯೇ ತಪ್ಪದೆ ಇವೆ ಎಂದು ಊಹಿಸುತ್ತಿದ್ದೆ ನಂ. 
ಅನಂತರ ಹಾವಿನ ಹೆಡೆಯ ಆಕಾರದ ಆಯುಧದಿಂದ ಕನ್ನಕೊರೆದು ಜಿಪುಣರ ಹಣವನ್ನೆಲ್ಲ 
ಕದಿಯುತ್ತಿದ್ದೆನು. ವ॥ ಹಾಗೆ ಕದ್ದು ತೊಗಲಚೀಲ ಕೊಡುತ್ತದೆ ಎಂದು ನೆವ ಹೇಳಿ 
ಬೇಕಾದಷ್ಟು ಹಣವನ್ನು ಸಂಪಾದಿಸಿದೆನು. ಅದನ್ನು ವೆಚ್ಚಮಾಡುತ್ತಾ ಧನಮಿತ್ರನು 
ಸುಖದಿಂದಿದ್ದನು. ೧೪೯. ಆ ಪುರದಲ್ಲಿ ನನ್ನಿಂದ ಬೇಡಿದಷ್ಟು ಹಣವನ್ನು ಪಡೆದು 
ಯಾಚಕರು ಧನಿಕರಾದರು, ಮತ್ತು ಜಿಪುಣರು ದುಃಖ ಬೆರೆತ ಮುಖದಿಂದ ಬಂದು 
ಅವರ ಮುಂದೆ ಯಾಚಕರಾಗುವಂತೆ ಮಾಡಿದೆನು. ವ॥ ಹೀಗೆ ಆ ಪುರದ ಜಿಪುಣರ 
ಮನೆಗಳನ್ನೆಲ್ಲ ಕದ್ದು ದೋಚಿದೆನು. ಒಂದು ದಿನ ತಾನು ಕಳವು ಮಾಡಿದ ಆ ನಗರದ 
ವೈಭವವನ್ನು ನೋಡಬೇಕೆಂದು ಧನಮಿತ್ರನೊಡನೆ ಅಂಗಡಿ ಬೀದಿಯಲ್ಲಿ ಬರುತ್ತಿದ್ದೆ. ಆಗ 
೧೫೦. ನನ್ನನ್ನು ಕಂಚು ವಿಮರ್ದಕನು ಅತ್ಯುನ್ನತಿಯಲ್ಲಿದ್ದ (ಅಹಂಕಾರದಿಂದ ಬೀಗಿದ) 
ಅರ್ಥಪತಿಯ ಪಕ್ಷವನ್ನು ವಹಿಸಿಕೊಂಡು ಒರಟುತನದಿಂದ ಧನಮಿತ್ರನನ್ನು ಕಾಡುತ್ತಾ 


ಅಷ್ಟಮಾಶ್ವಾಸಂ ೩೩೧ 


ವ॥ ಅದೆಂತೆನೆ 
ಅಕಟ ಕುಬೇರದತ್ತನಮಗಳ್ಲಿನಿತಾಟಿಸಿ ಕೆಟ್ಟುಪೋಗದಿರ್‌ 
ವಿಕಳಮನಸ್ಕನಾಗಿ ಧನಮಿತ್ರ ನೆಗಬಿಕ್ತಿಯ ನಿನ್ನ ಚರ್ಮಭ 
ಸ್ತಿ ಕೆಯತಿಗರ್ವಮಂ ನಿಲಿಸುವೆಂ ಮುಳಿದೊಂದಿರುಳಿರ್ದೆನಾದೊಡಂ 
ಜಿಕೆ ನಿನಗಾಗಲೆಂದುಸಿರ್ವೆನಲ್ತಿದು ಸತ್ಯಮೆನಲೈ ಮಾಡುವೆಂ ೯೫೧ 


ವ॥ ಎಂದಾವಿಮರ್ದಕಂ ಧನಮಿತ್ರನಂ ಜರೆದೊಡಾಧನಮಿತ್ರನದೆ ಕೋಪದೊಳ 
ನ್ಯಾಯದೊಳೆನ್ನಂ ಬೈದಪನೆಂದಿಲ್ಲಿಗೆ ಪೇಟಿಕ್ಟೊಡಾವಿಮರ್ದಕಂ ಮೆಗುಲಿಕ್ಲಿಂತೆಂದಂ 
ಅನ್ಯಾಯಮಲ್ತೆ ಮತ್ಪತಿ 
ಮಾನ್ಯಂ ಮತ್ತಾತನೊಲ್ಲು ಕೂಡುವ ಸತಿಯಂ 
ನೀಂ ನ್ಯಾಯವಿದನವೋಲ್‌ ತ 
ತೃನ್ಯಕೆಯಂ ಕೂರ್ತು ಮದುವೆಯಪ್ಪೆ ಗಡೀಗಳ್‌ ೧೫೨ 
ವ॥ ಎಂದು ವಿಮರ್ದಕಂ ಧಿಕ್ಕರಿಸಿದೊಡಂ ಕೇಳ್ದು ಕೇಳದಂತಾವಿರ್ಬರುಂ ಪೋಪಾ 
ಗಳಂತಂಗಡಿಗೇರಿಯೊಳ್‌ ಮುಂದೆ 
ನಯನ ಸುಖಾವಹಂ ದಲೆನಿಪಂಗಡಿಗೇರಿಯೊಳಲ್ಲಿಗಲ್ಲಿ ವಿ 


ಸ್ಮಯವನೊಡರ್ಚುವಗ್ಗಳದ ಗಾಯಕಪಾಠಕ ಸತ್ಯವೀಂದ್ರಸಂ 
ಚಯಮನೊಜಲ್ಲು ನೋಡುತೊಲವಿಂ ಬರಲೊಪ್ಪುವ ಪಂಚವೀರಗೋ 


ಷ್ಕೀಯೊಳೆನುರಾಗದಿಂ ಪಡೆದು ನರ್ತಿಸುತಿರ್ದಳದೊರ್ವಳುರ್ವಿಪಾ ೧೫೩ 
ಎಲ್ಲರೂ ಕೇಳುವಂತೆ ಅವನನ್ನು ಬೈದನು. ವಃ ಅದು ಹೇಗೆಂದರೆ ೧೫೧. “ಧನಮಿತ್ರ ! 


ಅಕಟ ! ಕುಬೇರದತ್ತನ ಮಗಳಿಗೆ ಆಸೆಪಟ್ಟು ಮನಸ್ಸು ಕೆಡಿಸಿಕೊಂಡು ಕೆಟ್ಟು ಹೋಗ 
ಬೇಡ. ನಿನ್ನ ಹೆಸರುವಾಸಿಯಾದ ತೊಗಲಿನ ಚೀಲದ ದೆಸೆಯಿಂದುಂಟಾಗಿರುವ ಗರ್ವ 
ವನು ತ ನಾನು ಕೋಪಿಸಿದರೆ ಒಂದು ರಾತ್ರಿಯಲ್ಲಿ ಇಳಿಸುವೆ ನು. ನಿನಗೆ ಹೆದರಿಕೆಯುಂಟಂ 
ಮಾಡುವುದಕ್ಕಾಗಿ ನಾನು ಈ ಮಾತನ್ನು ಸಾ ಅದನ್ನು ನಿಜಮಾಡಿ ತೋರಿಸು 


ಅಕೀ 


ವೆನು”. ವ॥ ಎಂದು ಆ ವಿಮರ್ದಕನು ಧನಮಿತ್ರನನ್ನು ಜರೆದನು.' ಆಗ ಆ ಧನ 


ಮಿತ್ರನು ಕೋಪಿಸಿಕೊಂಡು "ಅನ್ಯಾಯವಾಗಿ ಬೈಯ್ಯುತ್ತಿದ್ದಾನೆ' ಎಂದು ನನ್ನ ಕಡೆ 
ತಿರುಗಿ ಹೇಳಿದನು. ಆ ವಿಮರ್ದಕನು ಮತ್ತೆ ಹೇಳಿದನು. ೧೫೨. “ಅನ್ಕಾಯವಲ್ಲವೇ : 
ನನ್ನೊಡೆಯನು ಗೌರವಸ್ಥನು. ಆತನು ಪ್ರೀತಿಸಿ ಮದುವೆ ಮಾಡಿಕೊಳ್ಳುವ ಹೆಣ್ಣನ್ನು 

ನೀನೀಗ ಬ್ರ ತಿಸಿ ಣಿ ಹು [ ಬಲ್ಲವನಂತೆ ಮದುವೆಯಾಗಲು ಹೊರಟಿರುವೆಯಲವೇ ?” 
ಚ ಎಂದು ವಿಮರ್ದಕನು ಧಿಕ್ಕರಿಸಿದುದನ್ನು ಕೇಳಿದರೂ ಕೇಳದಂತೆ ನಾವಿಬರೂ 
ಅಂಗಡಿ ಬೀದಿಯಲ್ಲಿ ಹೋಗುತ್ತಿದ್ದೆವು. ಆಗ ಮುಂದೆ--೧೫೩. ಅಂಗಡಿ ಬೀದಿಯು 
ಕಂಗಳಿಗೆ ಆನಂದಕರವಾಗಿದ್ದಿತು. ಅಲ್ಲಲ್ಲಿ ಶ್ರೇಷ್ಠರಾದ ಗಾಯಕರೂ ಪಾಠಕರೂ ಸತ್ಯ 
ವೀಂದ್ರರೂ ಗುಂಪು .ಗರಿಪಾಗಿ ಆಶ್ಚರ್ಯವನ್ನುಂಟುಮಾಡುತ್ತಿದ್ದರು. ಇದನ್ನೆಲ್ಲ 


೩೩೨ ಅಭಿನವ ದಶಕುಮಾರ ಚರಿತೆ 


ಕ ಮನಸಿಜನ ಮಂತ್ರದೇವತೆ 
ಜನಚೇತಸ್ಸತ್ತವಿತ್ತಹಾರಿಣಿ ವಿಕಸ 
ದ್ವನಜಮುಖಿ ಕಾಮಮಂಜರಿ 
ಯನುಜೆ ಕಳಾವಂತೆ ರಾಗಮಂಜರಿಯೆಂಬಳ್‌ ೧೫೪ 


ವನಿತೆಯೊಳೊಪ್ಪುಗುಂ ಕಮಲ ಕುಂತಳಮದ್ರಿಸಮಾಕ್ಷಿಯಂಬರಾ 
ನನಮಿಭಕುಂಭದಂತವಸನಂ ಮಣಿಸತ್ಕುಚಮಿಂದುಮಧ್ಯಮ 

ಬ್ಹನಿಭನಿತಂಬ ಮುದಭ್ರಮರ ಪಾದಮಲಕ್ತರಸಪ್ರಕಾಶಮೋ 
ಹನರುಚಿಧಾತುವೃತ್ತ ತನುಕರ್ಕಶದಿಂದೆಸೆದಿರ್ಪ ಪಾಂಗಿನಿಂ ೧೫೫ 


ನೋಡುತ್ತಾ ಸಂತೋಷದಿಂದ ಬರುತ್ತಿರುವಾಗ ಜನರ ಸಭೆಯಲ್ಲಿ ಅನುರಾಗದಿಂದ 
ನರ್ತಿಸುತ್ತಿದ್ದ ವಳೊಬ್ಬಳನ್ನು ನೋಡಿದೆನು. ೧೫೪. ಅವಳು ಕಾಮಮಂಜರಿಯ ತಂಗಿ. 
ಕಲೆಯನ್ನರಿತ ರಾಗಮಂಜರಿ. ಅವಳು ಮನ್ಮಥನ ಮಂತ್ರದೇವತೆಯಾಗಿದ್ದಳು. ಜನರ 
ಮನಸ್ಸಿನ ಶಕ್ತಿಯೆಂಬ ಧನವನ್ನು ಅಪಹರಿಸುವವಳಾಗಿದ್ದಳು. ಅರಳಿದ ಕಮಲದಂತೆ 
ಅವಳ ಮುಖವಿತ್ತು. ೧೫೫, (ಈ ಪದ್ಯ ಒಗಟಿನಂತಿದ್ದು ಓದುಗರನ್ನು ಸ್ತಬ್ದ ಗೊಳಿಸು 
ದೆ. ಇದರ ವಿವರಣೆ ಹೀಗೆ “ಈ ಪದ್ಯದಲ್ಲಿ ಎಂಟು ಉಪಮಾನಗಳೂ ಎಂಟು 
ಉಪಮೇಯಗಳೂ ಹೋಲಿಕೆಗೆ ಬೇಕಾದ ಎಂಟು ಸಾಧಾರಣ ಧರ್ಮಗಳೂ ಇವೆ. 
ಉಪಮಾನದ ಪಕ್ಕದಲ್ಲಿ ಉಪಮೇಯವಿಲ್ಲ. ಆದ್ದರಿಂದಲೇ ತೊಡಕು. ಕ್ರಮವಾಗಿ 
ಎಂಟು ಉಪಮಾನಗಳಿಗೆ ಮೃತ್ಯ _ಮದಿಂದ ಉಪಮೇಯಗಳನ್ನು ಸೇರಿಸಬೇಕು. ಆರೋ 
ಹಣ ಕ್ರಮದಿಂದ ಉಪಮಾನಗಳ ನಿರೂಪಣೆ. ಅವರೋಹಣ ಕ್ರಮದಿಂದ ಉಪ 
ಮೇಯಗಳ ನಿರೂಪಣೆ. ಒಂದನೆಯ ಉಪಮಾನಕ್ಕೆ ಎಂಟನೆಯ ಉಪಮೇಯ-ಹೀಗೆ 
ಸಾಮಾನ್ಯ ಧರ್ಮಗಳ ನಿರೂಪಣೆಯಲ್ಲಿ ಯಾವ ಕ್ರಮವೂ ಇಲ್ಲ. ಯಥೋಚಿತವಾಗಿ 
ಸೇರಿಸಬೇಕಾಗುತ್ತದೆ. ಹೇಗೆಂದರೆ) ೧. ಕಮಲದಂತೆ ಅಲಕ್ತ ರಸದಿಂದ ಕೂಡಿದ 
ಕೆಂಪಾದ (೮) ಪಾದ. ೨. ಅದ್ರಿಸಮವಾಗಿ ಧಾತುವೃತ್ತ (ಗೆ ,ರಿಕಥಾತುವಿನಿಂದ ಕೂಡಿದ 
ಮತ್ತು ರಕ್ತ ಮಾಂಸಾದಿಧಾತು)ಗಳಿಂದ ಕೂಡಿ, ವೃತ್ತ ಎ ವರ್ತುಲವಾದ (೭) ನಿತಂಬ 
೩. ಅಂಬರ (ಆಕಾಶ)ಕ್ಕೆ ಸದೆ ಶವಾಗಿ ಕಾಣದಂತೆ ತನು ಕೃಶವಾದ (೬) ಮಧ್ಯ = ನಡು 
೪, ಇಭಕುಂಭ (ಆನೆಯ ಕುಂಭಸ್ಥಳೆ)ದಂತೆ ಕರ್ಕಶವಾದ (೫) ಕುಚ ೫. (ಹವಳದ) 
* ಮಣಿಯಂತೆ ಸತ್‌ = ಸುಂದರವಾದ (೪) ದಂತವಸನ- ತುಟಿ ೬. ಇಂದುವಿನಂತೆ 
ಮೋಹನ ಮೋಹಕವಾದ (೩) ಆನನ. ಮುಖ ೭. ಅಬ್ಬ (ಕಮಲ)ದಂತೆ ಪ್ರಕಾಶ 


LCL 


ಟಿಪ್ಪಣಿ : _-ಮೂಲದಲ್ಲಿ ಕಮಠ ಎಂಬುದು ಅನನ್ನಿತವಾಗುವುದರಿಂದ "ಕಮಲ' ಎಂದು 
ತಿದಿ ಕೊಂಡಿದೆ, (ರಂ) 
ಟು 


ಅಷ ೈಮಾಶ್ವಾಸಂ ೩೩೩ 


ವ॥ ಅದಲ್ಲದೆಯುಂ 
ಶಿರದಂದಂ ಪೊಸತಾಗೆ ಹಸ್ತವಲನಂ ಚೆಲ್ವಾಗೆ ಕಣ್ಣೆಲ್ಲಮ 
ಚ್ವರಿಯೆಂಬಂತಿರೆ ಪುರ್ಬಗುರ್ಬಿಸೆ ಪದನ್ಯಾಸಂ ರಸಾವಾಸಮಾ 
ಗಿರೆ ನಾನಾಕರಣಂ ಕರಂವೆ:ಅಯೆ ಪೆಂಪಿಂದಂಗಹಾರಂ ಪೊದ = 
ಟಿಕಿರೆ ನ ನೃತ್ಯಾಭಿನಯಕ್ಕ ದೇಂ ಮೆಜಿದಳೋ ತತ್ಕಾಂತೆ ರಂಗಾಗ್ರದೊಳ ೧೫೬ 


ಮನದನುರಾಗಮಂ ಮುಖವಿಳಾಸದೊಳಾಸ್ಯ ವಿಳಾಸಮಂ ವಿಲೋ 
ಚನಯುಗದೊಳ್‌ ಸಿತಾಕ್ಷಿಗಳ ವಿಭ್ರಮಮಂ ಪದೆಪಿಂ ಶಿರೋಜ ಕಂ 

ಪನದೊಳೆ ತಚ್ಛಿರೋವಿಧವನೊಪ್ಪುವ ಹಸ್ತದೊಳಗ್ರಹಸ್ತ ಭಾ 
ವನೆಯನಲಂಪಿನಿಂ ಕರಣದೊಳ೯್‌ ಕಮಲಾನನೆ ತೋಜಿ್‌`ಯಾಡಿದಳ* ೧೫೭ 


ಪದವಿನ್ಯಾಸವಿಳಾಸದಿಂ ತನುಲತಾವಿಕ್ಷೇಪದಿಂ ಲೋಚನಾ 

ಗ್ರದ ಸನ್ನರ್ತನದಿಂ ಕಪೋಳರುಚಿಯಿಂ ನುಣ್ಣೋಳ ಡಿಳ್ಳಾಯಿಯಿಂ 
ಮೃದುಹಸ್ತಾಯುತದಿಂ ಲಸದ್ಭ )ಮರಿಯಿಂ ಮೇಳಾಪದೊಳ್ಳಿಂ ತ್ರಿಭಂ 

ಗದ ಸೊಂಪಿಂ ಸಲೆ ರಾಗಮಂಜರಿ ಕರಂ ಮೇಳೈಸಿದಳ್‌ ಲಾಸ್ಯಮಂ ೧೫೮ 


ಮಾನವಾದ (೨) ಅಕ್ಷಿ =ಕಣ್ಣು ೮. ಮದಭ್ರಮರ ಮದಿಸಿದ ದುಂಬಿಯಂತೆ ರುಚಿ 


ಕಾಂತಿಯುಳ್ಳ ಕುಂತಳ ವಾಮುಂಗುರುಳು ಇವು ಆ ವನಿತೆಯಲ್ಲಿ ಪ್ರಕಾಶಿಸುತ್ತವೆ. 
ವಃ ಅದೂ ಅಲ್ಲದೆ ೧೫೬. ತಲೆಯನ್ನಲುಗಿಸುವ ರೀತಿಯು ಹೊಸದಾಗಿದ್ದಿತು. ಹಸ್ತ 


ಗಳ ಚಲನೆ ಸುಂದರವಾಗಿದ್ದಿ ತು. ಕಣ್ಣುಗಳನ್ನು ಪನ್ನ ತ್ತರ ಆಶ ರ್ಯಕರವಾಗಿ 
ದ್ವಿತು. ಹುಬ್ಬುಗಳ ಕುಣತ ವು ಬು ವನ್ನು Ne ಹೆಜ್ಜೆಗಳ ವಿನ್ಯಾಸವು 
ರಸ ದ ವಾಸ ಸಸ್ಥಾನವಾಗಿದ್ದಿತು. ವಿ ಧವಿಧವಾದ ಕರಣಗಳು ಜಿ ಭೇದ) ಮನೋಹರ 
ವಾಗಿದ್ದು ವು. : ಅಂಗಹಾರಗಳು (ನಾಟ್ಯ ಭೇದ) ವಿಸ್ತಾರವಾಗಿ ENR ದ್ದುವು ವು. 
ಹೀಗೆ ಆ 9 ಕಾಂತೆಯು ರಂಗಭೂಮಿಯ ಮೇಲೆ ನೃತ್ಯಾಭಿನಯದಿಂದ ಮೆರೆದಳು. ೧೫೭. 
ಮನದ ಅನುರಾಗವನ್ನು ಮುಖ ವಿಳಾಸದಲ್ಲಿ, ಖು ವಿಳಾಸವನ್ನು ಕಂಗಳರಡರಲ್ಲಿ, 
ಬೆಳ್ಳಣ್ಣುಗಳ ವಿಭ್ರಮವನ್ನು ಕೇಶ ಕಂಪನದಲ್ಲಿ, ಆ ತಲೆಯನ್ನಾಡಿಸುವ ರೀತಿಯನ್ನು 
ಸುಂದರವಾದ ಕೈಗಳಲ್ಲಿ, ಕರಾಗ್ರದ ಭಾವನೆಯನ್ನು ಸಂತೋಷದಿಂದ ಕರಣಗಳಲ್ಲಿ ತೋ 
ಸುತ್ತಾ ಆ ಕಮಲ ಮುಖಿಯು ನಾಟ್ಯವಾಡಿದಳು. ೧೫೮. ವಿಲಾಸದಿಂದ ಹೆಜ್ಜೆಗಳ 
ನ್ನಿಡುತ್ತಾ, ಬಳ್ಳಿ ಯಂತಹ ದೇಹವನ್ನು ಈಚೆಗೂ ಆಚೆಗೂ ತಿರುಗಿಸುತ್ತಾ, ಕಡೆಗಣ ನು 


ಣ.% 
ಬಿ WN ಕ್ಕ ಕ್ಯಾ ” 
ಮೋಹಕವಾಗಿ ಸುನಿ ಬಳಲಿ, ಕೆನ್ನೆಗಳನ್ನು ಮಿರುಗಿಸುತ್ತಾ, ಮೃದುವಾದ ತೋಳು 
ಗಳನ್ನು ವೇಗವಾಗಿ ತಿರುಗಿಸುತ್ತಾ, ಮೃದುವಾದ ಕೈಗಳನ್ನು ನೀಡುತ್ತಾ, 
ಇ 


ಸುಂದರವಾದ ಭ್ರಮರಿಯಿಂದಲೂ, ಮೇಳಾಪದ ಸೊಬಗಿನಿಂದಲೂ, ತ್ರಿಭಂಗದ 
ಸೊಂಪಿನಿಂದಲೂ ಕೂಡಿ ರಾಗಮಂಜರಿಯು ಸೊಗಸಾಗಿ ಾಸ್ಥವನ್ನು ಅಭಿನಿಯಿಸಿ 


೩೩೪ ಅಭಿನವ ದಶಕುಮಾರ ಚರಿತೆ 


ವ॥ ಅಂತು ಭರತಮಾರ್ಗನಿರೂಪಣಕ್ರಮದಿಂ ಲಾ ಸೃಮನೆಸಗುವಾಗಳ* 


ಕಂ8 ನೆರವಿಯೊಳೆನ್ನನದಾರ್ಗಂ 
ಪರಿಕಿಸಲರಿದೆಂಬ ತೆಜದಿನಾಲಾಸ್ಯಮನ 
ಚ್ಚರಿಯಿಂದೆನೆ ನೋಟ್ಸಾಗಳ 
ನಿರವಧಿಯಿಂದೆನ್ನ ಮೊಗಮನೀಕ್ಸಿಸುತಿರ್ದಳ್‌ ೧೫೯ 


ಮನದೊಲವಿಂದೆನ್ನಂ ನೋ 

ಡಿ ನಸುನಗಲ್ಕಿರದದರ್ಶೆನಾಂ ಸೋಲ್ತಂ 

ಗನೆಗೊಳಗಾದೆಂ ಕಾಂತಾ 

ಜನ ಚೇಷ್ಟೆಗಳೆ:ನನೆಸಗವೆಲೆ ನೃಪತಿಲಕಾ ೧೬೦ 
ಕೂಣಿತದೃಷ್ಟಿಯೂಳೆನ್ನಂ 

ಜಾಣೆಸೆವಂತಾಕೆ ನೋಡಲಾಗಳ್‌ ಸುಮನೋ 


ಬಾಣಂ ತನ್ನೆ ಪದಂಬಂ 
ಮಾಣದೆ ಮುಳಿದೆನ್ನಮೇಲೆ ಕಡುಪಿಂ ಕದಂ ೧೬೧ 


ವ॥ ಅಂತಾನ ವಳ್ಳೊಳಗಾಗೆ 


ಮದನವಿಷಾಹಿಪುಷ್ಪಚಯದಂಷ್ಟ ಚಯಂಗಳಿನಾಗಳಟ್ಟಿ ಕ 
ರ್ಚಿದೊಡುಸಿರುರ್ಚಿ ಮೆಯ್ನವಿರಡರ್ದು ಕರಂ ತನು ಕಾಯ್ದುಕಂದಿ ಚಿ 
ತ್ತದ ನೆಲೆದಪ್ಪಿ ಮಾತಿನಿತುದೋಣದೆ ಸೈವೆಜಿಗಾಗಿ ಮುಂದ ಗಾ 


ಣದೆ ಮಣ ದಾನಿರಲ೯ ಮನೆಗೆ ಮೆಲ್ಲನೆ ತಂದನುಜೀವಿಯೋವಿದಂ ೧೬೨ 
ದಳು. (ಭ್ರಮರಿ, ಮೇಳಾಪ, ತ್ರಿಭಂಗ ಇವು ಅಭಿನಯ ಭೇದಗಳು) ವ॥ 


ಹಾಗೆ ಭರತ ಮುನಿಯು ನಿರೂಪಿಸಿರುವಂತೆ ಲಾಸ್ಕವನ್ನಭಿನಯಿಸಿದಳು. ಆಗ ೧೫೯. 
ಗುಂಪಿನಲ್ಲಿ ಯಾರೂ ನನ್ನನ್ನು ಗುರುತಿಸಲಾರರು ಎಂಬ ನಂಬಿಕೆಯಿಂದ ನಾನು ಅವಳ 
ಲಾಸ್ಯವನ್ನು ಆಶ್ಚರ್ಯದಿಂದ ನೋಡುತ್ತಾ ಇದ್ದೆನು. ಆಗ ಅವಳು ಎಡೆಬಿಡದೆ ನನ್ನ 


ಕ 
ಮುಖವನ್ನೇ ನೋಡುತ್ತಿದ್ದಳು. ೧೬೦. ಅವಳು ಪ್ರೀತಿಯಿಂದ ನನ್ನನ್ನು ನೋಡಿ 


ಇ 
ನಸುನಕ್ಕಳು. ನಾನು ಸ್ವ ಸೋತು ಅವಳಿಗೆ ವಶನಾದೆನು. -ನ ನೃಪ ತಿಲಕನೆ ! ರಮಣಿ 
ಯರ ಕಾಮಜನಕಗಳಿಂದ ಚೇಷ್ಟೆಗಳು ಏನನ್ನು ತಾನೇ ಮಾಡಲಾರವು ? ೧೬೧. ಅವಳು 
ತನ ಕಡೆಗಣ್‌ ನೋಟದಿಂದ. ನನ್ನನ್ನು. ಜಾಣತನದಿಂದ ನೋಡಿದಳು. ಕೂಡಲೆ 
ಮನ ಒಥನು ತನ್ನ ಐದು ಬಾಣಗಳನ್ನು ಒಂದೇ ಸಲ ಕುಪಿತನಾಗಿ ನಃ ನ್ನ್ನ ಮೇಲೆ 
ಬಿಟ್ಟಿ ನು. ವ॥ ಹಾಗೆ ವಾನು ಅವಳಿಗೆ .ವಶನಾಗಲು ೧೬೨. ಮದನನೆಂಬ ವಿ 
ಮು ಗೊಂಚಲುಗಳೆಂಬ ಹಲ್ಲುಗಳಿಂದ ಅಟ್ಟಿಸಿಕೊಂಡು ಬಂದು ಕ 

ಉಸಿರೆಳೆಯತೊಡಗಿತು. ನನಗೆ ರೋಮಾಂಚವಾಯಿತು. ನನ್ನ ಶರೀರವು ಚೆನ್ನಾಗಿ 
ಕಾಯ್ದು ಕಂದಿತು. ಬುದ್ಧಿಯು ನೆಲೆತಪ್ಪಿತು. ಮಾತನಾಡಲು ಏನೂ ತೋರಲಿಲ್ಲ. 


ಕ 


ಅಷ್ಟಮಾಶ್ವಾಸಂ ೩೩೫ 
ವ॥ ಅಂತುಧನಮಿತ್ರನೆಂತಾನುಮೆನ್ನಂ ಮನೆಗೆ ಕೊಂಡುಬಂದು 


ಕುಳಿರ್ವತುಷಾರದಿಂ ಮೃದು ಮೃಣಾಳದಿನುತ್ತಳತಾಳವೃಂತದಿಂ 
ಮಳಯಜದಣ್ಣಿನಿಂ ತಳಿರಪಾಸಿಕೆಯಿಂ ಮದನಾಗ್ನಿ ದರ್ಪವಂ 

ನಿಲಿಸಿ ಮಗುಟ್ಟು ನೋಡಿ ಧನಮಿತ್ರನೆಲೇ ಅಪಹಾರವರ್ಮ ಸಂ 

ಚಳವಮನ ಮಾದ ಕಾರಣಮನೋವವದೆ ಪೇಟ*ನಗೆಂದನಬ್ಕಳಿ?ಂ ೧೬೩ 


ವ॥  ಎನಲೊಡಂ 


ಕಂ॥ ಇಂಗಿತಮನಚಟಕತದುಮಜಕಿಯದ 
ಭಂಗಿಯನನುಕರಿಸಲೇಕೆ ಕೆಳೆಯನೆ ಸಾಕಿ 
ನ್ನಂಗಜ ತಾಪಮನಾರ್ಷಿಂ 
ಪಿಂಗಿಸಿ ಬಾಟ್ವಿಂತುಪಾಯಮಿನ್ನೆಂತೆಂದೆಂ ೧೬೪ 


ವ॥ ಅಂತು ರಾಗಮಂಜರಿಯಿಂದೆನಗಾದವಸ್ಕೆಯಂ ಪೇಟಲ್‌ ಧನಮಿತ್ರನಿಂತೆಂದಂ 


5:8 ಅವಳೊರ್ವ:ಗಲ್ಲದೆ ಧೂ 
ರ್ತ ವಿಟರ್‌ ಪಲಬರ್ಗೆ ತನ್ನ ಜವ್ವನಮಂ ಬೀ 
ಅುವಳಲ್ಲು ಗಣಿಕೆಯರ ಧ 


ರ್ಮವನೊಲ್ಪ್ವವಳಲ್ಲೆನಿಪ್ಪುದಂ ಕೇಳ್ದಣಿವೆಂ ೧೬೫ 
ಬೆರಗಾಗಿ ಮುಂದೆ ಏನು ಮಾಡಬೇಕೆಂದು ತೋರದೆ ಮೈಮರೆತೆನು. ಆ ನನ್ನ 
ಇ 


ಸ್ನೇಹಿತನು ಮೆಲ್ಲಗೆ ಮನೆಗೆ ಕರೆತಂದನು. ವ॥ ಹಾಗೆ ಧನಮಿತ್ರನು ಹೇಗೋ ನನ್ನನ್ನು 
ಮನೆಗೆ ಕರೆದುಕೊಂಡು ಬಂದು - ೧೬೩. ತಣ್ಣಗಿರುವ ಹಿಮಜಲವನ್ನು ಚುಮುಕಿಸಿ, 
ಮೃದುವಾದ ತಾವರೆ ದಂಟನ್ನು ಟಾ ತಾ ವರೆ ಹೂವಿನ ಬೀಸಣಿಗೆಯಿಂದ ಬೀಸಿ, 
ಶ್ರೀಗಂಧದ ಪಟ್ಟನ್ನು ಹಾಕಿ, ಚಿಗುರಿನ ಹಾಸಿಗೆಯಲ್ಲಿ ಮಲಗಿಸಿ ನನ್ನ ಮದನಾಗ್ನಿಯ 
ವೇಗವನ್ನು ನಿಲ್ಲಿಸಿದನು. ಮತ್ತೆ ಧನಮಿತ್ರನು ನನ್ನನ್ನು ನೋಡಿ “ಅಪಹಾರವರ್ಮ 
ನಿನ್ನ ಮನಸ್ಸು ಚಲಿಸಿದುದಕ್ಕೆ ಕಾರಣವನ್ನು ಸಂಕೋಚವಿಲ್ಲದೆ ನನಗೆ ಹೇಳು' ಎಂದು 
ಹೇಳಿದನು. ವಃ ಆಗ ೧೬೪. "ಗೆಳೆಯನೆ! ಸ ಮನದ ಅಭಿಪ್ರಾಯವನ್ನು 
ತಿಳಿದೂ ತಿಳಿಯದವನಂತೆ ಏಕೆ ಅನುಕರಿಸುತ್ತಿರುವೆ ? ಇನ್ನು ಇದು ಸಾಕು. ಮದನ 
ತಾಪವನ್ನು ಕಳೆದ:ಕೊಂಡು ಬಾಳುವ ದಾರಿಯನ್ನು ಹೇಳು” ಎಂದು ಹೇಳಿದನಂ. 
ವ॥ ರಾಗಮಂಜರಿಯಿಂದ ನನಗಾದ ಅವಸ್ಥೆಯನ್ನು ಹೇಳಲು ಧನಮಿತ್ರನು 
ಹೀಗೆ ಹೇಳಿದನು, ೧೬೫. “ಅವಳು ಒಬ್ಬನಿಗಲ್ಲದೆ ಧೂರ್ತರಾದ ಹಲವರು ವಿಟರಿಗೆ 
3: 


_— ಹ್‌! ಲ ಆಜಾ ಲೆ ಇ sd ~ ಎಪಿ ~~ ಇ ಫು ಉಸೆ ತ 
ಶನ್ನ ಯೌವನವನ್ನು ಕೊಡುವವಳಲ್ಲ, ವೇಶೈಯರ ಕಸಬನ್ನು ಮಾಡಲು ಅವಳು 


೩೩೬ ಅಭಿನವ ದಶಕುಮಾರ ಚರಿತೆ 


ವ॥ ಅಂತವಳ" ವೇಶ್ಯಾಧರ್ಮವಂ ಬಿಟ್ಟು ಕುಲಸ್ತ್ರೀ ಪ್ರತಿಜ್ಞೆಯಂ ಮಾಡಲ್‌ 
ಮಾಧವ ಸೇನೆಯುಂ ಕಾಮಮಂಜರಿಯುಂ ಚಂಪಾಪತಿಯೋಲಗಕ್ಕೆ ರಾಗಮಂಜರಿಯನೊಡ 
ಗೊಂಡುಪೋಗಿ 

ಕಂ॥ ಇವಳೆಮ್ಮಗಣಿಕೆಯರ ಧ 

ರ್ಮವನೊಲ್ಲದೆ ಸಾಧ್ವಿಯಾಗಿ ಜೀವಿಸಿದಪನೆಂ 
-ದು ವಿಟರ್ಕಳಂ ಕರಂ ನೋ 
ಡುವ ಬಗೆಯಂ ಮಾಣ್ವಳೆಮಗೆ ಜೀವನವೆ:ಂತೋ ೧೬೬ 


ಮದದಿಂ ಸ್ವಧರ್ಮವಂ ವೀ 

ಆರಿದರಂ ದಂಡಿಸುವುದುಚಿತಮುರ್ವೀಶಂಗೆಂ 

ಬುದನಜದು ದೇವ ನೀನೀ 

ಸುದತಿಯನೆಮ್ಮಂತಿರಲೈ ಪೇಟ ದಯೆಯಿಂದಂ ೧೬೭ 
ವ॥ ಎಂದು ಬಿನ್ನಪಂಗೈಯ್ಯಲರಸಂ ರಾಗಮಂಜರಿಯಂ ರುುಂಕಿಸಿ ನಿನ್ನ ವೇಶ್ಯಾ 

ಧರ್ಮದೊಳಿರೆಂಬುದುಮವಳಿಂತೆಂದಳ೯ 

ಕಂ॥ ಲಲಿತ ಶರೀರವನೊಂದಂ 

ಪಲಬರ್ಗಾಂ ಮಾಜುವಂದಮೆಂತೆಂದೊಲವಿಂ 


ಕುಲಪಾಲಿಕಾ ಪ್ರಕಾರದಿ 

ನಿಳೇಶ ಜೀವಿಸುವೆನಲ್ಲದಿರ್ದೊಡೆ ತೀರ್ವೆಂ ೧೬೮ 
ಒಪ್ಪುವವಳಲ್ಲ-ಎಂದು ಕೇಳಿದ್ದೇನೆ. ೧೬೫. ವಃ ಹಾಗೆ ಅವಳು ವೇಶ್ಯಾಧರ್ಮವನ್ನು 
ತೊರೆದು ಕುಲಸ್ತ್ರೀಯಂತೆ ಬಾಳಬೇಕೆಂದು ಪ್ರತಿಜ್ಞೆಯನ್ನು ಮಾಡಿದಳು. ಆಗ 
ಮಾಧವಸೇನೆಯೂ ಕಾಮಮಂಜರಿಯೂ ಚಂಪಾಪತಿ ಮಹಾರಾಜರ ಸಭೆಗೆ ರಾಗ 
ಮಂಜರಿಯೊಡನೆ ಹೋಗಿ ೧೬೬. "ಇವಳು ಗಣಿಕೆಯರ ಧರ್ಮವನ್ನು ತೊರೆದ 
ಕುಲಸ್ತ್ರೀಯಾಗಿ ಬದುಕುವೆನೆಂದು ನಿಶ್ಚಯಸಿ ವಿಟಪುರುಷರ ಕಡೆ ನೋಡುವ ಯೋಚ 
ಯನ್ನೂ ಬಿಟ್ಟಿದ್ದಾಳೆ... ಮುಂದೆ ನಮಗೆ ಜೀವನ ಹೇಗೆ ನಡೆಯಬೇಕು? 
ಸ ಧರ್ಮವನ್ನು ಮೀರಿ ನಡೆಯುವವರನ್ನು 
ದಂಡಿಸಬೇಕಾದುದು ರಾಜನ ಕರ್ತವ್ಯ. ಆದುದರಿಂದ ನೀನು ಈ ರಾಗ ಮಂಜರಿಗೆ 
ನಮ್ಮ ಹಾಗೆ ವೇಶ್ಯ್ಮಾಧರ್ಮವನ್ನನುಸಿರಿಸಬೇಕೆಂದು  ದಯೆಯಿಟ್ಟು ಹೇಳು!” 
ವ॥ ಎಂದು ವಿಜ್ಞಾಪಿಸಿಕೊಂಡರು. ಅದನ್ನು ಕೇಳಿ ರಾಜನು ರಾಗಮಂಜರಿಗೆ "ನೀನು 
ನಿನ್ನ ವೇಶ್ಯಾಧರ್ಮವನ್ನ ನುಸರಿಸು' ಎಂದು ಹೆದರಿಸಿ ಹೇಳಿದನು. ಆಗ ಅವಳು ಹೀಗೆ 
ಹೇಳಿದಳು. ೧೬೮. ಈ ನನ್ನ ಒಂದು ಸುಂದರವಾದ ಶರೀರವನ್ನು ಹಲಬರಿಗೆ 


ಹೇಗೆ ಮಾರಲಿ ? ರಾಜನೆ! ಆದುದರಿಂದ ಕುಲಸ್ಕ್ರೀಯ ರೀತಿಯಿಂದ ಬದುಕುವೆನು 


ಅಷ್ಟಮಾಶ್ವಾಸಂ ೩೩೭ 


ವ॥ ಎಂದವಳ್‌ ಗಾಢಸ್ರತಿಜ್ಞೆಯಂ ಮಾಡಲರಸನೆತಾನುಂ ತಿಳಿಸಲಜನಯದವಳ" 
ತನ್ನಿಚ್ಚೆಯೊಳಿರ್ಕೆಂದವರಂ ಕಳಿಪಲ್‌ ಮಗುಟ್ಟು ಮಾಧವಸೇನೆಯಿಂತೆಂದಳ್‌ 


501 ದೇವರ್‌ ಚಿತ್ತವಿಪುದಿವ 
ಳ್ಗಾವಂ ಪತಿಯಾಗಿ ಬರ್ಪನವನೊಲವಿಂದೆ 
ನ್ನಾವಾಸದಿಂ ಮಗುಟಕ್ಕಿ 
ನ್ನಾವೆಡೆಯಂ ಪೊಕ್ಕೊಡವನತೀವದ್ರೋಹಂ ೧೬೯ 


`ವ॥ ಎಂದವರರಸನಿಂ ಕರುಣಂಬಡೆದು ಪೋದುದಂ ಕೇಟ್ಮಣಕಿವೆನೆಂದು ಧನಮಿತ್ರಂ 
ಪೇಟ್ಜಿ ಸಮಯದೊಳ* 


ಕಂ॥ ಜಳಜಂ ಮುಕುಳವನೆಯ್ದ 
ಲ್ಕುಲಟಾಂಗನೆಯರ್‌ ಮನೋನುರಾಗಮನೆಯ್ದಲ್‌ 
ತಳವೆಳಗಾಗಲ" ಕೋಕಂ 
ನಲನಿಂದಪರಾಬ್ದಿಗೆಯ್ದಿದಂ ದಿನನಾಥಂ ೧೩೦ 


ವ॥ ಅಂತು ಸೂರ್ಯಾಸ್ತಮಯವಾಗಲೊಡಂ ಕಟ್ಟಿಲೆಯೊಳೂಂ ಕಾಮಮಂಜರಿಯ 
ಮನೆಗೆಯ್ದಿ 


ಕಂ॥ ವನಜಮುಖಿ ಕಾಮಮಂಜರಿ 
ಧನಮಿತ್ರನ ಮನೆಯ ಚರ್ಮಭಸ್ತಿ _ಕೆಯಂ ತಂ 
ದನುನಯದೊಳಿತ್ತಪೆಂ ನಿ 


ನ್ನನುಜೆಯನೆನಗೀವುದೆಂದೆನತ್ಯುತ್ತವದಿಂ ೧೭೦ 
ಅಥವಾ ಸಾಯುವೆನು !' ವಃ ಎಂದು ಅವಳು ಗಾಢ ಪ್ರತಿಜ್ಞ ಯನ್ನು ಮಾಡಿದಳು. 
ಆಗ ರಾಜನು 'ಏನು ಮಾಡಿದರೂ ಆವಳನ್ನು ಒಪ್ಪಿಸುವುದಕ್ಕೆ ಸಾಧ್ಯವಿಲ್ಲ, 
ಅವಳು ತನ್ನಿಷ್ಟದಂತಿರಲಿ' ಎಂದು ಹೇಳಿ ಅವರನ್ನು ಕಳುಹಿಸಿದನು. ಮತ್ತೆ 
ಮಾಧವಸೇನೆ ಹೀಗೆ ಹೇಳಿದಳು. ೧೬೯. “ದೇವ ! ಚಿತ್ತೈಸು. ಇವಳಿಗೆ ಪ್ರೀತಿ 
ಯಿಂದ ಪತಿಯಾಗುವವನು ನನ್ನ ಮನೆಯನ್ನು ಬಿಟ್ಟು ಇನ್ನೆಲ್ಲಿಗಾದರೂ ಹೋದರೆ 
ಅವನು ದ್ರೋಹ ಮಾಡಿದಂತೆ ವ! (ಎಂದು ತಿಳಿದು ದಂಡಿಸಬೇಕು.) ಎಂದು ಹೇಳಿ 
ಅರಸನಿಂದ ಆಶ್ವಾಸನೆಯನ್ನು ಹೊಂದಿ ಹೋದಳು. ಎಂದು ಕೇಳಿದ್ದೇನೆ” ಎಂದು 

ಸ 
ಧನಮಿತ್ರನು ಹೇಳಿದನು. ಆ ಸಮಯದಲ್ಲಿ ೧೭೦. ಸೂರ್ಯನು ಪಡುವಣ ಸಮುದ್ರ 
ದಲ್ಲಿ ಮುಳುಗಿದನು. . ಕಮಲಗಳು ಮುಚ್ಚಿಕೊಂಡುವು. ಜಾರಸ್ತ್ರೀಯರಿಗೆ ಆನಂದ 
ವಾಯಿತು. ಚಕ್ರವಾಕಗಳು ತಳಮಳಗೊಂಡವು. . ವ ಹಾಗೆ ಸೂರ್ಯನು 


PE Ay ಎಫ ಎಶ ಷತಮ ಹ ಇ ಬ ೯ ಉಣೆ ಬ ಧದ ಫಿ ಇವಿ ಆಧ 
ಮುಳುಗಲು ಕತ್ತಲೆಯಲ್ಲಿ ನಾನು ಕಾಮಮಂಜರಿಯ ಮನೆಗೆ ಹೋಗಿ ೧೭೧. “ಕಮಲ 


“ಎ ಎ ಚಾ ಇ ತಾಣೆ ಸಲ್ಮಾ « pS ಎಂತ 19%. ಎ pss A pe ಫಿ ಗಾಗ 2 ~~ — ರಾರಾ 
ಮುಖಿ ಕಾಮಮಂಜರಿ |! ಧಣ ುತ್ರಿನೆ ಮಂನಿಯಿ್ರಿರಿವ ತೊಗಲಿನ ಬೀಲಿವಎನ್ನು ತಿಂದಿ) 
9. ೩ರ ಲ ಕ್‌ ಗಾಗ ಡೆ *ಜಯೆ ಊದಿ 0೨೧ ೧% A ನೆ ಇ 
ಪ್ರ ಕೊಡುತ್ತೇನೆ, ರಾಟ್‌ ಅದಕ್ಕೆ ಬದಲಾಗಿ ೧ ತಂಗಿಯನ್ನು 


೩೩೮, ಅಭಿನವ ದಶಕುಮಾರ ಚರಿತೆ 
ವ॥ . ಎಂಬುದುಂ 


ಕಂ! ' ನವನಿಧಿ ದೊರಕಲೈಡೆನೂಂ 
ಕುವರೊಳರೆ ನೆಗಬ್ಹ ಚರ್ಮುಭಸ್ತಿಕೆಯಂ ಕೊ 
ಟ್ಟವಳಂ ಕುಲವಧುವೆನಲನು 
ಭವಿಸುವುದೆಲ್ಬರ್ಗೆ ಸಮ್ಮುತಂ ಪೋಗೆಂದಳ್‌ ೧೭೨ 


ವ! ಎಂದೊಡಾರಾತ್ರಿಯೊಳಾಂ ಚರ್ಮಭಸ್ವಿಕೆಯ ಪೂರ್ವವಿಧಾನಮಂ ಪೇಟ್ಟು 
ಕುಡಲವಳಾ ರಾಗಮಂಜರಿಯಂ ಕ: ಲಸ್ರೀರೂಪದಿಂ ಕೈವರ್ತಿಸಲ್‌ ಬಟಕಿಕ್ಕಾಂ ಧನಮಿತ್ರನಂ 
ಕರೆದಿಂತೆಂದೆಂ 

50॥ ನಿನ್ನಿರುಳೆ ಚರ್ಮರತ್ನವ 

ನೆನ್ನರದೆಂದಜಿನಿಯೆನಾರೊ ಕಳ್ಳ ರದರ್ಕಾ 
ನಿನ್ನೇವೆನೆಂದು ಮೊರೆಯಿಡು 
ನಿನ್ನಾರ್ಪಿಂದುಸಿರ್ವದರ್ಥಪತಿಯ ಕಳಂಕಂ ೧೭೩ 


ವ॥ ಎನಲಾತನಾ ಮಜುದೆವಸಮರಸನೋಲಗಕ್ಕೆ ಪೋಗಿ 


ಏಗೆಯ್ದೆ ನರಸ ಎನ್ನನು 

ರಾಗಂ ಪೋದತ್ತು ಚರ್ಮರತ್ನದ ಸಿರಿಯಂ 

ನೀಗಿದೆನೆನ್ನ ಸುವಂ ನಿನ 

ಗೀಗೊಪ್ಪಿಸುವೆಂ ವಿಚಾರಿಪುದು ದಯೆಯಿಂದಂ ೧೭೪ 


ಸಂತೋಷದಿಂದ ನನಗೆ ಕೊಡಬೇಕು”. ವ॥ ಎಂದ 
೧೭೨. “ನವನಿಧಿಯು ದೊರೆತರೆ ಯಾರಾದರೂ ದುೂಯತ್ನಾ ಯೇ? ಪ್ರಸಿದ್ಧವಾದ 
ತೊಗಲಚೀಲವನ್ನು ತಂದುಕೊಟ್ಟು ಅವಳನ್ನು ಮದುವೆಯಾಗಿ ಕ ಧುವಿನಂತೆ 
ಅನುಭವಿಸು. ನಮಗೆಲ್ಲರಿಗೂ ಇದು. ಸಮ್ಮತ, ಹೋಗು.” ಎಂದಳು. ವ॥ ನಾನು 
ಆ. ರಾತ್ರಿ ತೊಗಲ ಚೀಲವನ್ನು ಆದರ ಅಪೂರ್ವವಾದ ರೀತಿಯನ್ನು ತಿಳಿಸಿ ಅವಳಿಗೆ 
ಕೊಟ್ಟೆನು. ಆಗ ಅವಳು ಗ ನಿ ಕುಲಸ್ತ್ರೀ ರೂಪದಿಂದ ನನ್ನ ವಶಪಡಿಸಿ 
ದಳು. ಬಳಿಕ ನಾನು ಧನಮಿತ್ರನನ್ನು ಕರೆದು ಹೇಳಿದೆನು. ೧೭೩. "ನಿನ್ನೆ ರಾತ್ರಿಯೇ 
ಚರ್ಮರತ್ನವನ್ನು ಯೂರೋ ಕದ್ದಿದ್ದಾರೆ. ಅವರೆಂಥವರೆಂದು ತಿಳಿಯದು. ಅದಕ್ಕೆ 
ನಾನಿನ್ನೇನುಮಾಡಲಿ !' ಎಂದು ಕೂಗಿಕೋ. ಧೈರ್ಯವಾಗಿ ಅರ್ಥಪತಿಯ ಮೇಲೆ ಈ 

ು ಆತನು ಮಾರನೆಯ ದಿವಸ ಅರಸನ 
ಸಭೆಗೆ ಹೋಗಿ. ೧೭೪. “ಅರಸನೆ ಏನುಮಾಡಲಿ ? ನನಗೆ ಜೀವನದ ಮೇಲಿನ 


9 
೨ Nf ತ ಮಃ ವೆ WAVE 
ಅನುರಾಗವೇ ಹೋಯಿತು. ಚರ್ಮರತ್ನದ ಐಶ್ನರ್ಯವನ್ನು ಕಳದುಕೊಂಡೆನು. ನನ್ನ 
Ww 


|e, 
df 
a © 
೪1 
|e, 
G 
ತ್ರಿ 
೦% 
( 
€L 
ಲ 
6 


ಲ 
ಕಳಂಕವನ್ನು ಹೊರಿಸು' ವ॥ ಎಂದು ಹೇಳಲ 


ww 


ಅಷ್ಟಮಾಶ್ವಾಸಂ | ೩೩೯ 


ವ! ಎಂದೊಡರಸನಾತಂಗೆ ಕರುಣಿಸಿ ನಿನ್ನ ಚರ್ಮರತ್ನಂ ಪೋದ ಪೊಲಂಬಂ ಬಲ್ಲೊಡೆ 
ಪೇಟ `ಂಬುದುಂ 
ಕಂ॥ ಪಲಕಾಲಮರ್ಥಪತಿಯಂ 
ನಲವಿಂದೋಲಗಿಸುವಂ ವಿಮುರ್ವಕನೆಂಬಂ 
ಮುಳಿದಾತನೆಲ್ಲರಜೌ*ಿಯಲ" 
ಪಟಕಿಯಿಲ್ಲದೆ ನಿನ್ನೆ ಬೈದನೆನ್ನನಿಳೇಶಾ ೧೭೫ 
ವ॥ ಅದಲ್ಲದೆಯುಂ 


ಕಂ॥ ವಎಲವೆಲವೊ ಚರ್ಮರತ್ನದ 
ಬಲವಂ ತಗ್ಗಿ ಸುವೆನೋದಿರುಳ್‌ ನಿದ್ರೆಯ ಹಂ 
ಬಲನೊಲ್ಲದಿರ್ದೊಡೆನುತ 
ಗ್ಗಲಿಸಿ ದುರುಕ್ತಿಯನಸಿರ್ದನೆಲ್ಲರ್‌ ಕೇಳಲ್‌ ೧೭೬ 


ಆಧಿ 
ವ8 ಎಂದು ಪೇಟಲವಸನಾನದಂ ವಿಚಾರಿಸಿ ಕೊಟ್ಟಪೆನೆಂದು ಧನಮಿತ್ರನಂ ಕಳಿಷಿಯ 
ರ್ಥಪತಿಯಂ ಕರಸಿ 


ಕಂ॥ ನಿನಗೆ ವಿಮರ್ದಕನೆಂಬೊ 
| ರ್ಬನುಂಟೆ ಪೇಟಂದೊಡರ್ಥಪತಿಯೆನ್ನಯ ನ 
ಚ್ಚಿನ ವಿಶ್ವಾಸಿಯವಂ ಮ 
ತ್ತನುಪಮನುಂಟೆಂದೊಡಾತನಂ ಕರಸೆಂದಂ ೧೭೭ 
ಪ್ರಾಣವನ್ನು ನಿನಗೆ ಒಪ್ಪಿ ಸುವೆನು. ದಯೆಯಿಟ್ಟು ಇದನ್ನು ವಿಚಾರಿಸು.” ವ॥ ಎಂದು 


ಪ್ಯಾಕ್‌ — ಗ ~ ಎಲೆ NS ಟಾ 
ಹೇಳಿದನು. ಆಗ ರಾಜನು ಅವನ ಮೀಲ ಕರುಣೆಯನ್ನು ತೋ ಸಿ 'ನಿನ್ನ ಚರ್ಮ 


_ ಇಾ6 ಶಿ. ೬... ಈ pO, DM 
ಲಲ ಕಳೆದುಹೋದ ಮ್‌ (Mog ಆ) ಜತ್ತ 


ವಧೆ ಅಭಿ (( ಉಲ ಲಷ ವು ನ ಕೆ ) pS pS ಗ್ರ ಇದಿ ಫಿ 
೧೭೫. ಅದಿಕ್ಕೆ ಆತನು “ವಿಮರ್ದಕನಂಬುವನು ಬಹುಕಾಲದಿಂದ ಅರ್ಥಪತಿಯ ಸೇವೆ 
ಅಲೆ ಸಾ ಇ ದ. ಜಾ ' ಜಾನ ರ ಇಲ) pus SS ಕಟ ಷ್ಟ $9 ೮.೭ ಎವೆ 
ಯನ್ನು ಶ್ರದ್ದೆಯಿಂದ ಮಾಡುತ್ತಿದ್ದಾನೆ. ಅವನು 'ಮಹಾರಾಜನೆ' ನಿನ್ನೆ ನನ್ನಲ್ಲಿ 
ಸ ಎ “ ಬ) ತ್ಮ ಮಾ 
ಆಜು ಎ ರಿ ಶ್‌, ರಾಳ ೨೨.೨.೫ ನ್‌ EL ES ಪಿ ) ಉಸೆ 
ಬಾಬ ದೋಷವೂ ಇಲ್ಲದಿದ್ದರೂ ಕೋಪಿಸಿಕೊಂಡು ಎಲ್ಲರಿದುರಿಗೂ ಬೃದನು. ವ|| 
೧3 ~~ — ೨ ಎಪಿ EN ಡಾ| — ~~) 
ಅದೂ ಅಲ್ಲದೆ ೧೭೬. 'ಎಲವಲವೋ ಒಂದು ರಾತ್ರಿ ನಿದ್ರೆ ಬರದಿದ್ದರೆ ನಿನಗಿರುವ 
ಫೆ ಹಾಟ ಎವೆ ಇರ್ಲಿ ತ ರ್ಯ ಹ್‌ ಬನಿ Ke BS RL « 
ಚರ್ಮರತ್ನದ ಬಲಬನ್ನೂೂ ತಗ್ಗಿಸುಎನು |". ಎಂದು ಬ್ರೂ ರೀಉಬಂ೦S ಜೋರಾಗಿ 
~ ಎರೆ pe ಇವೆ wx ed ned ಎಳೆ ಳಿ 60% 
ಕೆಟ್ಟಮಾತುಗಳನ್ನಾ ದನು ಐ! ಉಂದು ರೀೋಳದಿನು. ಅದಕ್ಕೆ ಅರಸನು 'ವಿಚಾರಿಸಿ 
ದಾರ ಸೃ ON 49 Oe ಆ ಎ ಎಫ್ಟ? 
ಬ್ಲ ಕೊಡಿಸುವೆನೆಂದು EY ಭಲೇ ಕ್ರ ಬಸಿ, UD ಅರ್ಥಪತಿ 


1.1. ಜಾಂ Te ಚ ಇಹ ಂ "49 ಗಾಲ ತಾ (ಇ. ಇಇ ಇಇ ಯ ಲ್‌ A ತಗತೆ 
ಲು ಕರೆಯಿಸಿ-೧೭೭. ನಿನಿಗಿ ಖವರ್ದ್ಲಕನಿಂಬವನ ಪರಿಚ ಉಪುಂಟ ? ಹೇಳು? 


ಹತಾ ಅಡ ಇ ಕೇಳಿದನ “op ಷ್ಟ. ಕಾತ್‌ ಆತ್‌ ವನಂಬಿಕೆಯವನ ಕ ಗುತ ಸತಂ ಪಪ ಕತ ಇವಿ ಎಮಿ ತ 
ಅಂದ ಕೀಳದಿದಿ. ಅಬನಿು ಣಂ ೧೦ ಎಂ. ಅಖಿಣಗಿ ಸಿಮನಾದವರು ಬೀರಿ ಇಲ 

೯) 
೩ ತ ನ್‌ ಇ ch po ಹ “Cp pe ಈ. ವಾ ಆವ 


೧ | ಕಾಚ ್ಪ ಎ ಹ ಗಾಗ BS ಟ್ಟ ್‌ 
೦ ಎ Bರ್ಧ ವ ಲಿ ಣು, SN ರಾಜನ ಅವನನ್ನು ಕರಸು WON ಜಟ ತು. 


೩೪೦ ಅಭಿನವ ದಶಕುಮಾರ ಚರಿತೆ 
ವ॥ ಎಂದೊಡೆ ಮಹಾಪ್ರಸಾದಮೆಂದರ್ಥಪತಿ ವಿಮರ್ದಕನಂ ನೋಡಲೆಂದು 


ಕಠಿ॥ ಸೂಳೆಯರ ಮನೆಗಳೊಳ್‌ ಜೂ 
ಜಾಳಿಗಳಾಲಯದೊಳಂಗಡಿಯೊಳಹಸಿ ಬಟ 
ಕ್ಕಾಳಂ ಕಾಣದೆ ತದ್ಭೂ 
ಪಾಳನೆ ಮುಂದಣ್ಣೆ ಬಂದು ಬೆಚಿಗಾಗಿರ್ದಂ _ ೧೭೮ 


ತಾನವನನೆಲ್ಲಿ ಕಂಡಪ 

ನಾನೊಲವಿಂ ನಿಮ್ಮ ಕುಜುಪನಣಪಿ ಬಲಕಿಕ್ಕಂ 

ನೀನೀಗಳ್‌ ಪೋಗೆಂದು 

ಜ್ಜೆ,ನಿಗೆ ಕಳಿಪಿದೆನವಂ ತೆರಳ್ಳಂ ಬೇಗಂ | ೧೭೯ 


ಜಲ 


ವ॥ ಅಂತಾವಿಮರ್ದಕನಂ ಧನಮಿಶ್ರನೊಳ್‌ ತೋಟಿಯಾಡಿದಿರುಳೆ ನಿಮ್ಮಡಿಯನಜಿ 
ಸಲ್‌ಕಳಿಪೆ ಅದುಕಾರಣಮರ್ಥಪತಿಯವನಂ ಕಾಣದೆ ಮಗುಳ್ಬರಸನೆಡೆಗೆ ಬಂದು ಕರಂಗಳಂ 
ಮಂಗಿದು ನಿಲ್ದುದುಂ ಅರಸನಿಂತೆಂದಂ 


ಕಂ॥1 ಮರುಳ ವಿಮರ್ದಕನಿಂ ಚ 

ರ್ಮರತ್ನವಂ ಕಳಿಸಿಯವನನೋಡಿಸಿ ತಾನೆ 

ಲರ ಮುಂದೆ ಸಭ್ಯನಾಗಿ 

ರ್ಷಿರವಂ ನೋಡೆಂದು ಕೋಪಿಸಿದನುರ್ವೀಶಂ ೧೮೦ 
ವ8 ಅರ್ಥಪತಿಯು ರಾಜನ ಎರಾತನ್ನು ಮಹಾಪ್ರಸಾದವೆಂದು ಸ್ವೀಕರಿಸಿದನು ಮತ್ತು 
ವಿಮರ್ದಕನನ್ನು ನೋಡಬೇಕೆಂದು. ೧೭೮. ಸೂಳೆಯರ ಮನೆಗಳಲ್ಲಿಯೂ, ಜೂಜು 
ಗಾರರ ಮನೆಗಳಲ್ಲಿಯೂ ಆಂಗಡಿಗಳಲ್ಲಿಯೂ ಹುಡುಕಿಸಿದನು. ಬಳಿಕ ಅವನು ಎಲ್ಲಿ 
ಹೋದನೆಂಬ ವಿಷಯವೇ ತಿಳಿಯದೆ ರಾಜನ ಮುಂದೆ ಬಂದು ಬೆರಗಾಗಿ ನಿಂತಂ 


ಕೊಂಡನು. ೧೭೯. ಅರ್ಥಪತಿಯು ಆ ವಿಮರ್ದಕನನ್ನು ಹೇಗೆ ತಾನೆ ಕಂಡಾನು | 


ರಾಜಪುತ್ರ, ನಾನು ನಿಮ್ಮ ಗುರುತನ್ನು ಹೇಳಿ ಬಳಿಕ 'ನೀನೀಗ ಹೋಗು' ಎಂದು ಹೇಳಿ 
ಅವನನು ಸ ಉಜ್ಕ ಯಿನಿಗೆ ಕಳುಹಿಸಿದೆನು. ಅವನು ಬೇಗ ಅಲ್ಲಿಂದ ಹೊರಟುಹೋದನು. 
ಊ 


ವ॥ ಹಾಗೆ ಆ ವಿಮರ್ದಕನನ್ನು ಧನಮಿತ್ರನಲ್ಲಿ ಜಗಳವಾಡಿದ ರಾತ್ರಿಯೇ ನಿಮ್ಮನ್ನು 
ಹುಡುಕುವುದಕ್ಕಾಗಿ ಕಳುಹಿಸಿದೆನು. ಆದುದರಿಂದ ಅರ್ಥಪತಿಯು ಅವನನ್ನು ಕಾಣ 
ಲಾಗಲಿಲ್ಲ. ಮತ್ತೆ ರಾಜನ ಹತ್ತಿರಕ್ಕೆ ಬಂದು ಕೈಗಳನ್ನು ಮುಗಿದುಕೊಂಡು ನಿಂತನು. 
ಆಗ ಅರಸನು ಹೀಗೆ ಹೇಳಿದನು. ೧೮೦. "ಮರುಳ! ಚರ್ಮರತ್ನವನ್ನು ಕೊಟ್ಟು 
ವಿಮರ್ದಕನನ್ನು ಊರಿನಿಂದ ಹೊರಕ್ಕೆ ಓಡಿಸಿ ಎಲ್ಲರ ಮುಂದೆ ಸಭ್ಯನಂತೆ ನಟಿಸುವ 


ಅಷ್ಟಮಾಶ್ವಾಸಂ ೩೪೧ 


ವ॥ ಅಂತು ಕೋಷಿಸುವುದುಂ 


ಕಂ॥ ಮಿದಿರ್ದರ ಮಸ್ತಕಮಂ 
ಬಜಿಸಿಡಿಲಾರ್ದೆಜಿಗಿದಂತೆ ತನ್ನಯ ಭಯ:ದಿಂ 
ಬೆಜಗಾದನರ್ಥಪತಿ ತಾ 
ನಜಕಿಯದನರ್ಥಕ್ಕೆ ಸಂದೆಯಂ ಪುಟ್ಟಲೊಡಂ ೧೮೧ 
ವಣ ಅಂತು ಬೆಅಗಾಗಲೊಡಮದುಂ ಸಂದೇಹಮಾಗಿಯರಸಂ ಕಳ್ಳನಂ ತರಿಸಿ ಕೊಡೆಂ 
ದೊಡರ್ಥಪತಿ ನಾಲ್ಕೆರಡು ದಿನದೊಳ್‌ ತರಿಸಿಕೊಟ್ಟಪೆನೆಂಬುದುಂ 
ಕಂ॥ ಅನ್ನೆಗಮಿಾತನನುಜಕ ಬ 
ಲೃನ್ನಿಗಡನಿರೋಧದಲ್ಲಿ ಕುಳ್ಳಿರಿಸಿ ಬಬ 
ಕೃನ್ನೋಬ್ಬಮಿವನ ಕಲ್ಲೆರ್ದೆ 
ಯನ್ನಿಷ್ಮುರಶಸ್ತ್ರಹತಿಯಿನೆಂದನಿಳೇಶಂ ೧೮೨ 
ವ॥। ಎಂದು ಅರ್ಥಪತಿಯಂ ನಿಗಡನಿರೋಧಮಂ ಮಾಡಿಸಿದಂ ಇತ್ತಲ್‌ ಮಾಧವ 
ಸೇನೆ ಕಾಮಮಂಜರಿಯುಂ ಚರ್ಮಭಸ್ವಿಕೆಯ ಫಲವಂ ಪಡೆಯಲೆಂದು 
¢ 
ಕಂ॥ ಅಪಲಾಪಿಸಿ ಕೊಂಡರ್ಥವ 
ನುಪಚರಿಸಿ ವಿರೂಪಕಂಗೆ ಕೊಟ್ಟು ಬಲಿಕಿಕ್ಸಿ 
ರ್ದುಪನಿಧಿಯನೆಲ್ಲವಂ ದೈ 
ನ್ಯೃಪಾತ್ರದೊಳ್‌ ಕೊಟ್ಟರೆಲ್ಲರಜವಂತಾಗಳ್‌ ೧೮೩ 
ವ॥ ಅದನಾಂ ಕಂಡಿನ್ನೀ ಚರ್ಮಭಸ್ತಿ )ಕೆಯಂ ಪರೀಕ್ಷಿಸುವರೆಂದಜ್‌ದು ಧನಮಿತ್ತನೆಂ 
ಕರೆದು ಚರ್ಮುಭಸ್ತಿ ಕೆಯ ನಿಧಾನಂ ಕಾಮಮಂಜರಿಯ ಮನೆಯೊಳಗಿರ್ದಪುದೆಂದರಸಂಗೆ 
ಫೇಟತಂಬುದುಮಾತಂ ಪೋಗಿ 


ರೀತಿಯನ್ನು ನೋಡು !' ಎಂದು ಹೇಳಿ ರಾಜನು ಕೋಪಿಸಿಕೊಂಡನು. ವಃ ಹಾಗೆ 
ಕೋಪಿಸಿಕೊಳ್ಳಲು ೧೮೧. ನಿದ್ದೆ ಮಾಡಿದವರ ತಲಿಗೆ ಬರಸಿಡಿಲು ಅಬ್ಬರಿಸುತ್ತಾ 


ಎರಗಿದಂತಾಗಿ, ಅರ್ಥಪತಿಯು ತನಗೆ ತಿಳಿಯದಂತೆಯೇ ಅನರ್ಥವುಂಟಾಯಿತೆಂದು 
ಸಂದೇಹಿಸಿ ಹೆದರಿಕೆಯಿಂದ ಬೆರಗಾದನು. ವ॥ ಹಾಗೆ ಅವನು ಬೆರಗಾಗಿ ನಿಲ್ಲಲು 

ಜನಿಗೆ ಸಂದೇಹವುಂಟಾಯಿತು. ರಾಜನು ಅವನಿಗೆ 'ಕಳ್ಳನನ್ನು ಹಿಡಿಸಿಕೊಡು' 
ಎಂದನು. ಅರ್ಥಪತಿಯು ನಾಲ್ಕೆರಡು ದಿನಗಳಲ್ಲಿ ಕರೆಸುವೆನೆಂದು ಹೇಳಿದನು. ೧೮೨. 
ಆಗ "ಇವನನ್ನು ಬಿಗಿಯಾಗಿ ಬೇಡಿಗಳಿಂದ ಬಂಧಿಸಿ ಕುಳ್ಳಿರಿಸಿ. ಬಳಿಕ ಶಸ್ತ್ರದ ಹತಿ 
ಯಿಂದ ಇವನ ಕಲ್ಲಿದೆಯನ್ನು ಪರೀಕ್ಷಿಸೋಣ.' ಎಂದು ರಾಜನು ಹೇಳಿದನು. [ಬೇಡಿ 
ಗಳಿಂದ ಬಿಗಿದರೂ ವಿಮರ್ದಕನ ವಿಷಯವನ್ನೂ ಚರ್ಮರತ್ನದ ವಿಷಯವನ್ನೂ ಹೇಳ 
ದಿದ್ದರೆ ಶಸ್ತ್ರಗಳಿಂದ ಹೊಡೆದು ಹೇಳುವಂತೆ ಮಾಡೋಣ] ವ॥ ಎಂದು ಹೇಳಿ 
ಅರ್ಥಪತಿಯನ್ನು ಬೇಡಿಗಳಿಂದ ಬಿಗಿಸಿದನು. ಇತ್ತ ಆ ಮಾಧವ ಸೇನೆಯೂ ಕಾಮ 


೩೪೨ ಅಭಿನವ ದಶಕುಮಾರ ಚರಿತೆ 


ಕಂ॥ ಕೇಳರಸ ಕಾಮವಮಂಜರಿ 
ಯಾಲಯದೊಳ್‌ ಚರ್ಮರತ್ಮಮಿರ್ಪುದೊಲದಜಿಕಿಂ 
ಸ್ಮೂಲವಿಧಾನಂ ನಡೆದಪು 
ದಾಲಿಸುವಂತೊರ್ಬ ದೂತನಂ ಕಳಿಪೆಂದಂ ೧೮೪ 


ಕಾಣಿಗೆ ಕಾಣಿಯನರ್ಚಿಪ 
ಕೇಣಂ ಮಾಣ್ಣೇಗಳುಳ್ಳ ತನ್ನರ್ಥಮನು 
ಗ್ರಾಣಿಸದಿತ್ತಪಳೀ ಬಿ 


ನ್ನಾಣಮುಮಾ ಚರ್ಮಭಸ್ತಿ ಕೆಯ ಬಲಮಲ್ಲೇ (೮೫ 


೬2 


ವ॥  ಅಂತೆಯಂತರ್ಧನ ಬಹಿರ್ಧನಮಂ ಮುಸಲೋಲೂಖಸಹಿತಂ ವ್ಯಯಂಗೆಯ್ದು 
ಚರ್ಮಭಸ್ತಿ )ಕೆಯಿ:ಂದುಕ್ಕುವ ಬಹುಧನಾಪೇಕ್ಷೆಯಿಂದೆಂದರಸಂಗೆ ಪಹೇಟ್ವುಿ ದುಮಾತನೊರ್ಬ 
ದೂತನಂ ಕಳಿಪಲವಂ ಪೋಗಿ ಬಂದು 


soll ಅತಿವಿಸ್ಮಯದಾನಮನ | | 
ಪ್ರತಿಯಾಗಲ್‌ ದೇವ ಕಾಮಮಂಜರಿ ಮಾಟ್ಬು » 
ನ್ನತಿಯಂ ಕಾಣಿಯೊಳರ್ಧಂ 
ಸ್ಮಿತವಾಗಿರಲಜಿೌಯ ವಿನ್ನದೇನೆಂ ಪೇಟಕ್ಕಿಂ ೧೮೬ 


ಮಂಜರಿಯೂ ತೊಗಲ ಚೀಲದ ಫಲವನ್ನು ಹೊಂದಬೇಕೆಂದು--೧೮೪. ಸುಳ್ಳು 
ಹೇಳಿ ಮೋಸಗೊಳಿಸಿ ತೆಗೆದುಕೊಂಡಿದ್ದ ಹಣವನ್ನು ಉಪಚಾರಮಾಡಿ ವಿರೂಪಕನಿಗೆ 
ಕೊಟ್ಟಿರು. ಬಳಿಕ ಉಳಿದಿದ್ದ ಧನವನ್ನೆಲ್ಲ ಅರ್ಹರಾದ ಬಡವರಿಗೆ ಎಲ್ಲರಿಗೂ 
ತಿಳಿಯುವಂತೆ ಕೊಟ್ಟರು. ವ॥ ಅದನ್ನು ನೋಡಿ ನಾನು 'ಇವರಿನ್ನು ತೊಗಲಿನ 
ಚೀಲವನ್ನು ಪರೀಕ್ಷಿಸುವರು' ಎಂದು ತಿಳಿದು ಧನಮಿತ್ರನನ್ನು ಕರದೆನು. "ಚರ್ಮದ 
ಚೀಲವು ಕಾಮಮಂಜರಿಯ ಮನೆಯಲ್ಲಿದೆ” ಎಂದು ನೀನಂ ಹೋಗಿ ರಾಜನಿಗೆ ಹೇಳು 
ಎಂದವನಿಗೆ ಹೇಳಿದೆನು. ಅವನು ಹಾಗೆಯೇ ಹೋಗಿ- ೧೮೪. ಆರಸನೆ ಕೇಳು. 
ಕಾಮಮಂಜರಿಯ ಮನೆಯಲ್ಲಿ ಚರ್ಮರತ್ನವಿದೆ. ಅದರಿಂದಲೇ ಅಲ್ಲಿ ಹೆಚ್ಚಾಗಿ 
ದಾನ ನಡೆಯುತ್ತಿದೆ. ಆದನ್ನು ಕೇಳಿ ತಿಳಿಯಲು ದೂತನೊಬ್ಬನನ್ನು ಕಳುಹಿಸು' ಎಂದು 


ಹೇಳಿದನು. ೧೮೫. ಕಾಸಿಗೆ ಕಾಸನ್ನು ಕೂಡಿಹಾಕುವ ದುರಾಸೆಯನ್ನು ಬಿಟ್ಟು ಈಗ 
9 ಜತ 


ತನ್ನಲ್ಲಿರುವ ಹಣವನ್ನೆಲ್ಲ ಸಂಗ್ರಹಿಸದೆ . ಇವಳು ಕೊಡುತ್ತಿದ್ದಾಳೆ. ಇವಳ ಈ ಬಿನ್ನಾ 
ಹಾವ 
WU 


ಣಕೆ, ತೊಗಲಿನ ಚೀಲಹ ಬಲವೇ ಕಾರಣವಲವೇ ? ವ|| ಹಾಗೆ ಒಳ ಹಣವನೂ 


್ರ ಹ ಸ 
ಹೊರಹಣವನ್ನೂ ಒನಕೆ ಒರಳುಗಳೊಡನೆ ಎಲ್ಲವನ್ನೂ ತೊಗಲಿನ ಚೀಲದಿಂದ ಉಕ್ಕಿ 


ಬರುವ ಧನಕ್ಕೆ ಆಶಿಸಿ ದಾನಮಾಡಿದಳು ಎಂದು ಅರಸನಿಗೆ ಹೇಳಿದನು. ಕೂಡಲೆ 
ಅರಸನು ಒಬ್ಬ ದೂತನನ್ನು ಕಳುಹಿಸಿದನು. ಅವನು ಅಲ್ಲಿಗೆ ಹೋಗಿಬಂದು ೧೮೬. 
ದೇವ, ಕಾಮಮಂಜರಿಯ ದಾನವು ಅತ್ಯಾಶ್ಚರ್ಯಕರವಾದುದು, ಸಮನಿಲ್ಲದ್ದು . ಹಣ 


ಅಷ್ಟಮಾಶ್ವಾಸಂ ೩೪೩ 


ವ॥ ಎಂದಾದೂತಂ ಬಂದು ಪೇಟಕ್ಟೊಡೆ ಅದು ಚರ್ಮಭಸ್ತಿಕಾವಿಧಾನಂ ತಪ್ಪ 
ದೆಂದು ; 
ಕಂ॥. ಭರದಿಂ ಮಾಧವಸೇನೆಯ 
ನರವರಿಸದೆ ಕಾಮಮಂಜರಿಯನೀಕ್ಷಣಮಿ 


ರ್ಬರುವನೊಡಗೊಂಡು ಬರಲೆಂ 
ದರಸಂ ಕಳಿಪಿನದೊರ್ವ ಭೀಕರಮುಖನಂ ೧೮೩ 


ವ॥ ಅಂತಾದೂತಂ ಬಂದು ತವಕದಿ ಕರೆವುದಂ ಕಂಡಮಾಧವಸೇನೆಗಿಂತೆಂದೆಂ 


ಕಂ॥8 ಇದು ಚರ್ಮಭಸ್ತಿ ಕಾ ಸಂ 
ಪದವಂ ತಿಳಿಯಲ್ಕೆ ಬಂದ ಪರಿ ನೀವತಿಗೂ 
ಢದ ಕಾರ್ಯಮಂ ಜಗತ್‌ಪ್ರಕ 
ಬದಿನೆಸಗಿದಿರೆಂತು ಕಳೆವೆವೀದುರ್ಥಟಮಂ ೧೮೮ 
ವ॥ ಎಂದಾನವರೊಳ್‌ ಸಮಾಲೋಚನಂಗೆಯ್ಯಲವರ್‌ ದೀನವದನರಾಗಿರಲದಂ ಕಂಡಾಂ 
ಮತ್ತಮಿಂತೆಂದೆಂ 


ಕಂ॥ ಎನ್ನಸುವಂ ನಿಮ್ಮಸುಗಳ 
ನುನ್ನತಿಯಿಂ ಕಾವೊಡಾನುಪಾಯಪನೊಂದಂ 
ಚೆನ್ನೆಸೆಯೆ ಪೇಟ ನೆನಲವ 
ರೆನ್ನಂಘ್ರಿದ್ವಯದೊಳೆಜಗಿ ಬರ್ದುಕಿಪುದೆಂದರ್‌ ೧೮೯ 


ವನ್ನೆಲ್ಲ ಒಂದು ದುಗ್ಗಾಣಿಗೆ ಸಮನಾಗಿ ಭಾವಿಸಲಾಗಿದೆ. ಅರ್ಥವಾಗದು ಅದನ್ನು 
ಏನೆಂದು ವರ್ಣಿಸಲಿ.” [ಕಾಣಿ ಸಣ್ಣ ನಾಣ್ಯ] ವ॥ ಎಂಬುದಾಗಿ ಹೇಳಿದನು. ಅದಂ 
ತೊಗಲಚೀಲದ (ರೀತಿ) ವಿಧಾನ ಬೇರೆಯಲ್ಲ ಎಂದು ನಿಶ್ಚಯಿಸಿ. ೧೮೭. “ದ್ರ 
ಕೂಡಲೆ ಮಾಧಸೇನೆಯನ್ನೂ ಕಾಮಮಂಜರಿಯನ್ನೂ ಜೊತೆಯಲ್ಲಿ ಬೇಗ ಕರೆತರ 
ಬೇಕೆಂದು ಅರಸನು ಭಯಂಕರ ಮುಖವುಳ್ಳ ದೂತನೊಬ್ಬನನ್ನು ಕಳುಹಿಸಿದನು. ವ॥ 
ಹಾಗೆ ಆ ದೂತನು ಬಂದು ಅವಸರದಿಂದ ಕರೆಯುವುದನ್ನು ಕಂಡು ನಾನು ಮಾಧವ 
ಸೇನೆಗೆ ಹೀಗೆ ಹೇಳಿದೆನು. ೧೮೮. “ಇದು ಚರ್ಮರತ್ನದಿಂದ ದೊರೆಯುವ 
ಸಂಪತ್ತನ್ನು ತಿಳಿದುಕೊಳ ಲು ಮಾಡಿರುವ ಉಪಾಯ. ನೀವು ಗುಟ್ಟಾಗಿ ಮಾಡಬೇಕಾದ 
ಕಾರ್ಯವನ್ನು ಪ್ರಕಟವಾಗಿ ಎಲ್ಲರಿಗೂ ತಿಳಿಯುವಂತೆ ಮಾಡಿದಿರಿ. ಈಗ ಬಂದಿರುವ 
ಕಷ್ಟವನ್ನು ತಪ್ಪಿಸಿಕೊಳ್ಳುವುದು ಹೇಗೆ?” ವ॥ ಎಂದು ಹೇಳಿ ನಾನು ಅವರೊಡನೆ 
ಸಮಾಲೋಚನೆ ಮಾಡಿದೆನು. ಅವರು ಇದರಿಂದ ದೀನವದನರಾದರು. ಅದನ್ನು 


[4 
ಕಾಪಾಡಲು ನಾನೊಂದು ಒಳೆ ಯ ಉಪಾಯವನ್ನು ಹೇಳುತ್ತೇನೆ” ಎಂದು ಹೇಳಿದೆನು. 


ಅದನ್ನು ಕೇಳಿ ಅವರು ನನ ಪಾದಗಳಿಗೆ ಬಿದ್ದು 'ಬದುಕಿಸಬೇಕು' ಎಂದು ಕೇಳಿಕೊಂಡರು, 


ಕಂಡು ನಾನು ಮತ್ತೆ ೧೮೯. “ನನ್ನ ಪ್ರಾಣವನ್ನೂ ನಿಮ್ಮ ಪ್ರಾಣಗಳನ್ನೂ ಉಳಿಸಿ 


೩೪೪ ಅಭಿನವ ದಶಕುಮಾರ ಚರಿತೆ 


ದ॥ .ಎಂದೊಡಾನವರ್ಗಿಂತೆಂದೆಂ 


ಕಂ॥ ಆದಿವಿಡಿದರ್ಥಪತಿಗಹ 
ವಾದಂ ಪೊರ್ದಿರ್ಪದದಣಕಿನವನಿತ್ತಂ ಚೆ 
ಲ್ವಾದಜಿನರತ್ನಮಂ ಕೇಳ್‌ 
ಮೇದಿನಿಪತಿಯೆಂದು ಹೇಟ್ಟುದಿದು ಸತ್ಕಾರ್ಯಂ ೧೯೦ 


ದ8 ಎಂದಾಂ ಪೇಟ ಮಾಧವಸೇನೆಯಂತೆಗೆಯ್ವೆನೆಂದು 


ನರೆಗೂದಲ್ಲಿಕ್ಕಿ ನುಣ್ಬಳಿ ಮುಡಿಯನಳವಡಲ್ಲೆಕ್ಕಿ ಬತ್ತಿರ್ದ ವಕ್ತಾಂ 

ಬುರುಹಂ ಮಿಂಚಾಗಲಿರ್ಪಂ ತೊಡೆದು "ತೊಡರ್ವ ಲಂಬಸ್ತನದ್ದಂದ್ವಮಂ ಮೇ 
ಲ್ಹರೆ ಬಲಿಂ ಸೊಂಕಿಲಿಂದಂ ಬಿಗಿದು ಮುಸುಕನಿಟ್ಟೆದಿದಳ್‌ ವೃದ್ಧೆ ಚೇತೋ 
ಭರದಿಂ ತದ್ಭೂಪನಾಸ್ಮಾನಮನವಿರಳೆ ಹಸ್ತಾಬ್ದಸಂಕೋಚೆಯಾಗಳ್‌ ೧೯೧೦ 


ವ8 ಅಂತು ಮಾಧವಸೇನೆಯಾಸ್ಕಾನಮಂ ಪೊಕ್ಕರಸಂಗೆ ಪೊಡಮಟ್ಟು ನಿಲ್ಲುದುಮ 
ವಳಂ ಕಂಡರಸನಿಂತೆಂದಂ 


ಕಂ॥ ಏನೆಲೆಗೆ ಚರ್ಮರತ್ನ ವಿ 
ಧಾನಂ ನಿಜಗೇಹದಲ್ಲಿ ನಡೆದಪುದದನೀ 
ಸ್ಥಾನದೊಳಿತ್ತವನಾವನ 
ದೇನೆಂಬುದನುಸಿರ್ವದೀವುದೀಗಳ್‌ ಬೇಗಂ ೧೯೨ 


ವ॥ ಆಗ ನಾನು ಅವರಿಗೆ ಹೀಗೆ ಹೇಳಿದೆನು ೧೯೦. “ಮೊದಲಿನಿಂದ ಆರ್ಥಪತಿಗೆ 
ಅಪವಾದವು ಬಂದಿದೆ. ಆದುದರಿಂದ “ರಾಜನೆ, ಕೇಳು. ಸುಂದರವಾದ ಅಜಿನ ರತ್ನ 
ವನ್ನು ಆ ಅರ್ಥಪತಿಯು ಕೊಟ್ಟನು ಎಂದು ಹೇಳಬೇಕು. ಇದು ಒಳ್ಳೆಯ ಕಸೆ 
ವ।। ಎಂದು ನಾನು ಹೇಳಲು ಮಾಧವಸೇನೆಯು ಹಾಗೆಯೇ ಮಾಡುವೆನೆಂದಳು. 
೧೯೧. ನರೆಗೂದಲನ್ನು ನುಣ್ಣಗೆ ಬಾಚಿಕೊಂಡಳು. ಅಡಕವಾಗಿ ಕೂದಲನ್ನುಗಂಟು 
ಹಾಕಿಕೊಂಡಳು. ಕಂದಿಹೋಗಿದ್ದ ಮುಖ ಕಮಲವನ್ನು ಮಿಂಚುವಂತೆ ಒರಸಿಕೊಂಡಳು. 
ಸೇದಿಕೊಂಡು ಉದ್ದವಾಗಿ ಜೋಲಾಡುತ್ತಿದ್ದ ಎರಡು ಸ್ತನಗಳನ್ನೂ ಸೆರಗಿನಿಂದ ಬಿಗಿ 
ಯಾಗಿ ಬಿಗಿದುಕೊಂಡಳು. ತಲೆಗೆ. ವಣಸುಕು ಹಾಕಿಕೊಂಡಳು ಹೀಗೆ ಸಜ್ಜಾಗಿ ಆ 
ಮುದುಕಿಯು ಅರಸನ ಆಸ್ಥಾನಕ್ಕೆ ಬಂದು ಕೈ ಮುಗಿದಳು. ವ!! ಹೀಗೆ ಮಾಧವ 
ಸೇನೆಯು ರಾಜನ ಆಸ್ಥಾನಕ್ಕೆ ಬಂದು ರಾಜನಿಗೆ ನಮಸ್ಕರಿಸಿ ನಿಂತಳು. ಅವಳನ್ನು 
ನೋಡಿ ರಾಜನು ಹೀಗೆ ಹೇಳಿದನು. ೧೯೨. “ಎಲೆಗೆ, ನಿನ್ನ ಮನೆಯಲ್ಲಿ ಚರ್ಮರತ ್ನ 
ದಿಂದ ಧನವನ್ನು ಹೊಂದುವ ವಿಧಾನವು ನಡೆಯುತ್ತಿದೆ. ಅದನ್ನು ನಿನಗೆ ಕೊಟ್ಟವನಂ 


ಅಪ ೈಮಾಶಾ ಸಂ ೩೪೫ 


ವ॥ ಎಂಬುದುಂ ಮಾಧವಸೇನೆಯಿಂತೆಂದಳ* 


ಕ್ಷಿತಿಪತಿ ಬಂದಿಕಾಅನಧಮಂ ಕಿತವಂ ಮನೆಗಳ್ಳನುನ್ಮದೋ 

ದ  ತವಿಟನಧ್ವ ಚೋರನತಿ ಯೌವನಮತ್ತನನೀತನರ್ಧಗ 

ರ್ವತನೆನಿಸಿರ್ಪ ದುವ್ಮ ೯ಸನಿಯಲ್ಲದೆ ಪಣ ವಧೂಜನ ಕೈ. ಜೀ 

ವಿತಧನದೇಹವೆಂಬಿನಿತನೀವನೆ ಕಾಮುಕವೃತ್ತಿ ತೆ ತ್ತಿಯೇಟಿಕ್ಕಿ ಯೊಳ್‌ ೧೯೩ 
ವಣ ಎನಲಿವರೊಳ್‌ ನಿನಗಿತ್ತವನಾವಂ ಪೇಟಿ*ಂಬುದುಂ 
ಕಂ॥ ಚಿತ್ತವಿಸಿತ್ತಲ್‌ ಧರಣೀ 

ಶೋತ್ತಮ ಮತ್ತುತೆಗೆ ಕಾಮಮಂಜರಿಗೊಲವಂ 

ಪೆತ್ತಜಿನರತ್ನಮಂ ಕೂ 

ರ್ತಿತ್ತನ್ನಲಿದರ್ಥಪತಿಯಿದಲ್ಲೆ ವಿಧಾನಂ ೧೯೪ 
ವ॥| ಎಂದು ಮಾಧವಸೇನೆ ಹೇಟ್ಟುದುಮಾಗಳೆ ಕಾರಾಗೃಹದೊಳಿರ್ದರ್ಥಪತಿಯ 

ನರಸಂ ಕರಸಿ 


ಕಂ॥ ಎಲೆ ಕಿತವ ಚರ್ಮರತ್ನವ 
ನೊಲವಿಂದಂ ಕಾಮಮಂಜರಿಗೆ ಕೊಟ್ಟೆನ್ನೊಳ್‌ 
ಹೊಲಬಂ ಪೇಟದೆ ನೀಂ ಸಂ 
ಕಲೆಯೊಳ್‌ ಬೀಲಲ್ಕೆ ಬಿಡುವೆನೆಲೆ ದುರ್ವೈೃತ್ತಾ ೧೯೫ 


ವ॥ ಎಂದರಸಂ ಕೋಪಿಸಿ ಸರ್ವಕವರ್ತೆಯಂ ಮಾಡಿಮೆಂದು ಸಮಿಪಶ್ಯರ್ಗೆ 
ಪೇಟ್ವುದುಂ 


ಯಾವನು? ಅದನ್ನು ಬೇಗ ಹೇಳು. ಅದನ್ನು ಬೇಗ ತಂದುಕೊಡು.” ವ1।। ಎಂದು 
ಹೇಳಲು ಜಾಯ ಹೀಗೆ ಹೇಳಿದಳು. ೧೯೩. “ಮಹಾರಾಜನೆ ! ಹೊಗಳು 
ಭಟ್ಟ, ಅಧಮ, ವಂಚಕ, ಮನೆಗಳ್ಳ, ಮದಿಸಿದ ಕ] ಎಟ, ದಾರಿಗರನ್ನು 
ದರೋಡೆಮಾಡುವವ ಯೌವನದಿಂದ ಮದಿಸಿದವನು, ನೀತಿಗೆಟ್ಟವನು, ಹಣದಿಂದ 
ಗರ್ವಿತನು ಈ ರೀತಿಯಾದ ದುರ್ವೃಸನಿಯಲ್ಲದೆ ಬೇರೆಯವನು ಹೆಚ್ಚಾದ ಕಾಮುಕ 
ವೃತ್ತಿಯಿಂದ ಸೂಳೆಯರಿಗೆ i A, ಧನವನ್ನೂ ದೇಹವನ್ನೂ ಕೊಡು 
ತ್ತಾನೆಯೇ ?” ವ।। ಎಂದು ಹೇಳಲು ಇವರಲ್ಲಿ ಯಾವನು ನಿನಗೆ ಕೊಟ್ಟವನು 
ಹೇಳು ಎಂದು ಕೇಳಿದನು. ೧೯೪. ಉಬೊ ನೈ ಕೇಳು. ಅರ್ಥಪತಿಯು ನನ್ನ 
ಮಗಳು ಕಾಮಮಂಜರಿಗೆ ಪಿ | 


1 
(೮9 

> 

ಡಿ 
6೫ 
O 
CL 
೩ 
೪ 6 


ಕೊಟ್ಟನ ನು. ಇದು 


ಜ್‌ ASSN 
ನಮಗೆ ಸಿಕ್ಕಿದ ದ ವಿಧಾನವಿದು” ವ।। ಮಾಧವ ಸೇನೆಯ ವ ನಾತನ್ನು ಕೇಳಿ ಅರಸನು 
ಕಾರಾಗೃಹದಲ್ಲಿದ್ದ ಅರ್ಥಪತಿಯನ್ನು ಕರೆಯಿಸಿ...೧೯೫. “ಎಲೆ ವಂಚಕನೇ, ನೀನು 
ಚರ್ಮರತ್ನವನ್ನು ಪ್ರೀತಿಯಿಂದ ಕಾಮಮಂಜರಿಗೆ ಕೊಟ್ಟು ನನ್ನಲ್ಲಿ ಸುಳ್ಳು ಹೇಳಿದೆ. 
ಕೆಟ್ಟನಡತೆಯವನಾದ ನಿನ್ನನ್ನು ಸಂಕೋಲೆಯ ಬಂಧನದಲ್ಲಿಯೇ Ek ೫» ವ॥ 


PN 
ಎಂದು ಆರಸನು ಕೋಪಿಸಿಕೊಂಡು “ಇವನಲ್ಲಿರುವ ಧನವನ್ನೆಲ್ಲ ಕಿತ್ತುಕೊಳ್ಳಿರಿ” ಎಂದು 


೩೪೬ ಅಭಿನವ ದಶಕುಮಾರ ಚರಿತೆ 


ಕಂ॥ ನವರತ್ನಮನವನುಳ್ಳೆ 
ರ್ಥವನಾಭರಣಂಗಳಂ ಲಸದ್ವಾಹನಮಂ 
ವಿವಿಧಾಂಬರಮಂ ಪಶುದಾ 
ಸಿವರ್ಗಮಂ ಕವರ್ದು ತಂದರರಮನೆಗಾಗಳ ೧೯೬ 


ವ॥ ಅದಲ್ಲದೆಯುಂ 


ಕಂ॥ ಒರಳೊನಕೆ ಮಡಕೆಯೊಳಗವ 
ಧರಿಸದೆ ಸಲೆ ಸಲೆವಸ್ತುವಂ ಕವರ್ದಿವನಂ 
'ನರಕಿಯನಂತಕನಿಲಯದ 
ನೆರೆಮನೆಗಟ್ಟೆಂದನರ್ಥಪತಿಯನಿಳೇಶಂ ೧೯೭ 


ವ॥ ಅಂತು ಸರ್ವಸ್ವಾಪಹಾರಂಗೆಯ್ದ ವನನಂತಕ ಮಂದಿರಕ್ಕೆ ಕಳಿಪುವುದಂ ಧನಮಿತ್ರಂ 
ಕಂಡು 
ಕಂ॥ ತನಗುಪಕಾರಂಗೆಯ್ದಂ 
ಗೆನಸುಂ ಲೇಸಂ ನೆಗಲ್ಹು ವುದು ಕರ್ತವ್ಯಂ 
ತನಗಪಕಾರಂಗೆಯ್ದಂ | 
ಗನವರತಂ ಲೇಸನೆಸಗುವುದು ಸನ್ಮಾರ್ಗಂ ೧೯೮ 


ವ॥ ಎಂಬುದಂ ತಿಳಿದು ಧನಮಿತ್ರನರಸನ ಕೂಡೆಯಿಂತೆಂದಂ 


ಧಾರಿಣಿಯೊಳರಸುಗಳ್‌ ವ್ಯವ 

ಹಾರಿಗಳಂ ತೀರ್ಚಲಾಗದೇಗೆಯ್ದೊಡಮೆಂ 

ಬೀರಾಜ ನೀತಿ ಗಾದೆಯ 

ವಾಟುವವರುಮುಂಟೆ ಪೇಟ ಕ ಪಾಳುನೃಪಾಲಾ ೧೯೯ 


ಹತ್ತಿರದಲ್ಲಿದ್ದವರಿಗೆ ಹೇಳಿದನು ೧೯೬. ಅವರು ಕೂಡಲೆ ಅರ್ಥಪತಿಯ ಮನೆ 
ಯಲ್ಲಿದ್ದ ನವರತ್ನಗಳನ್ನೂ ಧನವನ್ನೂ ಆಭರಣಗಳನ್ನೂ ಸುಂದರವಾದ ವಾಹನ, 


A 


ವನ್ನೂ ವಿಧವಿಧಗಳಿಂದ ಬಟ್ಟೆಗಳನ್ನೂ ಪಶುಗಳನ್ನೂ ದಾಸಿಯರನ್ನೂ ಅರಮನೆಗೆ 
ತಂದರು. ವ ಅದೂ ಅಲ್ಲದೆ ೧೯೭. ಒನಕೆ ಒರಳು ಮಡಿಕೆ ಎಂದು ಯೋಚಿಸದೆ 


3 ೭. ಒಃ 

ಇವನ ಎಲ್ಲ ವಸ್ತುಗಳನ್ನೂ ಸೆಳೆದು ತನ್ನಿರಿ. ಈ ಪಾಪಿಯಾದ ಅರ್ಥಪತಿಯನ್ನು 
ಯಮನ ನಗರಕ್ಕೆ ಕಳುಹಿಸಿರಿ” ಎಂದು ರಾಜನು ಅಪ್ಪಣೆಮಾಡಿದನು. ವ॥ ಹಾಗೆ ಸರ್ವಸ್ವ 
ವನ್ನೂ ಅಪಹರಿಸಿ ಅವನನ್ನು ಯಮನಗರಿಗೆ ಕಳುಹಿಸುವುದನ್ನು ನೋಡಿ ಧನಮಿತ್ರನು 
೧೯೮. “ತನಗೆ. ಉಪಕಾರ ಮಾಡಿದವನಿಗೆ ಯಾವಾಗಲೂ ಒಳ್ಳೆಯದನ್ನು ಮಾಡು 
ವದು ಮನುಷ್ಯನ ಕರ್ತವ್ನ. ಆದರೆ ತನಗೆ ಅಪಕಾರ ಮಾಡಿದವನಿಗೆ ಯಾವಾಗಲೂ 
ಒಳ್ಳೆಯದನ್ನು ಮಾಡುವುದು ಸನ್ಮಾರ್ಗ.” ವ1।। ಎಂದು ಯೋಚಿಸಿ ಅರಸನಿಗೆ ಹೀಗೆ 
ಹೇಳಿದನು ೧೯೯. “ಕೃಪಾಳುವಾದ ಮಹಾರಾಜನೆ ! ಈ ಪ್ರಪಂಚದಲ್ಲಿ “ವ್ಯವಹಾರ 
ಸ್ನರು. ಯಾವ ತಪ್ಪುಮಾಡಿದರೂ ಅವರನ್ನು ರಾಜರು ತೀರಿಸಿಬಿಡಬಾರದು” 


ಗಾಲ್‌ 


ಅಷ ೈಮಾಶಾ ಸಂ ೩೪೭ 


ವ॥ ಎಂದು ಧನಮಿತ್ರಂ ಪೇಟಿಕ್ಟೊಡರ್ಥ ಪತಿಯನರಸಂ ಕಾಯ್ದಿಂತೆಂದಂ 


50॥ ನಲವಿಂ ಮಾಧವಸೇನೆಯ 
ನಿಲಯದೊಳಿರ್ದಜಿನರತ್ನಮಂ ಧನಮಿತ್ರಂ 
ಗೆೊಲವಿಂ ತರಿಸಿತ್ತಂ ನೃಪ 
ತಿಲಕಂ ಲಕ್ಷ್ಮೀನಿವಾಸ ನಿಜಹೃತ್ಪದ್ಮಂ | ೨೦೦ 


ವ॥ ಅಂತಾ ಚರ್ಮಭಕಶ್ರಿಕೆಯಂ ಧನಮಿತ್ರಂಗೆ ತರಿಸಿ ಕುಡಲಾ ಧನವಿತ್ರಂ ಮಾಧವ 
ಸೇನೆಯ ದೀನಭಾವಮಂ ಕಂಡು 


ಕಂ॥8 ಮಂಲಕ[ಯದಕದ ಬರವಿಂಗಂ 
ಕೆೊಳದುದಕಮನೆಯ್ದೆ ತುಟುಕಿದೆಗ್ಗನ ತೆಅನೀ 
ಗಳುವಾಾ ಮಾಧವಸೇನೆಗೆ 
ನೆಲೆಯಾಯ್ತೆಂದವನಿಪತಿಗೆ ಮತ್ತಿ€ಂತೆಂದಂ ೨೦೧ 


ಇನಿತಜಿನರತ್ನಮಂ ನ ೆ 

ಚ್ಹಿ ನಿಜಾಲಯದರ್ಥಮೆಲ್ಲಮಂ ಬೀಯಂಗೆ 

ಯ್ಹೆನಸುಂ ದರಿದ್ರೆಯಾದಳ* 

ಜನಪತಿಯಾಯರ್ಥಪತಿಯ ಧನದೆೊಳ್‌ ಕಿಅಿಶಿದಂ ೨೦೨ 


ವ॥ ಎಂದು ಕಿಜಿಕಿದರ್ಥಮಂ ಕುಡಿಸಿ ಕಳಿಪಿಸಿ ಧನಮಿತ್ರಂ ಕೃತಾರ್ಥತೆಯಿಂದರಸನಿಂ 
ತಾನುಂ ಕಳಿಪಿಸಿಕೊಂಡು ನಿಜಾಲಯಕ್ಕೆ ಪೋಗಿ ಕತಿಪಯ ದಿನಂಗಳ್ಳೆ 


ಎಂಬುದು ರಾಜನೀತಿ. ಆ ನೀತಿಯನ್ನು ಮೀರುವವರೂ ಇದ್ದಾರೆಯೇ? ಹೇಳು.“ ವಃ ಧನ 
ಮಿತ್ರನ ಮಾತನ್ನು ಕೇಳಿ ಆರಸನು ಅರ್ಥಪತಿಯನ್ನು ಉಳಿಸಿದನು. ಮತ್ತು- ೨೦೦. 
ನಾರಾಯಣನನ್ನು ಹೃತ್ಯಮಲದಲ್ಲಿ ಧ್ಯಾನಮಾಡುವ. ರಾಜಶ್ರೇಷ್ಠನು ಮಾಧವ ಸೇನೆಯ 
ಮನೆಯಲ್ಲಿದ್ದ ಚ MA ವನ್ನು ತರಿಸಿ ಪ್ರೀತಿಯಿಂದ ಧನಮಿತ್ರನಿಗೆ ಕೊಡಿಸಿದನು. 


ವ॥ ಹಾಗೆ ರಾಜನಂ ಚರ್ಮರತ್ನವನ್ನು ತರಿಸಿಕೊಡಲು ಧನಮಿತ್ರನು ಮಾಧವಸೇನೆಯ 
ದೀನ ಭಾವವನ್ನು ನೋಡಿ--೨೦೧. “ಮಳೆಯ ನೀರು ಬರುವುದನ್ನು ನಂಬಿಕೊಂಡು 
ಕೊಳದ ನೀರನ್ನೆಲ್ಲ « ಎತ್ತಿ ಹೊರಕ್ಕೆ ಚೆಲ್ಲಿದ ದಡ್ಡನಂತೆ ಈಗ ಮಾಧವಸೇನೆಯ ಸ್ಥಿ 
ಯಾಗಿದೆ” ಎಂದು ಯೋಚಿಸಿ ರಾಜನಿಗೆ ಹೇಳಿದನು. ೨೦೨. "ಈ ಚರ್ಮರತ್ನವನ್ನು 


ke & 
ಎ — —— ಎಪಿ A yd ಹ ಎಟಿ 
ನಂಬಿಕೊಂಡು ಗಾಜು ತನ್ನ ಮನೆಯಲ್ಲಿದ್ದ ಹಣಬಲ ದಾನಮಾಡಿ ಕಡು 
ಇ 


ಬಡವಳಾಗಿದ್ದಾಳೆ. ರಾಜನೆ'! ಈ ಅರ್ಥಪತಿಯ ಹಣದಲ್ಲಿ ಸ್ವಲ್ಪ ಹ ವಳಿಗೆ 
ಕೊಡು.” ವ॥ ಹೀಗೆ ಧನಮಿತ್ರನು ಸ್ವಲ್ಪ ಹಣವನ್ನು ಕೊಡಿಸಿ ಅವ ನ್ನು ಕಳುಹಿಸಿ 


ಕ್‌ ಜನ್ನು ಳೌ pe ಎಣ ಷಿ 
ದನು. ತಾನು ಕೃತಾ ತಾರ್ಥ ೯ನಾದೆನೆ 0೨ ಭಾಸ ರಾಜನಿಂದ ಅಪ್ಪಣೆಯ: ೨ VR ಪಡೆದು ತನ 


೩೪೮ ಅಭಿನವ ದಶಕುಮಾರ ಚರಿತೆ 


ಕಂ॥. ಜನವಜಕಿಯಲರ್ಥಪತಿ ನಿ 
ರ್ಧನನಾದುದನಲನದು ಮೆಜಿಹವ ಕುಲಪಾಲಕಿಯಂ 
ವಿನುತಿಯ”ಕುಬೇರದತ್ತಂ 
ಧನಮಿತ್ರಂಗಿತ್ತನೊಳ್ಳುಹೂರ್ತದೆೊಳಾಗಳ್‌ ೨೦೩ 


ದ॥ ಅಂತು ಚಿಂತಿಸಿದುವೆಲ್ಲಂ ಸಂತತವಾಗಲಾಂ ಬಟನಯಂ 


ಸಕಲೋಪಾಯಂಗಳಿಂ ತತ್ಪುರದ ಧನಿಕರುಳೈರ್ಥಮಂ ಕಳ್ಳು ಭೋಗಾ 

ಧಿಕದಿಂ ತ್ಯಾಗಪ್ರದಾನೋನ್ನತಿಯಿನನುಪಮಾತ್ಮಪ್ಪಿಯಾ ಸಂಗದಿಂ ಕೌ 

ತುಕಮಂ ತಾಳ್ಲಿರ್ಪಿನಂ ಭೋಂಕೆನೆ ಮನದೊಲವಿಂದೊರ್ಮೆ ಕೇಳ" ಭೂಪ 
ಮತಾ 


ಖ್ಯಕೆ ಭಂಗಂ ಪೊರ್ದಿತಾರ್ಷಿಂ ವಿಧಿಲಿಖಿತವನುಲ್ಲಂಫಿಸಲ್ಬಲ್ಲ್ಪನಾವಂ ೨೦೪ 


ವಗ ಎಂಬುದುಮದೆನೇಂದರಸಂ ಕೇಳೆ 


ಮನದೊಳ್‌"್‌ ಕೂರ್ಪಾಸ್ಯದೊಳ್‌ ಮ್ಹಾನತೆ. ಬಗೆಯೊಳೆ ರೋಷಂ ಲಸದ್ವಾಕ್ಯ 

ದೊಳಿ್‌ ಭ 

ರ್ತ್ಸನೆ ಚಂಚದ್ದ ಪ್ಟಿವಿಕ್ಷೇಪಣದೊಳನುನಯಂ ಪುರ್ಬಿನೊಳ್‌ ಜರ್ಬು ದೂತೀ 

ಜನದೊಳ್‌ ಚಿತ್ತಾನುತಾಪಪ್ರಿಯರತಿ ಮುಖದೊಳ್‌ ಕೋಪಮೊಪ್ಪಲ್ಮೆ ಪೆಂಪಾ 
ದ ನವೀನ ಪ್ರೌಢಿಯಿಂದಂ ಪ್ರಣಯ ಕಲಹಮಾಯ್ತೆನ್ನೊಳಬ್ಬಾಕ್ಷಿಗಾಗಳ್‌ 

೨೦೫ 


cL ! 


ಮನೆಗೆ ಹೋಗಿ ಕೆಲವು ದಿನಗಳಲ್ಲಿದ್ದನು. ಬಳಿಕ... ೨೦೩. ಜನರಿಗೆಲ್ಲ ತಿಳಿದಂತೆ. ಅರ್ಥ 
ಪತಿಯು ಬಡವನಾದುದನ್ನು ತಿಳಿದು ಕುಬೇರದತ್ತನು ತನ್ನ ಮಗಳು ಕುಲಪಾಲಿಕೆಯನ್ನು 
ಒಳ್ಳೆಯ ಮುಹೂರ್ತದಲ್ಲಿ ಧನಮಿತ್ರನಿಗೆ ಕೊಟ್ಟು ಮದುವೆ ಮಾಡಿದನು. ವ॥ ಹಾಗೆ 
ತಾನು ಯೋಚಿಸಿದುದೆಲ್ಲ ಹಾಗೆಯೇ ನೆರವೇರಿತು-ಬಳಿಕ ನಾನು--೨೦೪. ಎಲ್ಲ ರೀತಿಯ 
ಉಪಾಯಗಳಿಂದಲೂ ಆ ಊರಿನ ಧನಿಕರಲ್ಲಿದ್ದ ಹಣವನ್ನೆಲ್ಲ ಕದ್ದೆನು. ಹೆಚ್ಚಾಗಿ 
ಭೋಗಿಸಿದೆನು. ಹೆಚ್ಚಾಗಿ ದಾನ ಮಾಡಿದೆನು. ಅಸಮಳಾದ ನನ್ನ ಪ್ರಿಯೆಯ ಸಂಗದಿಂದ 
ಆನಂದಗೊಂಡಿದ್ದೆನು. ಮಹಾರಾಜನೆ, ಕೇಳು ಒಮ್ಮೆ ಇದ್ದಕ್ಕಿದ್ದ ಹಾಗೆ ನನ್ನ ಸೌಖ್ಯಕ್ಕೆ 
ಭಂಗವುಂಟಾಯಿತು. ಯಾವನು ತಾನೆ ಹಣೆಯ ಬರಹವನ್ನು ತಪ್ಪಿಸಿಕೊಳ್ಳಿ ಬಲ್ಲನು ? 
ವ॥ ಎಂದು ಹೇಳಿದನು. ಅದೇನೆಂದು ಅರಸನು ಕೇಳಿದನು ೨೦೫. “ನನಗೂ ರಾಗ 
ಮಂಜರಿಗೂ ಪ್ರಣಯ ಕಲಹವಾಯಿತು. ಮನಸ್ಸಿನಲ್ಲಿ ಸ್ನೇಹ. ಮುಖದಲ್ಲಿ ಕಾಂತಿ 
ಹೀನತೆ. ಮನಸ್ಸಿನಲ್ಲಿ ರೋಷ. ಮಾತಿನಲ್ಲಿ ನಿಂದೆ. ಚಂಚಲವಾದ ದೃಷ್ಟಿ ವಿಕ್ಷೇಪಣದಲ್ಲಿ 
ಅನುನಯವು ಹುಬ್ಬಿ ನಿಂದ ಜಂಬವು ತೋರಿತು. ಧೂತೀ ಜನರಲ್ಲಿ ಚಿತ್ತದ ಅನುತಾಪ 
ವನ್ನು ತೋಡಿಕೊಳ್ಳುವುದು, ಪ್ರಿಯ ಜನರ ಸಂಗದಲ್ಲಿ ಕೋಪ. ಹೀಗೆ ನವೀನವಾದ 


ಪ್ರೌಢ ರೀತಿಯಿಂದ ಕಮಲಮುಖಿಯು ನನ್ನಲ್ಲಿ ಪ್ರಣಯ ಕಲಹವನ್ನು ಮಾಡಿದಳು, 


(GL 


ಅಷ್ಟಮಾಶ್ವಾಸಂ ೩೪೯ 
ವ॥ ಆ. ಪ್ರಣಯ ಕಲಹದ ಪುಗಿಲೊಳಿ್‌ 


ಶಿಶಿರದಿನಂಬುಜಕ್ಕೆ ದುಗುಡಂ ಘೆನಮೇಘದಿನಾಗಸಕ್ಕೆ ಕ 

ರ್ಪಶನಿಯಿ:ನದ್ರಿಗಳ್ಗೆ ಭಯಮರ್ಥವಿಮೋಹದಿನುತ್ತಮರ್ಗೆ ದು 

ರ್ಯಶ ಮದಲೇಪದಿಂ ಬುಧರ್ಗೆ ದುರ್ಗತಿಯಪ್ಪವೊಲೆನ್ನೊಳಾದುದಾ 
ಶಶಿಮುಖಿಯಿ:ಂದಮೊಂದವಗುಣಂ ವಿಧಿಯಿಚ್ಛೆಯಿನುರ್ವರಾಧಿಪಾ ೨೦೬ 


ವ॥ ಅದೆಂತೆನೆ ದ 


ಸಕಳ ಸುಗಂಧಸಾರದೊದವಿಂ ಪೊರೆದುತ್ತಮಗಂಧದಿಂದೆ ಕೌ 
ತುಕವೆನಲೊಪ್ಪುವೆತ್ತ ತಿಳಿಗಳ್ಳಳನೊಪ್ಪುವ ಹೇಮಪಾತ್ರದೊಳ್‌ 

ಸುಕರವೆನಲ್ಕೆ ತುಂಬಿ ಸಖಿಯರ್ಬೆರಸುತ್ಸವದಿ:ದೆ ಪೀರ್ದಳು 

ತ್ಸುಕಮೆನೆ ರಾಗಮಂಜರಿಯದೊಂದು ದಿನಂ ಪೆಸರ್ವೆತ್ತ ಜೊನ್ನದೊಳ್‌ ೨೦೭ 


ವ॥ ಅಲ್ಲಿ ಕೆಲಂಬರ್‌ 


ಕಡುವುಬಿ*ಗಳ್ಳನೊಂದು ತಿಳಿವಟ್ಟ ಲನಿಟ್ಟಿ ಯಲೆ ಮೂರು ಸೂಲ 

ಮಿಡಿಮಿಡಿದರ್ಧಮಂ ಕುಡಿದು ಚಪ್ಪಿಅಕಿದಿಕ್ಕಿದ ಸಣ್ಣವಿಸಾಂಗಳಂ 

ಮಿಡಿಚೆಗಳಂ ತುಜಿಂಕಿ ಮಗುಲಿಶ್ತೀಂಟಿಯೆ ಡಟ್ಮನೆ ತೇಗಿ ಬಾಟಕ್ಕಿಯೆ 

ನ್ನೊಡೆಯನೆನುಶ್ತೆದೇಂ ಮೆಜಿಸದರೋ ಸಖಿಯರ್‌ ಮಧುಪಾನ ಗೋಷ್ಮಿಯೊಳ್‌ 
೨೭೮ 


ವ॥ ಆ ಪ್ರಣಯ ಕಲಹದ ಮೂಲಕ-(ಪ್ರಾರಂಭದಲ್ಲಿ) ೨೦೬. ಶಿ 
ಕಮಲಕ್ಕೆ ದುಃಖವುಂಟಾಗುತ್ತ್ನದೆ. ಒತ್ತಾದ ಮೋಡಗಳಿಂದ ಆಕಾ 

ರ »4 ಇತಿ ಇ ರ 
ಯುಂಟಾಗುತ್ತದೆ. ಸಿಡಿಲಿನಿಂದ ಬೆಟ್ಟಗಳಿಗೆ ಭಯವೂ, ಅರ್ಥಮೋಹದಿಂದ ಉತ್ತಮ 


| ರ್‌ 


ಜನರಿಗೆ ಕೆಟ್ಟ ಹೆಸರೂ, ಮದವೇರುವುದರಿಂದ ವಿದ್ವಾಂಸರಿಗೆ ದುರ್ಗತಿಯೂ, ಉಂಟಾಗು 


ರ ಯತುವಿನಿಂದ 
2 


ವ 
ತ್ತವೆ. ಮಹಾರಾಜನೆ, ದೆ,ವೇಚೆ ಯಿಂದ, ಅದರ ಹಾಗೆ ನನ್ನಲ್ಲಿ ಚಂದ್ರಮುಖಿಯಿಂದ 
ಒಂದು ಅವಗುಣವುಂಟಾಯಿತು. ವ॥ ಅದು ಹೇಗೆಂದರೆ. ೨೦೭. ಒಂದು ದಿನ ರಾಗ 
ಸಕಲ ಸುಗಂಧಗಳ ಸಾರದಿಂದ ಕೂಡಿದ ಉತ್ತಮವಾದ 

ಯ ಗಳಾದ ತಿಳಿಯಾದ ಮದ್ಯಗಳನ್ನು ಹೊಳೆಯುವ ಚಿನ್ನದ 
ಪಾತ್ರೆಗಳಲ್ಲಿ ತುಂಬಿ ಸಖಿಯರೊಡನೆ ಆನಂದದಿಂದ ಕುಡಿದಳು. ವಃ ಅಲ್ಲಿ ಕೆಲವರು 
೨೦೮. ತುಂಬ ಹುಳಿಯಾದ ಕಳ್ಳನ್ನು ಒಂದು ಸೊಗಸಾದ ಬಟ ಕಲಿಗೆ ಮೂರು ಸಾರಿ 
ಸುರಿದು ಮೇಲಕ್ಕೆತ್ತಿ ಎತ್ತಿ ಅರ್ಧವನ್ನು ಕುಡಿದು ಚಪ್ಪರಿಸಿದರು. ಅನಂತರ ಅಲ್ಲಿಟ್ಟಿದ್ದ 
ಸಣ್ಣಿ ಮೀನುಗಳನ್ನೂ ಮಿಡಿತೆಗಳನ್ನೂ ಅಗಿದು ತಿಂದರು. ಮತ್ತೆ ಕುಡಿದು ಡರ್‌ ಎಂದು 


6 pe ತತ್‌ ಷಾ ತೆ 9 ಬಾ ಹ್‌ ಅಗ ತ್ಯ ೩ PR ಕ 
ತೇಗಿದರು. ನನ್ನ ಒಡೆಯನು ಬಾಳಲಿ !' ಎಂದು ಹೇಳುತ್ತಾ ಆ ಮಧು ಪಾನ ಗೋಷಿ 
ಟಿ 


ಕ 


೩೫೦ | ಅಭಿನವ ದಶಕುಮಾರ ಚರಿತೆ 


ಪುಟನ ಘನವಾಗೆ ಕೊಕ್ಕರಿಸಿ ಗುಗ್ಗು ರಿಯಂ ಕೊಳೆಮುಕ್ಕಿ ಮಿಕ್ಕುದಂ 
ಕಲದವರ್ಗಿತ್ತು ಮತ್ತೆ ತಿಳಿಗಳ್ಳೆಜಸಿಯಲ್‌ ಕುಡಿಯಳ್ಳೆ ಪಿಟ್ಲಿ ಲಾ 

ಗಳೆ ಕಂಡಿದೆಲ್ಲು ಡೆಂಢಣಿಸೆ ಬಿಲ್ಲು ನೆಬಲ್‌ ಸುಟಕಿಯಲೈ ನಕ್ಕು ಕ 
ಣ್ಗಳನರೆಮುಚ್ಚಿ ಮುಚ್ಚಿ ತೆಣ್‌ಯುತ್ತೆಸೆದರ್‌ ಮಧುಪಾನ ಕೋವಿದರ್‌ ೨೦೯ 


ವ॥ ಅಂತೊಂದು ದಿವಸಮವರೆಲ್ಲರುಂ ಮಧುಪಾನಮಂ ಮಾಡಿರ್ಪಾಗಳ್‌ ಪ್ರಣಯ 
ಕಲಹದೊಳ್‌ ಮುಳಿದಿರ್ದೆನ್ನಂ ರಾಗಮಂಜರಿ ಕಂಡು 


ಕಂ ಕೆಳದಿಯರ ಮಧ್ಯದೊಳ್‌ ಕೋ 
ಮಳೆ ಮಧುಪಾನ ಪ್ರಸಂಗದಿಂದಿರ್ದೆನ್ನೊಳ್‌ 
ಮುಳಿಸಿಲ್ಲದೆ ಮಧುವಂ ಮು 
ಕ್ಕುಳಿಸಿ ಮದೀಯಾಸ್ಯಕಮಳಮಂ ಚುಂಬಿಸಿದಳ್‌ ಫಿ 


ವ॥ ಅಂತು ಚುಂಬಿಸಿ ಮತ್ತಂ ಸ್ವಾದುರಸವಾಗಿರ್ಪುದೆಂದೆನ್ನಂ ತನ್ನಂತೆ ಮಾಡ 
ಲ್ವೇಟ್ಟುದುಂ. 


ಕಂ೫ ಸ್ತ್ರೀವಶವಾದವರನ್ಹಯ 
ಜೀವನಮಂ ಪಾಪಪುಣ್ಯಮಂ ನೀತಿಗಳಂ 
ತೀವಿದಿಹಪರದ ಸುಖವಂ 
ಭಾವಿಸುವರೆ ಕಾಮತತ್ವಮಚ್ಚರಿಯಲ್ತೇ ೨೧೧ 


ಯಲ್ಲಿ ಹಲವು ಸಖಿಯರು ಮೆರೆದರು. ಅದನೆ ಸೀನೆಂದು ಹೆ ಹೇಳೋಣ |! ೨೦೯. ಹುಳಿಯು 


ಕ 


ಹೆಚಾ ಗಲು ಅಸಹ್ಯ ಪಟ್ಟು ಕೊಂಡರು. ಗುಗ್ಗು ರಿಯನ್ನು ಮುಕ್ಕಿದರು. ಉಳಿದುದನ್ನು 


ಚ 
ಪಕ್ಕದಲ್ಲಿದ್ದವರಿಗೆ 'ಕೊಟ್ಟ ರು. ಮತ್ತೆ ತಿಳಿಯಾದ ಕಳ್ಳನ್ನು ಕುಡಿಯಲು ಅಳ್ಳೆ ಗಳಂ 


ಒಗ್ಗಿ ದುವು. ಆಗಲೆ ಮತ್ತೆ, ಕುಡಿದು ಎದ್ದು ನಡುಗಿ ಬಿದ್ದರು. ಸುಳಿದ ನೆಳಲಿನ್ನು 
ಕಂಡು ನಗುತ್ತಾ ಕಂಗಳನ್ನು ಅರ್ಧ ಮುಚ್ಚಿ ಮುಚ್ಚಿ ತೆರೆಯುತ್ತಿದ್ದರು. ಹೀಗೆ ಮಧು 
ಪಾನ ಕೋವಿದರು ಪ್ರಕಾಶಿಸಿದರು. ವ ಹೀಗೆಯೇ ಒಂದು ದಿವಸ ಎಲ್ಲರೂ ಮಧು 
ಪಾನ ಮಾಡಿರುವಾಗ ಪ್ರಣಯ ಕಲಹದಿಂದ ಕೋಪಿಸಿಕೊಂಡಿದ್ದ ನನ್ನನ್ನು ರಾಗ 
ಮಂಜರಿಯು ನೋಡಿ ೨೧೦. ' ಗೆಳತಿಯರ ನಡುವೆ ಆ ಕೋಮಳೆಯು ಮಧುಪಾನ 


ಮಾಡುತ್ತಾ ಇದ್ದು, ಕೋಪವಿಲ್ಲದೆಯೇ ಮದ್ಯವನ್ನು ನನ್ನ ಮೇಲೆ ಮುಕ್ಕಳಿಸಿ ನನ್ನ 
ಮುಖ ಕಮಲವನ್ನು ಚುಂಬಿಸಿದಳು. ವ ಪಾಸ ಚುಂಬಿಸಿ ಮತ್ತೆ ಬು ಮಧುರ 
ವಾಗಿದೆ... ನೀನೂ ನನ್ನಂತೆ ಮಾಡು' ಎಂದು ನನಗೆ ಹೇಳಿದಳು. ೨೧೧. ಸ್ತ್ರೀವಶರಾದ 
ವರು ವಂಶದ ಗೌರವ ಜೀವನವನ್ನೂ ಭವ ನೀತಿಗಳನ್ನೂ ಇಹಪ 

ಸುಖವನ್ನೂ ಯೋಚಿಸುವರೆ ? ಕಾಮತಶಶ್ವ್ವವು ಆಶ್ಟ್ರ ರ್ಯಕರವಾದುದಲ್ಲವೇ ? 


 ಅಷ್ಟಮಾಶ್ವಾಸಂ ೩೫೨ 
ವ॥ ಅದಲ್ಲದೆಯಂುಂ 


ಚತುರಕಳಾಢ್ಯರ: ಕುಶಲಜೀವನೆರಂ ಸುಕೃತಾತ್ಮರಂ ಕರಂ 
ಯತಿಗಳನುತ್ತಮಾನ್ಹಯಪದಸ್ಥಿತರಂ ಸಕಲಾಗಮಜ್ಞರ 

( ಗತಿಗೆಡಿಸಲೈ ಮತ್ತೆ ಪೆಜಿತಾವುದೊ ಭಾವಿಸೆ ಠಾವು ದೇವ ಕೇಳ್‌ 
ಸತಿಯರ ಸಂಗಮಲ್ಲದೆ ಮನೋಜನ ಜಾಣ್ಮೆಯನಾರೊ ಮಾಜುವರ್‌ ೧೨ 


ವ॥ ಅದು ಕಾರಣಮಾನವಳಂ ವಿಸಾಅಲರಿಯದೆ 


ಅಲರ್ಗಣ್‌ ಕೆಂಪಡರಲೈ ಪೊಂಗಿದಧರಂ ಬೆಳಗೆ ರೋಮೋದ್ಧ ಮಂ 
ತಲೆದೋಆಲ ಚೆಮರುಣ್ಣೆ ಲಜ್ಜೆ ತೊಲಗಲ್‌ ನಿತ್ರಾಣಮಾಗಲ್‌ ಮದಂ 
ಬಲಿಯಲ್‌ ಕಣ್ಮುಗಿಯುತ್ತೆ ಮೂರ್ಛೆಮಿಗೆ ತೋಣಿಲ್‌ ನಾಡೆ ಚೆಲ್ವಾದುದ 
ಗೃಳವೆಂಬಂತಿರಲಿನ್ನದೇ ಮೊಗಲ್ಟುದೋ ಕಾದಂಬರೀ ಪಾನಮಂ ೨೧೩ 


ವ॥ ಅನಂತರಂ 


ಕಂ॥8 ಉನ್ಮಾದಂ ತಲೆದೋಟಲ್‌ 
ಮನ್ಮನವಂ ನಿಲಿಸಲಅಕಿಯದಲ್ಲಿಂದಾಗಳ 
ತನ್ಮಾತ್ರದೊಳಾರಾತ್ರಿಯೊ 
ಳುನಿ ಮಳಿತದೃಷಿ ಯಾಗಿ ಪುರದೂಳ ಪರಿನೆಂ ೨೧೪ 


ವ॥ ಅದೂ ಅಲ್ಲದೆ. ೨೧೨. ದೇವ! ಕೇಳು. ಚತುರರಾದ ಹ ನ್ನೂ, ಕುಶಲದಿಂದ 
ಜೀವಿಸುವವರನ್ನೂ, ಪ್ರಣ್ಯಾ ತ್ತ್ವ ಒರನ್ನೂ, ಯತಿಗಳನ 
ಹುಟ್ಟಿದವರನ್ನೂ, ಸಕಲ ಶಾಸ್ತ್ರಗಳನ್ನರಿತವ ಎ. Bd ಸಿ 
ವಲ್ಲದೆ ವಿಚಾರಿಸಿದರೆ ಮತ್ತೆ ಯಾವ ಬೇರೆ ಸ ಸಾಧನವಿದೆ 2 ಮನ ಹನ fis ಯನ್ನು 
ಯಾರು ತಾನೇ ಮೀರಬಲ್ಲರು ? ನ್ನು 

ಲಾರದೆ,---೨೧೩. ಮದ್ಯಪಾನವನ್ನು ವ ಪೋ ಅದರ ಮಹಿಮೆಯನ್ನು (ಪ್ರಭಾವ 
ವನ್ನು) ಏನೆಂದು ಹೊಗಳಲಿ ? ಹೂವಿನಂತಹ ಕಣ್ಣು ಕೆಂಪಾಯಿತು. ಉಬ್ಬಿದ ತುಟಿಯು 
ಬಿಳಿಚಿಕೊಂಡಿತು. ರೋಮಾಂಚವುಂಟಾಯಿತು. ಮೈಬೆವರಿತು. ನಾಚಿಕೆ ತೆ 

ಶಕ್ತಿಗುಂದಿತು. ಮದವು ಬಲಿಯಿತು. 
ದೋರಿತು. ಹೀಗೆ ಮದ್ಯಪಾನದ ಪ್ರ ಭಾವವು ತುಂಬ ಸೊಗಸಾಗಿದ್ದಿ ತು. ವ।! ಆನಂ 
NN ನನ್ನಲ್ಲಿ ಉನ್ನಾ ದವು ತೇ ದೆ ; 
ಕೊಳ್ಳಲಾಗಲಿಲ್ಲ. ಆಗ ಆ ಸ್ಥಿತಿಯಲ್ಲಿಯೆ 


₹! 
4 

ಇ 

ತ 

) 
8 

3 

(| 

ತ 

ಲ್ಕ 

₹೬ 

$l ¢ 
et 

₹3 

© 

CL 


©» 
[ey 


೯ ೬. ಪು? ಹ ತ — ತ್ಯ 
ಸಾರಿತು." ನನ್ನ ಮನಸ ಮ, ವಶದ ಇಟು 
ಟ್‌ ~ ೧೨ 
ತ 


Ke ಟಿ 
ರಾತ್ರಿ ಕಣ್ಣುಗಳನ್ನು ತೆರೆದುಕೊಂಡೇ ಪುರ 


೩೫೨ | ಅಭಿನವ ದಶಕುಮಾರ ಚರಿತೆ 


ವ॥ ಅಂತೆಗಮೆನ್ನ ಪಿಂತನೆ 


ಕಂ॥ ಗುಣಿ ರಾಗಮಂಜರಿಗೆ ಸ 
ದೃಣಿಕಾರತ್ನಕ್ಕೆ ನಲೈೆಯಿ:ಂ ಧೂರ್ತಶಿಖಾ 
ಮಣಿ ನೀತಿವಂತೆ ಮುದುಗುಂ 
ಟಣಿಯಪ್ಪಳ್‌ ಮಾತೆವೋಲ್‌ ಸೃಗಾಲಿಕೆಯೆಂಬಳ* ೨೧೫ 


ಪರಹೃ ದಯ ಪ್ರವೀಣತೆಯನೋಗಟೆಯರ್ಥಮನೂಧ ರ್ಸ್‌ ಬುದ್ಧಿಯ 
ಚ್ಚರಿಯನನನ್ವ ಯಾರ್ಥ ಘಟನಾವಿಧಿಯಂ ಸತತಂ ಲಸತ್ಕಳಾ 

ಹರಿಣತಿಯಂ "ಸಮಸ್ತಜನವ್ವ ಶಿಕಮಂ ಎಂಟೂ 

ಧರಣಿಯೊಳೆಂಬಿನಂ ಸ ಮೂದುಗುಂಟಣಿಯುರ್ವರಾ ಧಪಾ ತ 


ವ॥ ಅಂತವಳೆನ್ನ ಹಿಂದನೆ ಪರಿತರ್ಪಾಗಳ* 


ಕಂ॥ ತಿಂತಿಣಿಯ ರಾತ್ರಿಯೊಳ್‌ ಕಾ 
ಲಾಂತಕರಂತಿರ್ಹ ನಗರರಕ್ಷಕರಾ ೪ 
ಭ್ರಾಂತಿಂ ಪರಿದೆನ್ನಂ ಪಿಡಿ 
ದೆಂತೋಡುವೆಯೆಂದು ಪಲವು. ಪರಿಯಿಂ ಪೊಡೆದರ್‌ ೨೧೭ 


ವ॥ ಅಂತವರೆನ್ನಂ ಪಿಡಿದು ಪೊಡೆಯಲೊಡಂ 


ಆವಂಗಾರದು ಕರ್ಮಂ 

ಭಾವಿಸಲುನ್ಮತ್ತನಾದ ಪೊಟ್ಟದು ವಚನ 

ಕ್ಯಾವಗಮನೇಕ ವಿಧದಿಂ 

ತೀವಿರ್ಪದು ಸಹಜಮಲ್ಲೆ ನೃಪಸುಲತಿಲಕಾ ೨೧೮ 


ದಲ್ಲಿ ತಿರುಗಾಡಿದೆನು.. ವ॥ ಆಗ (ನನ್ನ ಹಿಂದೆಯೇ) ೨೧೫. ಧೂರ್ತ ಶಿಖಾಮಣಿ 


೧೨ 


ಯಾದ ಮುದಿ: ಕುಂಟಣಿ ಸೃಗಾಲಿಕೆಯೆಂಬುವಳು ಗುಣಶಾಲಿಯಾದ ಗಣಿಕಾರತ್ನವಾದ 
ರಾಗಮಂಜರಿಗೆ ತಾಯಿಯಂತಿದ್ದಳು. ೨೧೬. ಮಹಾರಾಜನೆ | ಇತರರ ಹೃದಯದ 
ಭಾವಗಳನ್ನು ತಿಳಿಯಬಲ್ಲ ಚಾತುರ್ಯ, ಒಗಟೆಯ ಅರ್ಥವನ್ನರಿಯಬಲ್ಲ ಶಕ್ತಿ, ಆಶ್ಚರ್ಯ 


ಕರವಾದ ಚುರುಕು ಬುದ್ದಿ , ಸೇರದ ವಸ್ತು ಗಳನ್ನು ಸೇರಿಸುವ ಸಾಮರ್ಥ್ಯ, Be 


ಕಲೆಗಳಲ್ಲಿ ಪರಿಣತಿ, ಸಮಸ್ತ ಜನರನ್ನು ವಶಪಡಿಸಿಕೊಳ್ಳುವ ವ ವಂಚನಾನೆ bri, ಇವಲ್ಲ 
ಕಾ ಎಲು 


ವನ್ನೂ ಭೂಮಿಯಲ್ಲಿ ವಿಧಿಯು ಒಂದುಗೂಡಿಸಿ ನಿರ್ಮಿಸಿದನೋ ಎಂಒಂತೆ ಆ ಮುದಂ 


ಓಸಿ 


ಎ © ಗಿ pe 
ಗುಂಟಣಿಯು ಪ್ರಕಾಶಿಸುತ್ತಿದ್ದಳು. ಪಃ! ಹೀಗಿದ್ದ ಅವ 


ವಾಗಿ ಬರುತ್ತಿದ್ದಾಗ ೨೧೭. ಆ ಕಗ್ಗತ್ತಲೆಯ ರಾತ್ರಿಯಲ್ಲಿ ಯಮರಂತಿದ್ದ ನಗರ 
ದು po 


ಲ 


೨ ನನ್ನ ಹಿಂದೆಯೇ ವೇಗ 
ಗ್‌ 
ರಕ್ಷಕರು ಆಗ ಭಾ ರತಿಯಿಂದ ಓಡಿ ಬಂದು ನನ್ನನ್ನು ಹಿಡಿದರು. ಮತ್ತು "ಏಕೆ ಓಡು 
ತ್ತಿದ್ದೀಯೆ ?' ಎಂದು ಹೇಳಿ ಹಲವು ರೀತಿಯಿಂದ ಹೊಡೆದರು ವ॥ ಹಾಗೆ ಅವರು 
ಓವಿ 
ನನ್ನನ್ನು ಹಿಡಿದು ಹೊಡೆಯಲು--೨೧೮. ನೃಪಕುಲತಿಲಕಾ ! ವಿಚಾರ ಮಾಡಿದರೆ, 


) 9. ೦ಪೆ PR ರಾಳ be ಎಟ ಅತೆ 
ಕರ್ಮದ ಫಲವನ್ನು ತಪ್ಪಿಸಿಕೂಳ್ಳೆಲು ಸಾಧ್ಯವಿಲ್ಲ. ಅದು ನಾನು ಮೃ 


ಅಷ್ಟಮಾಶ್ವಾಸಂ ೩೫. 
ವ॥ ಅದು ಕಾರಣಂ 


ಕಂ॥ ಪಿಡಿವವನೆನ್ನನದಾವಂ 
ಪೊಡೆದಿರ್ಕಡಿಮಾಲಕ್ಷಿನೆನ್ನ ಖಡ್ಗದಿನಾತಂ 
ಮೃಡನಾದೊಡಾಗಲೆಂದು 
ಗ್ಲಡಿಸಿದೆಣಾನತಿಭಯಂ ಕರಂ ಪೊಣ್ಮುವಿನಂ ೨ರ 


ವ॥ ಅಂತಾಂ ಪೂರ್ವವಾಸನೆಯಪ್ಪ ಕಠೋರವಚನಮಂ ನುಡಿಯೆ 


ಕಂ॥ ಅನ್ನೆಗಮವರೆಲ್ಲರ್‌ ಪೊಡೆ 
ದೆನ್ನಂ ಕೈ ವಿಡಿದು ಕಟ್ಟಿ ಮನದತಿಮುಳಿಸಿಂ 
ಬನ್ನಕ್ಕೆ ತಂದೊಡೆನ್ನ ಮ 
ದನ್ನೆಟ್ಟನೆ ಪೋಗೆ ತಿಳಿವು ಪುಟ್ಟಿತ್ತಾಗಳ್‌ 


ವ॥ ಆ ಸಮಯದೊಳ* ಸೃಗಾಲಿಕೆಯಟುತ್ತುಂ ಬರಲದನಾಂ ಕಂಡು 


ಎನಗಾಪ್ತಂ ಧನಮಿತ್ರನೆಂದಟಿ೨ವುದೀಲೋಕಂ ಮದೀಯಾಪ್ತ ಕಾ 
ಮಿನಿಯೆಂಗುಂ ಧರೆ ರಾಗಮಂಜರಿಯನೀಯಿರ್ಬರ್ಗತಿ ಕ್ಷೇಶವಿಂ 

§ ದೆನಸುಂ ಬಂದಪುದಿಂತಿದಂ ತೊಲಗಿಸಲ್ವೇಟಸ್ಕೆಂದುಪಾಯ ಪ್ರಚಿಂ 
ತನೆಯಂ ಚಿಂತಿಸುತುಂ ಸೃಗಾಲಿಕೆಯನಾಂ ಸಕ್ರೋಧದಿಂ ನೋಡಿದೆಂ ೨೨೧ 


ಮರತು ಹುಚ್ಚನಾಗಿದ್ದ ಕಾಲ, ಆಗ ಅನೇಕ ವಿಧವಾಗಿ ಪಾತನಾಡುವುದೂ ಸಹಜ 
ಆ 


2ರ 
ಮಾ ab ೧. ಎಎ ತೆ pS Medea ES ES JE CS ಫ 
ವಾಗಿದೆಯಲ್ಲವೇ ? ವ॥ ಆ ಕಾರಣದಿಂದ, ೨೧೯. "ನನ್ನನ್ನು ಹಿಡಿದವನು ಯಾವನು ? 
ಇಚ 3" ತ ನೌ ಜ್ಯ ಸ! ex (4466 A ಅತೆ ಹ 
ಆತ ವನೇ ಆಗಿರಲಿ. ನನ್ನ ಕತ್ತಿಯಿಂದ ಅವನನ್ನು ಹೂಡೆದು ಎರಡು ತುಂಡು 


ಲ 
ಮಾಡುತ್ತೇನೆ.” ಎಂದು ಬಹಳ ಭಯವುಂಟಾಗುವಂತೆ ನಾನು ಗರ್ಜಿಸಿದೆನು. ವ ಹಾಗೆ 


ನು ಹಿಂದಿನ ಕರ್ಮ ವಾಸನೆಯಿಂದ ಕಠೋರವಾದ ಮಾತನ್ನಾ ಡಲು- ೨೨೦. ಆಗ 


ಿ 
ಪಡಿಸಿದರು. ಅದರಿಂದ ಆಗ ನನ್ನ ಮದವು ಮಾಯವಾಯಿತು. ತಿಳಿವಳಿಕೆ ಹುಟಿ ತು 


ವಾಡ ಗ ಗ ಎ ಜಾ ಐ. ನೌಲಿ ತ pd ಗ. —— 
ವ॥ ಆ ಸಮಯದಲ್ಲಿ ಸೃಗಾಲಿಕೆಯು ಅಳುತ್ತಾ ಬಂದಳು. ನಾನು ಅದನ 


99 
0 ೧ Od ಜಾತೆಲೆ —— ಮ ಇಟ್ಟ ್‌್‌ ಎರಬ ಗುಲಿ ಎಹಮವೆ ಬ 
೨.೬). ಫಕನಿಿತ್ರನು ಬಂಗಿ ಅಪ್ಪ ುಶ್ರನಂದು ಈ 6 ಸೋಕಕ್ಕೀ 


_ ಕ್‌ ಹ ತ ಡಡ ಹ pe ಹಾ 
- ಗ ಗೆ ಸ್ಟ § 
೦ಲಿಎಟಿುು 2 ¢ ly A ಗೂ ಸಲ 
$A ದಾ ಇ ಲ | - & ರ್ಟ ಶಾಲ ಹ ಆ 
ಕ್ಲೇಶವುಂಟಾಃ ಬಂ ಈ ತಳೊಂಬಲಲುನ್ಹೂು ಅಬ್ಬಸಿಬೀಕು. ಬಂದು ಒಂದು ಉಪಾಯಂ 


ಕೆ, 
(೨ 
d 
Oo 
pa 
ಈ 
qL 
2» 
4) 
> 
© (6 


ಗ್ರ ಇ ಒತ್ತಿದ ಡ್‌ [a 
ಬ್ರಯಿುಳಂಟು ಭೂ 


~_ ಇ 


ಪ್‌ ಫ್‌ NB TATE ಹ್‌ ಫಿ A ಹೆ ಜೌ 
A, ಅದಕ್ಕಾಗಿ ಖೋುಸುತೆಲ್ವಿ ಲೆ ಸಿಗೆ ಇ ಒಂ ಖಖ್ನಿ ಕೋಪದಿಂದ En AE TTY 


೩೫೪ ಅಭಿನವ ದಶಕುಮಾರ ಚರಿತೆ' 


ಕಂ॥ ಪೋಗೆಲೆ ಕುಂಟಣಿ ಕುಟಿಲೋ 
ದ್ಯೋಗಂ ಮಿಗೆ ರಾಗಮಂಜರಿಯನಾನಿರ್ದಂ 
ತೀಗಳ್‌ ಧನಮಿತ್ರಂಗೊಳ ಕ 
ಗಾಗಿರ್ಪಂತೆಸಗುತಿರೆ ನಾನರಿಯದುದೇ ೨೨) 


ಎ... ಪ ಎಂದು ಮತ್ತಂ 


ಕಂ॥ ಎನಗಾಪ್ತ್ರಮಿತ್ರನೆಂಬೊಂ 
ದು ನೆವಂದೋಜುತ್ತೆ ರಾಗಮಂಜರಿಯಂ ತಾ 
ನನುನಯದಿಂ ಬೆರಸಿರ್ಹಂ 
ಧನಮಿತ್ರಂ ದುಷ್ಪಮಿತ್ರನೆಂಬುದು ಪುಸಿಯೇ | ೨೨೩ 


ವ8 ಅದುಕಾರಣಂ 


(ನ 500 ಎಲಗೆ ನಿಜಸುತೆಯ ಭೂಷಣ 
ಕುಲವಂ ಧನಮಿತ್ರನ ಜಿನರತ್ನವನೀ ಕ 
ಟ್ರಿಲೆಯೊಳ್‌ ಕಳ್ಳೆಂ ನಿಮ್ಮಯ 
ಬಲವಂ ನಡೆ ನೋಲಕ್ತಿನಿನ್ನೆಲೇ ಕುಟಿಲಾತ್ಮೇ ೨೨೪ 
ಪ! ಎಂಬುದುಮವಳತಿ ನಿಪುಣೆಯಪ್ಪುದಣಂದೆನ್ನ ವಚನಭಾವಳೌಶಲವನಜ್‌ದದಂ 
ನೆಲಮಾಡಲೆಂದು 
ಕಂ॥ ನೀನಾರ್ಜಿಸಿದರ್ಥವೆ ಕೊಳೆ 
ಮಾನಿನಿಯರ ಧನವನುತ್ತಮರ್ಕಳೆ ವಿಟವಿ 
ದ್ಯಾನಿಲಯ ಮತ್ತನೂಜೆಗ 
ನೂನವಿಭೂಷಣವನೀವುದಾಂ ಪೊಡೆಮಡುವೆಂ ೨೨೫ 


೨೨೨. “ಎಲೆ ಕುಂಟಣಿ, ಹೋಗು ಹೋಗು. ನಿನ್ನ ಕುಟಿಲ ಪ್ರಯತ್ನಗಳು ಮಿತಿ 
ಮೀರಿದುವು. ನಾನಿದ್ದಂತೆಯೇ ನೀನು ರಾಗಮಂಜರಿಯನ್ನು ಧನಮಿತ್ರನಿಗೆ ವಶವಾಗು 
ವಂತೆ ಮಾಡುತ್ತಿದ್ದೀಯೆ. ನನಗೆ ಅದು ತಿಳಿಯದೇ ?” ವ!! ಎಂದು ಹೇಳಿ ಮತ್ತೂ 
೨೨೩. ನನಗೆ ಆಪ್ತಮಿತ್ರನೆಂದು ನಟಿಸುತ್ತಾ ತಾನು ರಾಗಮಂಜರಿಯನ್ನು ಸ್ನೇಹದಿಂದ 
ಕೂಡಿಕೊಂಡಿದ್ದಾನೆ. ಧನಮಿತ್ರನು ದುಷ್ಪಮಿತ್ರನೆಂಬುದು ಸುಳ್ಳಲ್ಲ." ವ॥ ಆ ಕಾರಣ. 
ದಿಂದ ೨೨೪. ಎಲಗೆ, ನಿನ್ನ ವಂಗಳೆ ಒಡವೆಗಳನ್ನೂ ಧನಮಿತ್ರನ ಚರ್ಮರತ್ನವನ್ನೂ : 
ಈ ಕತ್ತಲೆಯಲ್ಲಿ ನಾನೇ ಕದ್ದೆನು. ಎಲೆ ಕುಟಿಲ ಸ್ವಭಾವದವಳೇ, ಇನ್ನು ನಿಮ್ಮ ಬಲ 
ವನ್ನು ಚೆನ್ನಾಗಿ ನೋಡುವೆನು”. ವ॥ ಎಂದು ಹೇಳಿದೆನು, ಅವಳು ಅತಿ 'ನಿಪುಣೆ 
ಯಾಗಿದ್ದುದರಿಂದ ನನ್ನ ಮಾತಿನ ಚಮತ್ಕಾರವಾದ ಭಾವವನ್ನು ತಿಳಿದು ಅದನ್ನು 
ಸಿ ರಪಡಿಸಬೇಕೆಂದು ೨೨೫. “ನಿನ್ನಂಥ ಉತ್ತಮರೇ ಸ್ತ್ರೀಯರ ಹಣವನ್ನು "ತೆಗೆದು 
ಕೊಂಡರೆ ಅದು ನೀನು ಸಂಪಾದಿಸಿದ ಹಣವಾಗುತ್ತದೆಯೇ ? ವಿಟ ವಿದ್ಯೈಗಾಶ್ಚಯ 


ಅಷ್ಟಮಾಶ್ವಾಸಂ ೩೫7% 


ಕಂ॥ ಧನಮಿತ್ರನ ಜಿನರತ್ನವ 
ನನುನಯದಿಂದೀಗೆ ಮಾಣ್ಗೆ ಮತ್ತುತ್ರಿಯಮಂ 
ಡನಮಂ ದಯೆಗೆಯ* ವೇಶ್ಯಾ 
ವನಿತೆಯರಾವಲ್ಪ ಜೀವಿಗಳ್‌ ದಿಟಮಲ್ತೇ ೨೨೬ 


ವ॥ ಎಂದೊಡಾಂ ಕರುಣಿಸಿದಂತೆ 


ಕಂ॥ ನಿನ್ನೊಡವೆಯನಿತ್ತೊಡಮೇ 
ನೆನ್ನಂ ವಂಚಿಸಿದ ಧೂರ್ತಧನಮಿತ್ರನ ಗ 
ರ್ವಂ ನೆರೆವ ಚರ್ಮಭಸ್ತಿ ಕೆ 
ಯಂ ನೆಟ್ಟನೆ ಕುಡುವೆನಲ್ಲ ಬಗೆ ನಿಶ್ಚಯಮಂ ೨೨೭ 


ವ॥ ಎಂಬುದುಮವಳ* ಪುರರಕ್ಷಕರ್ಗೆ ಕೈಮುಗಿದು ಧನಮಿತ್ರನ ಚರ್ಮರತ್ನವಂ 
ಕುಡದೊಡಮೇನೆನ್ನ ಮಗಳಾಭರಣಮಂ ಕುಡುವಂತೆ ಪೇಟಿಶಿಮೆನಲವರಿಂತೆಂದಂ*್‌ 
ಕಂ ಎಲವೆಲವೊ ನಾಳೆ ನಿನ್ನಯ 
ತಲೆಯಂ ಕೊಯ್ದಜಿನರತ ವಂ ಕೊಂಡಪೆವೀ 
ಲಲನೆಯ ಭೂಷಣಮಂ ಕೋ 
ಟಲೆಗೊಳಿಸದೆ ಕುಡುವುದೀಗಳೊಲ್ವೊಡೆ ತನುವಂ ೨೨೮ 
ವ॥ ಎಂದೊಡಾಂ ಬಟ್‌ಕ್ಕಾಭರಣಮಿರ್ದ ಠಾವನೇಕಾಂತದೊಳ್‌ ಪೇಲಸ್ಸೌನೆಂದವಳಂ 
ಸಾರಣ್ಣೆ ಕರೆದು 


ವಾರ್‌ ತತ್‌ ತ ಜಕ್ಕ ಕ ವಾದ ಡಾಟ ಎಂಬು 
ನಾದವನೆ ! ಜನ್ನಿ ಮಗಳಿಗೆ ಶೆ ಶ್ರೇಷ ವಾದ ಆ ಆಲೆಭರಿಣಗಳನಿ 
"ಎ 


ಕೊಡು ಅಥವಾ ಬಿಡು. ನನ್ನ ಮಗಳ ಒದವೆಗಳನ್ನು ದಯೆಯಿಟ್ಟು ಕೊಟ್ಟು ಬಿಡು. 
ನಾವು ಸೂಳೆಯರು ಅಲ್ಪ ಜೀವಿಗಳು. (ಬಹುಕಾಲ :ಜೀವಿಕೆ ನಡೆಸಲು ಆಗದವರು 
ಇದು ನಿಜವಷ್ಟೇ.” ವ॥ ಎಂದು ಹೇಳಿದಳು. ನಾನು ಅವಳ ಮೇಲೆ ಕರುಣೆದೋರಿ 
ದವನಂತೆ - ೨೨೭. “ನಿನ್ನ ಒಡವೆಗಳನ್ನು ನಿನಗೆ ' ಕೊಡುತ್ತೇನೆ... ಆದರೂ ನನ್ನನ್ನು 


ಪಿ 
AnD — —— ಲ್‌ —— ಫಿ pS 
ವಂಚಿಸಿದ ಧೂರ್ತನಾದ ಧನಮಿತ್ರನ ಗರ್ವ ಕ್ಕೆ ಆಧಾರವಾದ ತೊಗಲ ಚೀಲವನ್ನು 
ಹ — ೩ ಮಾ a ೫) 6 
ದಿತ ಕೊಡುವುದಿಲ್ಲ. ಇದು ನಿಶ್ವ ಯ” NE ೦ದು ಹೇಳಿದೆನು. 
ತೆ 


ಅವಳು ನಗರರಕ್ಷರಿಗೆ ಕ್ಸೈ ಮುಗಿದು “ಧನಮಿತ್ರನ ಚರ್ಮರತ್ನವನ 


ಪ 2. *ಶ್ಪ 2 ೨. ಲೆ. ತಾ ಷ್ಟ ಕ ಗಲ್‌ ಇಸವಿ ಎವ 
ಹೋದರೀನೂ ಚಿಂತೆಯಿಲ್ಲ. ಇಲ್ಲ ಮಗಳ ಒಡವೆಗಳ ಇಲ್ಲ ರೂ ಕೊಡುವಂತೆ ಹೇಳಿ 


ತ — ಹ ತ್ರಿ ರಾರಾ ತ ಹ ಹೇಳಿದ ೧೧ (8 « < ಇ « 

ಎಂದು ಹೇಳಿದಳು. ಅದಕ್ಕೆ ಅವರು ಹೇಳಿದರು. ೨೨೮. “ಎಲವೆಲವೋ ನಾಳೆ ನಿನ್ನ 
ಹ! — PR J ಹೆ ಕಾತ್‌ ಜ್‌ kaka = ಮಿಮಿ - Pad 

ತಲಯನ್ನು ಕಡಿದು ಚರ್ಮ "ರತ್ನವನ್ನು ಣ್ಣು ಈ ದುಕೂಳ್ಳುವವು. ಈಗ ನಿನಗೆ 


ಫಡ ಕಡೆ ಮ್ಮ ತಾ ಕ್ಮ 


ಲ್‌ ಎ pe ಗ ಗ ತ್ತ ಲೆ ಎ ನೆ 
ಖಾ ಶರೀರವು ಜಾಗದ ರೆ, ಅ ಅಲವಿ hd ಒಡವಗಳನ್ನು pe 


(2, ೧ ಪ್‌ $n 


೩೫೬ | ಅಭಿನವ ದಶಕುಮಾರ ಚರಿತೆ 


ಕಂ॥ ನಿನ್ನ ಸಖಂ ಸಿಲ್ಕಿದಪಂ 
ನಿನ್ನಿರುಳಿಂದದಅ ದೆಸೆಯಿನೆನಗಂ ನಿನಗಂ 
ಬನ್ನೆಂ ಬರ್ಪುದೆನಲ್‌ ಕೇ 
ಳ್ಲೆನ್ನಂ ನಿನ್ನೆಡೆಗೆ ಕಳಿಪಿದಂ ಧನಮಿತ್ರಂ ೨೨೯ 


ವ॥ ಎಂದು ಧನಮಿತ್ರಂಗೆ ಪೋಗಿ ಪೇಟಕಿಂದು ಮತ್ತಮಿಂತೆಂದೆಂ 


ಕಂ॥ ಇಂತಾಂ ಸಿಲ್ಕಿದೆನೆಂದತಿ 
ಚಿಂತಿಸದಿನ್ನೆನ್ನನೊಲ್ಲು ಬಿಡಿಸುವ ತೆಜನಂ 
ಚಿಂತಿಸುವುದು ಧನಮಿತ್ರಂ 
ಮುಂತಣ ಕಾರ್ಯಕ್ಕೆ ಕಾರಣಂ ನೀನಲ್ತೇ ೨೩೦ 


ವ8 ಎಂದಾಂ ಆಭರಣಮಿರ್ದ ಠಾವಂ ಪೇಟ್ವಿಂತೆ ಪೆಜಿತೊಂದು ಕಾರ್ಯವಂ ಪೇಟಿ 
ಲದಂ ಕೇಳ್ದು ಕೆಯ್ಗ್ಸಳಂ ಮುಗಿದು 


ನಿನಗಂಗರಾಜನೋಲ್ಲಿ 

ಜನವನಿತುಂ ಹಿತವನೆಸಗುಗಧಿದೇವತೆಯೊ 

ಲ್ಹನುಕೂಲಪಕ್ಕೆನುತ್ತುಂ 

ಧನಮಿತ್ರನ ಪೊರೆಗೆ ಪೋದಳಾಗಳ್‌ ಬೇಗಂ ೨೩೧ 


ವ॥ ಅಂತಾ ಸೃಗಾಲಿಕೆ ಪೋಪುದುಮಿತ್ತಲ್‌ 


ಹೇಳುವೆನು' ಎಂದು ಹೇಳಿ ಅವಳನ್ನು ಹತ್ತಿರಕ್ಕೆ ಕರೆದು - ೨೨೯. ನಿನ್ನ ಗೆಳೆಯನು 
ನನ್ನೆ ರಾತ್ರಿ ಸಿಕ್ಕಿದನು. ಇಂದು ಅದರ ದೆಸೆಯಿಂದ ನನಗೂ ನಿನಗೂ ತೊಂದರೆ 
ಯುಂಟಾಗುವುದು - ಎಂದು ಧನಮಿತ್ರ, ನನ ನ್ನು ನಿನ್ನ ಹತ್ತಿರಕ್ಕೆ ಕಳುಹಿಸಿದನು. 
ವ॥ ಎಂದು ಧನಮಿತ್ರನಿಗೆ ಹೋಗಿ ಹೇಳು' ಎಂದು ಹೇಳಿ ಮತ್ತೆ ಹೀಗೆ ಹೇಳಿದೆನು. 
೨೩೦. ಹೀಗೆ ನಾನು ಸಿಕ್ಕಿಬಿದ್ದೆನೆಂದು.. ತುಂಬ ಚಿಂತಿಸಬೇಕಾಗಿಲ್ಲ. ಧನಮಿತ್ರನು 
ನನ್ನನ್ನು ಅಕ್ಕರೆಯಿಂದ ಬಿಡಿಸುವ ದಾರಿಯನ್ನು ಯೋಚಿಸಲಿ. , ಮುಂದೆ ಆಗಬೇಕಾದ 
ಕೆಲಸಕ್ಕೆ ನೀನೇ ಕಾರಣವು” ವ॥ ಎಂಡು ನಾನು ಅಭರಣಗಳಿರುವ ಜಾಗವನ್ನು ಹೇಳುವ 
ವನಂತೆ ಮತ್ತೊಂದು ಕೆಲಸವನ್ನು ಹೇಳಿದೆನು. ಅದನ್ನು ಕೇಳಿ ಅವಳು ಕೈಗಳನ್ನು 
ಜೋಡಿಸಿಕೊಂಡು - ೨೩೧. “ನಿನಗೆ ಆಂಗರಾಜನು ಒಲಿಯಲಿ. ಈ ಜನರೆಲ್ಲ ಹಿತ 
ವನ್ನುಂಟುಮಾಡಲಿ. ಅಧಿದೇವತೆಯು ಪ್ರೀತಿಯಿಂದ ಅನುಕೂಲವಾಗಲಿ” ಎಂದು 
ಹೇಳುತ್ತಾ ಧನಮ್ರಿನ ಹತ್ತಿರಕ್ಕೆ ಬೇಗ ಹೋದಳು- ವ॥ ಹಾಗೆ ಸೃಗಾಲಿಕೆಯು 


ಈ 
ಫೆ 


ಅಪ ಶಮಾಶ್ಶಾ ರಸಂ ೩೫೭ 


ಚಿಂತೆಯ ಮಂತಣಂ ದುಗುಡದೋವರಿ ಜಾಡ್ಯದ ಬೀಡು ದುಃಖಗೇ 

ಹಂ ತನುಬಾಧೆಯಾಲಯಮಮಂಗಲದಿಕ್ಕೆಯಮಾರ್ಗದಾಗರಂ 

ಭ್ರ್ರೂಂತಿನ ಜನ್ಮಭೂಮಿಯೆನಿಪಗ್ಗಳಬಂಧನ ಮಂದಿರಕ್ಕದೇ 

ನುಂ ತಡವಿಲ್ಲದೊಯ್ದೆನಗೆ ಸಂಕಲೆಯಂ ಮುಳಿಸಿಂ ತೊಡರ್ಚಿದರ್‌ ೨೩೨ 


ಉಭಯಕಟಂಗಳಿಂದೊಸರ್ವಮೇಲ್ಮದದಿಂ ಕಡುಸೊರ್ಕಿಮಿಕ್ಕುಪಾ 
ಯ್ವಿಭವನನೇ ಕದಂಡಹತಿಯಿಂ ಸೃಣಿಘಾತದಿನಾರ್ದುಪಾಯದಿಂ 

ದಭಿಭವವಂ ನಿವಿರ್ಚಿ ದೃಢಶೃಂಖಲೆಯಿಂ ಸಲೆ ಯಂತ್ರಿಪಂದದಿಂ 
ರಭಸದೊಳೆನ್ನ ಕಾಲ್ಲವರ್ಗಳಾಗಳೆ ಸಂಕಲೆಯಂ ತೊಡರ್ಚಿದರ್‌ ೨೩೩ 


ವ॥ ಅಂತು ತೊಡರ್ಚಲಲ್ಲಿಗೆ ಮಲುದಿನಂ ಸೃಗಾಲಿಕೆ ಬಂದು 


ನೀನೆನ್ನೊಳ್‌ ಪೇಟ್ಜಿ ಕಾರ್ಯಸ್ಥಿತಿಯನೊಸೆದು ತನ್ಮಿತ್ರನೊಳ್‌ಪೇಟಕ್ಟೊಡಾತಂ 
ತಾನೆಲ್ಲಾಕಾರ್ಯವಂ ಸೈತೆಸಗಿದನವನಿಂತೆಲ್ಲವಂ ಕೇಳ್‌ ಮನಃಪ್ರೇ 

ಮಾನಂದಂ ಪೆರ್ಚಲೀಬಂಧನಮಲಿಯಲೆನುತ್ತಂತವಳ್‌ ತನ್ನ ಬುದ್ಧಿ | 
ಜ್ಞಾನಂ ಚೆಲ್ವಾಗಲೇಕಾಂತದೊಳೆನಗಿನಿತಂ ಪೇಬಲುದ್ಯುಕ್ತೆಯಾದಳ್‌ ೨೩೪ 


ಕೈ 
ಒಳಮನೆ, ಜಡತನದ 
ಲದ ವಾಸಸ್ಥಾನ, ತಪ್ಪುದಾರಿಗಾಶ್ರಯ, ಭ್ರಾಂತಿಯ ಜನ್ಮಭೂಮಿ. ಎಂದೆನಿಸುವ 
ಕಾರಾಗೃಹಕ್ಕೆ ತಡಮಾಡದೆ ಕರೆದುಕೊಂಡು ಹೋದರು. ಕೋಪದಿಂದ ಸಂಕೋಲೆ 
ಯನ್ನು ತೊಡಿಸಿದರು. ೨೩೩. ಎರಡು ಕಟವಾಯಿಗಳಿಂದಲೂ ಹರಿಯುವ ಮದೋ 
ದಕದಿಂದ ತುಂಬ ಸೊಕ್ಕಿದ ಹತೋಟಿ ತಪ್ಪಿ ನುಗ್ಗುವ ಆನೆಯನ್ನು ದೊಣ್ಣೆಗಳಿಂದ 
ಹೊಡೆದು ಅಂಕುಶದಿಂದ ತಿವಿದು ಗರ್ಜಿಸುತ್ತಾ ಉಪಾಯದಿಂದ ಸೋಲಿಸಿ ಅಡಗಿಸಿ ದೃಢ 
ವಾದ ಸಂಕೋಲೆಗಳಿಂದ ಕಟ್ಟುತ್ತಾರೆ, ಹಾಗೆ ರಭಸದಿಂದ ಆಗಲೆ ನನ್ನ ಕಾಲುಗಳಿಗೆ 
ಸಂಕೋಲೆಯನ್ನು ತೊಡಿಸಿದರು, ವ॥ ಹಾಗೆ ತೊಡಿಸಿದ ಮೇಲೆ ಮಾರನೆಯ ದಿನ ಸ್ಪಗಾ 
ಲಿಕೆಯು ಬಂದು ೨೩೪. ನೀನು ನನಗೆ ಹೇಳಿದ್ದ ಕಾರ್ಯದ ವಿಚಾರವನ್ನು ನಿನ್ನ ಮಿತ 
ನಿಗೆ ಹೇಳಿದೆನು. ಆತನು ಈ ಬಂಧನವನ್ನು ತಪ್ಪಿಸಬೇಕೆಂದು ತಾನು ಮಾಡಬೇಕಾದ 
ಕೆಲಸಳಗನ್ನೆಲ್ಲ ಮಾಡಿದ್ದಾನೆ, ನಿನಗೆ ಸಂತೋಷವಾಗಲಿ. ಬಿಡುಗಡೆಯಾಗಲಿ ಎಂದು 
ಹೇಳಿ ಅವಳು ತನ್ನ ಬುದ್ಧಿವಂತಿಕೆಯಿಂದ ಏಕಾಂತದಲ್ಲಿ ನನಗೆ ಹೇಳತೊಡಗಿದಳು. 


ಕ 


ಆಚ) ಹ ಹ 
| ಉಲ ದಜುಃಖಿದಿ 


ಹೋದಳು - ಇತ್ತ - ೨೩೨. ನನ್ನನ್ನು ಚಿಂತೆಯ ಮಂತ್ರಾಲೋಚನಾಸಭೆ, ಮರುಕದ 
ಇಡ ಜಾಳಿ 
ಎ ೮ 


ಉಲ 
td 
ಲ್ಪ 


೩೫೮ ಅಭಿನವ ದಶಕುಮಾರ ಚರಿತೆ 


ವ॥ ಆಅದೆಂತೆನೆ 


ಕಂ॥ ಸರಭಸದಿಂ ಧನಮಿತ್ರನ 
ಪೊರೆಗಾಂ ಪದೆದೈ ದೆ ನಿನ್ನ ನಿಜಮಿತ್ರಂ ಪೋ 
ದಿರುಳೇ ಪುಂತೆಕಕರಃ 
ಪರವಶನಾಗಿರ್ದು ಸಿಲ್ಕಿದಂ ವಿಧಿವಶದಿಂ ೨೩೫ 


ವ॥ ಎಂದು ಹೇಟಿಲೊಡಂ 


ತಳವೆಳಗಾಗಿ ಮಾತಿನಿತು ತೋಣಜದೆ ಮೆಯ್ಮರವಟ್ಟು ಬುದ್ಧಿ ಸಂ 

ಚಲಿಸಿ ಮನಂ ಕಲಂಕಿ ಮತಿಗುಂದಿ ಕರಂ ಬಿಸುಸುಯ್ದು ಮಾನವರ್‌ 
ಕಳೆವವರಾರ್‌ ವಿಧಾತೃಬಲಮಂ ನಿಜಬುದ್ಧಿಯೊಳೆಂದು ಮತ್ತವಂ 

ತಿಳಿದು ಮಗುಟ್ಟು ಮನ್ಮುಖವನೀಕ್ಷಿಸಿದಂ ಧನಮಿತ್ರನಾಕ್ಷಣಂ ೨೩೬ 


ವ8 ಅಂತಾತನೆನ್ನ ಮುಖಮಂ ನೋಡಲಾಂ ಮತ್ತಮಿಂತೆಂದೆಂ 


ಕಂ॥ ನೀನುಮ್ಮಳಿಸಲ್ಫೇಡ ನಿ 
ಾಇನುಜರಂ ನಿನಗಮೆನಗಮೆಯ್ದುವ ಭಯಮಂ 
ಇನದನಲ ಯಲ್‌ ತನ್ನನ 
ನೂನೆದೆ ಪೇಟ್ಮಟ್ಟಿದಂತೆ ಮಾಟ್ಟ್ಬುದು ಕೆಳೆಯಾ ೨೩೭ 


ವಃ ಅದೆಂತೇದಾಕಂ ಬೆಸಗೊಳ್ಳುದುಂ 


ವ ಅದು ಹೇಗೆಂದರೆ- ' ೨೩೫. “ಬೇಗ ಬೇಗ ನಾನು ಧನಮಿತನ ಹತ್ತಿರಕ್ಕೆ 


Nd 


ಹೋದೆನು. ನಿನ್ನ ಮಿತ್ರನನ್ನು ನಿನ್ನೆ ರಾತ್ರಿ ವಿಧಿವಶದಿಂದ ನಗರರಕ್ಷಕರು ಬಂಧಿಸಿ 


ದ್ದಾರೆ. ವ! ಎಂದು ಹೇಳಿದೆನು. ಕೂಡಲೆ - ೨೩೬. ಧನಮಿತ್ರನು ತಳವೆಳ 
ಗಾದನು. ಏನು ಮಾತನಾಡಬೇಕೆಂದು ತೋರಲಿಲ್ಲ. ಮೈಮೇಲಿನ ಜ್ಞಾನ ತಪ್ಪಿತು. 
ಬುದ್ಧಿಯು ಚಂಚಲವಾಯಿತು. ಮನಸ್ಸು ಕಲಕಿತು. ಮತಿಯು ಕುಂದಿತು. ಹೆಚ್ಚಾಗಿ 
ಬಿಸಿಯುಸಿರುಬಿ ಟ್ಟು «ಮಾನವರಲ್ಲಿ ಯಾರೂ ದೈವಬಲವನ್ನು ತಪ್ಪಿಸಿಕೊಳ್ಳ 
ಲಾರರು,” ಎಂದು ಮನಸ್ಸಿನಲ್ಲಿ ಯೋಚಿಸಿದನು. ಮತ್ತೆ ಅವನು ನನ್ನ ಮುಖವನ್ನು 


ನೋಡಿದನು. ಮೂ ಅವನು ನನ್ನ ಮು ುವನ್ನು ನೋಡಲು ನಾನು ಮತ್ತೆ 
ಹೀಗೆ ಹೇಳಿದೆನು... ೨೩೭. “ನೀನು ದುಃಖಿಸಬೇಡ. ನಿನ್ನ ತಮ್ಮಂದಿರಿಗೂ ನಿನಗೂ 
ನನಗೂ ಬರುವ ಭಯವನ್ನು ಹೋಗಲಾಡಿಸಲು, ಗೆಳೆಯನೆ, “ಅವನು ನನ್ನ ಮೂಲಕ 


ಹೇಳಿಕಳುಹಿಸಿದಂತೆ ಮಾಡು”, ವ॥ “ಅದು ಹೇಗೆ' ಎಂದು ಆತನು ಪ್ರಶ್ನಿಸಿದನು 
ಥೇ iy ಸಿದನ 


6 


ಕ 


ಅಪ್ಪಮಾಶ್ವಾಸಂ ; ೩೫೯ 


ಕಂ॥. ಅಂಗನ ೈಹೇಶ ರನ ಸಭಾ 


ರಂಗಕ್ಕತಿದೀನಭಾವದಿಂ ಪೋಗಿಯೆ ಸಾ 
ಷ್ಟಾಂಗ ನಮಸ್ಕರಂಗೆ 


ಯ್ದಿಂಗಿತವಅದಿತ್ತ ಚಿತ್ತವೆಂಬುದು ಕೆಳೆಯಾ ೨೩೮ 


ಕವಿತೆಯೊಳಕ್ಷದ್ಯೂ ತಾ 

ದಿವಿನೋದನ ವಿದ್ಯೆ ಯೊಳ" ಕಳಾಗಮ ಚಾತು 
ರ್ಯ ವಿಧಾನದೋೊಳ್‌ ಸಮಂತೊ \ 
ಪು ವನಿರ್ಪಂ ರಾಗಮಂಜರಿಯ ಪತಿಯೆಂಬಂ ೨೩೯ 


ಆತಂಗಮೆನಗಮೊಲ್ಲಿತ 

ರೇತರ ಸೌಹಾರ್ದವಾಗಲಾನಾತನ ತ 

ತ್ಕಾಂತೆಗೆ ಮಿತ್ರವಧೂಸಂ 

ಪ್ರೀತಿಯಿನುಪಚಾರಭಾವಮಂ ಮಿಗೆ ಮಾಟಕಿಂ ೨೪೦ 


ವಕ. ಅಂತಾ ಮಿತ್ರಸ್ತ್ರೀಯೆಂಬ ದಾವದಿಂ ಸ್ನೇಹಂಗೆಯ್ದನೇಕ ಸುಗಂಧವಸ್ತು ಪ್ರಧಾನ 
ಸನ್ಮಾನದಿಂ ಸ್ನೇಹಂಗೆಯ್ಯಲದನಾಮೂರ್ಬಂ ವಿಪರೀತಭಾವಂಗೆಯ್ದು 
ಕಂ॥ ಅಂತಾಮೂರ್ಪಂ ವಿದ್ಯಾ 
ವಂತಂ ಮುಳಿದೆನ್ನ ಚರ್ಮಭಸ್ವಿಕೆಯಂ ಕ 


ಳಂ ತರಿಸಿ ಕೊಟ್ಟು ಬರ್ದುಕಿಪು ಸ 
ದೆಂತಾನುಂ ಪದೆದು ದುರ್ಬಲಂಗೆ ನೃಪಾಲಾ ೨೪೧ 


೨೩೮. ಗೆಳೆಯನೆ, ಅಂಗರಾಜನ ಅಸ್ಥಾನಕ್ಕೆ ಹೋಗಿ . ದೀನಭಾವದಿಂದ ಸಾಷ್ಟಾಂಗ 
ನಮಸ್ಕಾರ ಮಾಡಿ ರಾಜನ ಮನೋಭಾವವನ್ನರಿದು, ಸ್ವಾಮಿ, ಇತ್ತ ಚಿತ್ತೆ ಸು” 
ಎಂದು ಹೇಳಬೇಕು. ೨೩೯. “ರಾಗಮಂಜರಿಯ ಪತಿಯೊಬ್ಬನಿದ್ದಾನೆ. ಅವನು 
ಕವಿತಾ ರಚನೆಯಲ್ಲಿ ನಿಪುಣ. ಪಗಡೆಯ ಜೂಜು ಮೊದಲಾದ ಮನಸ್ಸ ಗೆ. ವಿನೋದ 
ವನ್ನುಂಟು ಮಾಡುವ ವಿದ್ಯೆಗಳಲ್ಲಿ ಃ ಚತುರ. ಕಲಾಚಾತುರ್ಯ ಪ್ರದರ್ಶನದಲ್ಲಿ ಸಮರ್ಥ 
೨೪೦. ಅತನಿಗೂ ನನಗೂ ಪರಸ್ವ ರ ಪ್ರೀತಿಯಿಂದ ಸೌಹಾರ್ದವು ಬೆಳೆಯಿತು. ಅವನ 
ಹೆಂಡತಿಗೆ, ಮಿತ್ರನ ಹೆಂಡತಿಯೆಂಬ ಒಂದು ಪ್ರೀತಿಯಿಂದ ವಿಶೇಷವಾಗಿ ಉಪಚಾರವನ್ನು 
ಜಯಾ ದನು. ವಃ ಹ ಹಾಗೆ ನಾನು ಗೆಳೆಯನ ಹೆಂಡತಿಯೆಂಬ ಭಾವನೆಯಿಂದ ಸೆ ಸ್ಟೇ 

ನ್ನ ತೋ ರಿಸಿ ಅವಳಿಗೆ ಅನೇಕ ಸುಗಂಧ ವಸ್ತುಗಳನ್ನು ಕೊಟ್ಟು ಗೌರವವನ್ನು ಕ್ತ 
ಪಗ ಅದನ್ನು ಆ ಮೂರ್ಹ್ಪನು ವಿಪರೀತವಾಗಿ ಭಾವಿಸಿದನು. ೨೪೧. ಆದುದರಿಂದ 
ಆ ಮೂರ್ಶನು ವಿದ್ಯಾ ವಂತನಾಗಿದ್ದರೂ ಕೋಪಿಸಿಕೊಂಡು ು ನನ್ನ ಚರ್ಮದ ಚೀಲವನ್ನು 
ಕದ್ದಿ ದ್ದಾನೆ. ಅದನ್ನು ತಂಸಿ ಕೊಟ್ಟು ಕಾಪಾಡಬೇಕು. ನ ಪೂಲನೆ, ದಃರ್ಬಲನಿಗೆ ನೀನೇ 


೩೬೦ ಅಭಿನವ ದಶಕುಮಾರ ಚರಿತೆ 


ಕಂ॥ ಮುನ್ನರ್ಥಪತಿಗೆ ಸಿಲ್ಕಿ 
ರ್ದೆನ್ನಜಿನಾನರ್ಫ್ಥ್ಯರತ್ನಮಂ ಕುಡಿಸಿದೆ ಕೇ 
ಳಿನ್ನೊಯ್ದ ಧೂರ್ತನಿಂ ಕುಡಿ 


ಸುನ್ನತಿಯಿಂದಜಿನರತ್ನಮಂ ಧರಣೀಶಾ ೨೪೨ 


ವ8 ಅದಲ್ಲವೆಯುಮವನೆನ್ನಚರ್ಮರತ್ನಮಂ ಕಳ್ಳು ಪೋಗುತ್ತುಂ ನಗರ ರಕ್ಷಕರ 
ಕೈಯೊಳ್‌ ಸಿಲ್ಕಿದನೆಂದರಸಂಗೆ ಪೋಗಿ ಪೇಲಲೆಂದೆನ್ನಂ ನಿನ್ನೆಡೆಗೆ ಕಳುಹಿದನೆಂದಾಂ ಪೇಲಲ್‌ 
ಧನಮಿತ್ರನಾಗಳರಸನ ಸಾರಣೆ ಪೋಗಿಯಾಂ ಪೇಟ್ಮ ಕ್ರಮದಿಂದೆ ಪೇಟಲರಸಂ ಸರೋಪನಾಗಿ 


ಕಂ॥ ನೀಂ ಪೋಗು ಚರ್ಮಭಸಿ ಕೆ 
ಯಂ ಪೆಂಪಿಂ ತರಿಸಿ ಕುಡುವೆನೆಂದು ಮಹೀಪಾ 
ಲಂ ಪದೆದು ಕಳಿಪಲಾತನ 


ಲಂಪಿಂ ಬಂದಂ ನಿಜಾಲಯಕೆ ಧನಮಿತ್ರಂ ೨೪೩ 


ವ॥ ಅಂತು ಧನಮಿತ್ರಂ ಬಂದು ಸುತಸದಿಂದೆನ್ನಂ ಕರೆದು ನೀಂ ಪೋಗಿ ಮನ್ಮಿತ್ರಂಗೆ 
ತದ್ವ ಎತ್ತಂತಮಂ ಪೇಟಕಿಂದೆನ್ನಂ ಮಗುಲ್ಲೂ ಕಳಿಪಿದನೆಂದು ಸೃಗಾಲಿಕೆ ಪೇಟಿಲಾನದರ್ಕೆ 
ಪರಿಣಾಮಿಸಿ 


ರಕ್ಷಕ. ೨೪೨. ಮಹಾರಾಜನೆ ! ಮೊದಲು ಅರ್ಥಪತಿಯ ಕೆ ಗೆ ಸಿಕ್ಕಿದ ಅನರ್ಫ್ಯವಾದ 
ಚರ್ಮರತ್ನವನ್ನು ಕೊಡಿಸಿಕೊಟ್ಟೆ. ಈಗ ಅದನ್ನು ಕೊಂಡು ಹೋಗಿರುವ ಧೂರ್ತನಿಂದ 
ಅದನ್ನು ಕೊಡಿಸಿಕೊಡು. ವ॥ ಅಷ್ಟೇ ಅಲ್ಲದೆ ಅವನು ನನ್ನ ಚರ್ಮರತ್ನವನ್ನು 
ಕದ್ದು ಕೊಂಡು ಹೋಗುತ್ತಾ ದಾರಿಯಲ್ಲಿ ನಗರಕ್ಷಕರ ಕೆ ಗೆ ಸಿಕ್ಕಿಬಿದ್ದಿದ್ದಾನೆ. “ಈ 
ವಿಷಯವನ್ನು ಅರಸನಿಗೆ ಹೋಗಿ ಹೇಳು” ಎಂದು ನನ್ನನ್ನು ನಿನ್ನ ಹತ್ತಿರಕ್ಕೆ ಕಳುಹಿಸಿ 
ದ್ದಾನೆ ಎಂದು ರಾಜನಿಗೆ ತಿಳಿಸೆಂ ದು ನಾನು ಹೇಳಿದೆನು. ಆಗ ಧನಮಿತ್ರಸು ಅರಸನ 
ಹತ್ತಿರಕ್ಕೆ ಹೋಗಿ ನಾನು ಹೇಳಿದ ಕ್ರಮದಿಂದ ಎಲ್ಲವನ್ನೂ ಹೇಳಿದನು. ಅದನ್ನು ಕೇಳಿ 
ಅರಸನು ಕ್ರುದ್ಧನಾಗಿ- ೨೪೩. "ನೀನು ಮನೆಗೆ ಹೋಗು. ಚರ್ಮರತ್ನವನ್ನು ತರಿಸಿ 
ಕೊಡುವೆನು.” ಎಂದು ಪ್ರೀತಿಯಿಂದ ಹೇಳಿ ಕಳುಹಿಸಿದನು. ಆಗ ಧನಮಿತ್ರನು ಸಂತೋಷ 
ದಿಂದ ತನ್ನ ಮನೆಗೆ ಬಂದನು. ವ॥ ಹಾಗೆ ಧನಮಿತ್ತನು ಮನೆಗೆ ಬಂದು ಸಂತೋಷ 


ದಿಂದ ನನ್ನನ್ನು ಕರೆದನು. "ನೀನು ಹೋಗಿ ನನ್ನ ಸ್ನೇಹಿತನಿಗೆ ಈ ವೃತ್ತಾಂತವನ್ನು 


ಹೇಳು' ಎಂದು ಹೇಳಿ ನನ್ನನ್ನು ಮತ್ತೆ ಕಳುಹಿಸಿದ್ದಾನೆ, ಎಂದು ಸೃಗಾಲಿಕೆಯು ಹೇಳಿ 


 ಅಷ್ಟಮಾಶ್ವಾಸಂ ೩೬೧ 


ಕಂ॥ ಇನ್ನೆನ್ನಂ ಬಿಡಿಸುವ ಕಾ 
ರ್ಯಂ ನಿನ್ನಿಂದಲ್ಲದಾಗದೆಂದವಳೊಳ್‌ ಪ್ರ 
ಚ್ಛನ್ನಮೆನಿಸಿರ್ಪ ಮಾತುಗ 
ಳನ್ನಯ:ದಿಂ ಪೇಟಕ್ಷೆನಣಿಸವ ತೆಜಿದಿಂದಾಗಳ್‌ ೨೪೪ 


ವ॥ ಅಂತು ಪೇಲ್ದಾಂ ಸ ಓಗಾಲಿಕೆಯಂ ಕಳಿಪಿ 


50॥ ಮುಳಿದೆನ್ನ ಕಾಲ ಬಲ್ಲಂ 
ಕಲೆಯಂ ಮುಟ್‌ದಿಕ್ಕಲಾರ್ಪದುಳೊೂ ೃಡಮೇಂ ನಿ 
ಶ್ವಲಮೆನಿಪ ರಾಗಮಂಜರಿ 
ಯೊಲವಂ ಬಿಡಲಾಜಿದಿರ್ದೆನಲ್ಕೆ ನೃಪಾಲಾ ೨೪೫% 


ವ8 ಅದಳ"ಂ ಬಂಧನದುಃಖಮಂ ಕೆಲವು ದಿನಮನುಭವಿಸುತ್ತಿರ್ಪಿನಂ ಕಿಜದು 
ದಿನದಿಂ ಮೇಲೆ ಮಗುಟ್ಟು ಸೃಗಾಲಿಕೆ ಬಂದು 


ಕಂ॥ ಏಂ ಕೆಳೆಯಾ ಪಲದಿವಸಂ 
ಸಂಕಲೆಯಾಯಾಸದುಃ ಖಮಂ ತಳೆದೆಯದ 
ಕರ್ಣಂ ಕಂಡೆನೊಂದು ತೆಅನಂ 
ನೀಂ ಕಲ್ಪಿಸಿದಂತೆ ಕೇಳಿನುತ್ತಿಂತೆಂದಳ್‌ ೨೪೬ 


ವ॥ ಅದೆಂತೆನೆ 


ದಳು. ಅದನ್ನು ಕೇಳಿ ನನಗೆ ಸಂತೋಷವಾಯಿತು. ೨೪೪. “ಇನ್ನು ನನ್ನನ 
ಕೆಲಸವು ನಿನ್ನಿಂದಲ್ಲದೆ ಬೇರೆಯಾರಿಂದಲೂ ಸಾಧ್ಯವಿಲ್ಲ' ಎಂದು ಹೇಳಿದೆ. ಮತ 

ಅವಳಿಗೆ ಗುಟ್ಟಾಗಿದ್ದ ಮಾತುಗಳನ್ನು ಕ್ರಮವಾಗಿ ತಿಳಿಯುವ ರೀತಿಯಲ್ಲಿ ಹೇಳಿದೆನು, 
ವ ಹಾಗೆ ಹೇಳಿ ನಾನು ಸೃಗಾಲಿಕೆಯನ್ನು ಕಳುಹಿಸಿದೆನು. ೨೪೫. ನೃಪಾಲ ! ಕೋಪ 
ದಿಂದ ನನ್ನ ಕಾಲಿನಲ್ಲಿದ್ದ ಬಲವಾದ ಸಂಕೋಲೆಯನ್ನು ಮುರಿದು ಹಾಕುವ ಸಾಮರ್ಥ್ಯ 
ವಿದ್ದರೂ ನಿಶ್ಚಲವಾದ ರಾಗಮಂಜರಿಯ ಮೇಲಿನ ಪ್ರೀತಿಯನ 
ಹಾಗೆ ಬಂಧನದಲ್ಲಿದ್ದೆನು. ವ॥ ಆದುದರಿಂದ ಬಂಧನದ ದುಃಖವನ್ನು ಕೆಲವು ದಿವಸ 
ಗಳ ಕಾಲ ಅನುಭವಿಸುತ್ತಿದ್ದೆನು. ಕೆಲವು ದಿವಸಗಳಾದ, ಮೇಲೆ ಸೃಗಾಲಿಕೆಯು ಮತ್ತೆ 
ಬಂದು..೨೪೬. “ಗೆಳೆಯನೆ ! ಹಲವುದಿವಸಗಳಕಾಲ ನೀನು ಸಂಕೋಲೆಯ ಆಯಾಸದ 
ದುಃಖವನ್ನು ಅನುಭವಿಸಿದೆ. ಅದಕ್ಕೆ ನಾನು ನೀನು ಯೋಚಿಸಿದಂತೆ ಒಂದು ಉಪಾಯ 


ವನ್ನು ಕಂಡುಹಿಡಿದಿದ್ದೆ "ನೆ, ಕೇಳು” ಎಂದು ಹೇಳಿದಳು. ವ॥ ಆದು ಹೇಗೆಂದರೆ. 


೩೬೨ | ಅಭಿನವ ದಶಕುಮಾರ ಚರಿತೆ, 


ಭೂಲಲನೇಶನೆಂಬ ಪೆಸರ್ವೆತ್ತೆಸೆವಂಗನೃ ಪಾಲ ಪುತ್ರಿಯಂ 

ಬಾಲಿಕೆಗೊರ್ಬ ಮಂಗಲಿಕೆಯಂಬಿಕೆಯಂಬಿಕೆಯಾ ಸಮಾಪದೊಳ 
ಲೀಲೆಯೆನಿಪ್ಪ ಭಿಕ್ಷುಕಿಯ ಬೆಂಬಟಿಕಿಯೊಳ್‌ ಪದೆದಾಂ ತದುರ್ವರಾ 
ಪಾಲಕನಾಲಯಕ್ಕೆ ಪದೆದೆಯ್ದಿ ದೆನೊಂದು ದಿನಂ ಕುಮಾರಕಾ : ೨೪೭ 


ಸುರಗಿರಿಯಂ ಸರೋಜಭವನೆಂಬ ಮಹಾರಥಕಾರನೊಲ್ಲು ಕಂ. 

ಡರಿಸಿ ವಿಚಿತ್ರಪುತ್ರಿಕೆಗಳಿಂ ಪರಿರಂಜಿಸಿ ಚಂಪೆಯಲ್ಲಿ ತಂ 

ದಿರಿಸಿದನೆಂಬಿನಂ ಜನಮನೋಹರಮಾಗಿ ಪೊಗಟಕ್ತಿಗೊಪ್ಪುವು 

ಪ್ರರಿಗೆಗಳಿಂ ನೆಗಲಕ್ತಿವಡೆದಿರ್ದುದು ಸೌಂದರರಾಜಮಂದಿರಂ ೨೪೮ 


ವ॥ ಅಂತೆಸೆವ ರಾಜಮಂದಿರದಲ್ಲಿ 
ನಗುವಲರ್ಗಣ್ಣ ಕಾಂತಿ ಸುಲಪಲ್ಗಳ ಕಾಂತಿ ಕಪೋಲಕಾಂತಿ ಸೆ 
ಳ್ಳುಗುರ್ಗಳ ಕಾಂತಿ ಪಚ್ಚಳಿಸುವಂಗಶಲಾಕೆಯ ಕಾಂತಿ ಬಳ್ಳಿಮಿಂ 


ಚಗಳೆಳವೆಂಡಿರಾದ:ವೆನಿಪೊಂದಭಿಶಂಕೆಯನುಂಟುಮಾಟಕ್ಕಿನಂ 
ಮೃಗಶಿಶುನೇತ್ರೆಯರ್‌ ಮೆಅಹದರೋಲಗದೊಳ್‌ ಧರಣೇಶಪುತ್ರಿಯಾ. ೨೪೯ 


ರತಿಯ ವಲಾಸಮಂ ಶಚಿಯ ಸಂಪದಮಂ ಗಿರಿಜಾತೆಯೋಜೆಯಂ ' ' 
ಕ್ಷಿತಿಸುತೆಯೊಳ್ಳುಮಂ ಸಿರಿಯ ಸೌಷ್ಠವಮಂ ಮನಮೊಲ್ಲು ಭಾರತೀ 

ಪತಿ ನಲಿದೊಂದುಗೂಡಿ ಪಡೆದಂತೆವೊಲೊಪ್ಪುವಳಂ ವಸುಂಧರಾ 

ಪತಿಯ ಕುಮಾರಿಯಂ ಪದೆದು ಕಂಡೆನತೀವ ಮನೋನುರಾಗದಿಂ ೨೫೦ 


೨೪೭. “ಕುಮಾರನೆ, ಭೂಲಲನೆಗೆ ಒಡೆಯನಾದ ಹೆಸರುವಾಸಿಯಾದ ಅಂಗರಾಜನ 
ಮಗಳು ಅಂಬಾಲಿಕೆ. ಅವಳಿಗೆ ಮಂಗಳ ಸ್ವರೂಪಳಾದ ಅಂಬಿಕೆಯೆಂಬ ತಾಯಿ. ಅವಳ 
ಹತ್ತಿರವಿದ್ದ ಲೀಲೆಯೆಂಬ ಭಿಕ್ಷಂಕಿಯ ಹಿಂದೆ ಒಂದು ದಿನ ಆ ರಾಜನ ಅರಮನೆಗೆ 
ಹೋದೆನು, ೨೪೮. ಕಮಲಭವ (ಬ್ರಹ್ಮ) ನೆಂಬ ಮಹಾರಥಕಾರನು (ಶಿಲ್ಪಿ) ಮೇರು 
ಪರ್ವತವನ್ನು ಕತ್ತರಿಸಿ ವಿಜಿತ್ರವಾದ ಬೊಂಬೆಗಳನ್ನು ಮಾಡಿ ಚಂಪಾನಗರದಲ್ಲಿ ತಂದಿರಿಸಿ 
ದನೋ ಎಂಬಂತೆ ಜನರಿಗೆ ಮನೋಹರವಾಗಿ ಪ್ರಸಿದ್ಧವಾದ ಉಪ್ಪರಿಗೆಗಳಿಂದ ಸುಂದರ 
ವಾದ ಆ ರಾಜಮಂದಿರವು ಪ್ರಕಾಶಿಸಿತು. ವ।। ಹಾಗೆ ಪ್ರಕಾಶಿಸುತ್ತಿದ್ದ ಅರಮನೆ 
ಯಲ್ಬಿ_ ೨೪೯. ರಾಜಪುತ್ರಿಯ ಓಲಗದಲ್ಲಿ ಬಾಲಹರಿಣಾಕ್ಷಿಯರು ಪ್ರಕಾಶಿಸಿದರು. 
ನಗುವ ಹೂವಿನಹಾಗಿರುವ ಕಂಗಳಕಾಂತಿ, ಸ್ವಚ್ಛವಾದ ಬೆಳ್ಳಗಿರುವ ಹಲ್ಲುಗಳಕಾಂತಿ, 
ಪ್ರಜ್ವಲಿಸುವ ತೆಳುವಾದ ಮೈಯೊಳಪು- ಇವುಗಳಿಂದ ಅವರು ಬಳ್ಳಿ ಮಿಂಚುಗಳೇ 
ಪ್ರಾಯದ ತರುಣಿಯಾಗಿದ್ದಾರೆಯೋ ಎಂಬ ಶಂಕೆಯನ್ನುಂಟುಮಾಡಿದರು. ೨೫೦. 
ಅಲ್ಲಿ ರಾಜಕುಮಾರಿಯನ್ನು ವಿಶೇಷವಾದ ಮನಃ ಪ್ರೀತಿಯಿಂದ ಕಂಡೆನು. ಅವಳು ರತಿ 
ದೇವಿಯ ವಿಲಾಸವನ್ನೂ, ಶಚೀದೇವಿಯ ಸಂಪತ್ತನ್ನೂ, ಪಾರ್ವತಿಯ ಪ್ರೌಢಿಮೆ 
ಯನ್ನೂ, ಸೀತಾದೇವಿಯ ಒಳ್ಳೆಯ ತನವನ್ನೂ, ಲಕ್ಷೀದೇವಿಯ ಸೌಂದರ್ಯವನ್ನೂ 
ಸರಸ್ವತೀ ಪತಿಯಾದ ಬ್ರಹ್ಮನು ಮನಸ್ಸಿಟ್ಟು ಪ್ರೀತಿಯಿಂದ ಒಟ್ಟಿಗೆ ಸೇರಿಸಿ ಮಾಢಿ 


ಅಷ್ಟಮಾಶ್ವಾಸಂ ಚ 


ವ! ಅಂತಾ ಕುಮಾರಿಯಂ ಕಂಡು ಪ್ರತಿದಿವಸಂ ರಾಗಮಂಜರಿಯಿಂ ಬೇಲಟ್ಬುಚಿತ 
ವಸ್ತುಗಳಂ ತಂದು ಕೊಟ್ಟವರಿರ್ಬಗನ್ಯೋನ್ಯಸ್ನೇಹಂ ನಿಮಿರ್ಚಿಯಾನಂಬಾಲಿಕೆಯಿಂ ಪ್ರಸಾದಂ 
ಬಡೆದು ನಿತ್ಯಸವಿಾಪಸೇವೆಯಂ ಮಾಡುತಿರ್ಪಿನಮೊಂದು ದಿನಂ 


ಗಗನಶ್ರೀಗನುರಾಗಮಂ ಮೆಠಯುತುಂ ಸಂಪ್ರೀತಿಯಿಂ ಜೊನ್ನವ 

ಕ್ಕಿಗೆ ಬೆಳ್ಚಿಂಗಳ ಸಾರಮಂ ಕಣಜಕಿಯುತುಂ ಪಂಕೇಜಿನೀಪಜ್ಮಿ,ಕಾಂ 

ತಿಗಳಂ ದರ್ಶನಮಾತ್ರದಿಂ ಜಜಯುತುಂ ಕಾಮಾಂಧಸಂದೋಹದಂ 
ತಿಗಳುತ್ತುಂಗರದಂಗಳಂ ಮುಜಿ೨ಯುತುಂ ಮೆಯ್ದೋರಿದಂ ಚಂದ್ರಮಂ ೨೫೧ 


ವ॥ ಅಂತು ಚಂದ್ರೋದಯದೊಳ್‌ 


ಕಂ8 ಸುಕರಾಬ್ರಿಯೊಳ್‌ ಸುಧಾಕೌ 
ತುಕದಿಂ ಪಾಂಡವನಿವಾಸದಂತಿರೆ ಪಾಂಚಾ 
ಲಿಕೆಯಂತೆಸೆವುಪ್ಪರಿಗೆಯೊ 
ಳಕಳಂಕ ಶಶಾಂಕಮುಖಿ ಕರಂ ಮೆಜಕಿದಿರ್ದಳ ೨೫೨ 


ನಿರುತಂ ಸೌಹಾರ್ದ ಸತ್ಕೋಮಳತನುಲತಿಕಾಚಿತ್ರೆ ಗಾಂಭೀರ್ಯ ನವ್ಕೋ 
ತ್ತರೆ ಮಿತ್ರಾಶ್ಲೇಷೆ ರತ್ನಶ್ರ ವಣೆ ಸುರಭಿದೋರ್ಮೂಲಸಂಪನ್ನೆಹಸ್ತಾಂ 
' ಬುರುಹಶ್ರೀರಮ್ಯ ಮುಗ್ಮಾರುಣಮಣಿಕಿರಣಾಕೀರ್ಣ ಸೌಂದರ್ಯಪೂರ್ವಾ 
ಧರೆ ತಾರಾದೇವಿಯಂತುತ್ತಲನಯನೆ ಕರಂ ಕಾಂತಿಯಿಂದೊಪ್ಪುತಿರ್ದಳ್‌ ೨೫೩ 


ದನೋ ಎಂಬಂತೆ  ಪ್ರಕಾಶಿಸಿದಳು. ವ।। ಹಾಗೆ ಆ ರಾಜಕುಮಾರಿಯನ್ನು ಕಂಡು 

ವಸ್ತುಗಳನ್ನು ತಂದು ಕೊಟ್ಟು 

ಇಬ್ಬರಿಗೂ ಪರಸ್ಪರ ಸ್ನೇಹವನ್ನು ಬೆಳೆಸಿದೆನು. ಇದರಿಂದ ಅಂಬಾಲಿಕೆಯ ಅನುಗ್ರಹ 

ವನ್ನು ಪಡೆದೆನು. ಮತ್ತು ನಿತ್ಯವೂ ಹತ್ತಿರದಲ್ಲಿದ್ದುಕೊಂಡು ಸೇವೆಯನ್ನು ಮಾಡು 

ತ್ತಿದ್ದೆನು. ಹೀಗಿರುವಾಗ ಒಂದು ದಿನ. ೨೫೧. ಚಂದ್ರನು ಉದಯಿಸಿದನು. ಆಗ ಗಗನ 

ಲಕ್ಷ್ಮಿಗೆ ಅನುರಾಗವನ್ನು ಇತ್ತನು. ಪ್ರೀತಿಯಿಂದ ಚಕ್ರವಾಕ ಪಕ್ಷಿಗೆ ಬೆಳುದಿಂಗಳ ಸಾರ 
2 


ವನ್ನು ಕರೆದನು. ಸಾಲಾಗಿರುವ ಕಮಲಗಳ ಕಾಂತಿಯನ್ನು ದರ್ಶನ ಮಾತ್ನ 
ವ 


ಷೆ 
ಆ 


ಲ 
ಕುಗ್ಗಿ ಸಿದನು. ಕಾಮಾಂಧರೆಂಬ ಆನೆಗಳ ಹಲ್ಲುಗಳನ್ನು ಮುರಿದನು. 
ಚಂದ್ರೋದಯವಾದಾಗ ೨೫೨. ಆ ಉಪ್ಪರಿಗೆಯು ಆ ಚಂದ್ರನ ಕಿರಣಗಳೆಂಬ 
ಸಮುದ್ರದಲ್ಲಿ ಸುಣ್ಣದ ಲೇಪನದಿಂದ ಅರಮನೆ ಪಾಂಡವನಿವಾಸವೆನಿಸಿತ 
ಯುವ ಉಪ್ಪರಿಗೆಯ” ಮೇಲೆ ಕಳಂಕ ರಹಿತನಾದ ಚಂದ್ರನಂತೆ ಮುಖವುಳ, ರಾಜ 


ಲ 
ಕುಮಾರಿಯು ಪಾಂಚಾಲಿಕೆಯಂತೆ (ದ್ರೌಪದಿ ಮತ್ತು ಬೊಂಬೆ) ಪ್ರಕಾಶಿಸಿದಳು. ಟಿ. 


ಲ 
pa 


Wy ಗ 

— pe ಪರಾ ಫಿ ಹ ತಾತಾ ಬ ಇರಿ ಗಿ? 
ಪಾಂಡವನಿವಾಸ = ಬಿಳಿದಾದ ಅರಮನೆ-ಪಾಂಡವರ ಅರಮನೆ. ೨೫ ಗ ಉತ್ಪ 
ಲಾಕಿಯು ತಾರಾದೇವಿಯಂತೆ ಂತಿಯಿಂದ ಪ,ಕಾಶಿಸಿದಳು ಅವಳು ಸರ್ವದಾ 
ಷೆ DIS 20 ಕುಂವಿ “HUW ಬ್ರಿಕೊಲಸಿಬಳು, ಆಐಬಳ೪ಳಂ NUE WO 


ಸೌಹಾರ್ದವುಳ ವಳು. ಸುಂದರವಾದ ಕೋಮಲವಾದ ಬಳ್ಳಿಯ ಹಾಗಿರುವ ಶರೀರದಿ೧ಧ 


೩೬೪ ಅಭಿನವ ದಶಕುಮಾರ ಚರಿತೆ 


ವಗ ಅಂತು ಕಮನೀಯ ಕಾಂತಿಯಂ ತಳೆದ ಕಾಂತೆಯಂತವನಜಆ೨*ದು 


ಅಡಿ ಮುಡಿ ಜಂಘೆ ನುಣು ರುಳ್ಗಳೊಳ್ಳೊಡೆ ಪುರ್ಬು ನಿತಂಬಯುಕ್ಲಿಗಳ್‌ 
ನಡು ಮೊಲೆ ಮೆಲ್ಬು ಬಿಣ್ಣಸಿದು ಕೊಂಕು ಸುದೀಧಿತಿ ಕರ್ಪು ಗೌರವಂ 
ಕಡುನಿಡಿದಲ್ಲ ಮುನ್ನ ತವೆನಿಪ್ಪವಳಂ ಸುಕುಮಾರವೃತ್ತಿಯಂ 


ಪಡೆದ ನ ಹಾಲನಂದನೆಯನೊಯ್ಯನೆ ಪೊರ್ದಿದೆನಾಂ ಕುಮಾರಕಾ ೨೫೪ 
ವ॥ ಅಂತು ಪೊರ್ದಿ 


ಕುರುಳಂ ನುಣ್ಣಿಪ ವೇಣಿಯಂ ಸಸಿನೆಗೆಯ್ದ್ವೇಕಾವಳೀರತ್ನಮಂ 

ರತದಿಂ ಲೆಕ್ಕಿಪ ಪತ್ರವಲ್ಲಿಗಳ ಕೊಂಕಂ ತಿರ್ದುವಿಕ್ಕಿರ್ದ ನೂ 

ಪುರವಂ ಸೈಶಿಡುವೇಟಿ ಯುಜ್ಞುಗದೊಳಾಂ ಮೆಯ್ಸೋಂಕಿ ತತ್ಕಾವಿಂನೀ 
ಕರುಣಾಲೋಕನಸಿದ್ಧಿಯಂ ಪಡೆದುಮಂಶಿರ್ದೆಂ ಸಮಭ್ಯರ್ಣದೊಳ್‌ ೨೫೫ 


ಆಶ್ಚರ್ಯಕರಳಾಗಿದ್ದಳು. ನೂತನ ರೀತಿಯ ಗಾಂಭೀರ್ಯದಿಂದ ಶ್ರೇಷ್ಠಳಾಗಿದ್ದಳು. 
ಗೆಳತಿಯರನ್ನು ಆಲಿಂಗಿಸಿಕೊಳ್ಳುತ್ತಿದ್ದಳು. ಕಿವಿಗಳಿಗೆ ರತ್ನಾಭರಣ ಹಾಕಿಕೊಂಡಿದ್ದಳು, 
ಸುವಾಸನೆಯುಳ ಸ ಕಂಕುಳುಗಳಿಂದ ಕೂಡಿದ್ದಳು. ಕಮಲದಹಾಗಿದ್ದ ಕೆ ಕೈಗಳ ಕಾಂತಿ 
ಯಿಂದ ರಮ್ಮಳಾಗಿದ್ದಳು. ಸುಂದರವಾದ ಕೆಂಪು ರತ್ನದ ಕಿರಣಗಳಿಂದ ಮನೋಹರವಾದ 
ಅಧರದಿಂದ ಕೂಡಿದ್ದಳು. (ಇಲ್ಲಿ ಆರ್ದ್ರಾ ಚಿತ್ತ ಉತ್ತರ ಆಶ್ಲೇಷ ಶ್ರವಣ ಮೂಲ 
ಹಸ್ತ ಪೂರ್ವಾಧರ (ಭಾದ್ರಾ) ಮೊದಲಾದ ನಕ್ಚತ್ರಗಳ ಹೆಸರುಗಳನ್ನು ಸೇರಿಸಿ 
ತಾರಾದೇವಿಯೆಂದು ವರ್ಣಿಸಲಾಗಿದೆ. ವ।। ಹಾಗೆ ಮನೋಹರವಾದ ಕಾಂತಿಯನ್ನು 
ಪಡೆದಿದ್ದ ರಾಜಕುಮಾರಿಯ ಅಭಿಪ್ರಾಯವನ್ನು ತಿಳಿದು ೨೫೪. ಪಾದವು ಮೃದು, 
ಕೇಶರಾಶಿಭಾರ, ಮೊಣಕಾಲು ತೆಳು, ನಯವಾದ ಮುಂಗುರುಳುಗಳು ವಕ್ರ, ಸುಂದರ 
ವಾದ " ತೊಡೆಗಳು . ಹೊಳೆಯುವುವು. ಹುಬ ಕಪ್ಪು, ನಿತಂಬವು ತೂಕ 
ವಾದುವು, ಕಂಗಳು ನೀಳವಾದುವು, ನಡು ಸಣ್ಣ, ಸ್ತನಗಳು ಉನ್ನತ ಈ ಲಕ್ಷಣಗಳುಳ್ಳ % 
ಪಾದಾದಿಗಳಿಂದ ರಾಜಕುಮಾರಿಯು ಸುಕುಮಾರಿಯಾಗಿದ್ದಳು. ಅಂಥ ರಾಜ 
ಕುಮಾರಿಯ ಹತ್ತಿರಕ್ಕೆ ಬೇಗ ಹೋದೆನು. ವ॥। ಹಾಗೆ ಹತ್ತಿರಕ್ಕೆ ಹೋಗಿ-- 
೨೫೫. ಮುಂಗುರುಳುಗಳನ್ನು ನಯವಾಗಿ ತಿದ್ದುಶ್ತಿದ್ದೆನು. ಜಡೆಯನ್ನು ಬಿಡಿಸಿ ಕಟ್ಟು 
ದನು. ಏಕಾವಳೀಸರದ ರತ್ನಗಳನ್ನು ಪ್ರೀತಿಯಿಂದ ಎಣಿಸುತ್ತಿದ್ದೆನು. ಹಣೆ 
ಕೆನ್ನೆಗಳ ಮೇಲೆ ಬರೆದ ಎಲೆ ಮತ್ತು ಬಳ್ಳಿಗಳ ಕೊಂಕನ್ನು ತಿದ್ದುತ್ತಿದ್ದೆನು. 
ಹಾಕಿಕೊಂಡಿದ್ದ ' ಕಾಲಂದಿಗೆಯನ್ನು ಸರಿಪಡಿಸುತ್ತಿದ್ದೆನು. ಅಭಿವ ದಿಯ ಮಂಗಳ 
ಕಾರ್ಯಗಳಲ್ಲೆಲ್ಲ ಮೆಯ್‌ ತಗಲಿಕೊಂಡು ಕೆಲಸ ಮಾಡುತ್ತಿದ್ದೆ. ಹೀಗೆ ಆಕೆಯು ಕರುಣೆ 
ಯಿಂದ ನೋಡುವಂಥ ಸೇವಾಸಿದ್ಧಿಯನ್ನು ಪಡೆದು ಅವಳ ಹತ್ತಿರದಲ್ಲಿಯೇ ಇದ್ದೆನು. 


x 
Kk py 
ಅಷ್ಟಮಾಶ್ವಾಸಂ ೩೬೫ 


ವ8 ಅಂತಿರ್ದು 


ಕಂ॥ ಅಂಬಾಲಿಕೆ ನಿನ್ನಯ ಕಿವಿ 
ಯಿಂ ಬಿಬ್ಬಪುದೆಂದು ಜಗುಲ್ಚಿ ಚೆನ್ನೆ ದಲ ಪೂ 
ವಂ ಭರದೆ ತೆಗೆದು ಬೀಸಿದೆ 
ನಂಬರದೊಳ್‌ ಪಾರಿವಾಳಮಂ ಬೆದಆ'ಪವೋಲ* ೨೫೬ 


ವ॥ ಆ ಸಮಯದೊಳ* 


ತನುಸೌಮ್ಯಂ ನಾಡೆ ಮೂರ್ಯಂ ಜನಕೆ ವಿರಹಿತಂ ಸುಸ್ವತಂತ್ರಂ ಮಹಾಯೌ 
ವನಮತ್ತಂ ನೀತಿಮೂಢಂ ವಿಟಜನಸುಲಭಂ ನೂತ್ನಸೇವಾಭಿರಾಮಂ 
ಧನಿಕಂ ಸ್ತ್ರೀಲಂಪಟಂ ಕಾಮುಕತತಿಪರಿವಾರಂ ಕುಮಾರ್ಗಾನ್ವಿತಂ ಸ 

} ಜ್ವನದೂರಂ ತತ್ಪುರೀರಕ್ಷಕನಧಿಕಬಳಂ ರಂಜಿಪಂ ಕಾಂತಕಾಖ್ಯಂ ೨೫೭ 


ವ॥ ಅಂತಾ ಕಾಂತಕನೆಂಬ ತಳವಾರನಾಯಕಂ ಅರಸನೋಲಗದಿಂ ಕಳಿಪಿಸಿಕೊಂಡಂ 
ಬಾಲಿಕೆ ಕುಳ್ಳಿರ್ದುಪ್ಪರಿಗೆಯು ಕೆಳಗನೆ ಪೋಗುತ್ತಿರೆ 


ಕಂ॥ ನಲಿದೆನ್ನ ಕೆಯ್ಯ ಚೆನ್ನೈ 
ಯ್ಡಿಲ ಪೂವಂ ನೋಡಿ ಕಾಂತಕನ ಮಸ್ತಕದೊಳ್‌ 
ಘಳಿಲನೆ ಬಿಸುಡಲವಂ ತ 
ನ್ನೊಲವಿಂದಂ ಮೇಲನೀಕ್ಷಿಸುತೆ ನಸುನಕ್ಕಂ ೨೫೮ 


ವ।। ಹಾಗೆ ಬಿದ್ದು. ೨೫೬. “ಅಂಬಾಲಿಕೆ | ನಿನ್ನ ಕಿವಿಯಿಂದ ಬೀಳುತ್ತಿದೆ” ಎಂದು 
ಹೇಳಿ ಜಾರಿದ ಅಂದವಾದ ನೈದಿಲೆ ಹೂವನ್ನು ಬೇಗ ತೆಗೆದು ಪಾರಿವಾಳವನ್ನು ಹೆದರಿಸು 
ವಂತೆ ಆಕಾಶಕ್ಕೆ ಎಸೆದೆನು. ಆ ಸಮಯದಲ್ಲಿ - ೨೫೭. ಆ ನಗರದ ಪ್ರಧಾನರಕ್ಷಕನಾದ 


ಪಿ x — ದ ಹಾ ಸಾ pe ಹ ಕ 

ಕಾಂತಕನೆಂಬುವನು ಇದ್ದಾನೆ. ಅವನು ಸೌಮ್ಯ ಸ್ವಭಾವದವನಲ್ಲ. ತುಂಬ ಮೂರ್ಜ. 
ಭ್ರ್ವಿ ಹ 
ಬ CS ಹಾಡಾಗಿ ಹಾಹ್‌ ಇ ಡೆ ಜ್‌ 

ಜನ ಸಮೂಹದಿಂದ, ದೂರವಿರುವವನು. ಅತಿ ಸ್ವತಂತ್ರ ಪ್ರವೃತ್ತಿಯವನು. 

ವಾ ಗಾ — ಹ ಎ) Ka ಇ 
ಯೌವನದಿಂದ ಮದಿಸಿದವನು. ನೀತಿ ಮಾರ್ಗವನ್ನರಿ ುದವನು. ವಿಟಪುರುಷರ 

ಅ) 


ಗೆಳೆಯ. ನೂತನ ವಿಧವಾದ ಸೇವೆಯಿಂದ ಸುಂದರನು. ಧನಿಕ. ಸ್ತ್ರೀಲಂಪಟ, 
ಕಾಮುಕರ ಗುಂಪಿನಿಂದ ಸುತ್ತುವರಿದವನು. ಮಾರ್ಗದಲ್ಲಿ ನಡೆಯುವವನಂ. 
ಸಜ ನರಿಂದ ದೂರವಿರುವವನು. ಅಧಿಕ ಬಲಶಾಲಿ. ವ॥ ಹಾಗೆ ಆ ಕಾಂತಕನೆಂಬ 
ಸ 

ನಗರ ರಕ್ಷಕರ ನಾಯಕನು ಅರಸನ ಆಸ್ಥಾನದಿಂದ ಹೊರಟು ಅಂಬಾಲಿಕೆಯು ಕುಳಿತಿದ್ದ 
ಉಪ್ಪರಿಗೆಯ ಕೆಳಗೆ ಹೋಗುತ್ತಿದ್ದನು. ೨೫೮ 3 

ಕಿತ 


pe 
— f ಹ ದೆ ಡೌ. ಆಳ್‌ ಹತ a} 
ಟಖ. INN ಉಲ ೨ ನಂದು ಉಲ್ಲ ಕೈಯಲ್ಲಿದ್ದ 
5 ಎ ಅರಾ ಪ ಸಿ ಎ) ಹ ಆಫ ಇ ಆವ ಎವೆ ಕ 4 
ಚೆಲುವಾದ ನದಲ ಹೂವನ್ನು ಕಾಂತಕನ ತಲೆಗೆ ಸರಿಯಾಗಿ ನೋಡಿ ಘಳಿಲನೆ ಬಿಸ 


ಕ 


ತ್ರಿ 


೩೬೬ ಅಭಿನವ ದಶಕುಮಾರ ಚರಿತೆ 


ಕಂ ಇದನೆಲ್ಪ್ಬವನಂಬಾಲಿಕೆ 
ಮುದಮೆಸೆಯಲ್‌ ಕಂಡು ಮಂದಹಾಸಂ ತುಬ್ಕಲ್‌ 
ಪದೆದೆನ್ನಂ ನೋಡಲ್ಕಾ | 
ನದನಾ ಮೂರ್ಪಂಗೆ ತೋಟಜರಿದೆಂ ಕಣ್ಣು ಣಿಪಿಂ ೨೫೧ 


ವ॥ ಅಂತಾ ಕಾಂತಕಂಗೆ ಕುಮಾರಿಯ ಸ್ವಭಾವಚೇಷ್ಟೆಗಳಂ ವಿಪರೀತ ಚೇಷ್ಟಗಳೆಂ 


ಬಂತು ತೋಹಿ 


ಎನ್ನೆ ವೊಲಾರ್‌ ಕೃತಾರ್ಥರಿಳೆಯೊಳ* ಮಜಕಿವಗ್ಗದ ರಾಜಪುತ್ರಿಯೊ 
ಲ್ಲೆನ್ನನಪೇಕ್ಷೆಯಿಂ ಪಿಡಿದ ನೆಯ್ದಿಲ ಪೂವಿನೊಳಿಟ್ಟು ತನ್ನ ಪಾಂ 
ಗನ್ನಿಮಿರ್ವಂತಿರೊಯ್ಯನೊಸೆದೀಕ್ಷಿಸಿ ಮೆಲ್ನಗೆಯಂ ತುಜುಂಕಿದಳ 

ತನ್ನಿದಿರೊಳ್‌ ದಿಟಕ್ಕೆನುತೆ ಮೆಯ್ಮಅಕಿದಂ ಕಡುಕೆಯ್ದು ಕಾಂತಕಂ ೨೬೦ 


ವ॥ ಅಂತಾತಂ ಮೆಯ್ಮಅಕಿದು ತನ್ನಾಸೆಯಂ ಸಂಬಂಧವಾರ್ತೆಗೆ ಪಿಂತಿರಿಸಿ ಎಂತಾನುಂ 
ಮಂದಗತಿಯಿಂ ನಿಜಮಂದಿರಕ್ಕೆ ಪೋಗಲಾಂ ಮಣಿದೆವಸಮವನಭವನಕ್ಕೆ ಪೋಗಲ್‌ 


ಕಂ॥ ತನ್ನಸು ಬಂದವೊಲೊಲವಿಂ 
ದೆನ್ನಂ ಸನ್ಮಾನದಾನಪೂಜಾಕ್ರಮದಿಂ 
ಮನ್ನಿಸಿ ಕಾಂತಕನೆನ್ನೊಳ್‌ 
ಕನ್ನೆಯ ಸಂಬಂಧವಾರ್ತೆಗೆಳಸುತ್ತಿರ್ದಂ ೨೬೧ 


ಟೆನು. ಅವನು ಒಲವಿನಿಂದ ಮೇಲೆ ನೋಡಿ ನಕ್ಕನು. ೨೫೯. ಇದನ್ನೆಲ್ಲ ಅಂಬಾಲಿ 

ಕೆಯು ಹರ್ಷದಿಂದ ನೋಡಿ ಮುಗಳುನಗೆ ನಕ್ಕು ನನ್ನ ಮುಖವನ್ನು ನೋಡಿದಳು. 

ನಾನು ಅದನ್ನು ಅ ಮೂರ್ಪನಿಗೆ ಕಣ್ಣನ್ನೆಮಾಡಿ ತೋರಿಸಿದೆ. ವ 

ಕನಿಗೆ ಕುಮಾರಿಯ ಸ್ವಾಭಾವಿಕವಾದ ಜೇಷ್ಟೆಗಳನ್ನು ವಿಪರೀತ ಚೇಷ್ಟೆಗಳಂಬಂತೆ 
ಯ 


ತೋರಿಸಿದೆನು. : ೨೬೦. “ಈ ಲೋಕದಲ್ಲಿ ನನ್ನ ಹಾಗೆ ಬೇರೆ ಯಾರು ಕೃತಾರ್ಥರಿ 
ದ್ದಾರೆ? ಶ್ರೇಷ್ಠಳಾದ ರಾಜಪುತ್ರಿಯು ನನ್ನನ್ನು ಬಯಸಿ ಕೈಯಲ್ಲಿ ಹಿಡಿದ ಹೂ 
ವನ್ನು ನನ್ನ ಮೇಲೆ ಎಸೆದಳು. ಕಂಗಳನ್ನಗಲಿಸಿ ಕಡೆಗಣ್‌ ನೋಟ ಬೀರಿದಳು, ನಿಜ 


2° 


ವಾಗಿ ನನ್ನೆದುರಿಗೇ ಮೃದುವಾಗಿ ನಸುನಕ್ಕಳು.” ಎಂದು ಯೋಚಿಸಿಕೊಂಡು ಕಾಂತಕನು 
ನು. ವ॥ ಹಾಗೆ ಆತನು ಮೆಯ್‌ಮರೆತು ತನ್ನ ಆಸೆಗನುಗುಣವಾಗಿ 
ಯೋಚಿಸುತ್ತ ನಿಧಾನವಾಗಿ ತನ್ನ ಮನೆಗೆ ಹೋದನು. ನಾನು ಮಾರನೆಯ ದಿವಸ 


ಫೋಡಿ ಅವನಿಗೆ ಪ್ರಾಣಬಂದಂತಾ 


೪೬ 


ಎಲ್ಲಿ ಹೆಗೆ ಖೆ ಗೂಗೆ 0 ಎಳ್ಳು ಇಳ 
ಬಂ ಮನೆಗೆ ರಯೂೋಯಿಣಿ, ೨೬೧, ಬಲ್ಲಿಯ್ಲ 


PY ಕತೆ. RE SOR NEN ಎಸಯೂಧಿ NN PV Oh ಯ 
ಯಿತು. ಸವಾ ನದಾನ ಪ್ರೇ ಜೆಗಳಿಂದ ಬಣ್ನಿಬು ಕಾಂತಕನು ಗೌರವಿಸಿದನು. ೧೦ 
ಆ 


ಅಷ ಓಮಾಶ್ವಾಸಂ ೩೬೭ 


ವಃ ಅಂತಿರ್ದ ಭಾವವನಜಅ ದು 


ಮಕರಾಂಕಂಬಂದೊಡಂ ಮೆಚ್ಚದ ನಿರುಪಮ ಸೌಭಾಗ್ಯ ಸಂಪನ್ನೆಯಂಬಾ 
ಲಿಕೆ ನಿನ್ನಂ ಕಂಡು ಕಣ್ಣೋಲ್ತತಿಶಯ ಮದನಾಸ್ತ್ಟ್ರಾಗ್ನಿ ಸಂತಾಪದಿಂ ಚಂ 
ದ್ರಿಕೆಯೊಳ್‌,...ನೀರ್ವಸೆಯೊಳೊಡಲನಲ್ಕೂಡುವೋಲ* ಮಾಡಿದ್ದೆ ಕಾಂ 
ತಕಕಾಂತಾಚಿತ್ತವಶ್ಯಂ ವಿವಿಧನವಕಳಾಮೂರ್ತಿ ನೀಂ ಸತ್ಯಮಲ್ತೇ ೨೬೨ 


ವ8 ಎಂಬುದುಂ 


- ತಾನೆ ಮನೋಜರಾಜ್ಯಶತಿ ತಾನೆ ವಿಟಾಗ್ರಣಿ ತಾನೆ ಕೋವಿದಂ 
Os ಅತಿ ಎಕ ಆಇ ತರಿ 
ತಾಣೆ ವಿಳಾಸಿನೀಜನದ ಕೂಟದ ಜಾಣ್ಮೆಗೆ ತಾನೆ ಮೋಹನಂ 
ತಾನೆನಿಪೊಂದಹಂಕೃತಿ ಕರಂ ನೆಲಸಿರ್ದುದು ಕಾಂತಕಾಖ್ಯನೊಳ್‌ ೨೬೩ 


ವ8 ಅಂತಾತಂಗೆ ನಿಷ್ಕಾ ರಣದಿನೆಂತಾನುಂ ಕಾಮೋದ್ದಿ ೀಪನವನೊಡರ್ಚಿಯಾ ದಿವಸ 
ಮಾನವನಿಂದಮೆಂತಾನುಂ ಕಳಿಪಿಸಿಕೊಂಡು ರಾಗಮಂಜರಿಯ ಮನೆಗೆ ಬಂದು ಮಗುಟ್ಟು 
ಮಜಅ್ಜ:ದೆವಸಂ 


ಕಂ॥ ಲಲಿತಾ:ಬರಮೊಂದಂ ಪೂ 
ಗಳ ಮಾಲೆಯನೊಳ್ಳು ವೆತ್ತ ತಾಂಬೂಲಕಮಂ 
ನಲಿದೆನ್ನ ಮನೆಯ: ನುಯ್ದೆ ರಿ 


acer ಚೀಟಿಕೆಯರೊಡನೆ ಬರಲನ:ನಯದಿಂ ೨೬೪ 
ಅವನಂ ಆ ರಾಜಕುಮಾರಿಯ ವಿಷಯವನ್ನು ಕೇಳಲು ಬಯಸಿದನು. ವ॥ ಹಾಗಿದ್ದ 


ಅವನ ಅಭಿಪ್ರಾಯವನ್ನು ತಿಳಿದು . ೨೬೨. : "ನಿರುಪಮ ಸೌಭಾ 
ಈ ಅಂಬಾಲಿಕೆಯು ಮನ್ಮಥನೇ ಸ್ವತಃ ಬಂದರೂ ಮೆಚ್ಚುವವಳ ,  ಅಂಥವಳು 


೫೯ 
₹1 
(G9 
೩1 
J 
ತ 


ವ ೧೨ 
ನಿನ್ನನ್ನು ಕಂಡು RES ಅತಿಶಯವಾದ ಮದನನ ಅಸ್ತ್ರದ ಅಗ್ನಿಯಿಂದಾದ 
ಸಂತಾಪದಿಂದ ಬೆಳುದಿಂಗಳಿನಲ್ಲಿಯೂ........ನೀರಿನ ಹಾಸಿಗೆಯಲ್ಲಿಯೂ ಅವಳ ದೇಹ 


ವನ್ನು ಹೊರಳಾಡಿಸುವಂತೆ ಮಾಡಿರುವೆ. ಕಾಂತಕ, ನೀನು ಕಾಂತೆಯರ ನ ವನ 
ವಶಪಡಿಸಿಕೊಳು ವ ವವನು! ವಿಧವಿಧವಾದ ಕಲೆಗಳ ಮೂರ್ತಿ ! ಇದು ಸತ್ಯವ 
ವ! ಎಂದು ಹೇಳಿದೆನು. - ೨೬೩, ತಾನೆ ಮದನನ ರಾಜೆ ಎಡೆಯ ತಾನೆ 


ರಿ” 
ವಿಟರ ಮುಂದಾಳು ತಾನೆ ಈ ವಿಷಯದಲ್ಲಿ ಪಂಡಿತ, ತಾನೆ........ತಾನೆ ವಿಲಾಸಿನಿ 
ಯರ ಕೂಟದ ಜಾಣತನಕ್ಕೆ ಅಶ್ರಯ. ತಾನೆ ಎಲ್ಲರನ್ನೂ ಮೋಹಿಸುವವನು ಎಂಬು 
ದಾಗಿ ಒಂದು ಅಹಂಕಾರವು ಆ ಕಾಂತಕನ ಮನಸ್ಸಿನಲ್ಲಿ ನೆಲಸಿತು. ವ॥ ಹಾಗೆ ಆತನಿಗೆ 
ನಿಷ್ಕಾರಣವಾಗಿ ಹೇಗೋ ಕಾಮೋದ್ದೀಪನವನ್ನುಂಟುಮಾಡಿದೆನು. ಆ ದಿವಸ 


ಹೇಗೋ ಅವನಿಂದ ಬಿಡಿಸಿಕೊಂಡು ರಾ ನದ ು೦ಜರಿಯ ಮನೆಗೆ ಬಂದೆನು. ಮತ್ತೆ 
ಮಾರನೆಯ ದಿವಸ ೨೬೪. ಲಲಿತವಾದ ವಸ್ತ್ರ ಹೂಮಾಲೆ ತಾಂಬೂಲ ಇವು 
ಗಳನ್ನು ನನ್ನ ಮನೆಯಿಂದ ಎತ್ತಿಕೊ ೂೊಂಡು ಕೆಲವು ದಾಸಿಯರೊಡನೆ ಬೆಡಗಿನಿಂದ ಅವನ 


೩೬೮ ಅಭಿನವ ದಶಕಂಮಾರ ಚರಿತೆ 


ವ॥ ಅಂತವಂ ಕೊಂಡು ಪೋಗಿ 


ಅಟ್ಟಿದಳೊಲ್ಲು ತನ್ನ ಮನದುತ್ತವದಿಂ ಧರಣೀಶ ಪುತ್ರಿ ತಾ 

ನುಟ್ಟ ಸುವಸ್ತ್ರವಂ ಕುಸುಮಮಾಲಿಕೆಯಂ ಪೊಸವೀಳೆಯಂಗಳಂ 

ಕೊಟ್ಟು ಬರಲ್ಕೆ ತನ್ನೆಸೆವ ಚೇಟಿಯರಂ ನಿನಗೀಸಿ ಕೊಂಡು ನೀಂ 

ನೆಟ್ಟನೆ ಕೂರ್ಪದಾಕೆಗೆ ಮನಃಪ್ರಿಯರಿಂ ಪೆಅರಾರೊ ಕಾಂತಕಾ ೨೬೫ 


ವ॥ ಅದಲ್ಲದೆಯುಂ 


ಜ್ಞಾನಿಗಳಿಂದೆ ಕೇಳ ಜನವೆನಾಂ ನಿಜಲಕ್ಷಣಮಂ ತದೀಯ ಧಾ 
ತ್ರೀ ನರಪಾಲಕತ್ವಮನಿಶಂ ನೃಪನಂದನೆಯಂಗ ಸಂಗದಿಂ 

ತಾನಿದಿರ್ವರ್ಪುದೆಂದು ಪದೆಪಿಂದಿದು ಸತ್ಯಮಿಳೇಶ್ವರಂಗೆ ಸಂ 
ತಾನೆಮಲ್ಲದಿರ್ಪ ಕುಜುಪಿಂಗಿದು ಕಾರಣಮಲ್ಲೆ ಕಾಂತಕಾ ೨೬೬ : 


ವ॥ ಎಂಬುದುಮವನಿಂತೆಂದಂ 


ಕಂ1 ಶಂಬರಸೂದನನಾದೆ ರೈ 
ದಂಬುಗಳ್ಳೆ ಸಾಸಿರಂಬೆನಲ್‌ ಪೂಣಿಸಿಯಾ 
ರ್ಷಿಂ ಬಿಡದೆಚ್ಚಪನೆನ್ನಂ 
ನೀಂ ಬಲ್ಲಂತೆಸಗು ಕಾರ್ಯಮಂ ಕಮಳಾಕ್ಷೀ ೨೬೭ 


ವ॥ ಎಂದು ಮತ್ತಮಿಂತೆಂದಂ 


ಮನೆಗೆ ಹೋದೆನು. ವ॥ ಹಾಗೆ ಅವನ್ನು ತೆಗೆದುಕೊಂಡು ಹೋಗಿ ೨೬೫. “ರಾಜ 
ಕುಮಾರಿಯು. ಸಂತೋಷದಿಂದ ಕಳುಹಿಸಿದ್ದಾಳೆ. ತಾನು ಉಟ್ಟ ವಸ್ತ್ರವನ್ನೂ 
ಹೂಮಾಲೆಯನ್ನೂ ಹೊಸವೀಳೆಯವನ್ನು ನಿನಗೆ ಕೊಟ್ಟು ಬರಬೇಕೆಂದು ತನ್ನ ಚೆಲುವೆ 
ಯರಾದ ದಾಸಿಯರೊಡನೆ ಕಳುಹಿಸಿದ್ದಾಳೆ. ಇವನ್ನೆಲ್ಲ ಕೂಡಲೆ ತೆಗೆದುಕೊಂಡು 
ನೀನು ಅವಳ ಮೇಲೆ ಸ್ನೇಹವನ್ನು ತೋರಿಸು. ಕಾಂತಕ, ನಿನಗಿಂತ ಅವಳಿಗೆ ಪ್ರಿಯರು 
ಬೇರೆ ಯಾರಿದ್ದಾರೆ? ವ!! ಅದೂ ಅಲ್ಲದೆ- ೨೬೬. ತಿಳಿದವರಿಂದ ನಾನು ನಿನ್ನ 
ಲಕ್ಷಣವನ್ನು ಕೇಳಿ ತಿಳಿದಿದ್ದೇನೆ, ರಾಜಕುಮಾರಿಯ ಅಂಗಸಂಗದಿಂದ ಈ ಭೂಮಿಯ 
ಒಡೆತನವೂ ಎದುರುಗೊಂಡು ಬರುವುದು. ಈ ಮಾತು ಸತ್ಯ. ರಾಜನಿಗೆ ಗಂಡು 
ಂಕೃಳಿಲ್ಲದಿರುವುದೆ. ಇದಕ್ಕೆ ಕಾರಣ”. ವ॥ ಎಂದು ಹೇಳಲು ಅವನು 
ಹೀಗೆ ಹೇಳಿದನು < ೨೬೭. “ಮದನನು ತನ್ನ ಐದು ಬಾಣಗಳನ್ನು ಐದು ಸಾವಿರ 
ನಾಣಗಳೋ ಎಂಬಂತೆ ಹೂಡಿ ಗರ್ಜಿಸಿ ನನ್ನ ಮೇಲೆ ಬಿಟ್ಟಿದ್ದಾನೆ. ಕಮಲಾಕ್ಷಿ, ನಿನಗೆ 


ರಾಗ ಎ) 


ತೋರಿದಂತೆ ಕೆಲಸವನ್ನು ಮಾಡು” ವ॥ ಎಂದು ಹೇಳಿ ಮತ್ತೆ ಹೀಗೆ ಹೇಳಿದನು- 


ಅಷ್ಟಮಾಶ್ವಾಸೆ ೩೬೯ 


ಕಂ॥ ಎಲೆ ಕೆಳದಿ ನೃಪಸುತೆಯ ತಂ 
ಬುಲಮಂ ನಾಳೆನಗೆ ತಂದು ಕೊಟ್ಟೆನ್ನಸುವಂ 
ಹ ನೆಲೆಗೊಳಿಪುದೆಂದೊಡಾನಾ 
ಗಲಿ ಎಂದಲ್ಲಿಂ ತಳರ್ದು ಮನೆಗೆಯ್ತಂದೆ ಕ ೨೬೮ 


ವ॥ ಅಂತಾ ದಿನಂ ಮನೆಗೆ ಬಂದು ಮಜುದೆವಸಂ 


ಕಂ॥ ಮಿಸುಪೆನ್ನ ತಂಬುಲಮನೊ 
ಳ್ಲೆಸೆಯಲ್‌ ತಂದಿತ್ತು ನಿನ್ನ ತಂಬುಲಮು ಬೇ 
ಟ್ಟಿ ಸುವಸ್ತುವಂ ಕುಮಾರಿಗೆ 


ಪೊಸತೆನೆ ಕರುಣಿಸುವುದಲ್ತೆ ಕಾಂತಕ ನಯದಿಂ : . ೨೬೯ 


ವ॥ ಎಂದೊಡವಂ ಬೇಟ್ಬಿ ಸುವಸ್ತುವಂ ತಂಬುಲಮಂ ಕೊಟ್ಟೆ ನ್ನ್ನ ೦ ಕಳಿಪೆ 


5ಂ8 ಅವನೊಲ್ಲಿತ್ತ ; ನುಪಮಸಕ 
ಲವಸು ವಂ ಕೊಂಡು ಬಿಸುಟು ತಂಬುಲವಂ ಸಂ 
ಭವಿಸಿತ್ತು ಮಿತ್ರಕಾರ್ಯಂ 
ನವೀನಮೆಂಬಂತೆನುತೆ ಮನೆಗೆಯ್ತಂದೆಂ ೨೭೦ 


ವ॥। ಅಂತು ಬಂದು ಮಟುದೆವಸಂ 


ಮದನದವಾಗ್ನಿ ಯೌವನವನಾಂತದೊಳರ್ಬಿಸೆ ಚಂದ್ರಿಕಾಹಿಮಂ 
ವದನಸರೋಜಮಂ ಮುಸುಕೆ ತದ್ವಿರಹೋಗ್ರ ಮಹಾಂಧಕಾರಮು 
ನ್ಮದಕುಚಕೋಕಮಂ ಕವಿಯೆ ಸೆ ೈರಿಸಲಾರ್ಪಳೆ ಸೌಕುಮಾರ್ಯಸಂ 
ಪದದ ಸರೋವರಂಬೆೊಲೆಸೆವಂಗನೆ ಪೇಟ ಮನಮೊಲ್ಹು ಕಾಂತಕಾ ₹೬೨ 
೨೬೮. ಎಲೆ ಗೆಳತಿ ರಾಜಕುಮಾರಿಯ ತಂಬುಲವನು ನಾಳೆ ನನಗೆ ತಂದ ಕೊಟ್ಟು 
ನನ್ನ ಪ್ರಾಣಗಳನ್ನು ಕಾಪಾಡು.” (ಎಂದು ಹೇಳಲು) ನಾನು “ಹಾಗೆಯೇ ಆಗಲಿ' 
ಎಂದು ಹೇಳಿ ಅಲ್ಲಿಂದ ಹೊರಟು ಮನೆಗೆ ಬಂದೆನು. "ವಣ :`ಹಾಗೆ' ಆ ದಿನ ಮನೆಗೆ 
ಬಂದು AME ದಿವಸ... ೨೬೯. ಮಿರುಗುವ ನನ್ನ ತಂಬ ಲವನ್ನು ಬೆಡಗಿನಿಂದ 
ದುಕೊಟ್ಟೆನು! “ಕಾಂತಕ ! ನಿನ್ನ ತಂಬುಲವನ್ನು ಪ್ರಿಯವಾದ ಒಳ್ಳೆಯ ವಸ್ತು 
ವಿನೊಡನೆ ಜಸು ಹೊಸಬಗೆಯಿಂದ ' ಕರುಣಿಸು”. ಎ ಎಂದು ಹೇಳಿದೆನು. 


pd 


ಅವನು ಹಾಗೆಯೇ ಪ್ರಿಯವಸ್ತುವನ್ನೂ ತಂಬುಲವನ್ನೂ ನನ್ನ ಕೈಯ್ಯಲ್ಲಿ ಕೊಟ್ಟು 
ಕಳುಹಿಸಿದನು," ೨೭೦. ಅವನು ಕೊಟ್ಟಿ ಶ್ರೇಷ್ಠವಾದ ವಸು ್ರಗಳನ್ನಿಲ್ಲ ಇಟ್ಟುಕೊಂಡು 

ತಂಬುಲವನ್ನು ಬಿಸಾಡಿದೆನು. “ಮಿತ್ರಕಾರ್ಯವು ನವೀನವಾದ ರೀತಿಯಲ್ಲಿ ಆದಂತಾ 
ಯಿತು” ಎಂದು ಸಂತೋಷಿಸುತ್ತಾ ಮನೆಗೆ ಬಂದೆನು. ವ॥ ನ್ನ ಬಂದು ಮಾ 
ನೆಯ ದಿವಸ- ೨೭೧, ಮನ್ಮಥನೆಂಬ ಕಾಳ್ಗಿಚ್ಚು ಯೌವನವೆಂಬ ದ ಸೆರಗಿನಲ್ಲಿ 


ಹ ೧ ಖೇ 64 x pe ಬ ಕಾ K ಕ ತಾ ಆಲೆ ಇ 
ಲ್ಕ ಪಿಸಿದಿ. CVC ಗಳಯ ಮಂಜು ಮುಖವೆಂಬ ಕಮಲವನ್ನು ಸಗ 


ತ 
~~ a) ಪತಾ ಬ್ಯ ಕಾ ತು 


ಇಗ ೧೨ ಈ ಹ ಆರ ಎಳೆವ ಷಡ್‌ - 
ವಗ ಒಬ್ಬ) wv we ಉಗ್ರವ ಮಹಾಂಧ ಕಾರವು ವಂದಿಸಿದ ಕುಚಗ ಇ" ೧೪ ಚಕ್ರವ ೯ ು₹] ೪೧ ₹ ಕವಿದಿದೆ, 


24 


೩೭ರ ಅಭಿನವ ದಶಕುಮಾರ ಚರಿಶೆ 


ವ॥ ಎಂದು ಮತ್ತಂ 


ನಳರಾಜಂ ದಮಯಂತಿಯಂ ಪದೆಪಿನಿಂ ದುಷ್ಕಂತಭೂಪಂ ಶಕುಂ 
ತಳೆಯಂ ಭಾವಿಸಿ ಚಂದ್ರಚೂಡನೊಲವಿಂ ಕಾದಂಬರೀದೇವಿಯಂ 
ನಲವಿಂ ಪಾಂಡು ನೆಗಬ್ಬಿ ಮಾದ್ರಿಯನಲಂಪಿಂ ಕೂಡಿದಂತೊಲ್ಲು ನಿ 
ಶ್ಚಲದಿಂ ಕಾಂತಕ ಕೂಡು ನೀಂ ಮೆಣಿ್ಕ!ಯುತಿರ್ಪಂಬಾಲಿಕಾದೇವಿಯಂ 


ಇನ 


(9 
ಟಾ 


ವ॥ ಎಂದೊಡಮವನೆನ್ನೊಳಿಂತೆಂದಂ 


ಕಂ॥ ಕಮಳಿನಿಯಂ ದಿನಪತಿ ತ 
ನ್ನ ಮರೀಚಿಯಿನೊಲ್ಪಲರ್ಚಿದಲ್ಲದೆ ಮಕರಂ 
ದಮನಿಂಟಲುಂಟೆ ಮತ್ತ 
ಭ್ರಮರಕ್ಕಿದು [ಸಹಜಮಲ್ಲೆ] ಕಮಲದಳಾಕ್ಷೀ ೨೭೩ 


ವ॥ ಎಂದು ಮತ್ತಂ 


ಕಂ) ಕಾರಣಮಿಲ್ಲದೆ ಕಾರ್ಯವಿ 
ಚಾರಂ ಸಿದ್ಧಿಸದು ಮನ್ಮನಃಪ್ರೀತಿಗೆ ನೀಂ 
ಕಾರಣಮಪ್ಪುದಣಿ?ಿಂ ತ 
ನಾರಿಯ ಕೂಟಮನೊಡರ್ಚು ವುದು ಪದೆದೆನ್ನೊಳ್‌ ೨೭೪ 


ಕಾಂತಕನೆ ! ಸೌಕುಮಾರ್ಯಸಂಪತ್ತಿನ ಸರೋವರದ ಹಾಗೆ ಪ್ರಕಾಶಿಸುವ ರಾಜ. 
ಕುಮಾರಿಯು ಇದನ್ನು ತಡೆಯಬಲ್ಲಳೆ? ಹೇಳು” ವ॥ ಎಂದು ಹೇಳಿ ಮತ್ತೆ - 
೨೭೨. “ಕಾಂತಕನೆ ! ನಳರಾಜನು ಪ್ರೀತಿಯಿಂದ ದಮಯಂತಿಯನ್ನು ಕೂಡಿದಂತೆ, 
ದುಷ್ಯಂತೆರಾಜನು ಶಕುಂತಲೆಯನ್ನೂ ಚಂದ್ರಾಪೀಡನು ಕಾದಂಬರಿಯನ್ನೂ ಸೇರಿದಂತೆ, 
. ಪಾಂಡುರಾಜನು ಹೆಸರುವಾಸಿಯಾದ ಮಾದ್ರಿಯನ್ನು ಸಂತೋಷದಿಂದ ಕೂಡಿದ ಹಾಗೆ, 
ನೀನು ನಿಶ್ಚಲವಾದ ಮನಸ್ಸಿನಿಂದ ಸೌಂದರ್ಯದಿಂದ : ಮೆರೆಯುತ್ತಿರುವ ಅಂಬಾಲಿಕೆ 
ಯನ್ನು ಕೂಡಿಕೋ” ವ॥ ಎಂದು ಹೇಳಿದೆನು. ಅದಕ್ಕೆ ಅವನು ನನಗೆ ಹೀಗೆಂದನು. 
೨೭೩, “ಕಮಲದಳಾಕ್ಷೀ ! ಸೂರ್ಯನು ತಾವರೆಯನ್ನು ತನ್ನ ಕಿರಣಗಳಿಂದ ಅರಳಿಸ 
ಬಲ್ಲನೇ ಹೊರತು ಮಕರಂದವನ್ನು ಕುಡಿಯಬಲ್ಲನೇ? ಅದರೆ ಮದಿಸಿದ ದುಂಬಿಗೆ 
ಮಕರಂದಪಾನವು ಸಹಜವಾದುದಷ್ಟೆ! ವ॥ ಎಂದು ಹೇಳಿ ಮತ್ತೆ - ೨೭೪. “ಕಾರಣ 
ವಿಲ್ಲದೆ ಕಾರ್ಯದ ವಿಚಾರವು ಸಿದ್ದಿಸುವುದಿಲ್ಲ. ನನಗೆ ಅವಳ ಮೇಲೆ ಪ್ರೀತಿ ಬರಲು 
ನೀನೇ ಕಾರಣ. ಆದುದರಿಂದ ನೀನು ಪ್ರೀತಿಯಿಂದ ನನ್ನನ್ನು ಆ ರಾಜಕುಮಾರಿ 


೩೭೧ 
_ಅಷ್ಟಮಾಶ್ವಾಸಂ ಬ 
ವ8 ಅದಲ್ಲದೆಯುಂ 
ಕಂ॥ ತೊಳಗುವ ಕನ್ಯಾಂತಃಪುರ 
ದೊಳಗಿರ್ಪಳನೆಂತು ಭೇದಿಸಲ್ಬರ್ಕುಂ ಕೋ 
ಮಳೆಯನುಜಕ ಪೇಳ್‌ ಸೃಗಾಳಿಕೆ 
ತಿಳಿವಂತೆನಗೆಂದು ಕಾಂತಕಂ ಬೆಸಗೊಂಡಂ ೨೭೫ 
ವ॥ ಅಂತು ಬೆಸಗೊಳಲಾತಂಗಿಂತೆಂದೆಂ 
ಕಂ॥  ಅವನಂ ಬಲ್ಲ್ಲೈ ಕಾಂತಕ 
ನವೀನಮೆನೆ ಚರ್ಮರತ್ನಮಂ ಕಳ್ತ ಕಳಾ 
ಧವನಂ ಸಮಸ್ತಚೌರ್ಯ 
ಪ್ರವೀಣನಂ ಲೋಕಜನದೊಳತಿಸಾಹಸಿಯಂ ೨೭೬ 
ವ॥ ಆ ಕಳ್ಳನ ಸವಿಸಾಪಕ್ಕೆ ಪೋಗಿ, 
ಕ೦॥ ನಿನ್ನಂ ಬಿಡಿಸಿದಪೆಂ ನಂ 
ಬೆನ್ನಂ ಸಂದೇಹಮಿಲ್ಲವೆಂದೊಲವಿಂದಂ 
ನನ್ನಿಯನೀಯೆ ಬಳಿಕ್ಕವ 
ನಿನ್ನನ್ನೆಯ ಕಾರ್ಯಸಿದ್ಧಿಯಕ್ಕುಮಮೋಘಂ ೨೭೭ 
ವ॥ ಅದೆಂತೆನೆ 
ಕಂ॥ ಕಾರಾನಿಲಯಕ್ಕರಮನೆ 
ಸಾರೆಯದಂ ಕನ್ನವಿಕ್ಕಿಸುವಮವನಿಂ ಮ 
ತ್ತಾರಜಿ೨ಯದವೋಲಿಕ್ಕುವ 
ಮೋರಣದಿಂದವನ ಕಾಲ್ಗೆ ಬಲ್ಲಂಕಲೆಯಂ ಶಿ೭೮ 
ಯೊಡನೆ ಸೇರುವಂತೆ ಪ್ರಯತ್ನಿಸು ವ॥ ಅದೂ ಅಲ್ಲದೆ ೨೭೫. “ಸೃಗಾಲಿಕೆ ! 
ಪ್ರಕಾಶಮಾನವಾದ ಕನೆಯರ ಅಂತಃಪುರದಲ್ಲಿ ಇರುವ  ಕೋಮಳೆಯಾದ 
ಜಕುಮಾರಿಯನ್ನು ನಮಗನುಕೂಲಳಾಗುವಂತೆ ತಿರುಗಿಸಿಕೊಳ್ಳುವುದು ಹೇಗೆ? 
ನನಗೆ ತಿಳಿಯುವಂತೆ ವಿವರಿಸಿ ಹೇಳು.” ಎಂದು ಕಾಂತಕನ್ನು ಪ್ರಶ್ನಿಸಿದನು. ವಃ! 
, "ಹಾಗೆ ಪ್ರಶ್ನಿಸಲು ಅವನಿಗೆ ಹೀಗೆ ಹೇಳಿದೆನು. ೨೭೬. "ಕಾಂತಕನೆ ! ನವೀನವಾದ 
ರೀತಿಯಲ್ಲಿ ಚರ್ಮರತ್ನವನ್ನು ಕದ್ದವನನ್ನು ಬಲ್ಲೆಯಲ್ಲವೆ ? ಅವನು ಕಲೆಗಳನ್ನೆಲ್ಲ 
ಬಲ್ಲವನು. ಎಲ್ಲ ರೀತಿಯ ಕಳ್ಳತನದಲ್ಲಿ ಪ್ರವೀಣನು. ಈ ಲೋಕದ ಜನರಲ್ಲೆಲ್ಲ ಅತಿ 
ಸಾಹಸಿಯಾದವನು. ವ।। ಆ ಕಳ್ಳನ ಹತ್ತಿರಕ್ಕೆ ಹೋಗಿ--೨೭೭. ನಿನ್ನನ್ನು ಬಿಡಿಸಿ 
ತ್ರೇನೆ. ನನ್ನನ್ನು ನಂಬು. ಇದರಲ್ಲಿ ಸಂದೇಹವಿಲ್ಲ... ಎಂದು ಪ್ರೀತಿಯಿಂದ ನಂಬಿ 
ಯನ್ನು ಕೊಡು. ಬಳಿಕ ಅವನಿಂದ ಖಂಡಿತವಾಗಿ ನಿನ್ನ ಕಾರ್ಯವು ಸಿದ್ದಿಸುವುದು. 
ವ।। ಅದು ಹೇಗೆಂದರೆ...೨೭೮, ಅವನಿಂದ ಕಾರಾಗೃಹದಿಂದ ಅರಮನೆಯವರೆಗೂ 
ಸುರಂಗವನ್ನು. ಕೆೊರೆಯಿಸೋಣ. ಅದು ಯಾರಿಗೂ ತಿಳಿಯದಂತೆ ಆಗಬೇಕು. 


೩೭೨ ಅಭಿನವ ದಶಕುಮಾರ ಚರಿತೆ 


ಕಂ) ಥಣಿಮುಖವಂ ಕೊಂಡೊಡವಂ 
ಫಣಿರಾಜಸಮಸ್ತಲೋಕಪರ್ಯಂತಂ ಮೆ 
ಯ್ದಣಿಯದೆ ಕನ್ನವನಿಕ್ಕುವ 
ನಣಕವಿದಲ್ತಣಿವೆನವನ ಬಲ್ಬಿನ ಹವಣಂ ೨೭೯ 


ವ॥ ಅಂತವಂ ಕನ್ನವಿಕ್ಕಲ್‌ ಬಟತಯಂ 


ಯುವತಿಯ ಸಾರಣ್ಣೆ ಸುರಂ 
ಕಂ॥  ಗವದೊಳಗಣಿನೆಯ್ದೆ ಪಲವು ದಿವಸಂ ಚಿತ್ತೋ 
ದೃವಕೇಳೀಸೌಖ್ಯಂ ಸಂ 
ಭವಿಸಿರ್ಕುಂ ನಿನಗೆ ಕೇಳ ಕಾಂತಕ ಸತ್ಯಂ ೨೮೦ 


ವ॥ ಎಂದಾಂ ಪೇಟಲವಂ ಗೃಹದ್ವಾರದೊಳ್‌ ಬಂದಿರ್ದಪನೆಂದು ಪೇಟ್ಜು ಸೃಗಾಳಿಕೆ 
ಮತ್ತಮಿಂತೆಂದಳ್‌ | 


ಕಂ8 ಕನ್ನವನಿಕ್ಕಿದಬಟಿಕಿಕಂ 

ನಿನ್ನಂ ಕೊಲ್ಲಂ ದುರಾತ್ಮಕಂ ಕಾಂತಕನೆಂ 

ದೆನ್ನೊಡನೆ ಪೇಟ್ದಳಾಕೆ ಲ 

ಸನ್ನೀತಿಯೊಳಿರ್ಪುದೆಂದು ತನ್ನನುನಯದಿಂ ೨೮೧ 
| ವ॥ ಎಂದೊಡಾನಂತೆಗೆಯ್ದೆನೆಂದು ಕಾಂತಕನಂ ಬರಿಸೆಂಬುದುಮವುವಳ್‌ ಕರೆಯಲವಂ 
ಬಂದು 
ಅನಂತರ ಕ್ರಮವಾಗಿ ಅವನ ಕಾಲಿಗೆ ಮತ್ತೆ ಸಂಕೋಲೆಯನ್ನು ತೊಡಿಸೋಣ. 
೨೭೯. ಅವನು ಫಣಿಮುಖವೆಂಬ ಆಯುಧವನ್ನು ಹಿಡಿದುಕೊಂಡರೆ, ಪಾತಾಳದವರೆಗೆ 
ಸ್ವಲ್ಪವೂ ಆಯಾಸವಿಲ್ಲದೆ ಕನ್ನವನ್ನು ಕೊರೆಯಬಲ್ಲನು. ಇದು ಹಾಸ್ಯದ ಮಾತಲ್ಲ. 
ನನಗೆ ಅವನ ಶಕ್ತಿಯ ವಿಚಾರಗೊತ್ತಿದೆೆ, ವ।। ಹಾಗೆ ಅವನು ಕನ್ನ ಕೊರೆದರೆ ಬಳಿಕ. 
೨೮೦. ಕಾಂತಕನೆ, ಕೇಳು. ಆ ಸುರಂಗದ ದಾರಿಯಿಂದ ಹಲವು ದಿವಸ ನೀನು ಆ 
ತರುಣಿಯ ಹತ್ತಿರಕ್ಕೆ ಹೋಗಿ ಕಾಮಸುಖವನ್ನು ಅನುಭವಿಸಬಹುದು. ನಾನು ಹೇಳುವ 
ಮಾತು ನಿಜ” ವ॥ ಎಂದು ನಾನು ಹೇಳಿದೆನು. ಅಲ್ಲದೆ ಕಾಂತಕನು ಈಗ 
ಕಾರಾಗೃಹದ ಬಾಗಿಲಿಗೆ ಬಂದು ಕಾದಿದ್ದಾನೆ” ಎಂದು ಸೃಗಾಲಿಕೆ ಹೇಳಿದಳು. ೨೮೧. 
ಮತ್ತೆ ಸುರಂಗವನ್ನು ಕೊರೆದ ಬಳಿಕ ಕಾಂತಕನು ನಿನ್ನನ್ನು ಕೆಣಲ್ಲುವನು. ಆತನು 
ದುರಾತ್ಮನು. ಎಚ್ಚರಿಕೆಯಿಂದಿರಬೇಕು.” ಎಂದು ಅನುನಯದಿಂದ ನನಗೆ ಹೇಳಿದಳು. 
ವ॥ ನಾನು “ಹಾಗೆಯೇ ಮಾಡುವೆನು. ಕಾಂತಕನನ್ನು ಬರಮಾಡು ಎಂದು ಹೇಳಿದೆನು, 


ಕ್ಯ 


ಅಷ ಶಮಾಶ್ವಾಸಂ ೩೭೩ 


ಕಂ॥ ಆಯಾಸಂಬಡಿಸಿದನ 
ನ್ಯಾಯಂ ನಿನ್ನಂ ನ ಪಂ ಮಗುಜಿಕ್ವಾತಂಗ 
ತ್ಯಾಯತದಿಂ ಬಿನ್ನವಿಸಿಯ 


ಪಾಯದೆ ನಾಂ ನಿನ್ನಂ ಬಿಡಿಶುವೆಂ ನಂಬೆನ್ನಂ ೨೮೨ 


ವ॥ ಎಂದು ಪ್ರತ್ಯಯವಂ ಮಾಡಿಯನಂತರಂ ಸುರಂಗದ ವೃತ್ತಾಂತಮಂ ಪೇಟಿಕ್ಟೊ 
ಡಾನದರ್ಕೊಡಂಬಡಲವನೆನ್ನ ಸಂಕಲೆಯಂ ಕಡಿಯಲ್‌ 


ಕಂ॥. ಆನಿರ್ದೊಳಗಣಿನುರುಳುಜ 
ಗಾನನದಿಂ ಕನ್ನವಿಕ್ಕಿ ಕನ್ಯಾಭವನ 
ಕ್ಕಾನಂದದಿಂ ಮದೀಯಾ 


ಸ್ಮಾನಮನೆಯ್ದುವವೊಲೆಯ್ದಿದೆಂ ನಿರ್ಭಯದಿಂ ೨೮೩ 


ಸೃಟಿಕದಕುಟ್ಟಿ ಮಂ ಶಶಿಶಿಲಾಮಯಭಿತ್ತಿ ನವೀನವಜ್ರ ಸಂ 
ಘಟಿತನಿಕಾಮತೂಣತತಿ ವಿದ್ರುಮ ವಂದನಮಾಲೆ ಚಂದ್ರಿಕಾ 

ಪಟಲ ಸದೃಗ್ವಿತಾನರುಚಿ ಮೌಕ್ತಿಕಪುತ್ರಿಕೆ ಶಕ್ರಚಾಪಸಂ 

ಕಟ ಶಬಲ ಪ್ರಕಾಶದೊದವಂ ತಳೆಯಲ್‌ ಮೆಜಿಗುಂ ನೃಪಾಲಯಂ ೨೮೪ 


} 


ಅನಂತರ ಅವಳು ಕರೆಯಲು ಅವನು ಬಂದನು. ೨೮೨. ಆತನು “ಅರಸನು ಅನ್ಯಾಯ 
ದಿಂದ ನಿನಗೆ ಆಯಾಸವನ್ನುಂಟುಮಾಡಿದನು. ಮತ್ತೆ ಅರಸನಿಗೆ ವಿಸ್ತಾರವಾಗಿ ಹೇಳಿ 
ನಿನ್ನನ್ನು ಈ ಅಪಾಯದಿಂದ ಬಿಡಿಸುವೆನು. ನನ್ನನ್ನು ನಂಬು” ಎಂದು ಹೇಳಿ 
ನಂಬಿಕೆಯನ್ನು ಹುಟ್ಟಿಸಿದನು. ಅನಂತರ ಸುರಂಗದ ವೃತ್ತಾಂತವನ್ನು ಹೇಳಿದನು. 
ನಾನು ಅದಕ್ಕೆ ಒಪ್ಪಿದೆನು. ಕೂಡಲೆ ಅವನು ನನ್ನ ಸಂಕೋಲೆಯನ್ನು ಕಡಿದು ಹಾಕಿ 
ದನು. ೨೮೩. ನಾನು ಇದ್ದ ಜಾಗದಿಂದ ಕನ್ಯಾಂತಃಪುರದವರೆಗೂ ಸರ್ಪಾನನವೆಂಬ 
ಆಯುಧದಿಂದ ಸುರಂಗ ಕೊರೆದೆನು. ಅನಂತರ ನನ್ನ ಮನೆಗೆ ಹೋಗುವಂತೆ ನಿರ್ಭಯ 
ವಾಗಿ ಆನಂದದಿಂದ ಅಂತಃಪುರವನ್ನು ತಲಪಿದೆನು! ೨೮೪, ಸ್ಫಟಿಕ ರತ್ನದ ನೆಲ, 
ಚಂದ್ರಕಾಂತ ಶಿಲೆಯ ಗೋಡೆ, ನೂತನವಾದ ವಜ್ರಗಳನ್ನು ಹದ್ದಿರುವ ದೊಡ್ಡ 
ದೊಡ್ಡ ಕಂಭಗಳು, ಹವಳದ ತೋರಣಗಳು ; ಬೆಳದಿಂಗಳ ಪರದೆಗೆ ಸಮನಾದ 
ಮೇಲ್ಕಟ್ಟಿನ ಬಟ್ಟೆಯ ಕಾಂತಿ, ಮುತ್ತಿನ ಬೊಂಬೆಗಳು, ಕಾಮನಬಿಲ್ಲುಗಳು ಒತ್ತಾಗಿ 


೨, 


ಸೇರಿದಂತೆ ನಾನಾ ವರ್ಣದ ಬೆಳಕು ಇವುಗಳಿಂದ ಅರಮನೆಯು ಮೆರೆಯುತ್ತಿತ್ತು. 


೩೭೪ ಅಭಿನವ ದಶಕುಮಾರ ಚರಿತೆ 


ವಣ ಅದೋ 


ಕುಂಜರದಂತದಿಂದೆಸೆವ ಮಂಚದೊಳೊಪ್ಪುವ ಹಂಸತೂಲತ 

ಲ್ಪಂ ಜಿತಚಂದ್ರಿಕಾಪಟಲಮೆಂದೆನೆ ಚಿತ್ರವಿಧಾನದೇಲಕ್ಕಿಯಿಂ 

ರಂಜಿಸಿ ಶಂಖದಿಂ ತೊಡೆದ ಭಿತ್ತಿ ಸುಮೌಕ್ರಿಕ ದರ್ಪಣಂಬೊಲೊ 

ಲ್ಲಿಂ ಜನವಕ್ವಮಂ ಬೆಳಗಲೇಂ ಮೆಜ್‌ದಿರ್ದುದೊ ಸಜ್ಜೆಯಾಲಯಂ ೨೮೫ 


ದಟ ಆ ಸಜ್ಜೆಯ ಮನೆಯೊಳ ಮಂಚದ ಮೇಲೆ 


ಎಡಗೆಯ್ಯಂ ತಲೆಗಿಂಬಿನೊಳ್‌ ಮಡಗಿ ವೃತ್ತಂಬೆತ್ತುಕೆಂಪಪ್ಪನು 

ಣ್ಮಡಮಂ ವಾಮಪದ ಪ್ರಗುಲ್ಭದೆಡೆಯೊಳ* ಸೈತಿಟ್ಟು ಹಸ್ತಾಬ್ಲಮಂ 
ಕಡುಚೆಲ್ವಪ್ಪ ನಿತಂಬದೊಳ್‌ನಿಅಸಿ ಕಿಂಚಿಚ್ಛಾ ಸದಿಂ ಕಂಠದೊಳ* 
ತೊಡವಲ್ಲಾಡೆ ಮೃದೂರುತಲ್ಪದೆಡೆಯೊಳ್‌ ನಿದ್ರಾಂಗಿ ಕಣ್ಣೊಪ್ಪಿದಳ್‌ ೨೮೬ 


ಕಂ॥  ಮಿಸುಗುವ ಚೀನಪಟಂ ಲೇ 
ಪಿಸಿದಂದದಿನೊಪ್ಪೆ ತನ್ನ ತನುಲತೆಯೊಳ್‌ ಕ 
ಣ್ಗೆಸೆದಳ" ದುಗ್ಧಾಂಬುಧಿ ಫೇ 
ನ ಸಹಸ್ರಂ ತುಣಜುಗಿದಿಂದಿರಾ ಮೂರ್ತಿಯವೋಲ ೨೮೭ 
ಚಂದ್ರಿಕೆಯೊಳ್ವಾ ಸಿಕೆಯೊಳ* 
ಚಂದ್ರಕಳಾಕಾಂತೆ ಶಯನದಿಂದೆಸೆದಳೆನಲ್‌ 
ಚಂದ್ರಾನನೆ ಶಯ್ಯಾತಳ 
ಸಾಂದ್ರದಿನೆಸೆದಿರ್ದಳಮಳ ನಿದ್ರಾಭರದಿಂ ೨೮೮ 


ವ॥ ಅದರಲ್ಲಿ ೨೮೫. ಆನೆಯ ದಂತದಿಂದ ಮಾಡಿದ ಮಂಚದ ಮೇಲೆ ಹಂಸದ 


ತುಪ್ಪಳ ಹಾಸಿಗೆ, ಬೆಳದಿಂಗಳನ್ನು. ಮೀರಿಸಿದ ಚಿತ್ರವಿಚಿತ್ರವಾದ ಅಲಂಕಾರಗಳಿಂದ" 
ರಂಜಿಸುವ ಶಂಖದ ಸುಣ್ಣ ಬಳಿದ ಗೋಡೆ, ಇವುಗಳಿಂದ ಒಳ್ಳೆಯ ಮುತ್ತಿನ ಕನ್ನಡಿ 


ಯಂತೆ ಜನರ ಮುಖಗಳನ್ನು ಬೆಳಗುತ್ತಾ ಶಯ್ಯಾಗೃಹವು ಪ್ರಕಾಶಿಸಿತು. ವ॥ ಆ 
ಶಯ್ಯಾಗೃಹದಲ್ಲಿ ಮಂಚದ ಮೇಲೆ. ೨೮೭, ಮೃದುವಾದ ಹಾಸಿಗೆಯಲ್ಲಿ ನಿದ್ರೆ ಮಾಡು 
ತ್ತಿದ್ದ ರಾಜಕುಮಾರಿಯನ್ನು ನೋಡಿದೆನು. ಎಡಗೈಯನ್ನು ತಲೆಯ ಕೆಳಗೆ ಇಟ್ಟುಕೊಂಡಿ 
ದಳು. ದುಂಡಾಗಿ ಕೆಂಪಾದ ನಯವಾದ ಹಿಮ್ಮಡಿಯನ್ನು ಎಡಗಾಲಹರಡಿನ ಬಳಿ ಇಟ್ಟು 


ಎ J) ಬ 
ಕೊಂಡಿದ್ದಳು. ಚೆಲುವಾದ ಕರಕಮಲವನ್ನು ನಿತಂಬದ ಮೇಲೆ ಇರಿಸಿಕೊಂಡಿದ ಳು. ಕಂಠ 
ದಲ್ಲಿ ನಿಧಾನವಾಗಿ ಉಸಿರಾಡುತ್ತಿರಲು ಒಡವೆಗಳು ಅಲ್ಲಾಡುತ್ತಿದ್ದುವು. ನಿದ್ರೆಮಾಡುತ್ತಾ 


ಅವಳು ಕಡುಚಲುವೆಯಾಗಿ ಕಂಡಳು. ೨೮೭. ಅವಳ ಬಳಿ ಯಂಥ ಶರೀರದ ಮೇಲೆ 


ಬಯ Ns ಕ್ಕ ಹ ES wk "| 
ಅವಳು ಕ್ಷೀರಸಮುದ್ರದಲ್ಲಿ ಸಾವಿರಾರು ನೊರೆಗಳು ಮುಚ್ಚಿದ ಇಂದಿರೆಯಂತೆ ಪ್ರಕಾಶಿಸಿ 
ನೀಗಿ ಬಾವಿ ಇಲ) ಲಾ ್ರ್ರಿ ೨ ಖಿ ಎಪಿ ಪ ಗಿ ಹ 
ದಳು. ೨೮೮. ಚಂದ್ರಮುಖಿಯು ಹಾಸಿಗೆಯ ಮೇಲೆ ಮಲಗಿ ನಿದ್ರಿಸುತ್ತಿದ್ದಳು. 
ಇು 


ತ್ರಿ 
(| 
«) 
Yo 
ತ 
KO) 
೪ 
41೫ 
Pa) 
(ಸ್ಕಿ 
Ca 
©) 
pol 
cL 
ಲಿ 
ಲ್ಕ 
(C» 
) 
೯೨ 
A 
ಲ 
©) 
(cl, 
21 
4) 
4 


ಆಗ ಅವಳು ಬೆಳದಿಂಗಳ ಸುಂದರವಾ 


— pel 
ಅಷ್ಟೆಮಾಶ್ಚ್ವಾಸಂ ೩೭೫ 


ವ॥ ಮತ್ತಮಲಕ್ತಕರಸದಿಂದಡಿಯೂಡಿದಂಫ್ರ ನಖದೀಪ್ತಿಲಾವಣ್ಯರಸಮೆಡೆವಿಡದೆ 
ಕಡೆಗೋಡಿವರಿವಂತಿರೆ ಕಿಂಚಿದ್ದಳಿತ ವಿಳಾಸದಿಂದೆಸೆವ ದಕ್ಷ್ಮಿಣಜಾನು ಪ್ರದೇಶಮುಂ, ಆಕಾಶಪರಿ 
ಕಲ್ಪಮೆಂಬ ಕವಿಸಮಯ ಪ್ರಸಿದ್ಧಿಯಂ ಪಡೆದೆನಿಂದು ಪಾತಾಳಪರಿಲಗ್ನಮೆಂಬುಪಮೆಗಾಸ್ಪದ 
ಮಪ್ಪೆನೆಂಬಂತೆಯನಲ್ಪತಲ್ಪದೊಳಟ್ಬ ಮಧ್ಯಪ್ರದೇಶಮುಂ ನಿತಂಬ ವಲ್ಮೀಕಮಂ ಪುಗಲೆಳ 
ಸಿದ ಫಣಾಧರ ಫಣಾಮಣಿಗಳಿಂಬಂತೆಸೆವ ಸೆಳ್ಳುಗುರಕಾಂತಿ ಬಳ್ಳಿವರಿಯೆ ನೀಡಿದ ದಕ್ಷಿಣಬಾಹು 
ಲತೆಯುಂ ಗಂಡಮಂಡಲ ಪೂರ್ಣಶಶಿಗೆ ಪರಿವೇಷಮಾದಂತಿರ್ದ ದಕ್ಷಿಣಕರ್ಣಪತ್ರಮುಂ 
ವಾಮಕುಚಪೀಠದೊಳ್‌ ಚೀನಪಟ ಚಂದನಚರ್ಚೆಯಿಂ ರಂಜಿಸುವಪಸವ್ಯಕುಚಲಿಂಗಮುಂ 
ಮುಖಪದ್ಮದೊಳ್‌ ಗಜಿನವೊಯ್ತು ಪಟಿಮೊಯ ಮಣಕಿಗಳಂತರಮೆ ಅರಲ್ಲಕಣ್ಮಲರ್ಗಳುಂ ಅರುಣ 
ಸರಸಿರುಹಚುಂಬನಕ್ಕೆಳಸಿದ ತರಣಿಮಂಡಲದಂತೆ ಎಡಗಿವಿಯೊಳ್‌ ಕಡುಚೆಲ್ವಿಂದೆಸೆವ ರತ್ನದೋಲೆ 
ಯುಂ ನಾಗಕನ್ಯಕಾ ನಿರ್ಮುಕ್ತ ನಿರ್ಮೋಕದಂತಿರ್ಪ ನಿರ್ಮಲ ವಸ್ತ್ಯಾಭರಣಮುಂ ಸುಧಾಬ್ಬಿ 
ತುಷಾರಮಂ ತಳೆದ ಸುಧಾಸೂತಿಯಂತಿರ್ಪ ಮುಖಮೃಗಾಂಕಮಂಡಲಮುಂ ನವರತ್ನಮಯತ್ರಿ 
ಸರಹಾರಮನೋರಣದಿಂದಲ್ಲಾಡಿಸುವ ಮೆಲ್ಲುಸಿರ್ಗಳುಮತಿ ರಮಣೀಯಮಾದುವು ಅಂತುಮಲ್ಲ 
ದೆಯುಂ 


ಮಲಗಿರುವಂತೆ ಕಾಣಿಸಿದಳು. ಪಃ ಸ್ವಲ್ಪ ಶಿ ಬಗ್ಗಿ ವಿಲಾಸದಿಂದ ಪ್ರಕಾಶಿಸುವ ಬಲ 
ಮಂಡಿಯು ಅರಗಿನ ರಸ ಹಚ್ಚಿದ ಪಾದಗಳ ಉಗುರುಗಳ ಬೆಳಗುವ ಲಾವಣ್ಯ ರಸವು 
ಎಡೆಬಿಡದೆ ತುಂಬಿ ಕೋಡಿ ಹರಿದಂತೆ ಕಾಣಿಸಿತು. "ಇದುವರೆಗೆ ಆಕಾಶಕ್ಕೆ ಸಮನೆಂದು 
ಕವಿಸಮಯಂದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದೆ, ಈಗ ಪಾತಾಳಕ್ಕೆ ಸಮ ಎಂಬ ಹೋಲಿಕೆಗೆ 
ಆಶ್ರಯವಾಗುವೆನೆಂದು ಶ್ರೇಷ್ಠವಾದ ಹಾಸಿಗೆಯಲ್ಲಿ ಅವಳ ಸೊಂಟವು ಅಡಗಿ ಹೋಗಿ 
ದ್ದಿತು. ಬಳ್ಳಿ ್ರೀಿಯಂತಹ ಬಲದೋಳನ್ನು ನೀಡಿಕೊಂಡಿದ್ದಳು. ಅದರ ತೆಳುವಾದ ಉದ 


ಇ ಎ ಎ 


ವಾದ ಉಗುರುಗಳು ನಿತಂಬವೆಂಬ ಹುತ್ತವನ್ನು ಹೊಗಲು ಬಯಸಿದ ಸರ್ಪದ ಹೆಡೆಗಳ 


ಮೇಲಿನ ರತ್ನಗಳಂತೆ ಪ್ರಕಾಸಿದುವು ಮತ್ತು ಅವುಗಳ ಕಾಂತಿಯು ಬಳ್ಳಿಯಂತೆ ಹಬ್ಬಿ ಕ 
ದ್ದಿತು. ಬಲಗಿವಿಯ ಓಲೆಯು ದುಂಡಾದ ಕೆನ್ನೆಗಳೆಂಬ ಪೂರ್ಣಚಂದ್ರನಿಗೆ ಪರಿವೇಷ 
ವಾದಂತೆ ಕಂಗೊಳಿಸಿತು. ಬಲ ಮೊಲೆಯೆಂಬ ಲಿಂಗವು ಎಡ ಮೊಲೆಯ ಪೀಠದ ಮೇಲೆ 
ಚೀನಾಂಬರವೆಂಬ ಗಂಧಲೇಪದಿಂದ ರಂಜಿಸಿತು. ಅರಳಿದ ಹೂವಿನ ಹಾಗಿರುವ ಕಣ್ಣು 
ಗಳು ಮುಖವೆಂಬ ಕಮಲದ ಮೇಲೆ ಗರಿಗಳನ್ನು ಬಿಚ್ಚಿಕೊಂಡು ಹಾರಾಡುವ ದುಂಬಿಯ 
ಮರಿಗಳಂತೆ ತೋರುತ್ತಿದ್ದುವು. ಎಡಗಿವಿಯಲ್ಲಿ ಅಂದವಾಗಿ ಹೊಳೆಯುವ ರತ್ನ 
ದೋಲೆಯು ಕೆಂದಾವರೆಯನ್ನು ಚುಂಬಿಸಲು ಬಯಸಿದ ಸೂರ್ಯ ಮಂಡಲದಂತೆ 
ಪ್ರಕಾಶಿಸಿತಿ. ಅವಳ ನಿರ್ಮಲವಾದ ವಸ್ತ್ರಾಭರಣಗಳು ನಾಗಕನ್ನಿಕೆಯರಿಂದ ಸುಲಿದು 
ಬಿಟ್ಟಿ ಪರೆಯಂತೆ ಕಾಣಿಸಿತು. ಮುಖವೆಂಬ ಚಂದ್ರಮಂಡಲವು ಅಮೃತಸಾಗರದ ಹಿಮ 
ವನ್ನು ತಳೆದ ಚಂದ್ರನಂತೆ ಕಂಗೊಳಿಸಿತು. ಅವಳ ಮೆಲ್ಲುಸಿರುಗಳು ನವರತ್ನ ಖಚಿತವಾದ 


೩೭೬ | ಅಭಿನವ ದಶಕುಮಾರ ಚರಿತೆ 


ಸುರುಚಿರಮಾದ ದಂತವಸನಂ ನಸುಗೆತ್ತುವಿನಂ ಸಿತಾಕ್ಷಿ ನೀ 
ಳೆ ರಮುಗಿದಿರ್ಪಿನಂ ಕದಪುನುಣ್ಣೆಮ ುರೋಳಿಯನಾಂಪಿನಂ ಕುಚಾಂ 
ತರದ ನಿಜೋತ್ತರೀಯವಸನಂ ತೊಲಗಿರ್ಪಿನಮಲ್ಪ್ಬ ಮಧ್ಯಮ 
ಆರೆ ಮೃದುತಲ್ಪದೊಳ್‌ ಮೆಜಿಹದಳಂಗನೆ ಮಂಗಳಮಾದ ನಿದ್ರೆಯಿಂ ೨೮೯ 
ಕಂ॥ ದುಗ್ಳಾಂಬುಧಿಯೊಳ್‌ ಜನಿಸುವ 
ಮುಗ್ಧೇಂದು ಕಳಾವಿಳಾಸದಂತನುನಯದಿಂ 
ದಿಗ್ಗವಳಿತ ತಳ್ಬದೊಳೆ ವಿ k 
ದಗ್ತಾಂಗನೆ ಮೆ೫ದಳೆಸೆವ ನಿದ್ರಾಭರದಿಂ ೦ 
ಕೆಳದಿಯರೆಲ್ಲರ್‌ ತಂತ 
ಮ್ಮಳವಡಿಕೆಯ ಠಾವಿನಲ್ಲಿ ಕಲ್ಪಲತಾ ಕೋ 


ಮಳೆವೊಲ್‌ ಮೃ ದುತರಶಯ್ಯಾ 
ತಳದೊಳ ಮೆ `ಅಕಿದಿರ್ದರೆನ್ನ ' ಸೋಲ್ವಿ ನೆಗಂ ೧ 


ವ॥ ಅಂತಿರ್ದ ಕಾೋತೆಂಂ೧ ಕಂಡು 


ಇಂದೆನ್ನಕ್ಸಿಗೆ ಪರ್ವಮಾಯ್ತು ಮದನಶ್ರೀರಾಜ್ಯಮಂ ಕಂಡೆನಾ 

ನಂದಂ ಮಿಕ್ಕುದು ಧೂಪವಾಸಿತಲಸತ್ಕನ್ಯಾಲಯಂಬೊಕ್ಕೆನೀ 

ಮಂದಶ್ವಾ ಸೆಯ ನಿದ್ರೆಯಂ ತೊಲಗಿಸಲ್ಕೇನೆಂಬಳೋ ಎನ್ನನೆಂ 

ಬೊಂದುದ್ದೆ ೀಗದೊಳಿರ್ದೆನೆೊಂದು ನಿಮಿಷಂ ಸಾ ಹ ಲಭಮಂ ೨೯೨ 


ಮೂರೆಳೆ ಹಾರವನ್ನು ಕ್ರಮದಿಂದ ಅಲ್ಲಾಡಿಸುತ್ತಿದ್ದುವು. ಹೀಗೆ ಎಲ್ಲವೂ ರಮಣೀಯ 
ವಾಗಿದ್ದುವು. ಅಷ್ಟೇ ಅಲ್ಲದೆ. ೨೮೯. ಅತಿ: ರಮಣೀಯವಾದ ತುಟಿಯು ತುಸ 
ಅದುರುತ್ತಿತ್ತು. ನೀಳವಾದ. ಬೆಳಣ ಣ್ಣು ಳು ಅರ್ಧ ಮುಚ್ಚಿಕೊಂಡಿದ್ದು ವು. ಕೆನ್ನೆಗಳು 
ಬೆವರಿದ್ದುವು. Ae ನಗಳ ಮೇಲಿನ ಹೊದಿಕೆಯು ಜಾರಿಹೋಗಿದ್ದಿತು. ತೆಳುವಾದ 
ಸೊಂಟವು ಮೆತ್ತನೆಯ ಹಾಸಿಗೆಯಲ್ಲಿ ಕಾಣದಂತೆ ಆ ಅಡಗಿದ್ದಿತು ಮೃದುವಾದ ಹಾಸಿಗೆ 
ಅ ONO ON Vw ನಿದಿ ಅಂ We eS, 
ಯಲ್ಲಿ ಅಂಗನೆಯು ಮಂಗಳವಾದ ನಿದ್ರೆಯಲ್ಲಿ ಮೆರೆದಳ ೨೯೦. ದಿಕ್ಕುಗಳನ್ನು 
ಬೆಳ್ಳಗೆಮಾಡುವ (ತನ್ನ ಪ್ರಕಾಶದಿಂದ) ಬೆಳ್ಳೆಗಿರುವ ಮೆತ್ತನೆಯ ಹಾಸಿಗೆಯಲ್ಲಿ ನಿದ್ರಾ 
ಪ್ರಭಾ ಆ ಸುಂದರ ಪ್ರೌಢತರುಣಿಯು ಕ್ಷೀರಸಮುದ್ರದಲ್ಲಿ ಹುಟ್ಟಿದ ಸುಂದರನಾದ 
ಚಂದ್ರನ ಕಲಾ ವಿಳಾಸದಂತೆ : ಮೆರೆದಳು. : ೨೯೧. : ಅವಳ ಗೆಳತಿಯರೆಲರೂ ತಮ 
ತಮಗೆ ನಿಗದಿಯಾದ ಜಾಗದಲ್ಲಿ ಮೃದುವಾದ ಹಾಸಿಗೆಗಳ. ಮೇಲೆ ಮಲಗಿದ್ದ ರು. 
ಅವರು ಕಲ್ಪಲತಾ ಕೋಮಳೆಯರಂತೆ ರಂಜಿಸಿದರು. ಅವರ ಅಂದಕ್ಕೆ ಕಂಗಳು ಸೋತವು. 
ವ॥ ಹಾಗಿದ್ದ ಕಾಂತೆಯನ್ನು ನೋಡಿ. ೨೯೨. “ಇದು.ನನ್ನ ಕಂಗಳೆ ಹಬ್ಬ ವಾಯಿತು, 
ಮದನಲಕ್ಷ್ಮಿಯ ರಾ ಜ್ಯ ವನ್ನು ನೋಡಿದೆನು. ಆನಂದವು ಮೇರೆ ಮೀರಿತು. ಧೂಪದ 
ಹೊಗೆಯಿಂದ ಸ RIS  ಕನ್ಯಾಂತಃಪುರವನ್ನು ಪ್ರವೇಶಿಸಿದೆನು. ಮೆಲ್ಲಗೆ ಉಸಿರು 


ಬಿಡುವ ಈ ತರುಣಿಯ ನಿದ್ದೆಯನ್ನು ಶೆ ತೊಲಗಿಸಿದರೆ ನನ್ನನ್ನು ಏನೆಂದು ಹೇಳುವಳೋ?' 


3 


ಘ್‌ 


ಆಪ್ಪಮಾಶಾ ಸಂ ೩೭೭ 


ವ॥ ಅಂತವಳಂ ಕಂಡು ಪರವಶನಾದಂತೆಯುಂ ರತಿಸಮಾಧಿಯಂ ಪಡೆದಂತೆಯುಂ 
ಸ್ವರ್ಗಲೋಕಂಬೊಕ್ಕಂತೆಯುಂ ಕಾಮನಿಧಾನವಂ ಕಂಡಂತೆಯುಂ ಸುಖಸಾಗರದೊಳ್‌ ಮುಲುಂ 
ಗಿದಂತೆಯುಂ ಕುಸುಮಶರದಿಂ ಬದ್ದನಾದ:ತೆಯುಂ ಮನಮಂ ಮಾಜುಗೊಟ್ಟಂತೆಯುಂ ಇರ್ದು 
ಎಂತಾನುಂ ತಿಳಿದು ಕೆಲದ ಭಿತ್ತಿಭಾಗಮಂ ನೋಲ್ಬಿನ್ನೆಗಂ 

ಕಂ॥ ತಳತಳಿಸಿ ಪೊಳೆವ ನಿರ್ಮಳ 

ಫಳಕಂ ನೇಅರಿರ್ದೊಡಂತದಂ ತೆಗೆದದಜೊಳ್‌ 

ಬಳಪದಿನಾಗಳ್‌ ಬರೆದೆಂ 

ಲಳನೆಯ ರೂಪಾತಿಶಯಮನೆನ್ನಅಕವನಿತಂ ರ್ಪಿ೩ 
ವ॥ ಆಅದೆಂತೆನೆ 


ತಳಿರಡಿಯಂ ನಯಂಬಡೆದ ಜಂಘೆಯನೊಳ್ಳಡರ್ದೂರುವಂ ಮೃ ದೂ 
ಜ್ವ್ವಳಕಟಿಯಂ ಸುರುಳ್ಳ ಸುಟಿನಾಭಿಯನೊಳ್ನಡುವಂ ಜತ 
ಕಳಶಕುಚಂಗಳಂ ಭುಜಲತಾದ ಯಮಂ ಶಶಿಬಿಂಬವಕೆ ಮಂ 
ಡಳಮನಲಂಪಿನಿಂ ಬರೆದೆನಂಗಜಚಿತ್ರಿಕನೋಜನಾದವೋಲ್‌ ರಳ 


ಅದು ಕುಸುಮಾಸ್ತ್ರಭಾಳಲಿಖಿತಂ ಶಶಿಯೇಟಕ್ಕಿಯ ಸೀಮೆ ಚೈತ್ರನ 
ಭ್ಯು ದಯದ ಮಂತ್ರವೃತ್ತಿ  ಮಳಯಾನಿಳನೊಪ್ಪ್ಪವ ಜೀವಮಾಕ್ಸಿಶ 
ಲ್ಕ ಡ್‌ ರತಿಯೋಲೆಭಾಗ್ಯ ಆದು ವೊೋಹನಮೂರ್ತಿಯೆನಲ್ಕೆ ರಂಜಿಸಿ 
ಡದು ಬರೆದಿರ್ದ ಚಿತ *ಮೆನಗಂ ಬೆಅಗಪ್ಪಿನೆಗಂ ಧರಾಧಿಪಾ ರ್ಪಿ೫ 
ಎಂದು ಒಂದು ನಿಮಿಷ ರತ್ನ ದ ಕಂಭದ ಹತ್ತಿರ ಹೋಗಿ ಆತುರದಿಂದ ಯೋಚಿಸಿದೆನು. 
ವ॥ ಹಾಗಿದ್ದ ಅವಳನ್ನು ನೋಡಿ ಪರವಶನಾದಂತೆಯೂ, ರತಿಸಮಾಧಿಯನ್ನು ಹೊಂದಿ 
ದಂತೆಯೂ, ಸ್ವಗರ್ಲೆೋಕವನ್ನು ಪ್ರವೇಶಿಸಿದಂತೆಯೂ, ಮನ್ಮಥನ ನಿಧಿಯನ್ನು ನೋಡಿ 
ದಂತೆಯೂ, ಸುಖ ಸಾಗರದಲ್ಲಿ ಮುಳುಗಿದಂತೆಯೂ, ಹೂಬಾಡಕ್ಕೆ NSE 
ಅವಳಿಗೆ ಮನಸ್ಸನ್ನು ಮಾರಿಬಿಟ್ಟ ಹಾಗೆ ಅನುಭವವನ್ನು ಪಡೆದನು. ಹೇಗೋ ಎಚ್ಚರ 
ವಾಗಿ ಪಕ್ಕದ ಗೋಡೆಯನ್ನು ನೋಡಿದೆನು. . ಆಗ-೨೯೩. ಅಲ್ಲಿ ಥಳಥಳ ಎಂದು 
ಹೊಳೆಯುತ್ತಿದ್ದ ನಿರ್ಮಲವಾದ ಹಲಗೆಯೊಂದು ನೇತಾಡುತ್ತಿತ್ತು. ' ಅದನ್ನು ತೆಗೆದು 
ಕೊಂಡು ಅದರಲ್ಲಿ ಬಳಪದಿಂದ ಆ ಲಲನೆಯ ರೂಪಾತಿಶಯವನ್ನು Sk ತಿಳಿದಂತೆ 
pA 
9೪೪ 


ಗ ಗ ಯ 


ಬರೆದನು. `ವ॥ ಅದು ಹೇಗೆಂದರೆ... ೨೯೪. ಚಿಗುರಿನಂತಹ ಅಡಿಂ ಬ ನುಣುಪಾದ 
ಮೊಣಕಾಲನ್ನೂ, ಸುಂದರವಾದ ತೊಡೆಯ ನ್ನೂ ಮೃದುವಾದ | ಸೊಂಟ 
ವನ್ನೂ, ಸುರುಳಿಕೊಂಡಿರುವ ಆಳವಾದ ಹೊಕ್ಕುಳನ್ನೂ, ಸುಂದರವಾದ ಸೊಂಟದ 
ಒಡ್ಕಾಣವನ್ನೂ, ಕುಂಭಾಕಾರದ ಸ್ತನಗಳನ್ನೂ, ಬಳ್ಳಿಯಂತಿದ್ದ ಎರಡು ತೋಳು 


— ದಾರರು ಗೊ 
ಗಳನ್ನೂ, ಚಂದ್ರಬಿಂಬದ ಹಾಗಿರುವ ಮುಖವನ್ನೂ. ಕ ಸಂತೋಷದಿಂದ ಬರೆದೆನು. 
“A ಲಿ ಕಾರಾ. ಇರಿ 
ತ we ಮ ಔನಿಂಬ ಚಿತ್ರ ಕಾರನೇ ಗುರುವಾದನು. ೨%. ಮಹಾರಾಜನೆ, ನಾನು 
ಇಯ ON ೧೨ — 
ಬರೆದಿದ್ದ ಚಿತ್ರವು ನಾನೇ ಬೆರೆಗಾಗುವಂತೆ ರಂಜಿಸಿತು. ಅದು ಮನ್ಮಥನ ಹಣೆಯ 


೩೭೮ | ಅಭಿನವ ದಶಕುಮಾರ ಚರಿತೆ 


ದ॥8 ಅದಲ್ಲದೆಯುಂ 


ಉರುತರಮಂಚದೋೊಳ್‌ ಮಲಗಿದಂಗನೆಯಾಕೃತಿಯಂ ವಿಳಾಸದಿಂ 

ಬರೆದು ತದಂಘಫ್ರ)ಪಲ್ಲವ ಸವಸಾಪದೆೊಳಂಗಜ ಕೇಳಿಯಾಸೆಯಿಂ 

ಕರಕಮಳಂಗಳಂ ಮಂಗಿದು ಕಾಲ್ಗೆ ಅಗಿರ್ಪ ಮದೀಯಹಯ:ಭಾವಮಂ 
ನಿರವಿಸಿಯಾರೈಯೊಂದನೆಲವಿಂ ಬರೆದೆಂ ನೃಪರೂಪಚಂದ್ರಮಾ ೨೯೬ 


ವ॥ ಅದೆಂತೆನಿ 
ಆರ್ಯೆ 


ತ್ವಾಮಯಮಾಬದ್ಧಾಂಜಲಿ ದಾಸಜನಸ್ತವಿಮಮರ್ಥಮರ್ಥಯತೇ 
ಸ್ವಪಿಹಿ ಮಯಾ ಸಹ ಸುರತವ್ಯತಿಕರಖಿನ್ನೆ ಲವಮಾಮೈವಂ 
ಟೀಕೆ 
ಕಂ॥ ನಿನ್ನಯ ದಾಸಂ ಕೆಯ್ಮುಗಿ 
ದುನ್ನತಿಯಿಂ ಪ್ರಾರ್ಥಿಸುವನಿದಂ ಸತಿ ನೀಂ ಕೇಳ್‌ 
ನಿನ್ನೊ ಡನೆ ಸುರತಕಲಹದ | 
ಖನ್ನ ತೆಯಿಂದೊಲಗಿ ಸುಖದೊಳೊಪ್ಪುವ ತೆಟನಂ ರ್ತೀ೭ 


ವ॥ ಎಂಬಿದಂ ಬರೆದನಂತರಂ 


ಕಂ8 ಅಲ್ಲಿರ್ದ ಪೆಟ್ಟಿಯೊಳಗಣ 
ಸಲ್ಪಲಿತಕ್ರಮುಕ ಪತ್ರಕರ್ಪೂರಮನಾಂ 
ಬಲ್ಲನಿತಂ ಕೊಂಡು ಮುದಂ 
ಪಲ್ಲವಿಸಲ್‌ ಸವಿದೆನಧಿಕರಾಗಂ ಮೆಹಕಿಯಲ ರ್ಪಿರ 


ಬರೆಹ. ಶಶಿಯ ಅಭ್ಯುದಯದ ಎಲ್ಲೆಯ ಗೆರೆ. ವಸಂತನ ಉನ್ನತಿಯ ಮಂತ್ರ ವೃತ್ತಿ. 

ಮಲಯಮಾರುತದ ಸುಂದರವಾದ ಜೀವ. ನೋಡುವುದಕ್ಕೆ ಅದು ರತಿದೇವಿಯ 
ಓಲೆಯ ಭಾಗ್ಯ. ಅದು ಎಲ್ಲರನ್ನೂ ಮೋಹಿಸುವ ಮ ಚಹ ಮನೋ 
ಹರವಾಗಿದ್ದಿತು. ವ॥ ಅದೂ ಅಲ್ಲದೆ... ೨೯೬. ನೃಪಚಂದ್ರ, ಶ್ರೇಷ್ಠವಾದ ಮಂಚದ 
ಮೇಲೆ ಮಲಗಿರುವ ಅಂಗನೆಯ ಆಕಾರವನ್ನು ವಿಳಾಸದಿಂದ ಬರೆದೆನು. ಮತ್ತು ಅವಳ. 
ತಳಿರಡಿಗಳ ಬಳಿ ಮದನಕೇಳಿಗೆ ಆಶಿಸಿ RS ಜೋಡಿಸಿಕೊಂಡು ಕಾಲಿಗೆ 
ನಮಸ್ಕರಿಸಿರುವ ನನ್ನ ಮನೋಭಾವವನ್ನು ತಿಳಿಸಲು ಜು ಆರ್ಯಾ ಪದ್ಯವನ್ನು 
ಬರೆದನು. ವ॥ ಅದು ಹೇಗೆಂದರೆ. “ತ್ವಾ ಮಯಮಾ ಬದ್ಧಾ ೦ಜಲಿ ದಾಸಜನಸ್ತಮಿಮ 
ಮರ್ಥಯತೇ ಸ ೈಪಿಹಿಮಯಾಸಹ ಸ ತಿಕರಖನ್ನೆ ವ: ಮಾಮೈ ವರ್‌ ಪೀ 
“ನಿನ್ನ ದಾಸನಾದ ನಾನು ಕೈ ಮುಗಿದುಕೊನಿಡು ಈ ವಿಷ ಷಯವನು ನ್ನ್ನ "ಪ್ರಾರ್ಥಿಸುತ್ತೇಸೆ. 
ಸುರತ ಕಲಹದಿಂದ ಆಜು ಈ ರೀತಿ ಸುಖದಿಂದ ನನ್ನೊಡನೆ. ಮಲಗಿ 
ನಿದ್ರಿಸು. ಒಂಟಿಯಾಗಿ ಹೀಗೆ ಮಲಗಬೇಡ !' ವ।। ಎಂದು ಬರೆದ ಮೇಲೆ... ೨೯೮. 
ಅಲ್ಲಿದ್ದ ಪೆಟ್ಟಿಗೆಯಲ್ಲಿದ್ದ ಕರ್ಪೂರ ಮಿಶ್ರವಾದ ಎಲೆ ಅಡಿಕೆಯನ್ನು ತೆಗೆದು ಬೇಕಾದಷ್ಟು 


ಅಷ್ಟಮಾಶಿಾ ಸಸಂ ೩೭೯ 
ವ॥ ಅಂತು ಸವಿದು 


ಕಂ॥ ಪೊಳೆವ ಸುಧಾಭಿತ್ತಿಯೊಳ 
ಗ್ಗಳಮಾಗಲ್‌ ಪದ್ಮರಾಗವರ್ಣದ ಪೊಸತಂ 
ಬುಲದ ರಸಮಂ ವಿಳಾಸದಿ 
ನಳವಡಲುಗುಟಕ್ಕಿಂ ರಥಾಂಗರೂಪಪ್ಪಿನೆಗಂ ರ್ರೀ 


ವ॥ ಬಟೀಕಲ್ಲಿಂ ಪೊಚಿಮಟ್ಟು ಪೂರ್ವಮಾರ್ಗದಿಂ ಕಾರಾಗೃಹಕ್ಕೆ ಬರಲೆನ್ನಂ ಕಾನಿತಕಂ 
ಕಂಡು ಕನ್ನಕ್ಕೆನ್ನಂ ಬಲಿಗೆಯ್ಯಲೆಂದನುಮಾನಿಸೆ 


ತ್‌ 


ತನ್ನೊಂದಲ್ಪಸುಖಕ್ಕೆ ಕೂರ್ತು ಪರರಂ ನಿಷ್ಕಾರಣಂ ಕೊಲ್ಹನಂ 

ಮುನ್ನಂ ಕೊಂದೊಡೆ ದೋಷಮಿಲ್ಲೆನಿಪ ನಾನಾನೀತಿಯಂ ಬಲ್ಲೆನಿಂ 

ದೆನ್ನಂ ಕೈತವದಿಂ ಕೊಲಲ್‌ ಬಗೆವನೀ ಕ್ಟೂರಾತ್ಮನೆಂದಾಕ್ಷಣಂ 
ಭಿನ್ನಾಂಗಾವಯವಂಗಳಾಗೆ ಪೊಡೆದೆಂ ತತ್ಕಾಂತಕಾಭಿಖ್ಯನಂ ೩೦೦ 


ಕಂ॥ ತನ್ನಸಿಯಂ ಕೊಂಡಾರ್ಪಿಂ 
ಕೆನ್ನಂ ತಅದುದನೆ ನೋಡಿ ಕಾರಾಗ್ರಹದೊಳ್‌ 
ಮುನ್ನಿನ ತಳವಾಜಿಂ ಕಡು 
ಬನ್ನದೊಳಿರಲವನೊಳಾಗಳಾನಿಂತೆಂದೆಂ ೩೦೧ 


ಸವಿದೆನು. ಆನಂದವು ಚಿಗುರಿತು. ಬಾಯಿ ತುಂಬ ಕೆಂಪಗಾಯಿತು. ವ!।! ಹಾಗೆ 
ಸವಿದು ೨೯೯. ಹೊಳೆಯುವ ಸುಣ್ಣ ಇ್ಲಬಳಿದ ಗೋಡೆಯ ಮೇಲೆ ಪದ್ಮರಾಗ ರತ್ನದ. 
ಬಣ್ಣವುಳ್ಳೆ ಹೊಸ ತಂಬುಲದ ರಸವನ್ನು ವಿಲಾಸದಿಂದ ಉಗುಳಿದಳು. ಅದು ಚಕ್ರ 
ವಾಕದ ಆಕಾರವನ್ನು ತಳೆಯಿತು. ವ।। ಬಳಿಕ ಅಲ್ಲಿಂದ ಹೊರಟು ಹಿಂದಿನ ದಾರಿ 


ುಂದ ಸೆರೆಮನೆಗೆ ಬಂದೆನು. ಕಾಂತಕನು ನನ್ನನ್ನು ಸ ಆ ಸುರಂಗಕ್ಕೆ ಬಲಿಕೊಡ ಬೇಕೆಂದು 


ಯೋಚಿಸಿದನು. ೩೦೦. “ತನ್ನ ಒಂದು ಅಲ್ಪ ಸುಖಕ್ಕಾಗಿ ಬೇರೆಯವರನ್ನು 
ಕಾರಣವಿಲ್ಲದೆ ಕೊಲ್ಲುವವನನ್ನು ಕೊಂದರೆ 'ದೋಷವಿಲ್ಲ' ಎಂಬ ನಾನಾ ನೀತಿ ಮಾರ್ಗ 


ನ 
ವನ್ನು ನಾನು ಬಲ್ಲನು. ಇಂದು ನನ್ನನ್ನು ವಂಚಿಸಿ ಈ ಕ್ರೂರಿಯಾದ ಕಾಂತಕನು 
ನನ್ನನ್ನು ಕೊಲ್ಲಲು Nast ಯೋಚಿಸಿ- ಕೂಡಲೆ ಆ ಕಾಂತಕನನ್ನು 
ಅವಯವಗಳು ಬೇರೆ ಬೇರೆಯಾಗುವಂತೆ ಕಡಿದೆನು. ೩೦೧. ಅವನ ಕತ್ತಿಯನ್ನು 
ತೆಗೆದುಕೊಂಡು ಶೌರ್ಯದಿಂದ ಸದ್ದಿಲ್ಲದೆ ಅವನನ್ನೇ ಕತ್ತರಿಸಿದುದನ್ನು ನೋಡಿ ಕಾರಾ 


ಎಂ 
ಎರೆ ಅ A ತ್ರ ದಾ «4 aN ಲ) pS 
ಗ ಹದಲ್ಲಿದ್ದ ರಾ ಕಾ ಶೇ ರನು ತ ರಲೀಬ 'ಕದರಿದನಂ. ಆಗ ಆವನಿಗೆ ಬಾನಿ ಹೀಗೆಂ 


೩೮೦; ಅಭಿನವ ದಶಕುಮಾರ ಚರಿತೆ 


ಕ೧॥ ಎನ್ನಿಂ ಕನ್ನವನಿಕ್ಕಿಸಿ 
ಕನ್ನಿಕೆಯೊಡನಿರ್ಹೆನೆಂದು ತಾನಟಕಿದಂ ನೀಂ 
ಚೆನ್ನಾಗಅೌಪಿದೊಡರಸಂ | | 
ಗೆನ್ನಿಂ ನಿನಗಕ್ಕುಮುಟ್‌ಪುಮವನಿಪನೊಲವುಂ ೩೦೨ 


ವ॥ ಎಂದು ಪೇಟ್ಜಿಲ್ಲಿಂ ಸೃಗಾಳಿಕೆವೆರಸು ಪೊಳಮಡುವಾಗಳ್‌ 


ವಿಹಿತಾಸ್ಥಾನಮೆನಿಪ್ಪ ವಿಷ್ಣುಪದಮಂ ಬಿಟ್ಟೊರ್ಮೊದಲ್‌ ಮಧ್ಯಗಂ 

ಮಿಹಿರಂ ಕ್ಷೀಣವಯಸ್ಕನಾಗಿಯುಮಿದೇನಾನಾರ್ಯದಿಂ ವಾರುಣೀ 

ಸ್ಪ ೃಹೆಯಂ ಮಾಡಿದನೆಂದು ನಾಣಿ ತಲೆವಾಗುತ್ತಿರ್ದುದೋ ಪದ್ಮಿನೀ 
ಮಹಿಳಾ ಸಂಕುಳಮೆಂಬಿನಂ ದಿನಕರಂ ಪೊಕ್ಕಂ ಪ್ರತೀಚ್ಯಬ್ಬಿಯಂ ೩೦೩ 


ವ॥ ಅಂತು 


ಕಂ॥  ಇನನಸ್ತಾದ್ರಿೀಯನೆಯ್ಲಿ 
ರ್ಪನೆಂಬುದೇಕಅಕಿಯದೆಯ್ದೆ ನಲಿದು ಜಗಲ್ಲೋ 
ಚನಬಿಂಬಂ ಪದೆಪಿಂದಂ 
ಜನಸಂಗದಿನೊಟ್ಟುವೆತ್ತುದೆನ್ನದೆ ಲೋಕಂ ೩೦೪ 


ವ॥ ಅಂತು ಸೂರ್ಯಾಸ್ತಮಾನವಾಗಲೊಡಂ 


ದೆನು,. ೩೦೨, “ನನ್ನಿಂದ ಸುರಂಗ ಕೊರೆಯಿಸಿ ರಾಜಕುಮಾರಿಯೊಡನೆ ಕೂಡಿ ಸುಖಿ 
ಸುವನೆಂದು ಯತ್ನಿಸಿ ಕಾಂತಕನು ಸತ್ತನು. ಈ ವಿಷಯವನ್ನು ನೀನು ಅರಸನಿಗೆ ಸರಿ 
ಯಾಗಿ ತಿಳಿಸು. ಇದರಿಂದ ನನ್ನಿಂದ ಸಾಯದೆ ಉಳಿಯುತ್ತೀಯೆ. ನಿನಗೆ ಅರಸನ : 
ಪ್ರೀತಿಯೂ ಉಂಟಾಗುತ್ತದೆ.” ವ॥ ಎಂದು ಹೇಳಿ ಅಲ್ಲಿಂದ ಸೃಗಾಳಿಕೆಯ ಜೊತೆ 
ಹೊರಟೆನು. ಆಗ--೩೦೩. ತನಗೆ ವಿಹಿತ ಸ್ಥಾನವಾದ ವಿಷ್ಣುಪದವನ್ನು (ಆಕಾಶವನ್ನು) 
ತೊರೆದು ಸೂರ್ಯನು ಮಧ್ಯಾಕಾಶದಿಂದ ವಯಸ್ಸು ಕ್ಷೀಣಿಸಿ ಕೆಳಗಿಳಿದರೂ (ಮುದುಕ 
ನಾಗಿದ್ದರೂ), ವಾರುಣಿಗೆ (ಪಶ್ಚಿಮದಿಕ್ಕು-ಮದ್ಯ) ಆಶಿಸಿದ್ದಾನಲ್ಲ ಎಂದು ಪದ್ಮಿನೀ 
ಮಹಿಳಾ ಸಂಕುಲವು (ಕಮಲಗಳ ಗುಂಪು-ಪದ್ಮಿನೀ ಜಾತಿಯ ನಾರಿಯರ ಗುಂಪು) ನಾಚಿ 
ತಲೆಬಗ್ಗಿ ಸಿತೋ-ಎಂಬಂತೆ ಸೂರ್ಯನು ಪಶ್ಚಿಮ ದಿಕ್ಕಿನಲ್ಲಿ ಮುಳುಗಿದನು. ವ॥ ಹಾಗೆ- 
೩೦೪. ಸೂರ್ಯನು ಅಸ್ತಗಿರಿಯನ್ನು ಸೇರಿದನು ಎಂದೇಕೆ ತಿಳಿಯದೆ ಹೇಳಬೇಕು ? 
ಅವಕ್ಕೆ ಬದಲಾಗಿ ಜಗತ್ತಿನ ನೇತ್ರ ಬಿಂಬವೇ ಇದುವರೆಗೆ ನ ಈಗ ಜನರನ್ನು 
ಬಿಟ್ಟು ಹೊರಟು ಹೋಯಿತೆಂದು ಹೇಳಬಾರದೆ ! (ಕತ್ತಲೆಯಾದ್ದರಿಂದ ಜನರ ಕಣ್ಣು 
ಗಳೇ ಅ ಅಸ್ತಂಗತವಾದವೆಂದು ಹೇಳಲಾಗದೆ. ಎಂದು ಅಭಿಪ್ರಾಯ (ರಂ).. ವ॥ ಹಾಗೆ 


Ww 


ಅಷ್ಟಮಾಶ್ವಾಸಂ ೩೮೧ 


ದೆಸೆಯಂ ಬಾಸಣಿಸಿರ್ಪ ಕಟ್ಟಿಲೆಯೊಳಾಂ ಬರ್ಪನ್ನೆಗಂ ನಾಗರೀ 

ಕಸಮೂಹಂ ತೊಟಲುತ್ತೆ ಮುಂದೆ ಸುಟೀವೆನ್ನಂ ಕಂಡು ಪೊಯ೫ಪೊಯ್ಮುಬಂ 
ಧಿಸಲೆಂದೆಯ್ದುರೆ ಕಂಡಿದಿರ್ನಡೆದವರ್ಗಿರ್ಕೆಯ್ಗಳಂ ನೀಡಿ ಬಂ 
ಧಿಸಿಮೆಂಬನ್ನೆಗಮಾ ಸೃಗಾಳಿಕೆ ಸಮಂತೆಯ್ತಂದಳತ್ಯಾರ್ತದಿಂ ೩೦೫ 


ವ8 ಅಂತು ಬಂದು 


ಕಡುಜರದಿಂ ಕರಂ ನವೆದು ವಾಯುವಿಕಾರದೊಳಲ್ಲು ಕಂಡ ಕಂ 

ಡೆಡೆಗೆ ನಿಜೇಚ್ಛೆಯಿಂ ಪರಿಯಲಿರ್ಕರವಂ ಮಿಗೆ ಕಟ್ಟಿ ಕೋಣೆಯೊಳ* 
ಮಡಗಿಡಲಿಂದು ಮಾಣ್ಣ ತೆಜಿದಿಂದಿರಲಾಂ ಬಿಡೆ ಮತ್ತೆ ವಾಯು ಬಂ 
ದಡಸಿತು ನೋಡಲಾಂ ಬಡವೆ ಮತ್ಸುತನಂ ಪಿಡಿದೀವುದೆಲ್ಲರುಂ ೩೦೬ 


ವ8 ಎಂಬುದುಂ 


ಕಂ॥ ಎಲೆ ವೃದ್ಧೆಯವಂ ಮರುಳ್ಳ 
ಸಲೆ ನೀಂ ಮರುಳಲ್ರೆಯವನನಾರ್‌ ಪಿಡಿವರ್‌ ನೀ 
ನೊಲಿದತ್ತ ಪೋಗೆನಲ್‌ 
ಟ್ವಟಿಸಿದೆನಾಂ ವಾಯುದೇವರಿಂದಂತಾಗಳ್‌ ೩೦೭ 


ಸೂರ್ಯನು ಮುಳುಗಲು ೩೦೫. ದಿಕ್ಕುಗಳನ್ನೆಲ್ಲ ಆವರಿಸಿದ್ದ ಕತ್ತಲೆಯಲ್ಲಿ ನಾನು 
ಬರುತ್ತಿದ್ದೆನು. ಆಗ ಸಂಚರಿಸುತ್ತಿದ್ದ ನಗರ ರಕ್ಷಕರು ಮುಂದೆ ಹೋಗುತ್ತಿದ್ದ ನನ್ನನ್ನು 


ಎ 


ಕಂಡು “ಹೊಡೆಯಿರಿ ಹೊಡೆಯಿರಿ” ಎಂದು ಕೂಗುತ್ತಾ ಬಂಧಿಸಲು ಸಾ: kn 
ನಾನು ಅವರ ಮುಂದೆ ಹೋಗಿ ಏರಡು ಕೆ ಕೈ ಗಳನ ಸಾ ನೀಡಿ 'ಬಂಧಿಸಿರಿ' ಎಂದು ಹೇಳಿದೆನ್ನು 
ಉಮ 


ಆ ಸಮಯಕ್ಕೆ ಸೃಗಾಲಿಕೆಯು ದುಃ ದೀದ ಅಲ್ಲಿಗೆ ನ ಬಂದಳು. ವ॥ ಹಾಗೆ 
ಬಂದು೩೦ ಕ “ನನ್ನ ಮಗನಾದ ಈತನು ಉಗ್ರವಾದ ಜ್ವರದಿಂದ ತುಂಬ ನವೆದು 


] 
ಹೋಗಿ ವಾಯು ವಿಕಾರಕ್ಕೆ ಒಳಗಾಗಿ ಕಂಡ ಕಂಡ ಕಡೆಗೆ ತನ್ನಿಷ್ಟ ಬಂದಹಾಗೆ ಓಡು 
ತ್ತಿದ್ದನು. ಈ ಸ್ಥಿತಿಯನ್ನು ನೋಡಿ ಇವನನ್ನು ಕಟ್ಟಿ ಕೋ ಫೆಯಲ್ಲಿ ಹಾಕಿದ್ದೆ ವು. ಆದರೆ 
ಇಂದು ವಾಸಿಯಾಗಿದ್ದಂತೆ ತೋರಲು ನಾನು ಹೊರಕ್ಕೆ ಬಿಟ್ಟಿನು. ಮತ್ತೆ ವಾಯುಬಂದು 
ಎರಗಿದೆ. ನಾನು ಬಡವೆ. ನೀವೆಲ್ಲರೂ ಈ ನನ್ನ ಮಗನನ್ನು ಹಿಡಿದು ಕೊಡಿರಿ” ವ॥ 
ಎಂದು ಹೇಳಿದಳು “೩೦೭. 'ಎಲೆ ಮುದುಕಿ ! ಅವನು ಹುಚ್ಚನು. ನೀನೂ ಹುಚ್ಚಿ ಯೇ 


ರಿ. ಅವನನ್ನು ಹಿಡಿಯುವರಾರು ? ನಿನಗೆ ಇಷ್ಟಬಂದಕಡೆ ಹೋಗು' ಎಂದು ಆವ 
ಆಗ ವಾಯುದೇವರಿಂದ ಆ ರೀತಿ ಬಂಧನಕ್ಕೆ ಸಿಗದೆ ಬಿಡಿಸಿಕೊಂಡೆನು ! 


(ಸೃಗಾಲಿಕೆ ಹೇಳಿದ ವಾಯುರೋಗವನ್ನು ವಾಯುದೇವನೆಂದು ಹಾಸ್ಕಪೂರ್ವಕ ಹೇಳಿ 


೧೬ ). 
ತ 
€l 
CL 


೩೮೨ | ಅಭಿನವ ದಶಕುಮಾರ ಚರಿತೆ 


ವ॥ ಅಂತಾ ದುರ್ಥಟಮಂ ಕಟೀದು ರಾಗಮಂಜರಿಯ ಮನೆಗೆ ಬಂದು 


ಕಂ॥  ಪಿರಿದಾಲಿಂಗಿಸಿದೆಂ ನಲಿ 
ದು ರಾಗಮಂಜರಿಯನಾತಳೋದರಿಯೆನ್ನೊಳ್‌ 
ಪರಿರಂಭಸುಖದಿನಿರಲೊ 
ರ್ಬರೊರ್ಬರಂ ಪೊರ್ದಿ ಕಳೆದೆವಂದಿನ ದಿನಮಂ ೩೦೮ 


ವ॥ ಅನ್ನೆಗಂ 
ರವಿ ಶಶಿಯಂತೆ ತಣ್ಣದಿರ್ಗಳೆಯ್ದು ದಯಾದ್ರಿಯೊಳುಣ್ಮೆ ಹಸ್ತಪ 


ಲ್ಲವದಿನೊೋಟಿಲ್ಲು ಸಾಧುಜನಮರ್ಫ್ಥ್ಯಮನೆತ್ತೆ ಸರೋಜಪಂಡಮಂ 
ದವಿರಳಪುಪ್ಪಿತಸ್ಲಿ ತಿಯಿನೊಪ್ಪೆ ಜಗಜ್ಜನನೇತ್ರ ಪುತ್ರಿಕೋ 
ತ್ಸವ ಫಲಮಾಗಲೇನುದಯವಾದನೊ ಪಂಕಜಜೀವಿತೇಶ್ವರಂ ೩೦೯ 
ವ॥ ಅಂತು ಸೂರ್ಯೋದಯವಾಗಲೊಡಂ ಧನಮಿತ್ರನ ಮನೆಗೆ ಪೋಗಲಾತಂ 
ಎನ್ನಂ ಕಂಡು 


ಇಂದಸು ತುಂಬಿತೆನ್ನವಯವಂಗಳೊಳಿಂದೆನಗೊಪ್ಪುವೆತ್ತ ಕಣ್‌ 
ಬಂದುವು ನೋಡಲಿಂದೆನಗನೇಕಮಹಾವ್ರತಸಿದ್ದಿ ಸಾಧ್ಯಮಾ 
ಯ್ಹೊಂದನುರಾಗದಿಂ ಪುಳಕಮುಣ್ಮುವಿನಂ ಧನಮಿತ್ರನಾಕ್ಷಣಂ 
ಬಂದಮರ್ದಷ್ಟಿ ಮನ್ನಿಸಿದನೆನ್ನನತೀವ ಮನಃಪ್ರಮೋದದಿಂ ೩೧೦ 


ದ್ದಾನೆ (ರಂ) ವ॥ ಹಾಗೆ ಆ ವಿಪತ್ತಿನಿಂದ ತಪ್ಪಿಸಿಕೊಂಡು ರಾಗಮಂಜರಿಯ ಮನೆಗೆ 
ಕಾಗಿ ಆಲಿಂಗಿಸಿಕೊಂಡೆನು. 


ಲಿ 
UU 

ಣಿ 
ಆ 
3 


ಬಂದು ೩೦೮. ನಾನು ನಲಿದು ರಾಗಮಂಜರಿಯಃ 
ಆ ತಳೋದರಿಯೂ ನನ್ನನ್ನು ಆಲಂಗಿಸಿಕೊಂಡು ಸುಖಿಸಿದಳು. ಹೀಗೆ ಒಬ್ಬರನ್ನೊಬ್ಬರು 


ಖಿ ಕಾಲಾ ಲ್‌ ps ೨ 


ಕೂಡಿಕೊಂಡು ಆ ದಿನವನ್ನು ಆನಂದದಿಂದ ಕಳೆದೆವು. ವ॥ ಆ ಸಮಯ ಸಲ್ಲಿ 
೩೦೯. ಕಮಲಗಳ ಒಡೆಯನಾದ ಸೂರ್ಯನು ಉದಯಿಸಿದನು. ರವಿಯು ಚಂದ್ರನಂತೆ 
ತಂಪಾದ ಕಿರಣಗಳಿಂದ ಉದಯಗಿರಿಯ ಮೇಲೆದ ನು. ಸಾಧುಜನರು ಚಿಗುರಿನಂಥ 
ಕೈಗಳಿಂದ ಸೂರ್ಯನಿಗೆ ಅರ್ಥ್ಯದ ನೀರನ್ನೆತ್ತಿದರು.. ತಾವರೆಗಳ ಗುಂಪು ದಟ್ಟವಾಗಿ 
ಅರಳಿದುವು. ಜಗತ್ತಿನ ಜನರ ನೇತ್ರಗಳಿಗೆ 'ಪ್ರಶ್ರಿಕೋತ್ಸವವು ಆದಂತಾಯಿತು. ವ॥ 


ಕಾಗ 
ನ ಮನೆಗೆ ಹೋದೆನು, ಅವನು ನನ: ನ್ನು 


ಥಿ 


ಈ 


ಹಾಗೆ ಸೂರ್ಯೋದಯವಾಗಲು ಧನಮಿತ್ರಃ 
ಕಂಡು--೩೧೦. “ಇಂದು ನನ್ನ ಶರೀರದ ಅವಯವಗಳಲ್ಲಿ ಪ್ರಾಣಗಳು ಬಂದು ತುಂಬಿ 
ದುವು. ಇಂದು ನನಗೆ ಸುಂದರವಾದ ಕಣ್ಣುಗಳು ನೋಡಲು ಬಂದಹಾಗಾಯಿತು. ನನಗೆ 


ಅನೇಕ ಮಹಾವ್ರತಗಳು ಸಿದ್ದಿಸಿದುವು” ಎಂದು ಹೇಳುತ್ತಾ ರೋಮಾಂಚಿತನಾಗಿ ಅತ್ಯಂತ 
ಅಣೆ ಅಸಲೆ... ಇಲಲ ೧% 


ಹರ್ಷದಿಂದ ಬಂದು ಧನವಿತ್ರನ ನು ಕೂಡಲೆ ನನ್ನನ್ನು ತಬ್ಬಿಕೊಂಡು ಗೌರವಿಸಿದನಂ. 


wy 


ಅಷ್ಟಮಾಶ್ವಾಸಂ ೩೮೩ 


ವ॥ ಅಂತು ಮನ್ನಿಸಲಾಧನಮಿತ್ರನ ಮನೆಯೊಳ್‌ ಸುಖದಿನಿರ್ಪಿನಮೊಂದು ದಿನಂ 


ಲೀಲೆಯ ರಾಜ್ಯಮಂ ನಿಜಶರೀರಮನೊಲ್ವೊಡೆ ತನ್ನ ಪುತ್ರಿಯಂ 

ಬಾಲಿಕೆಯಂ ಮನೋಮುದದಿನೀವುದು ಕೂರ್ತೆನಗಲ್ಲದಂದು ಕಾ 
ಲಾಲಯದತ್ತಲೆಯ್ದಿಸುವೆನೆಂದತಿಗರ್ವಿತಚಂಡವರ್ಮನಂ 
ದೋಲೆಯನಂಗಭೂಪತಿಗೆ ಭೀತಿ ಮಿಗಲ್‌ ಮಃಳಿದಾತನಟ್ಟಿದಂ 3೧ರ 


ವ8 ಅಂತು ಚಂಡವರ್ಮಂ ಸಿಂಹವರ್ಮಂಗೆ ದೂತನಂ ಕಳಿಪಲದರ್ಕೆ ಸಿಂಹವರ್ಮಂ 
ಕನಲ್ಲು 


ಕಂ॥ ಕುಡೆನೆನ್ನ ತನೂಜೆಯನಾ 
ಪ್ಪೊಡೆ ಯುದ್ಧಕ್ಕೆತ್ತಿ ಚಂಡವರ್ಮಂ ತಾಂ ಬಂ 
ದೊಡೆ ನೋಟಕ್ಷೆನೆಂದು ಚರನಂ 
ಪೆಡದಲೆಯಂ ಪಿಡಿದು ನೂಂಕಿಸಿದನವನೀಶಂ ೩೧೨ 


ವ8 ಅಂತು ದೂತನಂ ನೂಂಕಿ, 


ತನಗನುಕೂಲಮಪ್ಪಖಳ ಭೂಪತಿಗಳ್ಲೆ ಸುಹೃತ್ವ ಸಿದ್ಧನ 
ಲ್ಹನುನಯದಿಂದನೇಕ ಮಣಿಭೂಷಣಕಾಂಚನದಿವ್ಯ ವಸ್ತ್ರವಾ 
ಹನವನಲಂಪಿನಿಂ ಕಳಿಪಿ ತತ್ಸಮಯಕ್ಕತಿ ಶೀಘ್ರಮಾರ್ಗದಿಂ 
ಮನದೊಲವಿಂದೆ ಬರ್ಪುದೆನುತೋಲೆಯುನಟ್ಟಿದನಂಗಭೂಭುಜಂ ೩೧೩ 


ವಃ ಹಾಗೆ ಗೌರವಿಸಲು ನಾನು ಆ ಧನಮಿತ್ರನ ಮನೆಯಲ್ಲಿ ಸುಖದಿಂದ ಇದ್ದೆನು. ಆಗ 
ಒಂದು ದಿವಸ...೩೧೧. 'ಸುಂದರವಾದ ರಾಜ್ಯವನ್ನೂ ನಿನ್ನ ಶರೀರವನ್ನೂ ನಿಜವಾಗಿ 
ಬಯಸುವುದಾದರೆ, ನಿನ್ನ ಮಗಳನ್ನು ಸಂತೋಷದಿಂದ ನನಗೆ ಕೊಡು. ಹಾಗೆ ಕೊಡ 
ದಿದ್ದರೆ ನಿನ್ನನ್ನು ಯಮವಪುರಿಗೆ ಅಟ್ಟುವೆನು.' ಎಂದು ಅತಿಗರ್ವಿಷ್ಠನಾದ ಚಂಡವರ್ಮನಂ 

೦ಗರಾಜನಾದ ಸಿಂಹವರ್ಮನಿಗೆ ಭಯ ಹುಟ್ಟಿಸಿ ಪತ್ರವನ್ನು ಬರೆದು ಕಳುಹಿಸಿದನು. 
ವ॥ ಹೀಗೆ ಚಂಡವರ್ಮನು ಸಿಂಹವರ್ಮನಿಗೆ ದೂತನನ್ನು ಕಳುಹಿಸಲು ಆದಕ್ಕೆ ಸಿಂಹ 
ವರ್ಮುನು ಕೋಪಿಸಿಕೊಂಡು ೩೧೨. “ನನ್ನ ಮಗಳನ್ನು ಅವನಿಗೆ ಖಂಡಿತ ಕೊಡು 
ವುದಿಲ್ಲ. ಶಕ್ತಿಯಿದ್ದರೆ ಚಂಡವರ್ಮನು ಯುದ್ಧಕ್ಕೆ ದಂಡೆತ್ತಿ ಬರಲಿ. ನಾನು ನೋಡಿ 
ಕೊಳ್ಳುವೆನು” ಎಂದು ಹೇಳಿ ಅಂಗರಾಜನು ಅ ದೂತನ ಕತ್ತಿಗೆ ಕೈಹಾಕಿಸಿ ತಳ್ಳಿ 
ಸಿದನು. ವ।। ಹಾಗೆ ದೂತನನ್ನು ನೂಕಿ._.೩೧೩. ಗೆಳೆಯರಲ್ಲಿ ಹೆಸರುವಾಸಿಯಾದ 
(ಪ್ರಸಿದ್ಧರಾದ ಗೆಳೆಯರುಳ ಚಿ ಅಂಗರಾಜನು ತನಗೆ ಅನುಕೂಲರಾದ ರಾಜರಿಗೆಲ್ಲ ಶೀಘ್ರ 
ವಾಗಿ ಬರಬೇಕೆಂದು ಓಲೆಗಳನ್ನು ಬರೆದು ಕಳುಹಿಸಿದನು. ಅದರೊಡನೆ ರತ್ನಾಭರಣ 


ವ ಧೆ pa J _ ಇಗೆ. ಪಾಗೆ ಕಜೆ ಇಲ ಕರಾರು pS J ಕಳ ೯ 
ಗಳನ್ನೂ ಚಿನ್ನದೊಡವೆಗಳನ್ನೂ ದಿವ್ಯವಸ್ತ್ರ? ಲೂ ವಾಹನಗಳನ್ನೂ ಕಳುಹಿಸಿದನ. 
— we 


೩೮೪ | ಅಭಿನವ ದಶಕುಮಾರ ಚರಿತೆ 


ವ॥ ಅಂತು ತನ್ನ ಮಿತ್ತಕ್ಷತ್ರಿಯಗೋತ್ರಕ್ಕೆ ಪತ್ರವಂ ಕಳಿಪಲತ್ತಲ್‌ ತನ್ನಿಂದವ 
ಮಾನಿತನಾದ ದೂತಂ ತನಗಾದ ಮಾನಹಾನಿಯಂ ಚಂಡವರ್ಮಂಗೆ ಪೋಗಿಪೇಟಕ 
ಗಿರಿಯಂ ನುಂಗುವ ತಾರೆಯಂ ತಿಅಶಿವ ಧಾತ್ರೀಭಾಗಮಂ ಪೋಟ್ವಿ ಸಾ 
ಗರಮಂ ತುಟ್ಕುವ ಚಾತುರಂಗಬಲದಿಂ ಸೌರಂಭಮಂ ತಾಳ್ದು ನಿ 


ರ್ಭರದೋರ್ದರ್ಪದ ಚಂಡವರ್ಮನಬಲಾಸಂವಾಂಛೆಯಿಂದಂಗ ಭೂ , 
ವರನಂ ಮುತ್ತುವೆನೆಂದು ಬಂದನದಟಿಂ ಚಂಪಾಪುರಕ್ಕಾಕ್ಷಣಂ ೩೧೪ 


ವಗ ಅಂತು ಬಂದು 


ದಟದುಟಿವಾಯ ಪೋಲ್‌ ಸಕಲಸೈನ್ಯ ಯುತಂ ಛಲಿ ಚಂಡವರ್ಮನಾ 

ಗಳೆ ಮುಳಿದಂಗಭೂಪತಿಯ ಸತ್ವ ಮನೊರ್ಮೆಯೆ ಸೂಅಕಿಗೊಂಡು ಕಾ 

ಲ್ಲ ಳೊಳತಿಕೋಪ ಪದಿಂ ಪಿರಿಯ ಕ ಮಿಗೆ ಸಾರ್ಚಿ ತನ್ನ ದೋ 
ರ್ಬಲದವಲೇಪದಿಂ ಮದುವೆಯುಜ್ಞುಗವಂ ತಳೆದಿರ್ದನಾ ಖಳಂ ೩೧೫% 


ವ8 ಅಂತು ಚಂಡವರ್ಮನಂಗರಾಜನಂ ಭಗಿತನಂ ಮಾಡಿ ಮಟುದಿನಮಂಬಾಲ 
ಕೆಯಂ ಮದುವೆಯಾಗಲನುಗೆಯ್ಯೆ 


ಅವನಂ ಬಾಲಿಕೆಯೊಳ್‌ ವಿವಾಹಸುಖಮಂ ತಾಳ್ವಿರ್ಪನೆಂಬೊಂದು ಕಾ 

ರ್ಯ ಎಿಶೇಷಕ್ಕತಿಕೋಪಮುಬ್ಬರಿಸಲಾಂ ಮುಂ ಕಂಡು ಕೂರ್ತಿರ್ದೆನಾ 
ಯುವತೀರತ್ನಮಿದೆನ್ನ ಭೂಷಣಮೆನುತ್ತಾಂ ನಿಶ್ಚ ಯಂಮಾಡಿಯೊ 

ಪ್ಪುವಿನಂ ಜಟ್‌ ಕಕ ಕರದೊಳಾಂ ತಾ ಲ ೦ “*ಮನೋರಾಗದಿಂ ೩೧೬ 


ವ॥ ಹೀಗೆ ತನ್ನ ಮಿತ್ರರಾದ ಕ್ಷತ್ರಿಯರಿಗೆ ಪತ್ರಗಳನ್ನು ಕಳುಹಿಸಿದನು. ಹರಾ 


ಲ್ಲ ಖಿ 
ನಾದ ದೂತನು ತನಗಾದ ಮಾನಹಾನಿಯನ್ನು ಚಂಡವರ್ಮನಿಗೆ ಹೋಗಿ ಹೇಳಿದನು. 
೩೧೪. ವಿಶೇಷವಾದ ಬಾಹುದರ್ಪವುಳ ಸ್ಯ ಚಂಡವರ್ಮನು ಜಯಾ ಮೇಲಿನ 


ಆಸೆಯಿಂದ ಅಂಗರಾಜನನ್ನು ಮುತ್ತುವೆನೆಂದು ಕೂಡಲೆ ಚಂಪಾಪುರಕ್ಕೆ ದಂಡೆತ್ತಿಬಂದನು. 
ಅವನ ಚತುರಂಗ ಸೇನೆಯು ಬೆ ಬೆಟ್ಟವನ್ನು ನುಂಗುವ, ನಕ್ಷತ್ರಗಳನ್ನು ಕೊಯ್ಯುವ, ಭೂ 
ಭಾಗವನ್ನು ಸೀಳುವ, ಸಾಗರದ ನೀರನ್ನು ಮೇಲೆತ್ತಿ ಚೆಲ್ಲುವ ಯ ರ್ಥ್ಯದಿಂದ ಕೂಡಿ 


ಹಾಲಿ 


ದ್ದಿತು. ವ।ಟ। ಹಾಗೆ ಬಂದು-_೩೧೫. ಸೂರೆ ಹೊಡೆಯಲು ನುಗ್ಗು ವಂತೆ ಸಕಲ ಸೇನೆ 
ಯೊಡನೆ ಛಲಗಾರನಾದ ಚಂಡವರ್ಮನು ಆಗಲೆ ನಗರವನ್ನು ಮುತ್ತಿದನು. ಒಂದೇ 
ಸಲಕ್ಕೆ ಅಂಗರಾಜನ ಶಕ್ತಿಯನ್ನು ಸೂರೆಗೊಂಡನು, ಅವನ po ಅತಿ ಕೋಪ 
ದಿಂದ ದೊಡ್ಡ ಸಂಕೋಲೆಯನ್ನು ತೊಡಿಸಿದನು. ತನ್ನ ತೋಳು ಬಲದ ' ಗರ್ವದಿಂದ 
ದುಷ್ಟ ನು “ಚದುವಿಗೆ ಏರ್ಪಾಟು ಮಾಡತೊಡಗಿದನು. ವಃ ಹೀಗೆ ಚಂಡವರ್ಮನ 
ಅಂಗರಾಜನನ್ನು ಸೋಲಿಸಿ ಮಾರನೆಯ ದಿನ ಅಂಬಾಲಿಕೆಯನ್ನು ಮದುವೆಯಾಗಲು ಸಿ 


ಗೊಳಿಸಲು ೩೧೬. “ಚಂಡವರ್ಮನು' ಅಂಬಾಲಿಕೆಯೊಡನೆ ವಿವಾಹ ಚ! 


% 
ತ್ರ 


Let 


ಸುಖದಲ್ಲಿದ್ದಾನಿ ನೆ. ಇದರಿಂದ ನನಗೆ ಕೋಪ ಮಿತಿ ಮೀರಿತು. ನಾನು ಮೊದಲೇ ನೋಡಿ ಆ 


ಅಷ್ಟಮಾಶ್ವಾಸಂ ೩೮೫ 


ವ॥ ಅಂತು ಕಂಕಣದಾರವಂ ಕಟ್ಟಿಕೊಂಡು ಧನಮಿತ್ರಂಗಿಂತೆಂದೆಂ 


ಕಂ॥ ಏಗೆಯ್ದೂ ಚಂಡವರ್ಮನ 
ನೀಗಳ್‌ ತೀರ್ಚುವೆನದರ್ಕೆ ತಾವಂಜದೆ ಚೆ 
ಲ್ವಾಗಿರ್ಪುದೆಂದು ಪೇಟನು 
ರಾಗದೆ ಪೌರರ್ಗೆ ರಾಗದಿಂ ಧನಮಿತ್ರಾ ೩೧೭ 


ವ8 ಎಂದಲ್ಲಿ ಪೌರರ್ಗೆ ಪೇಟ್ಗು, 


ಕಂ8 ಅಂಗನೃಪಾಲನ ಸೀಮಾ 
ರಂಗಕ್ಕೆ ಟತಂದುದಖಿಳಭೂಪರ ಸಂಗಂ 
ಮಂಗಳವಾರ್ತೆಯನುಸಿರ್ದವ 
ರಂ ಗುಣದಿಂ ಕೊಂಡು ಬರ್ಪುದನುನಯುದಿಂದಂ ೩೧೮ 


ವ॥ ಎಂದು' ಧನಮಿತ್ರನನತ್ತಲ* ಕಳಿಪಿದೆಂ, ಇತ್ತಲ್‌ ಚಂಡವರ್ಮನಂಬಾಲಿಕೆಯಂ 
ಮದುವೆಯಾಗಲ್‌ ಮದವಣಿಗನಾಗಿ ಪಸೆಯಮೇಲೆ ನೀದಿರ್ದಾಗಳಿ್‌ ; 
ಮಂಗಳೆಗಾಯಕರ್‌ ಸಕಲವಾದ್ಯವಿಚಕ್ಷಣರುದ್ಧನರ್ತಕರ್‌ 
ಮಂಗಳಪಾಠಕರ' ಗಣಿಕಸಂತತಿ ಸಂಭ್ರಮದಿಂ ಪುಗುತ್ತಿರಲ್‌ 
ಮಂಗಳಗೇಹಮಂ ಮುದದಿನಾನವರೊಳ್‌ ತಟಸಂದು ಬೇಗದಿಂ 
ಮಂಗಳಪಾಠಕಾಕ ಟತಿಯಿನೊ ಲ್ಹೊಳಪೊಕ್ಕೆನಿಳಾಧಿನಾಯಕಾ ೩೧೯ 


ಜ 
ಪ್ರೀತಿಯಿಂದ ಕೈಗೆ ಕಂಕಣ ಕಟ್ಟಿಕೊಂಡೆನು, ವ।। ಹಾಗೆ ಕಂಕಣದ ನೂಲನ್ನು ಕಟ್ಟಿ 


ಕೊಂಡು ಧನಮಿತ್ರನಿಗೆ ಹೀಗೆ ಹೇಳಿದೆನು. ೩೧೭. “ಧನಮಿತ್ರ "ಚಂಡವರ್ಮನನ್ನು ಈಗ 
ತೀರಿಸಿ ಬಿಡುವೆನು. ಅದರಿಂದ ಹೆದರದೆ ಶಾಂತರಾಗಿರಬೇಕು' ಎಂದು ನೀನು ಊರಿನ 


ಜನರಿಗೆಲ್ಲ ಹೇಳು” ವ॥ ಎಂದು ಅಲ್ಲಿ ಪುರಜನರಿಗೆ ತಿಳಿಸಿ ೩೧೮, ಅಂಗರಾಜನ ರಾಜ್ಯದ 


ಪು ಪಿ — ದಾ 
ಯುವತೀರತ್ನವನ್ನು ಪ್ರೀತಿಸಿದ್ದೆನು ಇದು ನನ್ನ ಒಡವೆ.” ಎಂದು ನಿಶ್ಲ್ಚಯಮಾ 
ಮಿ 


¢ 
ಸರಹದ್ದಿಗೆ ಬಂದಿರುವ ಎಲ್ಲರಾಜರಿಗೂ ಈ ಮಂಗಳದ ಸುದ್ದಿಯನ್ನು ತಿಳಿಸಿ ಪ್ರೀತಿ 
ತ 
ಇ ಲೌ — ೨ ಹ ೧ನ ~ ) ಲ ರ 
ಗೌರವಗಳಿಂದ -ಅವರನ್ನು ಕರೆದುಕೊಂಡು ಬರಬೇಕು,” ವ1!। ಎಂದು ಹೇಳಿ ಧನ 
“ನಿ ಹ ಹ fe 4) ~ 
ವಿಂತ್ರನನ್ನು ಅತ್ತ ಕಳುಹಿಸಿದೆನು, ಇತ್ತ ಚಂಡವರ್ಮನು ಅಂಬಾಲಿಕೆಯನ್ನು ಮದುವೆ 


ಆ pS pS ps ರ PR ಪಿ ಲ ಹ ಗದ ್‌ ny ps ಮ್ನ ಫಿ 
ಗಲು ಮದವಣಿಗನಾಗಿ ಹಸೆಯ ಮೇಲೆ ನಿಂತನು. ಆಗ ೩೧೯. ಮಹಾರಾಜನೆ ! 


ಮಂಗಳ ಹಾಡುವ ಹಾಡುಗಾರರೂ, ಸಕಲವಾದ್ಯಗಳನ್ನು ಬಾರಿಸುವುದರಲ್ಲಿ ಕುಶಲರಾದ 
ವಾದ್ಯಗಾರರೂ, ಆದ್ಭುತವಾಗಿ ನರ್ತಿಸಬಲ್ಲ ನರ್ತಕರೂ, ಮಂಗಳ ಹೇಳುವವರೂ, 


| ತತಾ ಹ ಮಾವಾ ಆಸ್‌, _— pe ಕ್‌ ಪಾ, ೮ — pe PP ps ತೆ ಜಾ ಅಣ ಆ ಫಿ ಲ್ದು 
ಶೈಯರ ಸಮೂಹವೂ ಸಂಭ್ರಮದಿಂದ ವಿವಾಹ ಮಂಗಳದ ಮಂಟಪವನು ಪ್ರವೇಶಿ 
he 


8 


4 CL 


ಈ ಇ ಅನ ಎಣ Od J) ~~ PY. ps ತೆ ಬಾ ತಳ್ಳ ಕ ಜೆ ಆ) 
ಫಪ್ಯದರು, ಆಗ ನಾನು ಹರ್ಷದಿಂದ ಅವರ ನಡುವೆ ಸೇರಿಕೊಂಡು ಮಂಗಳ ಪಾಠಕನ 


೩೮೬ ಅಭಿನವ ದಶಕುಮಾರ ಚರಿತೆ 


ಕಂ॥ ಅಂತಾಂ ಪ್ರಗುವಾಗಳ" ಜವ 
ನಂತುಟು ಕಿಚುಸುರಿಗೆಯೊಂದನಾರ್ಷಿಂ ಬಲಗೆ 
ಯ್ಯುಂ ತಳೆದು ಪೊಕ್ಕು ಮಂದಿಯ 
ತಿಂತಿಣಿಯೊಳ" ನೋಡುತಿರ್ದೆನಾತನ ಕಡೆಯಂ | ೩೨೦ 


ವ॥ ಅನ್ನೆಗಮಾತಂ ತನ್ನಾಯಷ್ಯಮನೊಪ್ಪುಗುಡುವಂತೆ ಪಾಣಿಗ್ರಹಣಾರ್ಥಂ ಕೆಯ್ಯಂ 
ನೀಡೆ 
ನೀಡಿದ ಕಿಯ್ಯನಾಂ ತುಡುಕಿ ಗಾಢಮೆನಲ್‌ ಪಿಡಿದೀಲ್ಲು ಬೀಟಿಕ್ಕಿನಂ 
ಅಸೋಡಿಸಿ ಶಸ್ತ್ರದಿಂ ತಿವಿಯಲಂತದು ನುಣ್ಣನೆ ಬೆನ್ನೊಳೊರ್ಮೊಲಂ 
ಮೂಡಲೊಳಿಲ್ಲು ಬಿಟ್ಟ ಸುವನಾಗಳೆ ನೀಗಿದನೆಂದು ಬಂಧುಗಳ" 
ನೋಡುವ ಮಾಟಕ್ಕಿಯಿಂ ಕೆಡೆಪಿದೆಂ ಪಸೆಯೊಳ್‌ ಕಲಿ ಚಂಡವರ್ಮನಂ ೩೨೧ 


N 


ವಗ ಅಲ್ಲಂ ಬಟಿನಯಂ 


ಕಂ॥ ಆ ರಿಪುವಿನಾಪ್ತಬಲಮಂ 
ಮಾರಿವೊಲಾಂ ಬೀದಿವರಿದು ಭುಜಬಲದಿಂ ಸಂ 
ಹಾರಂ ಮಾಲಾ ಗಳ್ಳ ಗಂ 
ಭೀರರವಂ ಪೊಣ್ಮಲೆಯ್ದಿದೆಂ ನಿಜಪದಮಂ | ೩೨೨ 


ವ॥ ಎಂದು ಅಪಹಾರವರ್ಮುಂ ಪೇಟಿಕ್ಟೊಡದಂ ರಾಜವಾಹನಂ ಕೇಳ್ದು | 


ವೇಷ ಧರಿಸಿ ಬೇಗ ಬೇಗ ಒಳಹೊಕ್ಕೆನು. ೩೨೦. ಹಾಗೆ ಒಳಕ್ಕೆ ಹೋಗುವಾಗ 
ಮೃತ್ಯುವಿನಂತಿದ್ದ ಒಂದು ಸಣ್ಣ ಕತ್ತಿ (ಕಠಾರಿ) ಯನ್ನು ಬಲಗೈಯಲ್ಲಿ ಹಿಡಿದುಕೊಂಡು 
ಹೊಕ್ಕೆನು. ಮಂದಿಯ ನಡುವೆ ನಿಂತು ಆತನ ಕಡೆ ಶಾ ಇದ್ದೆನು, ವ॥ ಆಗ 
ಅವನು ತನ್ನ ಆಯುಷ್ಯವನ್ನು ಒಪ್ಪಿಸಿ ಕೊಡುವ ಹಾಗೆ ಪಾಣಿಗ್ರಹಣಕ್ಕಾಗಿ ಕೈಯನ್ನು 
ನೀಡಿದನು. ೩೨೧. ಹಾಗೆ ನೀಡಿದ ಚಂಡವರ್ಮನ ಕೈಯನ್ನು ಹಿಡಿದುಕೊಂಡು 
ಬಿಗಿಯಾಗಿ ಎಳದೆನು. ಹಿಂಸಿಸಿ ಕೆಡವಿದೆನು, . ಶಸ್ತ್ರದಿಂದ ತಿವಿದೆನ್ನು. ಅದು ಬೆನ್ನಿ 
ನಲ್ಲಿ ಒಂದು ಮೊಳ ಆಳವಾಗಿ ಚುಚ್ಚಿ ಕೊಡಿತು, ಕೂಂಡಲೆ ಕೂಗುತ್ತಾ ಬಿದ್ದು ಆತನು 
ಪ್ರಾಣಗಳನ್ನು ಕಳೆದುಕೊಂಡನು. ಹೀಗೆ ಬಂಧುಗಳು ನೋಡುತ್ತಿರುವ ಹಾಗೆಯೇ 
ಕಲಿ ಚಂಡವರ್ಮನನ್ನು ಹಸೆಯ ಮೇಲೆ ಕೆಡವಿದೆನು. ವ॥ ಅಲ್ಲಿಂದ ಮುಂದೆ. - 
೩೨೨. ಆ ಶತ್ರುವಿನ ಆಪ್ತಬಲವನ್ನು ಮಾರಿಯ ಹಾಗೆ ನಾನು ವೇಗದಿಂದ ನುಗ್ಗಿ ನನ್ನ 
ಭುಜಬಲದಿಂದ ಸಂಹರಿಸಿದೆನು. ಆಗ ಗಂಭೀರ ಧ್ವನಿಯು ಮೇಲೆದಿ ತು. ಬಳಿಕ ನಾನು 


ು 


ನನ್ನ ಸ್ಥಾ ನವನ್ನು ಸೇರಿದೆನು.” ವ॥ ಎಂದು ಬಿಸ್‌ ಹೇಳಿದನು. ಅದನ್ನು 


ಅಷ್ಟಮಾಶ್ವಾಸಂ ೩೮೭ 


ಶಿವಶಿವ ಮರ್ತೃಲೋಕದೊಳಪೂರ್ವಮಗೋಚರಮಲ್ತೆ ಭಾವಿಸ 

ಲ್ಕಿವನ ಪರಾಕ್ರಮಂ ಬಗೆಗಮಾನುಷವಿತಾತೆಜದಿಂ ತೊಟಿಲ್ಲನಾ 

ವವನತಿ ಸಾಹಸಂಬೆರಸು ಪೇಟಕನುತ್ತಪಹಾರವರ್ಮನಂ 

ನವಪುಳಕಂಗಳುಣ್ಮೆ ಬಿಗಿಯಪ್ಪಿದನಾಗಳಭಂಗವಿಕ್ರಮಂ ೩೨೩ 


ಗದ್ಯ 


ಇದು ನಿಖಿಳಬುಧಜನ ಮನೋವನಜವನ ದಿವಾಕರಕಿರಣ ಪ್ರತಿಮಪ್ರಸನ್ನ ಶ್ರೀಮದಭಂಗ 
ವಿಟ್ಮಲಪದಾಂಭೋಜ ಮತ್ತಮಧುಕರ ಮಧುಸೂದನನಂದನ ಸರಸಕವಿ ಚೌಂಡರಾಜ ವಿರಚಿತ 
ಮಪ್ಪ ಅಭಿನವ ದಶಕುಮಾರ ಚರಿತೆಯೊಳ್‌ ಅಪಹಾರವರ್ಮ ಕಥಾವೃತ್ತಾಂತಂ 


ಅಷ್ಟಮಾ ಶ್ನಾಸಂ 


ರಾಜವಾಹನನು ಕೇಳಿ--೩೨೩, ಶಿವ ಶಿವ! ಆಲೋಚಿಸಿದರೆ ಈ ಮನುಷ್ಯ ಲೋಕದಲ್ಲಿ 
ಇವನ ಪರಾಕ್ರಮವು ಹಿಂದೆಂದೂ ಕಾಣದಂಥದು. ಊಹೆಗೆ ನಿಲುಕದು. ಅಮಾನುಷ 
ವಾದುದು. ಈ ರೀತಿಯಿಂದ ಸಂಚಾರ ಮಾಡಿದವನು ಯಾವನಿದ್ದಾನೆ ? ಅತಿ ಸಾಹಸ : 
ಮಾಡಿದವನಾರು ? ಹೇಳಿರಿ. ಎಂದು ಹೇಳುತ್ತಾ ಅಭಂಗ ವಿಕ್ರಮನಾದ ರಾಜ 
ವಾಹನನು ಅವನನ್ನು. ರೋಮಾಂಚವೇಳುವಂತೆ ಬಿಗಿಯಾಗಿ ಆಲಿಂಗಿಸಿಕೊಂಡನು. 
ಇದು ನಿಖಿಲ ವಿದ್ವಾಂಸರ ಮನಸ್ಸೆಂಬ ಕಮಲವನವನ್ನರಳಿಸುವ ರವಿಯ ಕಿರಣಗಳಿಗೆ 
ಸಮನಾದ ಪ್ರಸನ್ನನಾದ ಶ್ರೀಮದಭಂಗವಿಟ್ಟಲನ ಪಾದ ಕಮಲಗಳಲ್ಲಿ ಮದಿಸಿದ ದುಂಬಿ 

ಕುವ 


ಯಾದ ಮಧುಸೂದನನ ಮಗನಾದ ಸರಸಕವಿ ಚೌಂಡ ರಾಜವಿರಜಿತವಾದ ಅಭಿನವದಶ 
ಕುಮಾರ ಚರಿತೆಯಲ್ಲಿ 


ನನಮಾಶ್ವಾಸಂ 
ಅರ್ಥಪಾಲನ ಕಥೆ 


ಕಂ) ಶ್ರೀಕೇಳೀಮುಖಕಮಳಂ 
ಭೂಕಾಂತಾಧೀಶನರ್ಥಪಾಲಕನಂ ಸೌ 
ಮ್ಯಾಕಾರನನೀಕ್ಷಿಸಿದಂ 
ಲೋಕಜನಸ್ಪುತನಭಂಗವಿಟ್ಮಲ ಭೃತ್ಯಂ ೧ 


ವ॥ ಅಂತು ರಾಜವಾಹನನರ್ಥಪಾಲನ ಮುಖಾವಲೋಕನಂಗೆಯ್ದು ನೀನೆಸಗಿದ 
ಕಾರ್ಯಮಂ ಪೇಟ!ನಲಾತಂ ಕೆಯ್ಗಳಂ ಮುಗಿದು 


ಸಹಚರರೆಲ್ಲರುಂ ನಿಜಪದಾಂಬುರುಹದ್ವಯಮಂ ನಿರಂತರಂ 
ಮಹಿಯೊಳಲಂಪಿನಿಂದಅಸಲೆಣ್ಣೆ ಸೆಗೆಯ್ದಿ ದೊಡಾನುಮಂತೆ ಸ 

ಸ್ಪೃಹಯಿನತಿ ಪ್ರಸಿದ್ಧಿವಡೆದಿರ್ಪ ಮನೋಹರಮಪ್ಪ ಕಾಶಿಯಂ 

ಬಹಳ ಸುಖಾಧಿವಾಸಿಯನಘೌಘ ವಿನಾಶಿಯನೈದಿದೆಂ ನೃಪಾ ಪ 


ದುರಿತವಿನಾಶಿಯಂ ಸುಕೃತ ಸತ್ಸಲರಾಶಿಯನುಗ್ರಕರ್ಮದು 
ರ್ಧರಗಳಪಾಶೆಯಂ ಸಕಳಮಂಗಳಸಾರ್ಥಕ ತೀರ್ಥವಾಸಿಯಂ 

ನರಕಹುತಾಶಿಯಂ ಕೃತಯುಗಾಂಬುಜ ನಿರ್ಮಳ ಬೀಜಕೋಶಿಯಂ 
ನಿರುಪಮಕಾಶಿಯಂ ಭರದಿನೆಯ್ಲಿದೆನೊಲ್ಲು ಜಗತ್ತ ಕಾಶಿಯಂ ೩ 


೧. ಈ ಲೋಕದ ಜನರಿಂದ ಹೊಗಳಲ್ಪಟ್ಟ ಅಭಂಗ ವಿಟ್ಕಲನ ಸೇವಕನಾದ ರಾಜವಾಹನ 
ಮಹಾರಾಜನು ಅರ್ಥಪಾಲನನ್ನು ನೋಡಿದನು. ರಾಜನ ಮುಖಕಮಲವು ಲಕ್ಷ್ಮಿಯ 
ಕ್ರೀಡೆಗೆ ಆಶ್ರಯವಾಗಿದ್ದಿತು. ಅರ್ಥಪಾಲನ ಆಕಾರವು ಸೌಮ್ಯವಾಗಿದ್ದಿ ತು. ವ॥ 
ರಾಜವಾಹನನು ಅರ್ಥಪಾಲನ ಮುಖವನ್ನು ನೋಡಿ 'ನೀನು ಮಾಡಿದ ಕೆಲಸವನ್ನು 
ಹೇಳು' ಎಂದನು. ಅದನ್ನು ಕೇಳಿ ಅವನು ಕೈಗಳನ್ನು ಜೋಡಿಸಿಕೊಂಡು-೨. 
ಹೀಗೆಂದನು. ರಾಜನೆ ! ಗೆಳೆಯರೆಲ್ಲರೂ ನಿಮ್ಮ ಪಾದಕಮಲಗಳನ್ನು ಭೂಮಿಯಲ್ಲಿ ಎಡೆ 
ಬಿಡದೆ ಸಂತೋಷದಿಂದ ಹುಡುಕಲು ಎಂಟು ದಿಕ್ಕುಗಳಿಗೂ ತೆರಳಿದರು. ನಾನೂ 
ಹಾಗೆಯೇ ಅದೇ ಆಸೆಯಿಂದ ಪ್ರಸಿದ್ಧವಾದ ಮನೋಹರವಾದ ಬಹು ಸುಖವುಳ್ಳ 
ಪಾಪನಿವಾರಕವಾದ ಕಾಶೀ ಪಟ್ಟಣಕ್ಕೆ ಹೋದೆನು. ೩. ಜಗತ್ತಿಗೇ ಪ್ರಕಾಶಮಾನವಾದ 
ಕಾಶೀನಗರವನ್ನು ವೇಗದಿಂದ ಹೋಗಿ ಸೆ:ರಿದೆನು. ಕಾಶಿಯು ಪಾಪನಾಶಿನಿ ಪುಣ್ಯಗಳಿಂದ 
ಬ:ವ ಸತ್ಸಲಗಳ ರಾಶಿ. ಉಗ್ರವಾದ ಪಾಪಕರ್ಮಗಳಿಗೆ ದುಃಸಹವಾದ ಬೀರುಗುಣಿಕೆ. 
[ಬೀರುಗುಣಿಕೆಯಂತೆ ಉಗ್ರವಾದ ಪಾಪಕರ್ಮಗಳ ಕೊರಳನ್ನು ಬಿಗಿಯುತ್ತದೆ._ ಸಕಲ 
ಮಂಗಳಗಳನ್ನುಂಟುಮಾಡುವುದರಿಂದ ಈ ತೀರ್ಥ ವಾಸಿಗಳು ಸಫಲರು. ನರಕವನ್ನು 


ನವಮಾಶ್ವಾಸಂ ೩೮೯ 


ಅದು ಸುಕೃತಪ್ರಸಿದ್ಧಿಯ ತವರ್ಮನೆ ಜ್ಞಾನಮಹಾಬ್ದಿತೀರಮಂ 
ಪದುಳದಿನೊಲ್ಲು ತೋಜಿ*ಸುವ ವಾರ್ಗಮನೂನಸುಖಂ ವಿಳಾಸದಿಂ 
ದುದಯಿಪ ಭೂಮಿಯಿಶನ ವಿತರ್ಕದಿನಿರ್ಪೆಡೆ ಮೋಕ್ಷಕಾಮಿನೀ 

ಸದನಮೆನಲ್ಕೆ ವಾರಣಸಿ ರಂಜಿಪುದಲ್ತೆ ಧರಾಧಿನಾಯಕಾ ೪ 


ಸ್ಮರಹರನಿರ್ಕೆ ಶಂಕರನ ಮಂದಿರಮಾಶನ ಗೇಹಮದ್ರಿಜಾ 

ವರನ ಗೃಹಂ ಗಿರೀಶನ ನಿಜಾಲಯಮುಗ್ರನ ಶಾಲೆ ಜಾಹ್ನವೀ 

ಧರನೆ ನಿಕೇತನಂ ಭವನ ವೇಶ್ಮ ಯಮಾರಿಯ ಧಾಮಮಿಂದುಶೇ 

ಖರನ ನಿವೇಶನಂ ದಲೆನಲೊಪ್ಪುವ ಕಾಶಿಯನೆಯ್ದಿದೆಂ ನ ಪೂ ೫ 


ಇ 


ಪುಟ್ಟುವುದುಳ್ಳೊಡಂ ಜಡೆ ಲಲಾಟವಿಲೋಚನಮಿಂದುಲೇಖೆ ಕ 

ರ್ಪಿಟ್ಟಗಳಂ ಲಸದ್ದಶಭುಜಂ ಫಣಿಕುಂಡಲಮೊಪ್ಪಿರಲ್ಕೆ ತಂ 

ದುಟ್ಟಿ ಗಜಾಜಿನಂ ಗಿರಿಜೆ ತುಂಗವೃಪಂ ಸಹಿತಂ ನಿರಂತರಂ 
ಪುಟ್ಟುವರೆಂದೊಡೇವೊಗಟಿಕ್ಕಿನೊಪ್ಪುವ ಕಾಶಿಯ ಪೆಂಪನುರ್ವಿಪಾ 13 


ವ॥ ಅಂತು ಕಮನೀಯಮಾದ ಕಾಶೀಕ್ಷೇತ್ರಮನೆಯ್ದಿ 


ಸುಡುವ ಬೆಂಕಿ. ಕೃತಯುಗವೆಂಬ ಕಮಲದ ನಿರ್ಮಲವಾದ ಬೀಜ ಕೋಶವಿದು. ೪. 
ಧರೆಯೊಡೆಯನೇ ! ಕಾಶಿಯು ಪುಣ್ಯಗಳಿಗೆ, ಪ್ರಸಿದ್ದವಾದ ತವರುಮನೆ. ಜ್ಞಾನವೆಂಬ 
ಸಾಗರದ ಆಚೆಯ ದಡವನ್ನು ಪ್ರೀತಿಯಿಂದ ತೋರಿಸಲು ಸಹಾಯಕವಾದ ದಾರಿ. 
ಪೂರ್ಣಸುಖವು ಬೆಡಗಿನಿಂದ ಹುಟ್ಟುವ ನೆಲ. ಈಶ್ವರನ ಧ್ಯಾನದಿಂದ ಇರಬಹುದಾದ 
ಸ್ಥಾನ, ಮೋಕ್ಷವೆಂಬ ಕಾಮಿನಿಯ ವಾಸಸ್ಥಾನ ಎಂಬ ರೀತಿಯಲ್ಲಿ ವಾರಾಣಸೀ ನಗರವು 
ಪ್ರಕಾಶಿಸುತ್ತದೆ. ೫. ಮಹಾರಾಜನೆ ! ಆ ನಗರವು ಕಾಮನನ್ನು ಸುಟ್ಟ ಹರನವಾಸ 
ಸ್ಥಾನ. ಶಂಕರನ ಮನೆ. ಈಶ್ವರನ ಗೃಹ. ಪಾರ್ವತೀ ಪತಿಯಮಂದಿರ. ಗಿರೀಶನ 
ವಾಸಗೃಹ ಉಗ್ರರೂಪಿಯಾದ ಶಂಕರನ ಮನೆ. ಗಂಗಾಧರನ ಮನೆ. ಭವನ ನಿಲಯ. 
ಯಮನನ್ನು ಸೋಲಿಸಿದ ಶಿವನ ವಾಸಸ್ಥಾನ-.ಎಂದು ಪ್ರಕಾಶಿಸುವ ಕಾಶೀನಗರಕ್ಕೆ 
ಹೋದೆನು. ೬. ಭೂಪಾಲನೆ! ಪ್ರಸಿದ್ಧವಾದ ಕಾಶಿಯ ಮಹಿಮೆಯನ್ನು ಏನೆಂದು 
ಹೇಳಲಿ! ಮತ್ತೆ ಹುಟ್ಟಿದರೂ ಈ ಊರಿನಲ್ಲಿ ಹುಟ್ಟಿದವರು ಜಡೆ, ಹಣೆಗಣ್ಣು, ಚಂದ್ರ 
ಲೇಖೆ, ಕೊರಳಲ್ಲಿ ಕಪ್ಪು, ಹತ್ತು ಪ್ರಕಾಶಮಾನವಾದ ತೋಳುಗಳು, ಹಾವಿನ ಕುಂಡಲ, 
ಇವುಗಳಿಂದ ಕೂಡಿ ಆನೆಯ ತೊಗಲನ್ನುಟ್ಟು ಪಾರ್ವತಿ ವಂತ್ತು ಎತ್ತರವಾದ ವೃಷಭ 
ಇವುಗಳೊಡನೆಯೇ ನಿರಂತರವಾಗಿ ಹುಟ್ಟುತ್ತಾರೆ. ವ ಹಾಗೆ ಮನೋರಮವಾದ 


೩೯೦ | ಅಭಿನವ ದಶಕುಮಾರ ಚರಿತೆ 


ಈಕ್ಷಣಮಾತ್ರದಿಂದಖಿಲ ಪಾತಕಮಂ ತವಿಪಭ್ರಗಂಗೆಯಂ 

ಮೋಕ್ಷಫಲಪ್ಪಸಿದ್ದಿ ನೆಲಸಿರ್ಪ ಲಸದ್ದು ಣಸಂಗೆಯಂ ವಿರೂ 

ಪಾಕ್ಷ ಶಿರಕರೋಜನವಗಂಧಮದಾಲಸಭೃಂಗೆಯಂ ಜಗ 
ದ್ರಕ್ಷಣಮೂರ್ತಿಯಪ್ಪಮರಗಂಗೆಯನಾಂ ಮಿಗೆ ಕಂಡೆನುರ್ವಿಪಾ ಶ್ರ 


ತೆ 


ಮಲಿನಮನುಳ್ಳುದಂ ತವಿಸಲೆಂದು ವಿಯನ್ನದಿಯೊಳ್‌ ಮುಟುಂಗೆ ಮುಂ 
ದಲೆ ಜಡೆಗಟ್ಟಿ ಕಣ್‌ ವಿಷಮಮಾಗಿ ಕೊರಲ್‌ ಕಣಕಗಟ್ಟಿ ಸರ್ಪಸಂ 
ಕುಳಮೆಡೆಗೊಂಡು ವಾಮತನು ಪೆಣ್ಣೆಡೆಯಾಗಿ ಹಿಶಾಚಸಂಗಮ 
ಗ್ಗಳಿಸಿರೆ ಪುಟ್ಟುಪೊಂದಿಗೆಡೆಯಲ್ಲದೆ ತೋರ್ಪರಿದಲ್ತೆ ವಿಸ್ಮಯಂ ೮ 


ತನ್ನಂ ಭೋಂಕೆನೆ ಕಂಡವಂ ಕನಸಿನೊಳ್‌ ಕಾಣಂ ಪುನರ್ಜನ್ಮಮಂ 
ತನ್ನಂ ಪೊರ್ದಿದ ಜೀವಿಗಳ" ನರಕಮಂ ಪೊರ್ದರ್‌ ಮನೋಭಕ್ತಿಯಿಂ 
ತನ್ನಾ ಧ್ಯಾನದೊಳಿರ್ಪವಂ ಪದೆಪಿನಿಂದಿರ್ಪ್ಹಂ ಮಹಾನಂದದೆೊಳ್‌ 
ತನ್ನೊಳ್‌ ಸ್ನಾನಮನೊಲ್ಲು ಮಾಟ್ಬಿ ಮನುಜಂ ಮಾಟ್ಬಿಂ ಜಗತ್ಸೃಷ್ಟಿಯಂ ೯ 
ವ॥ ಮತ್ತಮದು ನೀರಾಟಕ್ಕೆಳಸಿದ ಐರಾವತವಾರಣಶರೀರ ಗೌರವರ್ಣಂ ತೇರೈಸಿ 
ದಂತೆಯುಂ ಜಳಪಾನಕ್ಕೆಳಸಿದ ಅಳಕೇಶ್ವರಪ್ರಿಯನ ವೃಷಭೇಂದ್ರನ ಕಮನೀಯಕಾಂತಿಯಂ 
ಕಾಶೀ ಕ್ಷೇತ್ರಕ್ಕೆ ಹೋಗಿ--೭. ಮಹಾರಾಜನೆ ! ನಾನಲ್ಲಿ ಶ್ರೇಷ್ಠವಾದ ದೇವಗಂಗೆ 
ಯನ್ನು ನೋಡಿದೆನು. ಅದು ನೋಡಿದ ಮಾತ್ರದಿಂದಲೇ ಪಾಪವನ್ನೆಲ್ಲ ನಾಶಮಾಡು 
ತ್ತದೆ. ಮೋಕ್ಷ ಫಲವನ್ನು ತಪ್ಪದೆ ಕೊಡುವ ಪ್ರಸಿದ್ಧಿ ಗುಣವುಳ್ಳುದು. ವಿರೂಪಾಕ್ಷನ 
ತಲೆಯ ಕಮಲಗಳ ನವಗಂಧ ಸೇವನೆಯಿಂದ ಅದರಲ್ಲಿರುವ ದುಂಬಿಗಳು ಮದಿಸಿ ಚಲಿಸ 
ಲಾರವು. ಅದರ ಆಕಾರ ಜಗತ್ತನ್ನು ರಕ್ಷಿಸುವ ಸಾಮಥಣ್ಯವುಳ್ಳುದು. ೮. ಇರುವ 
ಪಾಪವನ್ನು ಹೋಗಲಾಡಿಸಿಕೊಳ್ಳಲು ದೇವಗಂಗೆಯಲ್ಲಿ ಮುಳುಗುತ್ತಾರೆ. ಮುಳುಗಿದ 
ಕೂಡಲೆ ಮುಂದಲೆಯಲ್ಲಿ ಜಡೆಯು ಕಾಣಿಸಿಕೊಳ್ಳುತ್ತದೆ. ಕಂಗಳು ಮೂರಾಗುತ್ತವೆ. 
ಕೊರಳು ನೀಲವಾಗುತ್ತದೆ. ಹಾವುಗಳು ಬಂದು ಕೂಡಿಕೊಳ್ಳುತ್ತವೆ. ಶರೀರದ ಎಡ 
ನಾಗವು ಹೆಣ್ಣಾಗುತ್ತದೆ. ಪಿಶಾಚಿಗಳ ಗುಂಪು ಕೂಡುತ್ತದೆ. ಹುಟ್ಟುವ ಅವಕಾಶ 
ವಿಲ್ಲದೆಯೇ ಹೀಗೆ ತೋರುತ್ತಾರೆ. ಇದು ಅಚ್ಚರಿಯಲ್ಲವೆ ? 1 ೯. ತನ್ನನ್ನು (ಗಂಗೆ 
ಯನ್ನು) ಅಕಸ್ಮಾತ್ತಾಗಿ ಕನಸಿನಲ್ಲಿ ನೋಡಿದರೂ ಪುನರ್ಜನ್ಮವಿಲ್ಲ. ತನ್ನನ್ನು (ಗಂಗೆ 
ಯನ್ನು) ಆಶ್ರಯಿಸಿದ ಜೀವಿಗಳು ನರಕದಲ್ಲಿ ಬೀಳುವುದಿಲ್ಲ. ಮನಸ್ಸಿನ ಭಕ್ತಿಯಿಂದ 
ನ್ನನ್ನು (ಗಂಗೆಯನ್ನು) ಧ್ಯಾನಮಾಡ:ವವನು ಮಹಾನಂದದಲ್ಲಿ ಮುಳುಗುತ್ತಾನೆ. 
ನನ್ನಲ್ಲಿ (ಗಂಗೆಯಲ್ಲಿ), ಸ್ನಾನಮಾಡುವ ಮನುಷ್ಯನು ಜಗತ್ತಿನ ಸೃಷ್ಟಿಯನ್ನು ಮಾಡಲು 
ಮರ್ಥನಾಗುತ್ತಾನೆ. ಇದು ಆ ಗಂಗೆಯ ಮಹಿಮೆ. ವ॥! ನೂರ್ಮಡಿ ನೆ ಕೈರ್ಮಲ್ಯ 
ದಿಂದ ಕೂಡಿದ ಅಮರ: ಗಂಗಾನದಿಯನ್ನು ಕಂಡೆನು. ಅದು ಸ್ನಾನಮಾಡಬಂದ 
ಐರಾವತ ಗಜದ ಶರೀರದ ಬಿಳುಪು ಬಣ್ಣವು ಒಟ್ಟುಗೂಡಿದಂತೆ ಕಂಡಿತು. ಅಲಕಾರಾಜ 


GCL 


GL 


2 


ಔಷ 


ನವಮಾಶಾ ಸಂ | ೩೯೧ 


ಕವರ್ದಂತೆಯುಂ ಅವಗಾಹನ ಪ್ರೀತಿಯಿಂದವತರಿಸಿದಭವನ ` ಧವಳದೇಹದಿಂದವಿರಳಮಾದಂತೆ 


ಯುಂ ಸಲಿಲಕ್ರೀಡೆಗಲಸಯಾನದಿಂ ಬಂದ ದಿವಿಜನಾರಿಯರ ನಯನಕಾಂತಿಕೌಮುದಿಯಂ ಕೆಪ್ಪು 


ಗೊಂಡಂತೆಯುಂ ನೈರ್ಮಲ್ಯದಿಂ ನೂರ್ಮಡಿಸಿರ್ದ ಅಮರನದಿಯಂ ಕಂಡು 


ಕಂ ಅದಲೊಳಗಣ ಕರ್ಣಿಕೆಯಾಗಳ್‌ 
ಸದಮಳಮಪ್ಪಂತು ಮಿಂದು ದುರಿತಮನಾರ್ಪಿಂ 
ದೊದೆದು ಕೃತಕೃತ್ಯನಾದೆಂ | 
ವಿದಿತಮೆನಿಪ್ಪಖಳ ಕರ್ಮಮಂ ಪ್ರಕಟಿಸಿದೆಂ ೧೦ 


WY 


ತತ್‌ಸ್ಮಾನೋಚಿತವಿಧಿಯನ 

ತಿ ಸ್ಥೂಲಮೆನಲೈೆ ಮಾಡಿ ಬಲಕಿಕಾನಾಗಳ* 

ಸ್ವಸ್ಥ ಮನನಾಗಿಯಲ್ಲಿರ್ದ 

ರ್ದ ಸ್ಥಾಣುವಿನಂಘಿ) ಪರಿಸರಕ್ಕೆಯ್ತಂದೆಂ ೧೧ 


ಶಶ್ವನ್ಮಂಗಲಮೂರ್ತಿ ಪಾತಕಗಿರಿಪ್ರೋದ್ದಿನ್ನ ರಂಭೋಳಿ ಸ 
ಪ್ರಾಶ್ವಶ್ವೇತರುಚಿಪ್ರಸಿದ್ಧನಯನಂ ನೈರ್ಮಲ್ಯಲಿಂಗಂ ಜಗ 

ದ್ವಿಶ್ಯವ್ಯಾಪ್ತನಪಾರ ಸಾರಮಹಿಮಂ ಕಾರುಣ್ಯಕಲ್ಪದ್ರುಮಂ 
ವಿಶ್ವೇಶಂ ಭವನಾಶನದ್ರಿತನಯಾಧೀಶಂ ಸಮಸ್ತಾಶ್ರಯಂ ೧೨ 


ನಿಗೆ (ಕುಬೇರ) ಪ್ರಿಯನಾದ ಹರನ ವೃಷಭವು ನೀರು ಕುಡಿಯಲು ಬಂದಾಗ ಕಮನೀಯ 
ವಾದ ಕಾಂತಿಯನ್ನೆ ಲ್ಲ ತನ್ನತ್ತ ಸೆಳೆದುಕೊಂಡಿದ್ದಂತೆ ಕಂಗೊಳಿಸಿತು. ಸ್ನಾನಮಾಡಲು 
ನೀರಿನಲ್ಲಿಳಿದ ಶಿವನ ಬಿಳುಪಾದ ಶರೀರದ ಕಾಂತಿಯು ಒತ್ತಾಗಿ ಸೇರಿದಂತೆ ಪ್ರಕಾಶಿಸಿತು. 


ಜಲಕ್ರೀಡೆಗಾಗಿ ಮಂದಗಮನದಿಂದ ಬಂದ ದೇವಾಂಗನೆಯರ ಕಂಗಳ ಕಾಂತಿಯೆಂಬ 


_ ಬೆಳದಿಂಗಳನ್ನು ತನ್ನಲ್ಲಿ ಸೆಳೆದುಕೊಂಡಂತೆ ರಂಜಿಸಿತು, (ತೆಪ್ಪ ಎ ಸೆಳೆದುಕೊ.) 


೧೦. ಆ ದೇವಗಂಗೆಯ ಮಣಿಕರ್ಣಿಕಾ ಘಟ್ಟದಲ್ಲಿ ಶುದ್ಧನಾಗುವಂತೆ ಸ್ನಾನ ಮಾಡಿ 
ಪಾಪಗಳನ್ನು ಕಳೆದುಕೊಂಡೆನು. . ಇದರಿಂದ ಕೃತಕೃತ್ಯನಾದೆನು. ಆಮೇಲೆ ವಿಹಿತ 
ವಾದ ಕರ್ಮಗಳನ್ನು (ಸಂಧ್ಯಾವಂದನಾದಿ) ಮಾಡಿದೆನು. ೧೧. ಆ ಕ್ಷೇತ್ರದಲ್ಲಿ ಮಾಡ 
ಬೇಕಾದ ಕರ್ಮಗಳನ್ನು ಸ್ಥೂಲವಾಗಿ (ಸಂಗ್ರಹವಾಗಿ) ಮಾಡಿ ಬಳಿಕ ತನ್ನ ವಾಸ 
ಸ್ಥಾನವನ್ನಾಗಿ ಮಾಡಿಕೊಂಡು ಕಾಶಿಯಲ್ಲಿ ವಾಸಿಸುತ್ತಿದ್ದ ಶಿವನ ಪಾದಗಳ ಹತ್ತಿರಕೆ 


೧೨ ಉಂ ರೆ 
G ಇಗೆ ಆ P| “ಫೆ 
ಬಂದೆನು. ೧೨. ವಿಶ್ವೇಶ್ವರನು ಸದಾ ವಂಂಗಳಸ್ನರೂಪನು. ಪಾಪವೆಂಬ ಬೆಟ x 
ತ ೦೨ ೪ 


ವನ್ನು ಸೀಳುವ ವಜ್ರಾಯುಧ. ಸೂರ್ಯಚಂದ್ರರೆಂಬ ಪ್ರಸಿದ್ಧವಾದ ಕಣ್ಣುಗಳುಳ್ಳ 


೪) 
ವನು. ನಿರ್ಮಲವಾದ ಗ. ಇಡೀ ವಿಶ್ವದಲಿ ವ್ಹಾಪಿಸಿದವನು. ಎಲ್ಲೆಯಿಲ್ಲದ 


ಎ 5ಜ ಏ 
ಸಾರವಾದ ಮಹಿಮೆಯುಳ್ಳವನು. ಕರುಣೆಗೆ ಕಲ್ಪವೃಕ್ಷ ಹುಟ್ಟನ್ನು ಹೋಗಲಾಡಿ 


೩೯೨ ಅಭಿನವ ದಶಕುಮಾರ ಚರಿತೆ 


ವ॥ ಅಂತಪ್ಪ ಜಗನ್ಮೋಹನಮೂರ್ತಿಯಾದ ವಿಶ್ವೇಶ್ವರನಂ ನಮಸ್ಕರಿಸಿ 


ಕಂ॥ ಸಂಸಾರ ಭ್ರಮಣವ ನಿ 
ಶೆ ಸುವ ಬಗೆಯಂ ಬಿಸುಟ್ಟು ವಿಶ್ವೇಶನಿಜಾ 
ವಾಸವನುದ್ಧ )ಮಣಂಗೆ 
ಯ್ದಾ 'ಸುಖದಿಂದಿರ್ಹೆನೆಂಬವೋಲ್‌ ಬಲವಂದೆಂ ೧೩ 


ವ॥ ಆಂತು ಬಲವರುತಿರ್ಪಾಗಳ್‌ 


ಪೊಸನನೆಯಿಂ ಮುಗುಳ್ಗಳಿನರಲ್ಲಳಿನುಜ್ಜ ಆಲಮಾಗಿ ಗುಜ್ಜುಗೊಂ 
ಡೆಸುವುದದೊಂದುಚೆಲ್ಹ ಕರವೀರದ ಕಪಿನೊಳೊಲ್ಹುರಜ್ಜುವಂ 

ಪೊಸೆದು ಕೊರಲ್ಲೆ ಸೇಂದಿಕೊಳುತಿರ್ಹತಿ ಸಾಹಸ ಕರ್ಮಭೂತನ 

ಪ್ಸಸಮ ಬಲಾಢ್ಯನೊರ್ಬನಿರಲಾನವನಂಮಿಗೆ ಕಂಡೆನುರ್ವಿಪಾ ೧೪ 


ತೋರಮೊಗಂ ಸಮುನ್ನತಗಳಂ ನಸುಕೆಂಪಡರ್ದಕ್ಸಿ ನೀಳ್ಬತೋಳ್‌ ' 
ಹೇರುರಮುಟ್ಟಿಗಂಡುಡಿಗೆ ಕರ್ಕಶ ದೇಹಮತೀವಭೀಷಣಾ 
ಕಾರಮನಪ್ಪಕೈಯೆ ಸಲೆ ಸಾಹಸಕರ್ಮದೊಳಿರ್ದನೊರ್ಬನು 
ದ್ಲಾರಿತ ಬಾಷ್ಟವಾರಿಪರಿಲಗ್ನನವಂ ಮುದಭಗ್ನನುರ್ವಿಪಾ ೧೫ ' 


ಸುವನು. ಪಾರ್ವತಿಯ ಪತಿ. ಸಮಸ್ತರಿಗೂ ಆಶ್ರಯನಾದವನು. ಎವ ಅಂಥ 
ಜಗನ್ಮೋಹನ ಮೂರ್ತಿಯಾದ ವಿಶ್ವೇಶ್ವರನಿಗೆ ನಮಸ್ಕರಿಸಿದೆನು. ೧೩. ಜಗತ್ತಿನಲ್ಲಿ 
ಸಂಚರಿಸಬೇಕೆಂಂ.. ಆಲೋಚನೆಯನ್ನು ತೊರೆದು ವಿಶ್ವೇಶ ರನ ದೇವಾಲಯದ 

ಕ್ಷಿಣೆ ಮಾಡಿ ಸುಖದಿಂದ ಇರುವೆನು ಎಂಬಂತೆ ನಾನೇ ದೇವಾಲಯದ ಪ್ರದಕ್ಷಿಣೆ 
ಮಾಡಿದನು. ವ ಹಾಗೆ ಪ್ರದಕ್ಷಿಣೆ ಮಾಡುತ್ತಿದ್ದಾಗ - ೧೪. ರಾಜನೆ! ನಾನು 
ಒಬ್ಬ ಅಸಮಬಲಶಾಲಿಯಾದ ಅತಿಸಾಹಸಿಯನ್ನು ಕಂಡೆನು. ಹೊರದಾದ ಕಾಯಿ 
ಮೊಗ್ಗು, ಹಣ್ಣು ಮೊಗ್ಗು, ಹೂವುಗಳು ಇವುಗಳಿಂದ ಪ್ರಕಾಶಮಾನವಾಗಿ ಬಗ್ಗಿದ 
ಒಂದು ಸುಂದರವಾದ ಕಣಿಗಿಲೆ ಗಿಡದ ಮರೆಯಲ್ಲಿ ಒಂದು ಹಗ್ಗವನ್ನು ಹೊಸೆದು 
ತನ್ನ ಕುತ್ತಿಗೆಗೆ ಅವನು ೂೂಂಡು' ಸೇದಿಕೊಳು ತ್ತಿದ್ದನು. [ಕೊರಳಿಗೆ ಹಗ್ಗ 
ಹಾಕಿ ಸೇದಿಕೊಂಡು ಆತ್ಮಹತ್ಯೆಗೆ ಪ್ರಯತ್ಲಿಸುತ್ತಿದ್ದನು] ೧೫. ರಾಜನೆ! ಅತನು 
ಲಿ ಸಾಹಸಕಾರ್ಯದಲ್ಲಿ ತೊಡಗಿದ್ದನು. ಅವನ ಮುಖ ದೊಡ್ಡ ದಾಗಿದ್ದಿತು. ಕುತ್ತಿಗೆ 


TE 
ಉಟ 


| 


೬ @) 
ಆ) 
Clo 
೧೬ 


G 


೧೧ ಎ 
ಎತ್ತರವಾಗಿದ್ದಿತು. ಕಂಗಳು ಸ್ವಲ್ಪ ಕೆಂಪಾಗಿದ್ದು ವು. ತೋಳುಗಳು ಉದ್ದವಾಗಿ 
ದ್ಹುವು. ಎದೆ ಅಗಲವಾಗಿತ್ತು. ಗಂಡುಡಿಗೆಯನ್ನುಟ್ಲಿದ್ದನಔ ಶರೀರವು ಒರಟಾ 


ಗಿದಿತು. ಅವನ ಆಕಾರವೂ ಅತಿ ಭಯಂಕರ, ಕಂಗಳಿಂದ ನೀರಂ ಸುರಿಯುತ್ತಿತ್ತು. 
ಎ 


ನವಮಾಶ್ವಾಸಂ ೩೯೩ 


501 ನಿರವಧಿಯೊಳಶ್ರುಜಲಮಂ 
ಸುರಿಯಲೊಡಂ ನಯನವಾರಿ ತೀರ್ದಬಟ್‌್‌ಕ್ಕಂ 
ತಿರುಳಾದ ಮಾಂಸಮುಟಿದಂ 
ತಿರೆ ಕೆಂಪಡರ್ದಕ್ಷಿಯುಗಳಮೊಪ್ಪಿ ದುದವನಾ ೧೬ 


ವ॥ ಅಂತಿರ್ದನಂ ಕಂಡು 


ಕಂ॥ ಅವನಿಂಗಿತಮಂ ಕಂಡಾ 
ನಿವನಾತ್ಮ ಸುಹೃದಿ ಯೋಗದಿಂದಸುವಂ ನೀ 
ಗುವ ಬಗೆಯೊಳಿರ್ಪ ತೆಅನೆಂ 
ದು ವಿಚಾರಿಸಿ ಬಟಯೊಳವನನಾನಿಂತೆಂದೆಂ ೧೭ 


ಈ ಸಾಹಸ ಕರ್ಮಮನ 

ತಾ ಸುರವೆನೆಮಾಲಟ್ಲ್‌ ಯೇಕೆ ನೀನೆತ್ತಣನೆಂ 

ದೋಸರಿಸದೆನಾಂ ಬೆಸಗೊಳ 

ಲಾ ಸುಭಟಂ ಪೇಟಿಲಾಗಲಾದ್ಯತನಾದಂ ೧೮. 


ಹೆಸರ್ವೆತ್ತಪೂರ್ವಕಾಮೇ 

ಷುಶಯದ ದೇಶದೊಳದೊರ್ಬ ವೈಶ್ಯನ ಮಗನಾಂ 

ಪೊಸತೆನಿಪ ಚೌರ್ಯವೃತ್ತಿ 

ವ್ಯಸನಂ ನೆಲೆಗೊಂಡುದೆನಗೆ ವಿಧಿವಶದಿಂದಂ ೧೯ 


ಆನಂದವನ್ನು ಕಳೆದುಕೊಂಡಿದ್ದಂತೆ ಇದ್ದನು. ೧೬. ಎಡೆಬಿಡದೆ ಕಣ್ಣೀರು ಸುರಿಸಿ 
ಸುರಿಸಿ ಕಣ್ಣೀರೇ ತೀರಿ ಹೋಗಿತ್ತು. ಅದರಿಂದ ಅವನ ಕಂಗಳು ತುಂಬ ಕೆಂಪಾಗಿ 
ದ್ದುವು. ಅವನ ಎರಡು ಕಂಗಳೂ ಕಣ್ಣೀರು ಮುಗಿದುಹೋದ ಮೇಲೆ ಉಳಿದ 

ಳಾದ ಮಾಂಸಖಂಡವೋ. ಎಂಬಂತೆ ಕಾಣಿಸಿದುವು. ಎ ಹಾಗಿದ್ದ ವನನ್ನು 
ನೋಡಿ, ೧೭. ನಾನು ಅವನ ಮನಸ್ಸಿನ ಅಭಿಪ್ರಾಯವನ್ನು ಊಹಿಸಿದೆನು. 
“ಇವನು ತನ್ನ ಗೆಳೆಯನ ಅಗಲಿಕೆಯಿಂದ ಪ್ರಾಣಗಳನ್ನು ತೊರೆಯುವ ಯೋಚ 
ಯಲ್ಲಿದ್ದಾನೆ.” ಎಂದು ಯೋಚಿಸಿದೆನು. ಬಳಿಕ ನಾನವನನ್ನು ಕೇಳಿದೆನು. ೧೮. 
“ಆವೇಶಕ್ಕೊಳಗಾಗಿ ಈ ಸಾಹಸಕಾರ್ಯವನ್ನೇಕೆ ಮಾಡುತ್ತಿದ್ದಿಯೆ ? ನೀನು 
ಯಾವ ದೇಶದವನು ?” ಎಂದು ನಾನು ಸ್ವಲ್ಪವೂ ಅನುಮಾನಿಸದೆ ಅವನನ್ನು 
ಪ್ರಶ್ನಿಸಿದೆನು. ಅಗ ಅ ಸುಭಟನು ಹೇಳಲು ಪ್ರಾರಂಭಿಸಿದನು, ೧೯. “ಹೆಸರು 
ವಾಸಿಯಾದ ಅಪೂರ್ವವಾದ ಕಾಮೇಷುಶಯವೆಂಃ ದೇಶದಲ್ಲಿರಂವವೈಶ 


ನೊಬ್ಬನ ಮಗನು ನಾನು, ನನಗೆ ದುರದೃಷ್ಟದಿಂದ ಹೊಸದಾದ ಕಳ್ಳತನ 


೩೯೪ /ಅಭಿನವ ದಶಕುಮಾರ ಚರಿತೆ 


ಕಂ॥ ಆಯುಃಕರ್ಮಂ ವಿತ್ತಾ 
ದಾಯಂ ಎದ್ಯಾದಿಲಾಭಮೆಂಬಿವು ಮೊದಲೊಳ್‌ 
ತಾಯ ಬಸಿಅಲ್ರಿ ಪುಟ್ಟುವ 
ಕಾಯಕ್ಕಾಗಿರ್ದುವಜಿಯಲುಟತದವರಳವೇ ೨೦ 
ಎನ್ನ ಪಿತೃ ಮಾತೃ ಸೋದರ 
ನ್ನ ಯ ನೆಡೆವಟಾಗೆ ಸೆ ಸೈ ರಿಸದೆ ಪೊಲಮಡಿಸಲ್‌ 
ಖನ್ನ ಮನನಾಗಿ ಸಃ 
ನ್ನ. ಹೆಸರ್‌ಪೂರ್ಣಭದ್ರನೆಂಬುದು ಕೆಳೆಯಾ ೨೧ 


ವ8 ಎಂದು ಮತ್ತಂ 


ಈ ವಾರಣಾಸಿಪುರದ ಮ 

ಹಾ ವೈಶ್ಯಾಧಿಪನ ಮನೆಗೆ ಕನ್ನವನಿಕ್ಕಲ್‌ 

ಕೋವಿದಪುರ ರಕ್ಷಕರಜಿ 

ದೋವದೆ ಬಲ್ವಿಡಿದರೆನ್ನನದಟಿಂದಿರುಳೊಳ್‌ ೨೨ 


ವ॥ ಅಂತವರೆನ್ನಂ ಪಿಡಿದು ಧರ್ಮಾಸನ ಕರ್ಮಶ್ರೇಷ್ಠರ್ಗೆ ತೋಜಿಲವರ್‌ ಧರ್ಮ 
ಸೂಕ್ಷ್ಮ ಪ್ರಾಯಶ್ಚಿತ್ತಮನಿಂತೆಂದರ್‌ | 
ಕಂ॥  ಮದರದನಿಯ ಪಾದಾಗ್ರದಿ 
ನೊದೆಯಿಪುದಿವನುತ್ತಮಾಂಗಮಂ ನುರ್ಚಪ್ಪಂ 


ತಿದು ಧರ್ಮವಮೀತನಂ ಬೇ 
PES ಕೊಂಡೊಯ್ಯೆಂದರವರ್ಗಳವರೊಡನಾಗಳ್ಳ್‌ ಶಶ 


ಚಟವು ತಗಲಿಕೊಂಡಿತು. ೨೦. ಆಯಸ್ಸು, ಕರ್ಮ (ಕಸಬು), ಧನಲಾಭ, ವಿದ್ಯೆ- 
ಇತ್ಯಾದಿಗಳು ಇಷ್ಟೇ ಒಂದು ತಾಯಿಯ ಬಸಿರಲ್ಲಿರುವಾಗಲೇ ನಿಗದಿಯಾಗಿರುತ್ತವೆ. 
ಉಳಿದವರಾರೂ ಅದನ್ನರಿಯರು. ೨೧. ಗೆಳೆಯನೆ! ನನ್ನ ತಂದೆ, ತಾಯಿ ಮತ್ತು 
ಸಹೋದರರು ನನ್ನ ನಡವಳಿಕೆಯನ್ನು ನೋಡಿ ಸಹಿಸಲಾರದೆ ಮನೆಯಿಂದ ಹೊರ 
ಗೋಡಿಸಿದರು. ಸ :ಖಿತನಾಗಿ ನಾನಿಲ್ಲಿಗೆ ಬಂದೆನು. ನನ್ನ ಹೆಸರು ಪೂರ್ಣಭದ್ರ 
ನೆಂದು” ವ॥ ಎಂದು ಹೇಳಿ ಮ ೨೨. “ಈ ಕಾಶೀನಗರದ ದೊಡ್ಡ ವೈಶ್ಯ 
ನೊಬ್ಬನ ಮನೆಗೆ ಕನ್ನ ಹಾಕಿದೆನು. ಬುದ್ಧಿವಂತರಾದ ನಗರರಕ್ಷಕರು ಇದನ್ನು ತಿಳಿದು 
ಆದಿನ ರಾತ್ರಿ ಶೌರ್ಯದಿಂದ ಹಿಂಜರಿಯದೆ ' ನನ್ನನ್ನು ಹಿಡಿದು ಹಾಕಿದರು. 
ವ ಅವರು ನನ್ನನ್ನು ಹಿಡಿದು ನ್ಯಾಯಾಧಿಪತಿಯ ಮುಂದೆ: ನಿಲ್ಲಿಸಿದರು. ಅವರು 
ಧರ್ಮಸೂಕ್ಸ್ಮ ವನ್ನು ಪರಿಶೀಲಿಸಿ ಒಂದು ಪ್ರಾಯ ಶ್ಲಿಶ್ರವ ವನ್ನು ಹೇಳಿದರು, 
೨೩.. “ಇವನ ತಲೆಯನ್ನು ನುಚ್ಚು ನೂರಾಗುವಂತೆ ಮದಿಸಿದ ಆನೆಯ ಕಾಲಿನಿಂದ 
ಒದೆಯಿಸಿರಿ. ಇದೇ ಧರ್ಮ. ಈತನನ್ನು ಬೇಗ ಕರೆದುಕೊಂಡು ಹೋಗಿರಿ” ಎಂದು 


ನವೆಮಾಶ್ವಾಸಂ ೩೯೫ 


ವಃ ಎಂದು ಪೇಟಕ್ಟೊಡವರೀ ಕಾಶೀವಲ್ಲಭನ ಮಂತ್ರಿ ಬಾಹತ್ತರನಪ್ಪ ಕಾಮ 
ಪಾಲಂಗೆ ತದ್ವ ತ್ತಾಂತಮ ಪೇಲ್‌ೊಡಾತನೆನ್ನನಾನೆಗಿಕ್ಕಿಸಲೆಂದುಪ್ಪರಿಗೆಯೆಣಳಿರ್ದು ಮಾವ 
ತನನಾನೆಯಂ ತರಲ್ವೇಟಲೊಡಂ 


ಅದಟಿಂದದ್ರಿಜೆಯಾಣ್ಮನೊಳ್‌ ಭುಜಭಲಾವಷ ಂಭದಿಂದಾಂತು ಕಾ 

ದಿದ ಸೋನ್ಮಾದಗಜಾಸುರಂ ಸಹಜದಿಂ ತಾನೆಂಬಿನಂ ಘೋರ ರೌ 

ದಗುರ್ಬಿಂ ದಿಗಿಭಂಗಳೆಂ ಬೆದಅಿ'ಸುತ್ತಾಟೋಪದಿಂ ಬಂದು ನಿಂ 

ದುದು ಸಂಹಾರ ಯಮಂಬೊಲುದೃತ ಗಜಂ ಮೃತ್ಯುಂಜಯಾಖ್ಯಾನದಿಂ ೨೪ 


ಸಿಡಿಲಂ ಬೃಂಹಿತದೊಳ್‌ ತದುಗ್ರೆಶಿಖಿಯಂ ರೌದ್ರೇಕ್ಷಣ ದ್ವಂದ್ವದೊಳ್‌ 
ಕುಡುವಿಂಚಂ ಕುರುದಾಡೆಯೊಳ್‌ ಮಿಸುಪಕರ್ಪಂ ದೇಹದೊಳೀ ವಾರಿಯಂ 
ಕಡುಪೆಂಪಿಂ ಮದವಾರಿಯೊಳ್‌ ಕರಕಮಂ ಚಂಚತ್ತುಷೂರಂಗಳೊಳ್‌ | 
ಪಡೆದುದ್ಯತ್ಕರಿ ಕಾಳಮೇಘ ಘಟೆಯಂತೊಪ್ಪಿರ್ದುದುತ್ಕೋಪದಿಂ ೨೫ 


ವ ಅಂತಿರ್ಪದೊಂದಾನೆಯಂ ನಿಷಾದಿ ತರಲದಣಿ ಮುಂದೆನ್ನ ನಿಲಿಸಿ ಕೊಲಿಸಲೆಂದು 


ನ್ಯಾಯಾಧಿಪತಿಗಳು ಅವರಿಗೆ ಹೇಳಿದರು. ವ!! ಅವರು ಈ ಕಾಶೀರಾಜನ 
ಮಂತ್ರಿಯೂ ಬಾಹತ್ತರನೂ (ಎಪ್ಪತ್ತೆರಡು ಅಧಿಕಾರಿಗಳಲ್ಲೊಬ್ಬ) ಆದ ಕಾಮಪಾಲನಿಗೆ 
ಈ ವೃತ್ತಾಂತ್ತವನ್ನು ಹೇಳಿದರು. ಆತನು ನನ್ನನ್ನು ಆನೆಗೆ ಕೊಡಿಸಬೇಕೆಂದು ಉಪ್ಪರಿ 
ಗೆಯ ಮೇಲೆ ಹತ್ತಿ ನಿಂತು ಮಾವಟಿಗನನ್ನೂ ಆನೆಯನ್ನೂ ತರಲು ಹೇಳಿದನು 
೨೪. ಪರಾಕ್ರಮದಿಂದ ಶಿವನೊಡನೆ ತೋಳ್ಪಲದಿಂದ ಕಾದಿದ ಮದಿಸಿದ ಗಜಾಸುರನೇ 
ಬಂದನೋ ಎಂಬಂತೆ ಆ ಮ್ಮ ತ್ಯುಂಜಯವೆಂಬ ಆ ಆನೆಯು ಬಂದು ನಿಂತಿತು. ಘೋರವಾದ 


ರೌದ್ರಾಕಾರದಿಂದ ಕೊಬ್ಬಿ ದಿಗ್ಗಜಗಳನ್ನೂ ಹೆದರಿಸುತ್ತಾ ಫೀಳಿಡುತ್ತಾ ಬಂದು 


ಟೆ 


್ರ ಲ್ವ 
ನಿಂತಿತು. ಆ ಉದ್ದತಗಜವು ಪ್ರಳಯ ಕಾಲದ ಯಮನಂತೆ ಕಾಣಿಸಿತು. ೨೫. ಕೋಪ 
ಗೊಂಡಿದ್ದ ಮದಿಸಿದ ಆ ಆನೆಯು ಕಾಳಮೇಘದ ಸಮೂಹದಂತೆ ಕಾಣಿಸಿತು. ಅದರ 
ಘೀತಾ ಎರವು ಸಿಡಿಲನ್ನನುಕರಿಸಿದ್ದಿತು. ಭಯಂಕರವಾದ ಎರಡು ಕಣ 

ವಾದ ಬೆಂಕಿಯನ್ನು ಕಾರುತ್ತಿತ್ತು. ವಕ್ರವಾದ ಕೋರೆ ಹಲ್ಲುಗಳು 
ನಂತೆ ಕಾಣಿಸಿದುವು. ಶರೀರವು ಕಪ್ಪಾ ಗಿ ಹೊಳೆಯುತ್ತಿ ತ್ತು 

ಮಳೆ ನೀರನ್ನು ಧರಿಸಿದ್ದಿ ತು. ಚಲಿಸುವ ತುಂತುರುಗಳು ಆಲಿಕಲ್ಲನ್ನು ಹೋಲಿ ಲಿದುವು, 
ಆದುದರಿಂದ ಯು ಕಾಳಮೇಘದಂತೆ ಕಾಣಿಸಿತು. ವ8 ಇಂಥ ಒಂದು ಆನೆಯನ್ನು 


೩೯೬ ಅಭಿನವ ದಶಕುಮಾರ ಚರಿತೆ 


ವ್ಯಾಳನನಾರ್ದು ಮಾವತಿಗನಂಕುಶಮಿಕ್ಕಿ ಬಿಡಲೈ ಕಂಡು ಕ್ರೈ 

ಕೋಳದೆ ಕೆಯ್ಗಳಂ ನೆಗಹಿ ತತ ಶ್ರ ತಿಮಾನಮನಾರ್ಪಿನ್ನಿಂ ಗಜಂ 

ಫೀಳಿಡಲಾಂ ನಿಮಿರ್ದು ಪೊಡೆಯಲ್ಕದು ನೊಂದು ಮದದ್ದಿಪಂ ಗಜಾ 
ಮೀಳನದಿಂ ನಿರೀಕ್ಸಿಸದೆ ಪೋಗಲೊಡರ್ಚಿತತೀವ ಭೀತಿಯಿಂ ೨೬ 


ವ॥ ಅಂತಾಂ ಪೊಡೆಯಲಾನೆ ನೊಂದು ಪಿಂದು ಮುಂದಪ್ಪಿನಂ ಮಾವತಿಗಂ ಕೋಪಿಸಿ 


ಕಂ॥ ಸುಡು ಕುಂಜರಾಪಶದನಿ 
ನ್ನೊಡಲಂ ನರಮಾತ್ರನಂ ಕೊಲಲ್ಕಾಣದೆ ಬೆಂ 
 ಗೊಡಲಾಂ ಬಿಡುವೆನೆ ನಿನ್ನಂ 
ಕಡಿದಿಕ್ಕುವೆನೆಂದು ಮಗುಟ್ಲು ನೂಂಕಿದನಿಭವಂ ಹ 


ವ8 ಅಂತು ನೂಂಕಲ್‌ 


ಬರಿಕೈಯ್ಯಿಂ ನೆತ್ತಿ ಪೋಲ್ಡಿಂತಿರೆ ಪೊಡೆಯಲತಿಕ್ರೂರ ದಂತಾಗ್ರದಿಂ ಮೆ 
ಯೈರಡಾಗಲ ಸೀಟ್ವಿ ಸಂರಂಭದೊಳೆನಗಿದಿರಾಗೇಟ್ವಿರಲ್‌ ದಂತಿಯಂ ಮ 
ತ್ಯರದಿಂದಾನಾರ್ಪಿನಿಂದಪ್ಪಳಿಸಲಖಿಳೆ ದಿಗ್ವಿತ್ತಿಯೊಳ್‌ ಬೃಂಹಿತಂ ತೀ 

ಎರೆ ಫೀಳಿಟ್ಟಾನೆ ಮುಂಗೆಟ್ಟನುಪಮಭಯದಿಂ ನಿಲ್ಲದೋಡಿತ್ತು ಬೇಗಂ ೨೮ 


ಮಾವಟಿಗನು ತಂದನು. ಕೊಲ್ಲಿಸಲೆಂದು ನನ್ನನ್ನು ಅದರ ಮುಂದೆ ನಿಲ್ಲಿಸಿದರು. ೨೬. 


ಮಾವಟಿಗನು ಮದ್ದಾನೆಯನ್ನು ಅಂಕುಶದಿಂದ ಚುಚ್ಚಿ ಗರ್ಜಿಸುತ್ತಾ ನನ್ನ ಮೇಲೆ 


೧ 


ಬಿಟ್ಟನು. ಆಗ ನಾನು ಕೈಕೋಳಗಳನ್ನು ಮೇಲಕ್ಕೆತ್ತಿ ನೆಗೆದು ಆ ಆನೆಯನ್ನು ಹೊಡೆ 


ದೆನು. ಆ ಮದಗಜವು ತುಂಬ ನೊಂದು ಫೀಳಿಟಿ ತು. ಭಯದಿಂದ ಕಣ್ಣು ಮುಚ್ಚಿ 
ಕೊಂಡು ಹಿಂದಿರುಗಿನೋಡದೆ ಓಡಲು ಯತ್ನಿಸಿತು. ವ॥ ಹಾಗೆ ನಾನು ಹೊಡೆಯಲು 
ಆನೆಯು ನೊಂದು ಹಿಂದುಮುಂದಾಯಿತು. ಅದರಿಂದ ಮಾವಟಿಗನು ಕೋಪಿಸಿಕೊಂಡು 
೨೭. "ನೀಚ ಗಜವೇ ! ನಿನ್ನ ಶರೀರವನ್ನು ಸುಡು. ಮನುಷ್ಯಮಾತ್ರನನ್ನು ಕೊಲ್ಲ 
ಲಾರದೆ ಬೆನ್ನು ತಿರುಗಿಸಿದರೆ ನಿನ್ನನ್ನು ನಾನು ಬಿಡುತ್ತೇನೆಯೇ ? ನಿನ್ನನ್ನು ಕತ್ತರಿಸಿ 
ಹಾಕುವೆನು” ಎಂದು ಹೇಳಿ ಮತ್ತೆ ಅದನ್ನು ನನ್ನತ್ತ ನೂಕಿದನು. ವ॥ ಹಾಗೆ 
ನೂಕಲು ೨೮. ಬರಿ ಕೈಯ್ಯಿಂದ ನೆತ್ತಿಯನ್ನು ಹೋಳುಮಾಡುವಂತೆ ಹೊಡೆದೆನು. 
ಆ ಆನೆಯೂ ತನ್ನ ಕ್ರೂರವಾದ ದಂತಾಗ್ರದಿಂದ ನನ್ನ ಮೈಯನ್ನು ಎರಡಾಗಿ ಸೀಳುವ 
ಪ್ರಯತ್ನದಿಂದ ನನಗಿದಿರಾಗಿ ನುಗ್ಗಿತು. ಆಗ ನಾನದನ್ನು ನನ್ನ ಕೈಗಳಿಂದ ಬಿಗಿಯಾಗಿ 
ಅಪ್ಪಳಿಸಿದೆನು. ಅದರಿಂದ ಅದು ದಿಗಂತದವರೆಗೆ ತುಂಬಿ ಪ್ರತಿಧ ಎನಿಸುವಂತೆ 
ಫೀಳಿಟ್ಟಿತು. ಮತ್ತು ಮಿತಿಮೀರಿದ ಹೆದರಿಕೆಯಿಂದ ಮುಂದು ಕಾಣದೆ ಓಡಿಹೋಯಿತು, 


ವ॥ ಅಂತು ಪೋಪಾನೆಯಂ ಕಂಡು 


ಇದುವೆ ನಿಷಾದಿಕುಂಜರವೆಸರ್ಗಳ ಕೀಟಕನೆನ್ನಮುಂದೆ ನಿ 

ಲ್ಲದು ಮಗುಬ್ತೊಂದು ಮತ್ತಗಜಮುಳ್ಳೊಡೆ ನಿಲ್ಲದೆ ಕೊಂಡುಬಾ ಬಟ 

. ಕೃದಅನುವರಾನವಂ ತಿಳಿವೆನೆಂದವನಂ ಜಡಿಯಲ್ಕೆ ಕಂಡು ಸಂ 

ಮದದೊಳೆ ಕಾಮಪಾಲಸಚಿವಂ ಪದೆದೀಕ್ಷಿಸಿದಂ ಮದಾಸ್ಯಮಂ ರ 


ವ॥ ಅಂತೆನ್ನಂ ಕಾಮಪಾಲಂ ನೋಡಿ ತನ್ನ ಸಾರಣ್ಣೆ ಕರೆದಿಂತೆಂದಂ 


ಕಂ) ಈ ಚೌರ್ಯವ ೃತ್ತಿಯಂ ಬಿ 
ಟ್ಟಾಚಾರದಿನೆನ್ನ ಪೊರೆಯೊಳಿರ್ದೊಡೆ ನಿನ್ನಂ 
ಭೂಚಕ್ರಂ ಪೊಗಬ್ವಿಂತತಿ 
ವೈಚಿತ್ರ್ಯದಿನೊಲ್ಹು ಪೊರೆವೆನೆಂದನಲಂಪಿಂ ೩೦ 


ವ॥ ಎಂಬುದುಮಾಂ ಮಹಾಪ್ರಸಾದಮಂತೆಗೆಯ್ವೆನೆಂದೊಡೆನ್ನ ಕೈಯ್ಯ ಕೋಳಮಂ 
ಕಳೆಯಲ್ವೇಟ್ವುದುಂ 
ಕಂ॥ ನಿನ್ನಾಜ್ಞೆಗೋಸುಗಂ ಕೋ 
ಳಂ ನೆಲಸಿತ್ತೆನ್ನ ಕರದೊಳಲ್ಲದೆ ಕೇಳಾ 
ನಿನ್ನೊರ್ವರ ಬಗೆವೆನೆ ನೋ 
ಡೆನ್ನಳವನೆನುತ್ತೆ ನುರ್ಗಿದೆಂ ಪಟಿವರನಂ ೩೧ 


ವ॥ ಅಂತಾ ಕೋಳಮಂ ನುರ್ಗಿ ಕೈಯ್ಗಳಂ ಮುಗಿಯಲೆನ್ನನಾತಂ ಮನ್ನಿಸೆ 


ವ|| ಹಾಗೆ ಓಡಿಹೋಗುವ ಆನೆಯನು ನೋಡಿ--೨೯. ಎಲೆ ಸೆ ಮಾವಟಿಗ, ಆನೆಯ 

ಹೆಸರಿನ ಈ ಹುಳು ನನ್ನ ಮುಂದೆ ಎದುರಿಸಿ ನಿಲ್ಲಲಾರದು. ಮತ್ತೊಂದು ಮದ್ದಾನೆ 

ಯಿದ್ದರೆ ಕೂಡಲೆ ಕರೆದುಕೊಂಡು ಬಾ. ಅವರ ಶಕ್ತಿಯನ ತಿಳಿಯುವನು.” ಎಂದು 
ಕ 

ಮೂದಲಿಸಿದೆನು. ಅದನ್ನು ಕೇಳಿ ಕಾಮಪಾಲಮಂತಿ ಯು ಸಂತೋಷದಿಂದ ನನ 
೪ 


pe —-- ಎದ —— — ದರಾ ಕಾಳ್‌ ಲ್ನ 
ಮುಖವನ್ನು ನೋಡಿದನು. ಐ! ಕಾಬಾಮೊುಲನ 


ುಪಾಲನು ವು 


ಶಾ 

Ne 
ಎನೇವವ ಇಗ ಇಭೆಲ ಫಿ ಭ ಇ ಅಭ 
ತನದ ಕಸುಬನ್ನು ತೊರೆದು ಸದಾಚಾರಿಯಾಗಿ ನನ್ನ 


"ಗೆ ಹೇಳಿದನು. ೩೦. ಈ ಕಳ್ಳ 
ಹತ್ತಿರ ಇದ್ದರೆ, ಭೂಲೋಕವು ಹೊಗಳುವಂತೆ ನಿನ್ನನ್ನು ವಿಚಿತ್ರವಾದ ರೀತಿಯಿಂದ 
— ಇ AEN pe ( ಅರಾ 
ರಕ್ಷಿಸುವೆನು. ವ॥ ಎಂದು ಹೇಳಲು ನಾನು “ಮಹಾಪ್ರಸಾದ, ಹಾಗೆಯೇ ಮಾಡು 


ವೆನು” ಎಂದೆನು. ಮಂತ್ರಿಯು ಈತನ “ಕೈಕೋಳವನ್ನು ತೆಗೆಯಿರಿ” ಎಂದು ಹೇಳಿದನು- 
ಆಗ, ೩೧. ನಿನ್ನ ಆಜ್ಞೆಯನ್ನು ಪಾಲಿಸುವುದಕ್ಕಾಗಿ ನನ್ನ ಕೈಯಲ್ಲಿನ್ನೂ Ds 
ಆಲ್ಲದೆ ಹೋದರೆ ನಾನು ಯಾರನ್ನೂ ಲಕ್ಷಿಸುವುದಿಲ್ಲ. ನನ್ನ ಶಕ್ತಿಯನ್ನು ನೋಡ 
೦ದು ಹೇಳುತ್ತಾ ಕೈ ಕೋಳವನ್ನು ಚೂರುಚೂರಾಗಿ ಮುರಿದನು. ವ॥ ೬ 


೩೯೮ " ಅಭಿನವ ದಶಕುಮಾರ ಚರಿತೆ 


ಕಂ॥ ಅಂದು ಮೊದಲಾಗಿ ನೃಪ ಸಚಿ 
ವಂ ದಯೆಯಿಂದಾಪ್ತ ಮಿತ್ರಭಾವದಿನೆನ್ನಂ 
ವಂಂದಿಟ್ಟುಕೊಂಡು ಸುಖಮೆಸೆ 
ವಂದದೊಳೊಲವಿಂ ಸಮಂತು ರಕ್ಸಿಸುತಿರ್ದಂ ; ೩೨ 


ವ॥ ಅಂತಿರ್ಪದುಮಾನೊಂದುದಿನಂ ರಹಸ್ಯ ಸಮಯದೋೊಳ್‌ ಸಂತೋಪದಿನಿರ್ಪಾ 


ಗಲ್‌ ಕಾಮಪಾಲಂಗಿಂತೆಂದೆಂ 


ಕಂ8 ನಿಜಗುಣಮ ಪೂರ್ವಮೆನಸುಂ 
ಸುಜನತೆ ಪೊಸತಾವಗಂ ದಯೂಪರತೆ 
ಯಜುಮಾರ್ಗಿ ನಲ್ಮೆಯಿಂ ನಿ 
ನ್ನ ಜನ್ಮಮಂ ಪೇಟವೇಟ್ಟುದೆನಗಧಿನಾಥಾ | ೩೩ 


ವಃ ಎಂದಾಂ ಬಿನ್ನ ಪಂಗೆಯ್ಯಲಾತನಿಂತೆಂ ದಂ 


ಮಗಧಧರಾಧಿನಾಥನೆನಲೊ ಪು | ವಮೆ ಮೆಯ ರಾಜಹಂಸನಾ 

ವಗಮುಜಿಕಿಕೂರ್ಹ ಮಂತಿ) ಕುಲಶೇಖರನಪ್ಪ ಸುಮಿತ್ರ ಪುತ್ರನಾಂ 

ಮೃಗ ಶಿಶುಲೋಚನಾವ್ಯಸನದಿಂದಿರೆ ಮತ್ತಿತೃಮಾತೃ ಬಂಧುಗಳ 
ಮಿಗೆಜಡಿದೆನ್ನನೀ ವ್ಯಸನಮಂ ತೊಜಿ!ಯೆಂದರತೀವ ಕೋಪದಿಂ ೩೪ 


ವ॥ ಅಂತವರೆನ್ನಂ ಜಡಿದೊಡಂ ಕಾಂತಾವ್ಯಸನಮನೆ ಹಿಡಿದಿರ್ಪುದುಂ 


ವನ್ನು ಮುರಿದು ಕೈಮ ಮುಗಿಯಲು ನನ ನ್ನವನಂ ಗೆ ಗೌರವಿಸಿದನು--೩೨. ಅಂದಿನಿಂದ ಆ 


ಮಂತ್ರಿಯು ದಯೆಯಿಂದ ಆಪ್ತನಾದ ಗೆಳೆಯನಂತೆ ಎಲ್ಲ ಕೆಲಸಕ್ಕೂ ನನ್ನನೆ ನ್ನ್ನ 
ಮುಂದಿಟ್ಟುಕೊಂಡು . ಸುಖವಾಗಿ ಪ್ರೀತಿಯಿಂದ ಕಾಪಾಡುತ್ತಿ ದ್ದನು. ವ॥ ಹೀಗಿರು 
ವಾಗ ಸು ದಿವಸ ರಹ ಸೃದಲ್ಲಿ ಸಂತೋಷದಿಂದಿರುವಾಗ ನ ಕಾಮಪಾಲನಿಗೆ 


(ಹೀಗೆ) ಹೇಳಿದೆನು--೩೩. “ಒಡೆಯನೆ ! ನಿನ್ನ ಗುಣಗಳು ಅಪೂರ್ವವಾದವು. 
ಯಾವಾಗಲೂ ನಿನ್ನ ಸೌಜನ್ಯ ಹೊಸ ಬಗೆಯದು. ಸದಾ ನಿನ್ನ ದಯಾಪರತ ವು ಘನ 
ವಾದುದು. ಸರಳ ಮಾಸ್‌ ನಡೆಯುವವನು. ಪ್ರೀತಿಯಿಂದ ನಿನ್ನ ಜನ್ಮ ವೃತ್ತಾಂತ 


೧೨ 


ವನ್ನು ನನಗೆ ಹೇಳು.” - ವ॥ ಎಂದು ನಾನು ವಿಜ್ಞಾಪಿಸಲು ಆತನು (ಕಾಮಪಾಲನು) 
ರಾಜಹಂಸನೆಂಬ ಮಗಧ ದೇಶದ ರಾಜ 


et 


ಹೇಳಿದನು ೩೪. “ಮಹಾಮಹಿಮೆಯುಳ್ಳ 
ನೊಬ್ಬನಿದ್ದಾನೆ. ಅವನ ಪ್ರಿಯಮಂತ್ರಿ ಕುಲಶೇಖರ. ಅವನಿಗೆ ಒಳ್ಳೆಯ ಗೆಳೆಯರೂ 
ಮಕ್ಕಳೂ ಇದ್ದಾರೆ. ನಾನು: ಎರಳಗಣ್ಣಿನ ಹೆಂಗಳ ವ್ಯಸನದಿಂದ ಕಾಲಹಾಕುತ್ತಿ ದ್ದೆ. 
ನನ್ನ ತಂದೆ ತಾಯಿ ಮತ್ತು ಬಂಧುಗಳು "ಈ ವ್ಯಸನವನ್ನು ಬಿಡು' ಎಂದು ಕೋಪಿಸಿ 
ಕೊಂಡು ಕಠಿಣವಾಗಿ ಹೇಳಿದರು. ವ8 "ಅವರು ನಗೆ ಜರೆದರೂ ನಾನು ಸ್ತ್ರೀವೃಸ ಸಿನ 


ನವಮಾಶ್ಮಾಸಂ ೩೯೯ 


ಕಂ॥ ಸಚಿವರ ಕುಲಕ್ಕನೀತಿಗ 
ಳುಚಿತಮೆ ಕೇಳ" ಕಾಮಪಾಲ ನಿನ್ನಿಂ ಬಂಧು 
ಪ್ರಚಯಂ ಕಿಡುವುದಜ್‌ಂ ನಿ 
ನ್ನಚಿತ್ತಮೆಸೆದತ್ತ ಪೋಷುದಿಲ್ಲಿಂದೀಗಳ* ೩೫ 


ವ॥ ಎಂದವರೆನ್ನಂ ಪುಪ್ಪಪುರದಿಂ ಪೊರಮಡಿಸೆ 


ಕುಲಮಂ ಕೋರಾ ಜಮ ಬಡದು ನಿಂದಾಭೀತಿಯಂ ಪೊರ್ದದು 
ಜ.ಲಮಪ್ಪಾಪ್ತರ ವಾಕ್ಯಮಂ ಬಗೆಯವಾರೇನೆಂದೊಡಂ. ಲಜ್ಜೆಯಿಂ 
ತಲೆಯಂಬಾಗದು ದೇಶವಿಭ್ರಮಣದಿಂ ಬೆಂಡಾಗದೊಳೆತ್ತ ಮೆ 
ಯ್ವಲಮಂಪೀರ್ವುದು ಕಾಮಮೆಂದೊಡದನಿನ್ನೇವಣ್ಣಿಪಂಬಣ್ಣಿಪಂ ೩೬ 


ಕಂ॥ ಅಲ್ಲಿಂ ತಳರ್ದೊರ್ಬನೆ ಅವ 
ರೆಲರನುಟಿ*ದಧಿಕ ದುಃಖಮಂ ತಳೆದೊಲವಿಂ 
ಸಲ್ಲಲಿತಮೆನಿಪ ಕಾಶಿಗೆ 
ಮೆಲ್ಲನೆ ಬಂದಿಲ್ಲಿ ಪೊಕ್ಕು ಚರಿಯಿಸುತಿರ್ದೆಂ ೩೭ 


ಇಡಿಯೊಳಂಗನಾತತಿಯುತಂ ತದಿಳೇಶ್ದರಪುತ್ರಿ ತದ್ವನ 

ಕ್ರೀಡೆಗೆ ಕೂರ್ತು ಕಾಂತಿಮತಿ ಬಂದಿರಲಾಂಮಿಗೆ ಕಂಡು ಕಾಮನೆ 
ಚ್ಹಾಡುವಬಲ್ಲರಲ್ಲೆ ಗುಜಸ*ಯಾಗಿಯನಂಗ ದವಾಗ್ನಿತಾಪದೊಳ್‌ 
ಕೂಡಿದೆನಾಕೆಯುಂ ಮದನೋಷ್ಟೆಯೊಳೀಕ್ಷಿಸಲೆನ್ನವಕ್ತಮಂ ೩೮ 


” 
ದಲ್ಲಿಯೇ ಮುಂದುವರಿದೆನು ೩೫. “ನಿನ್ನ ಈ ಅನೀತಿ ಮಾರ್ಗವು ಸಚಿವರ ವಂಶಕ್ಕೇ 
ಅನುಚಿತ. ಕಾಮಪಾಲ ! ಕೇಳು, ನಿನ್ನಿಂದ ನಮ್ಮ ಬಂಧುಗಳ ಸಮೂಹವೇ ಕೆಡುವುದು, 
ಆದುದರಿಂದ ನೀನೀಗ ನಿನಗೆ ಮನಸ್ಸು ಬಂದಕಡೆ ಹೋಗು” ವ ಎಂದು ಹೇಳಿ 
ಅವನು ನನ್ನನ್ನು ಪಷ್ಟಪುರದಿಂದ ಹೊರಕ್ಕೆ ಹೊರಡಿಸಿದರು೩೬. ಕಾಮವೆಂಬುದು 
ಕುಲವನ್ನು ನೋಡುವುದಿಲ್ಲ. ಅಪಾಯವನ್ನು ಲೆಕ್ಕಿಸುವುದಿಲ್ಲ. ನಿಂದೆಗೆ ಹೆದರುವುದಿಲ್ಲ. 
ಉಜ್ಜ್ವಲವಾದ ಆಪ್ತರ ಮಾತನ್ನೂ ಗಮನಿಸುವುದಿಲ್ಲ. ಯಾರು ಏನು ಹೇಳಿ 
ದರೂ ನಾಚಿಕೆಯಿಂದ ತಲೆತಗ್ಗಿ ಸುವುದಿಲ್ಲ ದೇಶಗಳನ್ನು ಅಲೆದರೂ ಶಕ್ತಿಗುಂದು 
ವುದಿಲ್ಲ. ಒಳ್ಳೆ ಸಯ ಮೈಬಲವನ್ನು ಹೀರಿ ಹಾಕುತ್ತದೆ. ಕಾಮದ ಪ್ರಭಾವ 
ವನ್ನು ಏನೆಂದು ವರ್ಣಿಸೋಣ ! ೩೭, ಅವರೆಲ್ಲರನ್ನೂ ತೊರೆದು ಅಲ್ಲಿಂದ ಒಬ್ಬನೇ 
೩ )ರಟಿನು. ಅಧಿಕವಾದ ದುಃಖದಿಂದ ನೊಂದೆನು. ಆಮೇಲೆ ಈ ಸುಂದರವಾದ ಕಾಶೀ 
ನಗರಕ್ಕೆ ಬಂದು ಅಲ್ಲಲ್ಲಿ ಸಂಚರಿಸುತ್ತಿದ್ದೆನು. ೩೮. ಈ ಕಾಶೀನಗರದ ರಾಜಪುತ್ರಿ 
ಕಾಂತಿಮತಿಯು ಹಲವಾರು ಸಖಿಯರೊಡನೆ ವನಕ್ರೀಡೆಗಾಗಿ ಬೆಡಗಿನಿಂದ ಬಂದಿದ್ದಳು. 
ಅವಳನ್ನು ನೋಡಿ ನಾನು ಮದನನ ಬಾಣಗಳಿಗೆ ಗುರಿಯಾದೆನು. ಅವಳೂ ತನ್ನ 


NT sk ತಟ್ಟೆ” ಲೇ ಮಿ 4 
ಕಾಮವನ್ನರುಹುವ ಚೇಷ್ಟೆಗಳಿಂದ ನನ್ನ ಮುಖವನ್ನು ನೋಡಿದಳು. ಅದರಿಂದ ನಾನು 


೪೦೦ ಅಭಿನವ ದಶಕುಮಾರ ಚರಿತೆ 


ವ॥ ಅಂತವಳಂ ಕಂಡಾಂ ಕಾಮವಶಗತನಾಗಿ ಬಟಕಿಯಂ 


ಒಂದಾನೊಂದುಮುಪಾಯದಿಂ ಯುವತಿಯಿರ್ಪಂತಃಪುರಕ್ಕೆಯ್ದಿಸಾ 

ನಂದಂ ತತ್ಸತಿಯೊಳ್‌ ಮನೋಜ ವಿವಿಧ ಕ್ರೀಡಾನುರಾಗಾಬ್ಬಿಯೊಳ್‌ 
ಸಂದಿರ್ಪನ್ನೆಗಮಾಕೆಗೆನ್ನದೆಸೆಯಿಂ ಗರ್ಭಂನಿಲಲ್‌ ನಾಡೆ ಪೆಂ 

ಪಿಂದಂ ನಿತ್ಯರಹಸ್ಯ ಸೌಖ್ಯದೊದವಂ ತಾಳ್ವಿರ್ದೆನಿರ್ಪನ್ನೆಗಂ ೩೯ 


ವ॥ ಕೆಲವಾನುಂ ದಿವಸಕ್ಕೆ ಕಾಂತಿಮತಿಗೆ ಪೂರ್ಣಗರ್ಭಮಾಗಿ ಕುಮಾರನಂ ಪಡೆದು 


ಕಂ8 ಮಾತೃಪಿತೃಬಂಧು ಗೋತ್ರಜ 
ಭೀತಿಯೊಳಬ್ಬಾಕ್ಷಿ ಕಾಂತಿಮತಿ ಪೆತ್ತತನೂ 
ಜಾತನನಾಗಳೆ ಮೃತಸಂ 
ಜಾತಂ ತಾನಾದನೆಂದು ಬಿಸುಡುವ ಬಗೆಯಿಂ ೪೦ 


ವ॥ ಒರ್ಬ ವೃದ್ಧೆಯ ಕೆಯ್ಕೊಳ್‌ ಕೂಸಂ ಕೊಟ್ಟಿದಂ ಶ್ಮಶಾನದೊಳ್‌ ಬಿಸುಟ್ಟು 
ಬಾಯೆಂದೊಡ ವಳ ಅಂತೆಗೆಯ್ದೆ ನೆಂದು ಕೊಂಡು ಪೋಗಿ ಬಿಸುಡೆ 
ಸುರತರುವಿಂ ಪೊದಲ್ಜ ತನಿವಣ್ಣುಡಿದುರ್ವಿಗೆ ಬಿಟ್ಟುದೋ ವಿಯ 
ಚ್ಚರಿಯರ ವೇಣಿಯಿಂ ಜಗುಲ್ಲ ತೊಂಡಲದಂಡೆಯೊ ಭಾವಿಸಲೈ ಭಾ 


ಸ್ಕರನ ಕರಾಬ್ದದಿಂದಿಳೆಗೆ ಬಿಬ್ಬರುಣಾಬ್ಜಮೊ ಪೇಲಕಿನಲೈ ತ 
ತ್ಸುರದೆಸೆವ ಶ್ಮಶಾನದೊಳದೇನೆಸೆದಿರ್ದನೊ ತತ್ಕುಮಾರಕಂ ೪೧ 


ಮದನಿನೆಂಬ ಕಾಳ್ಕಿಚ್ಚಿನ ತಾಪದಲ್ಲಿ ಬೆಂದೆನು. ವ॥ ಹಾಗೆ ಅವಳನ್ನು ನೋಡಿ ನಾನು 
ಕಾಮಕ್ಕೆ ವಶನಾದೆನು. ಬಳಿಕ--೩೯. ಯಾವುದೋ ಒಂದು ಉಪಾಯದಿಂದ ಆ 
ತರುಣಿಯ ಅಂತಃಪುರಕ್ಕೆ ಹೋದೆನು. ಆನಂದದಿಂದ ಆ ಸತಿಯೊಡನೆ ವಿವಿಧ ಮದನ 
ಕ್ರೀಡೆಗಳನ್ನಾಡಿ ಅನುರಾಗದ ಸಮುದ್ರದಲ್ಲಿ ಮುಳುಗಿದೆನು. ಕೆಲವು. ದಿವಸಗಳಲ್ಲಿ 
ಆಕೆಯು ನನ್ನಿಂದ ಗರ್ಭವತಿಯಾದಳು. ಆದರೂ ನಾನು ಬಹುಕಾಲ ರಹಸ್ಯವಾಗಿ 
ಅವಳೊಡನೆ ಸುಖವನ್ನನುಭವಿಸುತ್ತಿದ್ದೆನು.. ವ॥ ಮತ್ತೆ ಕೆಲವು ದಿನಗಳು ಕಳದ 
ಮೇಲೆ ಕಾಂತಿಮತಿಯು ಪೂರ್ಣ, ಗರ್ಭಿಣಿಯಾಗಿ ಕುಮಾರನೊಬ್ಬನನ್ನು ಹಡೆದಳು. 
೪೦. ತಾಯಿ ತಂದೆ ಬಂಧು ಮತ್ತು ದಾಯಾದಿಗಳ ಹೆದರಿಕೆಯಿಂದ ಕಾಂತಿಮತಿಯು 
ಹೆತ್ತಮಗುವನ್ನು ಸತ್ತಮಗು ಹುಟ್ಟಿತೆಂದು ಹೇಳಿ ಬಿಸುಡಲು ನಿಶ್ವಯಿಸಿದಳು. ವಃ 
ಒಬ್ಬ ಮುದುಕಿಯ ಕೈಯಲ್ಲಿ ಮಗುವನ್ನು ಕೊಟ್ಟು ಆದನ್ನು ಮಸಣದಲ್ಲಿ ಬಿಸಾಡಿಬಾ 
ಎಂದು ಹೇಳಿದಳು. ಆವಳೂ "ಹಾಗೆಯೇ ಆಗಲಿ' ಎಂದು ಹೇಳಿ ಬಿಸಾಡಿಬಂದಳು-_ 
೪೧. “ಕಲ್ಪವೃಕ್ಷದಿಂದ ನೆಲದ ಮೇಲೆ ಕಳಚಿಬಿದ್ದ ರಸಭರಿತವಾದ ಹಣ್ಣೋ ! ಆಕಾಶ 
ಚಾರಿಣಿಯರಾದ ದೇವಾಂಗನೆಯರ ' ಜಡೆಯಿಂದ ಜಾರಿದ ಹೂ ದಂಡೆಯೋ ! 


' ಸೂರ್ಯನ ಕರಕಮಲದಿಂದ ನೆಲಕ್ಕುದುರಿದ ಕೆಂದಾವರೆಯೋ ! ಹೇಳ 


ನವಮಾಶ್ಮಾಸಂ ೪೦೨ 


ವ॥ ಅಂತಿರ್ದ ಕುಮಾರಕನಂ ಬಿಸುಟ್ಟು ವೃದ್ಧೆಯೊರ್ಬಳೆ ರಾತ್ರಿಯೊಳ್‌ ಬರುತಿರ್ಪಾ 
ಗಳ್‌ 
ಕಂ] ಪುರರಕ್ಷಕರೆಣ್ಣೆ ಸೆಯೊಳ್‌ 
ಪರಿಪರಿದಾರೈದು ಕಂಡರಂ ಬಹುವಿಧದಿಂ 
ಪರಿಭವಿಸುತಿರ್ಪ ಸಮಯದೊ 
ಳರವರಿಸದೆ ಬರ್ಪ ವ ದ್ಧ ಸಿಲ್ಕಿದಳಾಗಲ ೪೨ 


ವ8 ಅಂತವಳ್‌ ಸಿಲ್ಕಲವಳಂ ಬಹುಪ್ರಕಾರದಿಂದಂ ದಂಡಿಸಿ ಈ ರಾತ್ರಿಯೊಳಿಲ್ಲಿಗೆ 
ಪೋದೆಯೆಂದು ಕೇಳ್ಹೊ ಡವಳನೇಕ ವಿಧದಿಂ ವಂಚಿಸಿ ದಂಡನೆಗಾಜದೆ ಬಲಕಿಕಿಂತೆಂದಳ 


ನೃಪನಂದನೆ ತನಗುದಯಿಸಿ 

ದ ಪುತ್ರನಂ ರುದ್ರಭೂಮಿಯೊಳ" ಬಿಸುಟು ಬರಲ್‌ 

ಕೃಪೆಯಿಲ್ಲದೆನ್ನನಟ್ಟಿದ 

ಳಪರಾಧಂ ಬಂದುದೆನಗೆ ವಿಧಿವಶದಿಂದಂ ೪೩ 
ವ॥ ಎಂದೊಡೆ ರಾಜಕನ್ಯೆ ಯಾವನಿಂದಂತರ್ವತ್ನಿಯಾದಳೆಂದವರ" ಬೆಸಗೊಳೆ 


ಕಂ॥ ವಎನ್ನೊಡನೆ ಬಂದೊಡೀಗಳೆ 
ಕನ್ನೆಗೆ ಪೊಕ್ಕವನನೊಲ್ಲು ತೋಟ್‌ದಪೆಂ ನೀ 
ವೆನ್ನಂ ಬಿಡಿ ಪರಸೇವೆಯೊ 
ಳಿನ್ನರುಮೇನಾಗರೆನ್ನ ಬಡಿವರಮೇನೊ ೪೪ 


ಆ ನಗರದ ಶ್ಮಶಾನದಲ್ಲಿ ಎಸೆದಿದ್ದ ಆ ಕುಮಾರನು ಪ್ರಕಾಶಿಸಿದನು. ೪೨. ಹಾಗಿದ್ದ 
ಕುಮಾರನನ್ನು ಬಿಸುಟಂ ಮುದುಕಿಯೊಬ್ಬಳೇ ರಾತ್ರಿಯಲ್ಲಿ ಬರುತ್ತಿದ್ದಾಗ.೪೨. 
ಎಂಟು ದಿಕ್ಕುಗಳಿಂದಲೂ ನಗರ ರಕ್ಷಕರು ಬಂದು ಬೀದಿಯಲ್ಲಿ ಕಂಡವರನ್ನೆಲ್ಲ ಹಿಡಿದು 
ಪರಿಪರಿಯಿಂದ ವಿಚಾರಿಸುತ್ತ ಕಾಡುತ್ತಿದ್ದರು. ಆಗ ಬೇಗ ಬೇಗ ಬರುತ್ತಿದ್ದ 
ಮುದುಕಿಯು ಅವರ ಕೆ ಗೆ ಸಿಕ್ಕಿಬಿದ್ದಳು ವ॥ ಅವರು ಸಿಕ್ಕಿಬಿದ್ದ ಇವಳನ್ನು ಅನೇಕ 
ವಿಧವಾಗಿ ದಂಡಿಸಿ "ಈ ರಾತ್ರಿಯ ಹೊತ್ತು ನೀನೆಲ್ಲಿಗೆ ಹೋಗುತ್ತಿದ್ದಿಯೆ' ಎಂದು 
ಕೇಳಿದರು. ಅವಳು ಅನೇಕ ರೀತಿಯಿಂದ ತಪ್ಪಿಸಿದರೂ ದಂಡನೆಯನ್ನು ತಡೆಯಲಾರದೆ 
ಬಳಿಕ ಹೇಳಿದಳು. ೪೩. ರಾಜಕುಮಾರಿಯು ತನಗೆ ಹುಟ್ಟಿದ ಮಗನನ್ನು ಶ್ಮಶಾನದಲ್ಲಿ 


| 
ಎ. ಹ್ಮ «na ಎಫ್ಟ ಬಫೆ ಇವ 
ಎಸೆದು ಬಾ ಎಂದು ದಯುಯಿಲ್ರದಿ ಹೀಳಿ ನನ್ನನ 


ನ್ನು ಕಳುಹಿಸಿದಳು. ವಿಧಿವಶದಿಂದ 
ನಾನೀ ಅಪರಾಧಕ್ಕೆ ಗುರಿಯಾದೆನು. ವಃ ಅದನ್ನು ಕೇಳಿ ರಾಜಕುಮಾರಿಯು 


ಯಾರಿಂದ ಗರ್ಭಿಣಿಯಕಾದಳೆಂದು ಅವರು ಕೇಳಿದರು. ೪೪. ನನ್ನೊಡನೆ ಈಗಲೇ ಬನ್ನಿರಿ. 
ಕನೈಯೊಡನೆ ಕೂಡಿದವನನ್ನು ತೋರಿಸುವೆನು. ನೀವು ನನ್ನನ್ನು ಬಿಡಿರಿ. ಪರಸೇವೆಯಲ್ಲಿ 
ನನ್ನಂಥವರು ಏನು ಬೇಕಾದರೂ ಆಗಬಹುದು. ಇದರಲ್ಲಿ ನನ್ನ ಒಣಜಂಭವೇನೂ 


26 


೪೦೨ ಅಭಿನವ ದಶಕುಮಾರ ಚರಿತೆ 


ವ॥ ಎಂದವರನೊಡಗೊೋಂಡು ಬಂದು 


ಕಂ॥ ನವರತ್ನ ಖಚಿತ ಕೃತಕಾ 
ದ್ರಿ ವಿಳಾಸಗೃಹಾಂತದಲ್ಲಿ ಪಟ್ಟಿ ರ್ದೆನ್ನಂ 
ತವಕದೊಳಾ ವೃದ್ಧಾಂಗನೆ 
ಯವಿನೀತರೆನಿಪ್ಪವರ್ಗೆ ತೋಜ*ದಳಾಗಳ* ೪೫ 


ವ॥ ಅಂತು ತೋಣಅಲೊಡಂ 


ಕಂ॥ ಉಪವನದ ಲತೆಗಳಂ ಪಜ 
ದು ಪವಡಿಸಿರ್ದೆನ್ನನೀಲ್ಲು ಕಟಿ, ಬಟಿಶಿಕೊ 
Yay CE ಕ 
ಯ್ಹುಪರೋಧಿಸಿ ಕನ್ಯಾ ಚೌ 
ರ್ಯಪೂತಕಂ ದಂಡ್ಯನೆೇದವರ್‌ ಕಡುಮುಳಿಸಿಂ ಲ್ಲ 


ಊರಿಂ ಪೊಜಿಗುಯ್ದಾ ಗಳ್‌ 

ಕೂರಸಿಯಿಂದಿವನ ತಲೆಯನರಿಯೆಂದೊರ್ಬಂ 

ಕ್ರೂರಾತ್ಮನ ಕಯ್ದೆನ್ನಂ 

ಬೇರದೊಳಿತ್ತವರ್ಗಳತ್ತ ಪೋದರ್‌ ಬಟಯಂ ೪೭ 


ವ॥ ಅಂತವರ" ಅತ್ತ ಪೋದರ್‌ ಇತ್ತಲಾ ಮಾದಿಗನೆನ್ನಂ ಚಾವಟಕ್ಕೆ ತಂದು 


501 ಹರಸುಪರಸೆಲವೊ ಕಾಶೀ 
ಪುರೇಶನಂ ನೀಡು ಗೋಣನೆಂಬಾಗಳ್‌ ನಿ 
ರ್ಭರ ಸತ್ಯದಿನಾನುರ್ಬಲ್‌ 
ಭರದಿಂ ಕಟ್ಟಿರ್ದಬಳ್ಳಿ ಪಣಿದುದು ಬೇಗಂ | ೪೮ 


ಇಲ,” -ವ॥ ಎಂದು ಹೇಳಿ ಅವರನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದು ೪೫. 


ಸ್‌ 


ನವರತ್ನ ಖಚಿತವಾದ ಕೃತಕವಾದ ಕ್ರೀಡಾ ಪರ್ವತದಲ್ಲಿದ್ದ ವಿಲಾಸಗ ಹದಲ್ಲಿ ಮಲಗಿದ್ದ 
ನನ್ನನ್ನು ಆ ಮುದುಕಿಯು ಆಗ ಆ ದುಷ್ಟ ನಗರರಕ್ಷಕರಿಗೆ ತೋರಿಸಿದಳು. ವ॥ ಹಾಗೆ 


ತೋರಿಸಲು ಆಗಲೇ ೪೬. ಉದ್ಯಾ ನವನದ ಬಳ್ಳಿಗಳನ್ನು ಹರಡಿಕೊಂಡು ಮಲಗಿದ್ದ 
ನನ್ನನ್ನು ಸೆಳೆದು ಕಟ್ಟಿದರು. ಬಳಿಕ ಹಿಂಸಿಸಿ ; 'ಕನೈಯನ್ನು ಕಳವು ಮಾಡಿದ ಪಾಹಿ 
ಇವನು ದಂಡನೆಗೆ ಅರ್ಹ' ಎಂದು ಅವರು ತುಂಬ ಕೋಪದಿಂದ ೪೭. "ಊರಿನಿಂದ 
ಹೊರಕ್ಕೆ ಕರೆದುಕೊಂಡು ಹೋಗಿ ಹರಿತವಾದ ಕತ್ತಿಯಿಂದ ಇವನ ತಲೆಯನ್ನು ಕತ್ತರಿಸಿರಿ* 
ಎಂದು ಹೇಳಿ ಅವರು ವೈರದಿಂದ ನನ್ನನ್ನು ಒಬ್ಬ ಕ್ರೂರಿಯ ಕೈಗೆ ಒಪ್ಪಿಸಿ ಅತ್ತ 
ಹೋದರು. ವ॥ ಹಾಗೆ ಆವರತ್ತ ಹೋದರು. ಇತ್ತ ಆ ಮಾದಿಗನು ನನ್ನನ್ನು 
ನಾಲ್ಕು ರಸ್ತೆಗಳು ಸೇರುವ ಸ್ಸ ಳಕ್ಸೆ ತಂದನು. ೪೮. “ಎಲವೋ! ಈ ಕಾಶೀಪುರ 
ದೊಡೆಯನಾದ ಶಿವನನ್ನು ಧ್ಯಾನ ನಮಾಡು. ಕೊರಳನ್ನು ನೀಡು” ಎಂದು ಹೇಳಿದನು. 
ಆಗ ನಾನಂ Sd ಶಕ್ತಿಯಿಂದ ಉಬ್ಬಿದೆನು. ಕೂಡಲೇ ಕಟ್ಟಿದ್ದ" ಬಳ್ಳಿಗಳೆಲ್ಲ 


ನವಮಾಶ್ವಾಸಂ ೪೦೩ 


ವ॥ ಅಂತು ಪಜ ಯಲೊಡಂ 


ಕಂ॥ ಆ ಮಾದಿಗನಸಿಯಂ ಕೊಂ 
ಡೇಮಾತವನಂ ದುರಾತ್ಮನಂ ಪೊಡೆದು ಮನಃ 
ಪ್ರೇಮದಿನಲ್ಲಿಂ ತಳರ್ದಟ 
ವೀ ಮಧ್ಯಮನೆಯ್ದಿದೆಂ ಪಥಭ್ರಮೆಯಿಂದಂ ರ್ಳ 


ಇನಶಶಿರಶ್ಮಿ ಸಂತತಿಗಗೋಚರಮಪ್ಪ ಮಹಾಂಧಕಾರಸಂ 

ಜನಿತ ಲತಾಳಿಗುಲ್ಮತರು ಸಂಕುಲದಿಂದೆ ಶರಾರು ಘೋರ ಕಾ 

ನನ ಮ ಗರಾಜಿಯಿಂದತಿ ಭಯಂಕರಮಪ್ಪಟವೀ ನಿವಾಸಮಂ 
ಮನಮೊಸೆದೆಯ್ದಿದೆಂ ಪಥಪರಿಭ್ರಮೆಯಂ ಪಡೆದೊರ್ಬನಾಕ್ಸಣಂ ೫೦ 


ವ॥ ಅಂತಯ್ದಿವರ್ಪಾಗಳಲ್ಲಿ 


ದಿವ್ಯಮಧುವೊರ್ವಳೂಲ್ಲು ಲ 

ಸದ್ವೊ ನೀಮದಿನವನಿಗೆಯ್ದಿಯಂಜಲಿ ಕರದಿಂ 

ಶ್ರವ್ಯವಚನಂಗಳಿಂದತಿ 

ನವ್ಯಾಕೃತಿಯನ್ನ ಸಮ್ಮುಖಕ್ಕೊಪ್ಪಿರ್ದಳ* ೫೧ 


ಕಂ॥ ವಿಳಸನ್ಮುಕ್ತಾಗ್ರಹಾರಂ ಸುಲಲಿತ ನವಮಂದಾರ ಪುಷ್ಪಾವತಂ ಸಂ 
ದಳಿತ ಶ್ವೇತಾಬ್ಜನೇತ್ರಂ ಘಟಕುಚಯುಗಳಂ ಚಿತ್ರಕಾಂಚೀನಿತಂಬ 
ಸ್ಮಳಮುದ್ಯದ್ವಲ್ಲಕೀ ರಂಜಿತಕರಮೆನಸುಂ ತನ್ನೊಳೊಪ್ಪಲೈ ಹಸ್ತಾಂ 
ಜಳಿಯಿಂ ಬಂದೊರ್ಬ ದಿವ್ಯಾಂಗನೆ ಭರವಸದಿಂದೆನ್ನಿದಿರ್ಗಾಗಿ ನಿಂದಳ್‌ ೫೨ 


ಬೇಗ ಕಿತ್ತು ಹೋದುವು. ವ॥ ಹಾಗೆ ಹರಿಯಲು ಕೂಡಲೆ-_೪೯. ಆ ಮಾದಿಗನ 
ಕತ್ತಿಯನ್ನೇ ತೆಗೆದುಕೊಂಡು ಆ ದುರಾತ್ಮನನ್ನು ಕೊಂದೆನು, ಬಳಿಕ ಸಂತೋಷದಿಂದ 
ಅಲ್ಲಿಂದ ಹೊರಟು ದಾರಿತಪ್ಪಿ ಕಾಡಿನ ಮಧ್ಯಕ್ಕೆ ಬಂದೆ. ೫೦. ಸೂರ್ಯ ಚಂದ್ರರ 
ಕಿರಣಗಳೂ ಬೀಳದೆ ಘೋರವಾದ ಕತ್ತಲೆಯು ಹರಡಿ ಬಳಿ 4 ಪೊದರು, ಮರ 
ಇವೊಂದೂ ಕಾಣುತ್ತಿರಲಿಲ್ಲ. ಕ್ರೂರಿಗಳಾದ ಭಯಂಕರ ವನ್ಯಮೃಗಗಳ ಗುಂಪಿನಿಂದ 
ಆ ಕಾಡು ಅತಿ ಭಯಂಕರವಾಗಿದ್ದಿತು. ಇಂಥ ಕಾಡನ್ನು ದಾರಿತಪ್ಪಿ ಒಬ್ಬನೇ ಆಗ 
ಸಂತೋಷದಿಂದ ಪ್ರವೇಶಿಸಿದೆನು. ವಃ ಹಾಗೆ ಬರುತ್ತಿರುವಾಗ-_೫೧. ದೇವಾಂಗನೆ 
ಕೊಬ್ಬಳು ರಮಣೀಯವಾದ ಆಕಾಶದಿಂದ ಭೂಮಿಗೆ ಇಳಿದು ಬಂದಳು, ಕೈ ಗಳನ್ನು 
ಜೋಡಿಸಿಕೊಂಡು ಮಧಂರವಾದ ನುಡಿಗಳಿಂದ ಸುಂದರವಾಗಿ ನನ್ನ (ಕಾಮಪಾಲನೃ 
ಮಂದೆ ನಿಂತಳು. ೫೨. ಆ ದಿವ್ಯಾಂಗನೆಯುಕ್ಕೆ ಗಳನ್ನು ಮುಗಿದುಕೊಂಡು ಹರ್ಷ 
ದಿಂದ ನನ್ನ ಮುಂದೆ ಬಂದು ನಿಂತಳು. ಅವಳು ಹೊಳೆಯುವ ಮುತ್ತಿನಹಾರವನ್ನು 
ಧರಿಸಿದ್ದಳು. ಅಂದವಾದ ಮಂದಾರ ಕುಸುಮಗಳ ದಂಡೆಯನ್ನು ತಲೆಯಲ್ಲಿ ಮುಡಿ 
ದಿದ್ದಳು.. ಆವಳ ಕಂಗಳು ಅರಳಿದ ಬೆಳ್ಳಾವರೆಯಂತಿದ್ದುವು. ಸ್ತನಗಳು ಘಟಗಳಂತೆ 

Wy. 

(ey) 


— — a ಜ್‌ ನ್‌ Wen 7 
ತೋರವಾಗಿದ್ದುವು. ಸೊಂಟದಲ್ಲಿ ಸುಂದರವಾ ಒಡ್ಕಾಣವನ್ನು ಹಾಕಿಕೊಂಡಿದ ಳು. 
~~ ww 


೪೦೪ ಅಭಿನವ ದಶಕುಮಾರ ಚರಿತೆ 


ಅವತಂಸೀಕೃತ ಪಾರಿಜಾತಸುಮನೆ ಸೌರಭ್ಯಮಾಶಾನಿಕಾ 

ಯವನೆಯ್ದ ಲ್‌ ಪರಿವಾದಿನೀ ಮೃದುರವಂ ಮಾಧುರ್ಯಮಂ ಸಾಲಿಡಲ್‌ 
ಧವಳಾಪಾಂಗಮರೀಚಿ ಸಂತತ ಸುಧಾ ಸಂವ ಪ್ಟೀಯಂ ಬೀಜಲೊ 

ಪ್ಲುವ ದಿವ್ಯಾಂಗನೆ ಭೋಂಕೆನಲ್‌ ವನದೊಳಂದೆಯ್ತೂಂದಳಾನಂದದಿಂ ೫೩ 


ವ॥ ಅಂತೆನ್ನ ಸಂಮುಖಕ್ಕೆ ಬಂದವಳಂ ನೀನಾರ್ಗೆಯೆಂದು ಕೇಳಲೊಡಂ 


sol ತಿ$ ಮಾಣಿಭದ್ರನಾತ್ಮಜೆ 
ವಿಳಸಿತಗಂಧರ್ವಕುಲ ಸಮುದ್ಧವೆ ತಾರಾ 
ವಳಿಯೆಂಬಳಗಸ್ತಾ ಶ್ರಮ 
ದೊಳಗಿಂ ಪೊಳಮಟ್ಟು ಬರುತುಮಿರ್ಪವಸರದೊಳ್‌ ೫೪ 


ಈ ವಾರಾಣಸಿಯ ಪಿತೃವನ 

ದೋವರಿಯೊಳ್‌ ಶಿಶುವದೊಂದಟುತ್ತಿರೆ ಕಂಡಾ 

ನೋವಿ ಪದೆದೆತ್ತಿಕೊಂಡು ಮ 

ಹಾವಿಭವದಿನೆಯ್ದಿದೆಂ ಕುಬೇರನ ಸಭೆಯಂ ೫೫ 


ಕನಕದಭಿತ್ತಿ ಪೊನ್ನ ಪೊಸಕಂಭಮುದಂಚಿತಹೇಮಭೂಮಿ ಕಾಂ 
ಚನಮಯಗೋಪುರಂ ನವಸುವರ್ಣದ ವೇದಿಕೆ ಶಾತಕುಂಭ ಸಂ 
ಜನಿತಸಮುಲ್ಪಸತ್ಕಳಶಮೊಪ್ಪುವ ಓಲಗ ಸಾಲೆಯೊಳ್‌ ಕರಂ 

ಧನಪತಿ ರಂಜಿಸಿರ್ದನಮರೀಚಯವಮಿಕ್ಕುವ ಚಾಮರಂಗಳಿಂ ೫೬ 


ಕೆ ಗಳಲ್ಲಿ ವೀಣೆಯನ್ನೆ ತ್ತಿ ಹಿಡಿದಿದ್ದಳು. ಹೀಗೆ ಅವಳು ಆಕರ್ಷಕಳಾಗಿದ್ದಳು. ೫೩. 
ಪ್ರಕಾಶವರಾನಳಾದ ಆ ದಿವ್ಕಾಂಗನೆ ಆ ವನದಲ್ಲಿ ಆನಂದದಿಂದ ಬಂದಳು. ಆಗ ಅವಳ 
ತಲೆಯಲ್ಲಿ ಮುಡಿದುಕೊಂಡಿದ್ದ ಪಾರಿಜಾತ ಪುಷ್ಪದ ಪರಿಮಳವು ದಿಕ್ಕುಗಳಿಗೆಲ್ಲ 
ಹರಡಿತ್ತು. ವೀಣೆಯ ಇಂಚರದ ಮಾಧುರ್ಯವು ಸಾಲಿಡುತ್ತಿತ್ತು. ಬಿಳುಪಾದ 
ಕಟಾಕ್ಷಗಳ ಕಾಂತಿಯೆಂಬ ಅಮೃತದ ಮಳೆಯು ಹರಡುತ್ತಿತ್ತು. ವ॥ ನನ್ನೆದುರಿಗೆ 
ಬಂದ ಅವಳನ್ನು "ನೀನಾರು ?' ಎಂದು ಕೇಳಿದೆನು-೫೪. “ನಾನು ಮಣಿಭದ್ರನ 
ಮಗಳು. ಗಂಧರ್ವ ಕುಲದಲ್ಲಿ ಹುಟ್ಟಿದವಳು. ನನ್ನ ಹೆಸರು ತಾರಾವಳಿಯೆಂದು. 
ಅಗಸ್ಕರ ಆಶ್ರಮದಿಂದ ಬರುತ್ತಿರುವಾಗ. ೫೫. ಈ ವಾರಾಣಸಿಯ ಶ್ಮಶಾನದ ಪಕ್ಕದಲ್ಲಿ 
ಬಂದು ಅಳುತ್ತಿರುವ ಮಗವನ್ನು ಕಂಡೆನು. ಪ್ರೀತಿಯಿಂದ ಅದನ್ನೆತ್ತಿಕೊಂಡು 
ವೈಭವದಿಂದ ಕುಬೇರನ ಸಭೆಗೆ ಹೋದೆನು ೫೬. ಚಿನ್ನದ ಗೋಡೆ, ಚಿನ್ನದ ಹೊಸ 
ಕಂಭಗಳು, ಎತ್ತರಿಸಿದ ಚಿನ್ನದ ನೆಲ, ಚಿನ್ನದ ಗೋಪುರ, ಹೊಸ ಹೊನ್ನಿನ ಜಗಲಿ, 
ಚಿನ್ನದ ಹೊಳೆಯುವ ಕಲಶಗಳು- ಇವುಗಳಿಂದ ಪ್ರಕಾಶಮಾನವಾದ ಸಭಾಮಂದಿರದಲ್ಲಿ 
ಕುಳಿತು ಕುಬೇರನು ರಂಜಿಸುತ್ತಿದ್ದನು. ದೇವತಾಸ್ತ್ರೀಯರು ಚಾಮರಗಳನ್ನು ಬೀಸು 


ನವಮಾಶ್ವಾಸಂ ೪೦೫% 


ಕಿನ್ನರಸಂಕುಳಂ ಜಯಜಯಧ್ಯ್ವನಿಯಿಂ ಪರಿವೇಷ್ಟಿ ಸಿರ್ಪಿನಂ 

ರನ್ನ ದಪಚ್ಚಮಚ್ಚರಿಯೆನಲ್‌ ಮಿಗೆ ದೇಹದೊಳೊಪ್ಲುತಿರ್ಪಿನಿಂ 
ಸೋನ್ನತಹೇಮ ವಿಷ್ಟರದೊಳಿರ್ದನ ಶೇಷದಿಶಾಧಿಪೋತ್ತಮಂ 

ಪನ್ನಗಭೂಷಣ ಪ್ರಿಯಸಖಂ ಮನಮೊಲ್ಲಳಕಾಪುರೀಶ್ವರಂ ೫೭ 


ವ॥ ಅಂತೆಸೆವ ಕುಬೇರನೋಲಗಕ್ಕಾ ಶಿಶುಸಹಿತಂ ಪೋಗಲಾತನೆನ್ನಂ ಕಂಡು 


ಕಂ॥ ಈ ಹಸುಳೆಯಲ್ಲಿ ನಿನ್ನಯ 
ಮೋಹಂ ಬಗೆಗೆಂತು ತೋರ್ಪದಿಂದೊಲವಿಂ ನರ 
ವಾಹನನೆನ್ನಂ ಕೇಳಲ್‌ 
ದೇಹಜನೆಂಬಂತೆ ತೋರ್ಪುದೆಂದೆನಲಂಪಿಂ ೫೮ 


ವ8 ಎಂದೊಡುಳ್ಳುದಂ ಪೇಟಕ್ಕಿಯೆಂದಾತನಾ ಶಿಶುವಿನ ವೃತ್ತಾಂತಮಂ ಪೇಟಲ್‌ 
ತಗುಳ್ಹನದೆಂತೆನೆ 


ವಿನಯವಿಳಾಸಿ ಕೇಳ್ನಿನಗೆ ಶೌನಕಶೂದ್ರಕ ಕಾಮಪಾಲನೆಂ 

ಬನುಪಮನಾಮವಂ ತಳೆದ ಮೂಜುಭವಂ ನಿನಗೊಪ್ಪಲೈವರಂ 

ಗನೆಯರವರ್ಗೆ ನಿನ್ನೊಡನೆ ಮೂಜುಭವಂಗಳೊಡರ್ಚೆ ಮೂಜು ಮೂ 
ಅನುನಯವಪ್ಪನಾಮಮವರ್ಗಾದಪುದೆಂದುಸಿರ್ದಂ ಧನೇಶ್ವರಂ ರ್ಕ 


ತ್ತಿದ್ದರು. ೫೭. ಕಿನ್ನರರ ಗುಂಪು ಜಯ ಜಯ ಎಂದು ಹೇಳುತ್ತಾ ಸುತ್ತಿಕೊಂಡಿ 
ದ್ದರು. ಅವನ ಮೃಮೇಲೆ ರತ್ನದಾಭರಣಗಳು ಹೊಳೆಯುತ್ತಿದ್ದುವು. ಶಿವನ ಪ್ರಿಯ 
ವಿತ್ರನೂ ದಿಕ್ಬಾಲನೂ ಆದ ಅಲಕಾಪುರಿಯೊಡೆಯನು ಆನಂದದಿಂದ ಎತ್ತರವಾದ 
ಸಿಂಹಾಸನದ ಮೇಲೆ ಕುಳಿತಿದ್ದನು. ವ॥ ಹಾಗೆ 'ಪ್ರಕಾಶಿಸುತ್ತಿದ್ದ ಕುಬೇರನ ಆಸ್ಥಾನ 
ಮಂಟಪಕ್ಕೆ ಆ ಮಗುವಿನೊಡನೆ ಹೋದೆನು. ಅವನು ನನ್ನನ್ನು ನೋಡಿ--೫೮. “ಈ 
ಮಗುವಿನಲ್ಲಿ ನಿನಗಿರುವ ಪ್ರೀತಿಯು ನಿನ್ನ ಮನಸ್ಸಿಗೆ ಹೇಗೆ ತೋರುತ್ತದೆ ?' ಎಂದು 
ಕುಬೇರನು ನನ್ನನ್ನು ಕೇಳಿದನು. "ನನ್ನ ದೇಹದಿಂದ ಹುಟ್ಟಿದವನೆಂದೇ ನನಗೆ ತೋರು 
ತ್ತಿದೆ.' ಎಂದು ನಾನು ಹೇಳಿದೆನು. ವ "ಇದ್ದದ್ದನ್ನೇ ನೀನು ಹೇಳಿದೆ' ಎಂದು ಅವನು 
ಆ ಶಿಶುವಿನ ವೃತ್ತಾಂತವನ್ನು ಹೇಳಲು ಪ್ರಾರಂಭಿಸಿದನು. ಅದು ಹೇಗೆಂದರೆ-..೫೯. 
"ವಿನಯವುಳ್ಳ ವಿಲಾಸಿಯೇ ಕೇಳು, ನಿನಗೆ (ಕಾಮಪಾಲನಿಗೆ) ಶೌನಕ, ಶೂದ್ರಕ, ಕಾಮ 
ಪಾಲ ಎಂದು ಮೂರುಜನ್ಮ. ಐವರು ಹೆಂಡತಿಯರು. ನಿನ್ನೊಡನೆ ಮೂರುಜನ್ಮಗಳನ್ನು 
ಕಳೆಯಲು ಅವರಿಗೆ ಮೂರು ಮೂರು ಹೆಸರುಗಳಾದುವು.' ಎಂದು ಕುಬೇರನು ಹೇಳಿ 


೪೦೬ ' ಅಭಿನವ ದಶಕುಮಾರ ಚರಿತೆ 


ವ8 ಅದೆಂತೆನೆ 


ಕಂ॥ ಕೃಮದಿಂದೆ ಬಂಧುಮತಿ ವೇ 
ದಿಮತಿ ಕರಂ ಚೆಲ್ವನಪ್ಪ ಹಂಸಾವಳಿಯು 
ತ್ತಮನಂದಿನಿ ಗೋಪ ಕುಮಾ 
ರಿ ಮುಖ್ಯಮಾದಯ್ವರುಂ ಭವದ್ವಧುವಾದರ್‌ ೬೦ 


ವ॥ ಅಂತವರ್ಗೆ ನಿನ್ನ ಮೊದಲಜನ್ಮದ ಶೌನಕಾವಸ್ಥೆಯಲ್ಲಿ ಬಂಧುಮತಿ ಎರಡನೆಯ: 
ಶೂದ್ರಕಾವಸ್ಥೆ ಯಲ್ಲಿ ವಿನಯವತಿ, ಮೂಜಿನೆಯ ಕಾಮಪಾಲಾವಸ್ಥೆಯಲ್ಲಿ ಕಾಂತಿಮತಿಯೆಂಬ 
ಮೂಟಿಜನ್ಮಂ ಬಂಧುಮತಿಯೊರ್ಬಳ್ಗಾದುವು ಆ ಕ್ರಮದಿಂ ಮಿಕ್ಕ ನಾಲ್ವರ್ಗಂ ವೇದಿಮತಿ 
ಯಜ್ಞದಾಸಿ ಕಾಮದೇವಿ ಹಂಸಾವಳಿ ಶೂರಸೇನಿ ಸುಲೋಚನೆ ನಂದಿನಿ ರಂಗಪತಾಕೆ ಇಂದ್ರಸೇನೆ 
ಗೋಪಕುಮಾರಿ ಆರ್ಯದಾಸಿ ತಾರಾವಳಿ ಎಂದೀ ಕ್ರಮದಿಂ ಸ್ತ್ರೀಯರಾದರಪ್ಪುದಜಕಿಂ 


ಕಂ॥ ನೀಂ ಶೂದ್ರಕನಾಗಿರ್ದಂ 
ದಾ ಶಿಶುವಂ ವಿನಯವತಿ ಕರಂ ಪೊರೆದುದಲ?ಂ 
ದೀ ಶಿಶುಜನ್ಮದೊಳತಿ ಮೋ 
ಹಾಶೆಯೊಳಾಕಾಂತಿಮತಿಗೆ ಜನಿಸಿತ್ತೊಲವಿಂ ೬೧ 


ದನು. ವ ಅದು ಹೇಗೆಂದರೆ--೬೦. "ಕ್ರಮವಾಗಿ ನಿನಗೆ (ಕಾಮಪಾಲನಿಗೆ) ಬಂಧು 
ಮತಿ, ವೇದಿಮತಿ, ಸುಂದರಿಯಾದ ಹಂಸಾವಳಿ, ನಂದಿನಿ, ಗೋಪ ಕುಮಾರಿ ಮೊದಲಾದ 
ಐವರು ಹೆಂಡತಿಯರಾದರು. ವ॥ ಹಾಗೆ ಅವರಲ್ಲಿನಿ ನಿನ್ನ ಮೊದಲ ಜನ್ಮದ ಶೌನಕಾವಸ್ಥೆ 
ಯಲ್ಲಿ ಬಂಧುಮತಿಯೇ ಎರಡನೆಯ ಶೂದ್ರಕಾವಸ್ಥೆ ಯ ಲ್ಲಿ ವಿನಯವತಿ, ಮೂರನೆಯ 
ಕಾಮಪಾಲಾವಸ್ಥೆಯಲ್ಲಿ ಕ ಕಾಂತಿಮತಿಯಾದಳು. ಆಕ್ರಮದಿಂದ ಉಳಿದ ನಾಲ್ವ ರಲ್ಲಿ ವೇದಿ 
ಮತಿ, ಯಜ್ಞ ಎಸಿ, ಕಾಮದೇವಿ ; ey ಫೋ ಸ ; ನಂದಿನಿ, 
ರಂಗಪತಾಕೆ, ಇಂದ್ರಸೇನೆ ; ; ಗೋಪಕುಮಾರಿ .ಆರ್ಯದಾಸಿ, ತಾರಾವಳಿ ಎಂಬ ಕ್ರಮ 
ದಿಂದ ಪತ್ನಿ ಮೂರು ಜನ್ಮಗಳಲ್ಲಿ ಕಾಟ ನ ಅದರಿಂದ. ೬೧, ನೀನು (ಕಾಮ 
ಪಾಲನು) ಶೂದ್ರಕನಾಗಿದ್ದಾಗ ಆ ಮಗುವನ್ನು ವಿನಯವತಿಯು ಚೆನ್ನಾಗಿ ಸಾಕಿದಳು. 
ಅದರಿಂದ. ಈ ಶಿಶುಮೋಹಬಂಧದಿಂದ ಕಾಂತಿಮತಿಗೆ ಮಗುವಾಗಿ ಹುಟ್ಟಿತು. ವ॥ 
ಆ ಕಾರಣದಿಂದ ಈ ಮಗುವು ನಿನಗೆ ಮಗನ ಮಗನ! ಮಗನಾದುದರಿಂದ ನಿನ ೈ ದೃಷ್ಠಿ ಸ 


]. "ಆತ್ಮಾವೈ ಪ್ರತ್ರನಾಮಾಸಿ' ಎಂಬ ಶ್ರುತಿವಾಕ್ಯದಂತೆ ಪತಿಯೇ ಪುತ್ರನಾಗಿ ಹುಟ್ಟು 
ತಾನೆಂಬ ಅಭಿಪ್ರಾಯದಿಂದ ಈ ಮಾತು ಬಂದಿದೆ. ಮೂರನೆಯ ಜನ್ಮದಲ್ಲಿ ಕಾಮಪಾಲನು 
ಮಗನ ಮಗನಾದನು, ಅವನ ಮಗನೇ ತಾರಾವಳಿಗೆ ಸಿಕಿ ದ ಮಗು (ರಂ). 


ನವಮಾಶ್ವಾಸಂ | ೪೧೭ 


ವ॥ ಅದು ಕಾರಣದಿಂ ನಿನಗೆ ಪುತ್ರನಪುತ್ರನ ಪುತ್ರನಪ್ಪುದಣೌಂ ನಿನ್ನ ಕಣ್ಣೊಲ 
ದೊಳಿರ್ದುದೆಂದು ಕುಬೇರಂ ಪೇಟ್ತು ಮತ್ತಮಿಂತೆಂದಂ- 
ಕಂ॥ ಇವನಂ ಕೊಂಡುಯ್ಲುಂಭೋ 
ದೃವ ಲೋಚನೆಯಪ್ಪ ವಸುಮತೀ ದೇವಿಗೆ ಕೊ 
ಟ್ಟು ವಿಳಾಸಿನಿ ನೀಂ ಪೋಗು 
ತ್ಸವದಿಂದಂ ಕಾಮಪಾಲನಿರ್ದೆಡೆಗೀಗಳ್‌ | ೬೨ 


ವ॥ ಎಂದು ಕುಬೇರಂ ಪೇಟಿಕ್ಟೊಡಾಕುಮಾರನಂ ವಸುಮತೀ ದೇವಿಗೆ ಕೊಟ್ಟು ನಿನ್ನ 
ಪದಪರಿಚರ್ಯಾರ್ಥಮಟಸುತ್ತುಂ ಬಂದೀಗಳ್‌ ಕಂಡೆನೆಂದು ತಾರಾವಳಿ ಪೇಟ್ಮಿನಂತರಂ 


ವನಜದಳಾಕ್ಷಿ ತತ್ತರುಣಿ ಕಣ್ಮುಗಿದೊಯ್ಯನೆ ತನ್ನ ವಿದ್ಯೆಯಂ 
ನೆನೆಯಲೊಡಂ ವಿಚಿತ್ರಮೆನಿಸಿರ್ಪ್ಷಮನೋಹರ ಚಿತ್ರಶಾಲೆ ಭೋಂ 
- ಕನೆ ನೆಲಸಿತ್ತನೇಕಮಣಿರಂಜಿತ ಗೋಪುರವೇದಿ ಮಾರುತಾ 
ಯನ ಕಮನೀಯ ಹೇಮಕಲಶಂಗಳಿನಾ ವಿಪಿನಪ್ರದೇಶದೊೋಳ್‌ ೬೩ 


ಮೃದುತಲ್ಪಂ ಮಂಚಂ ಕಂ 

ಪೊದವಿದಪುಷ್ಟಾನುಲೇಪನಂ ತಾಂಬೂಲಂ 

ತ್ರಿದಶಾಶನಸಮಭಕ್ಷ್ಯಂ 

ಸುದತಿಯ ವಿದೈೆಗಳಿನಾಗಳೊಪ್ಪಿದುವೆನಸುಂ ೬೪ 


ವ8 ಅಂತೊಪ್ಪಿರ್ದ ಗಂಧರ್ವಗೃಹದಲ್ಲಿ 


ಯಲ್ಲಿ ಇದೆ ಎಂದು ಕುಬೇರನು ಹೇಳಿ ಮತ್ತೆ ಹೇಳಿದನು. ೬೨. ವಿಲಾಸಿನಿಯೇ ! 
ನೀನು ಈಗ ಈ ಮಗುವನ್ನು ಕೊಂಡು ಹೋಗಿ ಕಮಲಾಕ್ಷಿಯಾದ ವಸುಮತೀದೇವಿಗೆ 
ಕೊಟ್ಟು ಸಂತೋಷದಿಂದ ಕಾಮಪಾಲನಿದ್ದಲ್ಲಿಗೆ ಹೋಗು.” ವ॥ ಎಂದು. ಕುಬೇರನು 
ಹೇಳಿದನು. ಅನಂತರ ಆ ಕುಮಾರನನ್ನು ವಸುಮತೀದೇವಿಗೆ ಕೊಟ್ಟು ನಿನ್ನ ಪಾದ 
ಪರಿಚಯಕ್ಕಾಗಿ ಹುಡುಕುತ್ತಾ ಬಂದು ಈಗ ನಿನ್ನನ್ನು ಕಂಡೆನು ಎಂದು ತಾರಾವಳಿ ಹೇಳಿ 
ದಳು. ಅನಂತರ, ೬೩, ಆ ಕಮಲಾಕ್ಷಿಯು ಕಂಗಳನ್ನು ಮುಚ್ಚಿಕೊಂಡು ತನ್ನ ವಿದ್ಯೆ 
ಯನ್ನು ನೆನೆದಳು. ಕೂಡಲೆ ಆವನ ಪ್ರದೇಶದಲ್ಲಿ ವಿಚಿತ್ರವಾದ ಮನೋಹರವಾದ ಚಿತ್ರ 
ಶಾಲೆ (ಅರಮನೆ) ಯೊಂದು ಕೂಡಲೆ ಆವಿರ್ಭವಿಸಿತು, ಅದರಲ್ಲಿ ಅನೇಕ ರತ್ನಗಳಿಂದ 
ರಂಜಿತವಾದ ಗೋಪುರವಿದ್ದಿತು. ವೇದಿಕೆ, ಕಿಟಕಿಗಳು ಮತ್ತು ಚಿನ್ನದ ಕಲಶಗಳಿದ್ದವು. 
೬೪, ಆ ತರುಣಿಯ 'ವಿದ್ಯಗಳಿಂದ ಆ ಮನೆಯಲ್ಲಿ ಮೃದುವಾದ ಹಾಸಿಗೆ, ಮಂಚ, 
ಸುವಾಸನೆಯುಳ್ಳ. ಹೂ, ಗಂಧ, ತಾಂಬೂಲ, ದೇವತೆಗಳು ತಿನ್ನುವಂಥ ಭಕ್ಷ್ಯಗಳಿಗೆ 


ಗೆ 


K A ಹ 
ಸಮನಾದ ಭಕ್ಷ್ಯಗಳು ಎಲ್ಲವೂ ಉಂಟಾದುವು. ವ ಹಾಗೆ ಸುಂದರವಾಗಿದ್ದ ಗಂಧರ್ವ 


+4 


೪೦೮ ಅಭಿನವ ದಶಕುಮಾರ ಚರಿತೆ 


ತವಕದಿನಪ್ಪಿ ತಲ್ಲಣದೆ ಚುಂಬಿಸಿ ನಿಲ್ಲದೆ ನಾಣ್ಸೆವಾಯ್ಡು ಕೂ 

ಡುವ ಬಗೆಯಿಂತುಟೆಂದುಸಿರ್ವಬಲ್ಮಯನಾನಜಕಿಯೆಂ ನಿರಂತರಂ 
ಸಮಸುಖಮಾಗಲೆನ್ನೊಳೆೊಡಗೂಡಿರೆ ಚಿತ್ರದ ಕಲ್ಲ ಲೆಪ್ಪದಂ 
ಗವನೆಡೆಗೊಂಡುದೆನ್ನತನುವೇಪೊಗಲಕ್ಕಿಂಖಚರೀ ವಿನೋದಮಂ ೬೫ 


ವ॥ ಅಂತವಳ್‌ ಬಹುವಿಧ ವಿನೋದದಿಂದೆನ್ನೊಳ್‌ ಸಂಭೋಗಮನೊಡರ್ಚುತುಂ 
ಕೆಲವು ದಿನಮಂ ಕಳೆಯುತ್ತಿರಲೊಂದು ಸಮಯದೊಳಾನವಳೊಳಿಂತೆಂದೆಂ 


ಕ್ಲಿತಿಪತಿ ಚಂಡಸಿಂಹನ್ಭ ಪನೆನ್ನನಕಾರಣದಿಂ ಕೊಲಲೈ ದು 

ರ್ಮತಿ ಬಗೆದಂ ಮಗುಲ್ಹವನೊಳಾಂಮಿಗೆ ದುರ್ಥಟಮಪ್ಪಶಾಸ್ತಿಯಂ 
ಗತಿಗಿಡೆಮಾಡುವಿಚ್ಛೆಯೆನಗಾದಪುದಂಗನೆ ಪೇಟಿಕಿದರ್ಕೆ ಪ 

ದೃತಿಯನೆನಲ್ಶ್ಕವಳ್‌ ಕದನಕೀರ್ತಿಯ ಬೆಳ್ಳನೆ ನಕ್ಕಳಾಕ್ಷಣಂ ೬೬ 


ವ8 ಅಂತು ನೆಕ್ಕು 


ಕಂ॥ ವದನಜಮುಖಿ ಕಾಂತಿಮತಿಯಂ 
ನೆನೆದಪೆಯಕ್ಕೆಂದು ನಕ್ಕು ತಾರಾವಳಿ ಭೋಂ 
ಕನೆ ತನ್ನ ವಿದ್ಯೆಯಿಂದಂ 
ನೆನೆದಳ್‌ಸಲೆ ಚಂಡಸಿಂಹನಿರ್ದಾಲಯಮಂ ೬೭ 


ಮಂದಿರದಲ್ಲಿ--೬೫. ಆ ಗಂಧರ್ವ ಕನ್ನೆಯನ್ನು ಆತುರದಿಂದ ಆಪ್ಪಿಕೊಂಡೆನು, 
ಸಂಭ್ರಮದಿಂದ ಚುಂಬಿಸಿದೆನು. ತಡಮಾಡದೆ ನಾಚಿಕೊಂಡು ಕೂಡುವ ಬಲುಮೆ 
ಯೆಂಥದು ಎಂದು ಹೇಳುವ ರೀತಿಯನ್ನು ನಾನು ಅರಿಯೆನು. ಎಡಬಿಡದೆ ಸಮ ಸುಖ 
ವಾಗಿರುವಂತೆ ಅವಳು ನನ್ನೊಡನೆ ಕೂಡಿದ್ದಳು. ನನ್ನ ಶರೀರವು ಚಿತ್ರದಲ್ಲಿ ಬರೆದಂತೆ, 
ಕಲ್ಲಿನದರಂತೆ ಅರಗಿನದರಂತೆ ನಿಶ್ಚಲವಾಯಿತು. ಆ ಅಪ್ಸರೆಯಿಂದಾದ ವಿನೋದವನ್ನು 
ಏನೆಂದು ವರ್ಣಿಸಲಿ.” ವ॥ ಹೀಗೆ ಅವಳು ಬಹುವಿಧ ವಿನೋದಗಳಿಂದ ನನ್ನೊಡನೆ 
ಸಂಭೋಗವನ್ನು ಮಾಡಿದಳು. ಹೀಗೆಯೇ ಕೆಲವು ದಿನಗಳು ಕಳೆದುವು. ಒಂದು ದಿನ 
ನಾನವಳಿಗೆ ಹೇಳಿದೆನು ೬೬, “ದುರ್ಮತಿಯಾದ :ಚಂಡಸಿಂಹರಾಜನು ಕಾರಣವಿಲ್ಲದೆ 
ನನ್ನನ್ನು ಕೊಲ್ಲಲು ಯತ್ನಿಸಿದನು. ಅವನಿಗೆ ಅದಕ್ಕೆ ತಕ್ಕಶಾಸ್ತಿಯನ್ನು ಮಾಡಬೇಕೆಂದು 
ಆಶಿಸುತ್ತೇನೆ. ಅದಕ್ಕೊಂದು ದಾರಿಯನ್ನು ಹೇಳು.” ಎನ್ನಲು ಅವಳದಕ್ಕೆ ನಕ್ಕಳು. ಅವ 

ನಗೆಯಂ ಕದನ ಕೀರ್ತಿಯ ಬಿಳುಪಾದ ಕಾಂತಿಯೆಂಬಂತೆ ರಂಜಿಸಿತು. ವ॥ ಹಾಃ 
ನಕ್ಕು ೬೭. "ಕಮಲ ಮುಖಿಯಾದ ಕಾಂತಿವಂತಿಯನ್ನು ನೆನೆಸಿಕೊಳ್ಳುತ್ತಿರುವೆ' ಎಂದು 
ಹೇಳಿ ತಾರಾವಳಿಯು ಹೇಳಿದಳು, ಮತ್ತೆ ತನ್ನ ವಿದ್ಧೆಯಿಂದ ಚಂಡಸಿಂಹನ ಅರಮನೆ 


ನವಮಾಶಾ ಪಸಂ ೪೦೯ 
ವ8 ಅಂತು ಕಾಶೀಪತಿಯಪ್ಪ ಚಂಡಸಿಂಹನರಮನೆಯಂ ನೆನೆದು 


ಕೆಂ! ತಾರಾವಳಿ ನಿಮಿಪಕೆ ಕಾಂ 
ತಾರದಿನಳವಟ್ಟ ತನ್ನ ವಿದ್ಯಾಬಲದಿಂ 
ವಾರಾಣಸಿಪುರದಧಿಪನ 
ಗಾರಕ್ಕಾಂ ಸಹಿತಮಿರುಳವಳ್‌ ನಡೆತಂದಳ್‌ ೬೮ 


ವ॥ ಅಂತವಳರ್ಧರಾತ್ರಿಯೊಳ್‌ ಬಂದಾರುಮಅಿಕಿಯದಂತೆ ಚೆಂಡಸಿಂಹನಿರ್ದ ಸೆಜ್ಜೆ 
ಮನೆಯೊಳೆನ್ನಂ ಪುಗಿಸಿ ತಾಂ ಪೊಜಿಗಿರ್ಪುದುಂ 


ಕಂ॥ ತಲೆದೆಸೆಯೊಳಿರ್ದಡಾಯ್ದಮ 
ನೊಲವಿಂದಾನುರ್ಚಿ ನಿದ್ರೆಯಿಂ ತನ್ನ ೃಪನಂ 
ತಿಳಿಪಲತಿಭೀತಿಯಿಂದಂ 
ತಳವೆಳಗಾಗುತ್ತುಮೆಟ್ಹು ಕುಳ್ಳಿರ್ದಾಗಳ್‌ ೬೯ 


ವ॥ ಅಂತು ಚಂಡಸಿಂಹನೆಟ್ಟು ಕುಳ್ಳಿರಲೊಡಂ 


ಕಂ॥ ಸೆಳೆದಿರ್ದಸಿ ಸಹಿತಂ ಕೆ 
ಯ್ದ ಳನೆರಡಂ ಮುಗಿದು ಕಾಂತಿಮತಿಯಧಿಪಂ ನಿ 
ನ್ನಳಿಯಂ ಯಕ್ಷಿಣಿ ತಾರಾ 
ವಳಿಯೊಡನಾಂ ಬಂದೆನರ್ಧರಾತ್ರಿಯೊಳೀಗಳ ೭೦ 


ವ ಎಂಬುದುಂ ನೃಪಂ ವಿಸ್ಮಯಸ್ವಾಂತನಾಗಿಂತೆಂದಂ 


ಯನ್ನು ನೆನೆಸಿಕೊಂಡಳು. ವ ಹಾಗೆ ಕಾಶೀಪತಿಯಾದ ಚಂಡಸಿಂಹನ ಅರೆಮನೆಯನ್ನು 
ನೆನೆಸಿಕೊಂಡು. ೬೮. ತಾರಾವಳಿಯು ಒಂದು ನಿಮಿಷದಲ್ಲಿ ಕಾಡಿನಲ್ಲಿ ತೋರಿಸಿದ ತನ್ನ 

ದ್ಯಾ ಬಲದಿಂದ ಕಾಶೀಪತಿಯ ಅರಮನೆಗೆ ನನ್ನೊಡನೆ ರಾತ್ರಿಯಲ್ಲಿ ಬಂದಳು. ವ 
ಹಾಗೆ ಅವಳು ಅರ್ಧರಾತ್ರಿಯಲ್ಲಿ ಯಾರೂ ತಿಳಿಯದ ಹಾಗೆ ಚಂಡಸಿಂಹನ ಅರಮನೆಗೆ 
ಬಂದು ನನ್ನನ್ನು ಅವನ ಮಲಗುವ ಮನೆಯಲ್ಲಿ ಹೊಗಿಸಿ ತಾನು ಹೊರಗೆ ನಿಂತಳು 

೩೯, ತಲೆಯ ಕಡೆ ಇದ್ದ ಆಯುಧವನ್ನು ಹಿರಿದು ಆ ರಾಜನನ್ನು ನಿದ್ದೆಯಿಂದ 
ಎಬ್ಬಿ ಸಿದೆನು. ಅವನು ಬಹುಭಯದಿಂದ ದಿಕ್ಕು ಗೆಟ್ಟು ಎದ್ದು a ವ॥ ಹಾಗೆ 
ಚಂಡಸಿಂಹನು ಎದ್ದು ಕುಳಿತಾಗ-_೭೦. “ಹಿರಿದು ಹಿಡಿದಿದ್ದ. ಕತ್ತಿಯೊಡನೆಯೇ ನಾನು 
ಅವನಿಗೆ ಕೈಮುಗಿದೆನು. ನಾನು ಕಾಂತಿಮತಿಯ ಗಂಡ. ನಿನ್ನ ಡ್‌ ರು ಯಕ್ಷಿಣಿ ತಾರಾವಳಿ 


A 


ಯೊಡನೆ ಈ ಅರ್ಧರಾತ್ರಿಯಲ್ಲಿ ಇಲ್ಲಿಗೆ ಬಂದಿದ್ದೇನೆ” ವ ಎಂದು 


೧೦ ಅಭಿನವ ದಶಕುಮಾರ ಚರಿತೆ 


ಎನ್ನರ್ಥಂ ಪ್ರಾಣಮೆನ್ನಾಳೃೈವನಿಯನಿತುಮಂ ಕೊಟ್ಟು ಮತ್ಪುತ್ತಿಯಂ ಕೊ 
ಟೈನ್ನಾಣ್ಮಾತೇಕೆ ಹೇಟಕಿಂದೆನಗೆ ಮಣುದಿನಂ ತತ್ತನೂಜಾತೆಯಂ ಕೊ 
ಟ್ರೈನ್ನಂ ತಾರಾವಳಿಯಾ ಭೀತಿಯೊಳಧಿಕತರ ಸ್ನೇಹದಿಂ ಕೂಡಿಕೊಂಡಿ 
ರ್ಪನ್ನೋಡಲ್ಕೇಂ ಜನ್ಮಸ್ಮಿತಿಗತಿಯಿದು ಕೇಳ್‌ ಪ್ರೀತಿಯಿಂ ಪೂರ್ಣಭದ್ರಾ ೭೧ 


ವ॥ ಎಂದು ಕಾಮಪಾಲಂ ತನ್ನ ವೃತ್ತಾಂತಮನೆನ್ನೊಳ್‌ ಪೇಟ್ದನೆಂದು ಪೂರ್ಣಭದ್ರಂ 
ಸುಜ್ಜಿನೆ ಸುಯ್ಯಲೈ ಸುಯ್ದುದರ್ಕೆ ಕಾರಣಮೇನೆಂದು ನಾಂ ಕೇಳಲಾತಂ ಮಗುಬಕಿಂತೆಂದಂ 


ಕಂ॥ ಭಾವಿಪೊಡೆ ಕಾಮಹಾಲನ 
ಮಾವಂ ಗುಣಿಚಂಡಸಿಂಹನಟೀಯಲೊಡಂ ಸ 
ದ್ಭಾವದಿನಾತನ ಸುತನಖಿ 
೪ಾವನಿಗರಸಾಗಿ ನಿಂದಪಂ ಕೆಲವುದಿನೆಂ ತ 


ವಗ ಅಂತು ಚಂಡಸಿಂಹಂ ಕಾಲನಿಲಯಮನೆಯ್ದ ಲಾತನಪಿರಿಯಮಗನಪ್ಪ ಚಂಡ 
ಘೋಷಂ ಪಟ್ಟಮಂ ತಳೆದು 


ಕಂ॥ ಕತಿಪಯದಿನಕ್ಕೆ ತದ್ಭೂ 
ಪತಿರಾಜ್ಯಶ್ರೀಯ ಸೌಖ್ಯಮಿನಿತಿಲ್ಲದೆ ಕೇಳ್‌ 
ಗತಜೀವಿತನಾದಂ ಸು 
ಸ್ಮಿತಿಯಂ ದುಸ್ಸಿತಿಯನೆಣಿಸಲಜ೨ದವರೊಳರೇ ೭೩ 


ರಾಜನು ಮನಸ್ಸಿನಲ್ಲಿ ಅಚ್ಚರಿಗೊಂಡು ಹೇಳಿದನು. ೭೧. "ನನ್ನ ಹಣ, ಪ್ರಾಣ, ನಾನ್‌ 
ಳುವ ಭೂಮಿ ಎಲ್ಲವನ್ನೂ ಕೊಟ್ಟು ನನ್ನ ಮಗಳನ್ನೂ ಕೊಡುವೆನು. ಆಣೆಮಾಡಿ 
ಹೇಳುತ್ತೇನೆ' ಎಂದು ನನಗೆ ಹೇಳಿದನು. ಅಲ್ಲದೆ ಮಾರನೆಯ ದಿವಸವೇ ತನ್ನ ಮಗಳನ್ನು 
ಕೊಟ್ಟು ಮದುವೆಮಾಡಿದನು. ತಾರಾವಳಿಯ ಭಯದಿಂದ ನನ್ನನ್ನು ತುಂಬ ಸ್ನೇಹದಿಂದ 
ನೋಡಿಕೊಂಡನು. ಪೂರ್ಣಭದ್ರ ! ಕೇಳು ಇದು ನನ್ನ ಜನ್ಮವೃತ್ತಾಂತ. .ವ॥ “ಎಂದು 
ಕಾಮಪಾಲನು ತನ್ನ ವೃತ್ತಾಂತವನ್ನು ನನಗೆ ಹೇಳಿದನು' ಎಂದು ಹೇಳಿ ಪೂರ್ಣಭದ್ರನು 
ಸುರ್ರೆಂದು ಉಸಿರೆಳೆದನು. ಹಾಗೆ ನಿಟ್ಟುಸಿರುಬಿಡಲು ಕಾರಣವೇನೆಂದು ನಾನು (ಅರ್ಥ 
ಪಾಲ) ಮತ್ತೆ ಕೇಳಿದೆನು. ಆತನು ಮತ್ತೆ ಉತ್ತರಿಸಿದನು. ೭೨. “ಕಾಮಪಾಲನ ಮಾವ 


ಲ po 
ಗುಣಿಯಾದ ಚಂಡಸಿಂಹನು ಕೆಲದಿನಗಳಲ್ಲಿ ಸತ್ತನು. ಅನಂತರ ಆತನ ಮಗನು ಕೆಲವು 
ದಿವಸಗಳು ರಾಜನಾಗಿ ಆಳಿದನು. ವ ಹಾಗೆ ಚಂಡಸಿಂಹನು ಸಾಯಲು ಆತನ ಹಿರಿಯ 
ಮಗನಾದ ಚಂಡಘೋಷನು ಪಟ್ಟ ಕಟ್ಟಿಸಿಕೊಂಡನು. ೭೩. ಕೆಲವು ದಿನಗಳಾದ 
x — ಹ ಇರ ರ ಮ 
ಸ್ವಲ್ಪವೂ ಅನುಭವಿಸದೆ ಸತ್ತನು. 


ಮೇಲೆ ಆ ರಾಜನು ರಾಜ್ಯಲಕ್ಷ್ಮಿಯ ಸೌಖ್ಯವನ್ನು 
ಸುಖವು ಯಾವಾಗ ಬರುತ್ತದೆ ದುಃಖವು ಯಾವಾಗ ಬರುತ್ತದೆ-ಎಂದು ತಿಳಿಯಬಲ್ಲ 


ನವೆಮಾಶ್ವಾಸಂ ೪೧೧ 


ವ॥8 ಅಂತು ಚಂಡಘೋಪನುಮಟನಯಲೆೊಡಂ 


501 ಅವನಿಂ ಕಿಟ್‌ ಯಂಗೆ ಮನೋ 
ಭವಮುೂರ್ತಿಗೆ ಸಿಂಹಥೋಪನೆಂಬ ಕುಮಾರಂ 
ಗೆ ವಿಲಾಸದಿಂದೆ ತತ್ವ 
ಟವನಿತ್ತಂ ಕಾಮಪಾಲನತ್ಯುತ್ಸವದಿಂ ೭೪ 
ವ॥ ಅಂತಾಕಾಮಪಾಲಂ ಸಿಂಹಘೋಷನೆಂಬ ಕುಮಾರಂಗೆ ಪಟ್ಟವಂ ಕಟ್ಟಲೊಡ 
ಮವಂ ಕೆಲವುದಿನಕ್ಕೆ ಯೌವನ ಮತ್ತನಾಗಿ ಧೂರ್ತವರ್ಗಮಂ ಕೂಡಿಕೊಂಡು ಪೇಟ್ಜಕೊಂಡೆ 
ಯಮಂ ಕೇಳಲ್‌ ಮನಂದರಲ್‌ ಪಿಶುನರ್‌ ಪೊರ್ದಿಯಿಂತೆಂದರ್‌ 


ಸಾಹಸವಂತನಿಂದ್ರಿಯರತಂ ಬಹುಮೂರ್ಯನತೀವ ಕಾಮುಕಂ 
ಬಾಹುಪರಾಕ್ರಮಂ ಕುಟಿಲ ದೈವಪರಂ ಧನಧಾನ್ಯ ಯುಕ್ತನು 
ಗ್ರಾಹವಧೀರನಾದಧಿಕ ಮಂತ್ರಿಯನೇತೆಅದಿಂದೆ ದುಷ್ಪಕಾ 

ಳಾಹಿಯ ಗೋಣನೊತ್ತಿ ಮುಚಿಕಿವಂತವನಂ ಮುಜಕಿದಿಕ್ಕುಗುರ್ವಿಪರ್‌ ೭೫ 


ಕಂ॥ ತನ್ನಂ ಲೆಕ್ಕಿಸದವನಂ 
ತನ್ನಸಮಶ್ರೀಯನುಳ್ಳನಂ ಸಾಹಸಿಯಂ 
ತನ್ನಿಂದಧಿಕನನಾರ್ಪಿಂ 
ಮುನ್ನಿಅಿವುದು ಧೂರ್ತಸಚಿವನಂ ಭೂಪಾಲರ್‌ Mh ೭೬ 
ವ॥ ಎಂದು ಲೋಕನೀತಿಯಂ ಪೇಳ್ವಂತೆ ಕಾಮಪಾಲಂಗಂ ಸಿಂಹಘೋಷಂಗಂ 
ವಿರೋಧಮಂ ಬಳೆಯಿಸಲೆಂದು 


ವರು ಯಾರಾದರೂ ಇದ್ದಾರೆಯೇ ? ವ॥ ಹಾಗೆ ಚಂಡಘೋಷನೂ ಅಳಿಯಲು 
೭೪. ಅವನಿಗೆ ತಮ್ಮನಾದ ಮನ್ಮಥನಂತೆ ಸುಂದರನಾದ ಸಿಂಹಘೋಷನೆಂಬ ಕುಮಾರನಿಗೆ 
ಕಾಮಪಾಲನು ಬೆಡಗಿನಿಂದ ವೈಭವದೊಡನೆ ರಾಜ್ಯದಲ್ಲಿ ಪಟ್ಟಗಟ್ಟಿದನು. ವ! ಹಾಗೆ 
ಕಾಮಪಾಲನು ಸಿಂಹಘೋಷನೆಂಬ ಕುಮಾರನಿಗೆ ಪಟ್ಟವನ್ನು ಕಟ್ಟಿದನು. ಅವನು ಕೆಲವು 
ದಿನಗಳಲ್ಲಿ ಯೌವನದಿಂದ ಮದಿಸಿ ದುಷ್ಟರೊಡನೆ ಸೇರಿಕೊಂಡು ಅವರು ಹೇಳಿದ 
ಚಾಡಿಯ ಮಾತುಗಳನ್ನು ಕೇಳತೊಡಗಿದನು. ಆಗ ಚಾಡಿಕೋರರು ಬಂದು ಹೇಳಿದರು 
೭೫. “ಸಾಹಸಿಯಾದ, ' ಇಂದ್ರಿಯ ಸುಖದಲ್ಲಿ ಆಸಕ್ತನಾದ, ' ಅತಿಮೂರ್ಹನಾದ 
ಅತಿಕಾಮುಕನಾದ, ಬಾಹು ಪರಾಕ್ರಮವುಳ್ಳ, ಕುಟಿಲವಾದ ದೈವವನ್ನು ನಂಬಿದ, 
ಧನಧಾನ್ಯಗಳಿಂದ ಕೂಡಿದ, ಉಗ್ರವಾದ ಯುದ್ದದಲ್ಲಿ ದೀರನಾದ ಪ್ರಬಲ ಮಂತ್ರಿ 
ಯನ್ನು ರಾಜರು ಯಾವುದಾದರೂ ರೀತಿಯಿಂದ ದುಷ್ಟಕಾಲಸರ್ಪವನ್ನು ಕತ 
ಹಿಸಿಕಿ ಕೊಲ್ಲುವಂತೆ ಕೊಂದು ಹಾಕುತ್ತಾರೆ. ೭೬. ತನ್ನನ್ನು ಲಕ್ಷ ,ಮಾಡದ 
ತನಗೆ ಸಮನಾದ ಐಶ್ವರ್ಯವುಳ್ಳ, ಸಾಹಸಿಯಾದ, ತನಗಿಂತ ಪ್ರಬಲನಾದ 
ಧೂರ್ತ ಮಂತ್ರಿಯನ್ನು ರಾಜರು ಪರಾಕ್ರಮದಿಂದ ಮೊದಲೇ ಕೊಲ್ಲಬೇಕು. 
ವಃ ಎಂದು ಲೋಕವ್ಯವಹಾರದಲ್ಲಿ ಹೇಳುವಂತೆ ಕಾಮಪಾಲನಿಗೂ ಸಿಂಹ ಘೋಷ 


೪೧೨ ; ಅಭಿನವ ದಶಕುಮಾರ ಚರಿತೆ 


ನಿಮ್ಮಯ ತಂದೆಯಂ ನಡುವಿರಳ್‌ಕೊಲಲೆಂದಸಿಯುರ್ಚಿಸಜ್ಜೆಯಂ 

ಕೆಮ್ಮನೆ ಪೊಕ್ಕನೊರ್ಬಖಚರೀ ಸಹಿತಂ ಸಲೆ ಕಾಮಪಾಲನಂ 

ದೊಮ್ಮೆ ವಧೂಟಿ ಕಾಂತಿಮತಿಯಂ ನೃಪನಿತ್ತು ಬರ್ದುಂಕೆ ಮತ್ತೆ ಕೊಂ 

ದಂ ಮನದಬ್ಕಅ30 ನೃಪತಿಯಂ ಕುಟಿಲಂ ಮಿಗೆ ದುಷ್ಟ ಚೇಷ್ಟೆಯಿಂ ೭೭ 


ವ॥ ಅದಲ್ಲದೆಯುಂ ನಿಮ್ಮಗ್ರಜನೆಪ್ಪ ಚಂಡಘೋಷನಂ ಕಪಟದಿಂ ತೀರ್ಚಿದನೆಂದು 
ಪಲಬರ್‌ ಕೊಂಡೆಯುವಂ ಪೇಲಲಾಕುಮಾರನಿಂತೆಂದಂ 
508 ಏಗೆಯ್ವೆಂಬಲ್ಹಗೆಯಂ 
ನೀಗಲ್ಬಾರದು ಸಮರ್ಥೆತಾರಾವಳಿಯೆಂ 
ಬಾಗಣಿಕೆಯ ಭಯದಿಂದಂ 
ಮೂಗರ್‌ಮಿಗೆ ಕಂಡ ಕನಸಿನಂತಾಯ್ತೀಗಳ್‌ ೭೮ 
ವ॥ ಎಂದು ತಾರಾವಳಿಯ ಭೀತಿಯಿಂ ಕಾಮಪಾಲಂಗೆ ಹೊಲ್ಲೆಹವನೆಸಗಲಟಿಿಯದಿ 
ರ್ಪುದುಮೊಂದುದಿನಂ ಕಾಂತಿಮತಿ ಸಿಂಹಘೋಷನ ಕಾಂತೆಯಪ್ಸ್ಪ ಲಕ್ಷಣೆಯ ಸಮೀಪಕ್ಕೆ 
ಪೋಗಲಾಲಕ್ಷಣೆ ಕಾಂತಿಮತಿಯ ಮುಖಮಂ ನೋಡಿ | 
ಕಂ॥ ಏನೆಲೆಗೆ ಕಾಂತಿಮತಿ ನಿ 
ನ್ನಾನನ ಕಮಳಂ ಮಸುಳ್ಹುದೇಕಾರಣಮೆಂ 


ದಾನರಪನರಸಿ ಬೆಸಗೊಳ 
ಲಾನಮ್ರ ಶಿರಸ್ಕೆ ಕಾಂತಿಮತಿಯಿಂತೆಂದಳ್‌ ೭೯ 


ನಿಗೂ ದ್ವೇಷವನ್ನು ಬೆಳೆಯಿಸಲು ಹೀಗೆಂದರು. ೭೭. “ಕಾಮಪಾಲನು ಅರ್ಧರಾತ್ರಿಯಲ್ಲಿ 
ನಿಮ್ಮತಂದೆಯನ್ನು ಕೊಲ್ಲುವುದಕ್ಕಾಗಿ ದೇವಾಂಗನೆಯೊಡನೆ ಮಲಗುವ ಮನೆಯನ್ನು 
ಹೊಕ್ಕನು. ರಾಜನು ತನ್ನಮಗಳು ಕಾಂತಿಮತಿಯನ್ನು ಕೊಟ್ಟು ಬದುಕಿಕೊಂಡನು. 
ಮತ್ತೆ ಪ್ರೀತಿಯನ್ನು ತೋರಿಸುತ್ತಲೇ ಆ ದುಷ್ಟನು ತನ್ನ ಕುಟಿಲಮಾರ್ಗದಿಂದ ಅವ 
ನನ್ನು ಕೊಂದನು. ವ॥ ಅದೂ ಅಲ್ಲದೆ ನಿಮ್ಮಣ್ಣನಾದ ಚಂಡಘೋಷನನ್ನು ಕಪಟ 
ದಿಂದ ಕೊಂದನು॥ ಎಂದು ಹಲವರು ಚಾಡಿ ಹೇಳಿದರು. ಅದನ್ನು ಕೇಳಿ ಆ 
ಕುಮಾರನು ಹೇಳಿದನು. ೭೮. “ಏನು ಮಾಡಲಿ ! ಬಲಾಢ್ಯನಾದ ಹಗೆಯನ್ನು ಕೊಲ್ಲಲು 
ಸಾಧ್ಯವಿಲ್ಲ. ಸಮರ್ಥೆಯಾದ ದೇವ ವೇಶ್ಯೆ ತಾರಾವಳಿಯ ಹೆದರಿಕೆ. ಈಗ ಇದು 
ಮೂಗರು ಕಂಡ ಕನಸಿನಂತಾಗಿದೆ” (ಅದನ್ನು ಹೇಳಿಕೊಳು ವಂತಿಲ್ಲ.) ವ॥ ಹೀಗೆ, 
ತಾರಾವಳಿಯ ಹೆದರಿಕೆಯಿಂದ ಕಾಮಪಾಲನಿಗೆ ಕೇಡನ್ನು ಮಾಡಲು ಸಾಧ್ಯವಾಗಲಿಲ್ಲ. 
ಆಗ ಒಂದು ದಿನ ಕಾಂತಿಮತಿಯು ಸಿಂಹಘೋಷನ ಹೆಂಡತಿ ಲಕ್ಷಣೆಯ ಹತ್ತಿರಕ್ಕೆ 
ಹೋದಳು. ಲಕ್ಸಣೆಯು ಕಾಂತಿಮತಿಯ ಮುಖವನ್ನು ನೋಡಿ- ೭೯. "ಎಲೆ ಕಾಂತಿ 
ಮತಿ ನಿನ್ನ ಮುಖ ಕಮಲವು ಬಾಡಿದೆಯೇಕೆ ? ಅದಕ್ಕೆ ಕಾರಣವೇನು?” ಎಂದು 
ಅರಸಿಯು ಪ್ರಶ್ನಿಸಿದಳು, ಅದಕ್ಕೆ ಕಾಂತಿಮತಿಯು ತಲೆ ಒಗ್ಗಿ ಸಿಕೊಂಡು ಹೇಳಿದಳು, 


ನವಮಾಶ್ವಾಸಂ | ೪೧೩ 


ನಿನಗೇನಂ ವಂಚಿಸೆಂಲಕ್ಷಣೆ ಪದೆದುಮದೀಯಪ್ರಿಯಂ ಕಾಮಪಾಲಂ 
ಮನೆಯೊಳ್‌ ಕುಳ್ಳಿರ್ದು ತಾರಾವಳಿಯನೊಸೆದು ಮನ್ನಾಮದಿಂದಿತ್ತಬಾ ಕಾ 
ಮಿನಿಯೆಂದುತ್ಸಾಹದಿಂದಂ ಮಜಕಿದು ಕರೆಯೆ ತತ್ಕಾಂತೆ ಮಾತ್ಸರ್ಯದಿಂ ಭೋಂ 
ಕನೆ ಪೋದಳ್‌ ತದ್ವಧೂ ಚಿಂತೆಯೊಳಳವಟಕಿಯುತ್ತಿರ್ದಪಂ ಮಂತ್ರಿಮುಖ್ಯಂ 
೪೦ 


ವ॥ ಅದುಕಾರಣಮಾತನ ದುಗುಡವಮೆ ಎನ್ನದುಗುಡಮಾಗಿರ್ದಪನೆಂದು ಪೇಟಿಲೊಡಂ 


ಕಂ॥8 ಈ ಸುದ್ದಿಯನಾಲಕ್ಷಣೆ 
ದೇಶಾಧಿಪ ಸಿಂಹಘೋಷನೊಳಿೀ ಪೇಟಲೊಡಂ 
ಕ್ಲೇಶಂಪೋಯ್ತೆಂದು ಧರಾ 
ಧೀಶಂ ತನ್ನಾ ಪ್ತವರ್ಗಮಂ ಕರೆಯಿಸಿದಂ ೮೧ 


ವ॥ ಅಂತು ಧೂರ್ತವರ್ಗಮಂ ಕರೆಯಿಸಿಯೋಲಗಂಗೊಟ್ಟಿರ್ದು 


ಎನಸುಂ ತಾರಾವಳೀ ಕಾಂತೆಯ ವಿರಹದೊಳಂಗಂ ಬೆಳರ್ತುಪ್ಹದಿಂದಾ 
ನನಬಿಂಬಂ ಬಾಡಿ ಚಿತ್ತವೃಥೆಪಸರಿಸಿ ಚಿಂತಾಗ್ನಿ ಕೈಕೊಂಡು ಪುಷ್ಪಾ 
ಸ್ತನಬಾಣಂ ಮೊಯ್ಲೂ ಳೊಳ್‌ ಕೀಲಿಸಿದವೊಲಧಿಕೋನ್ಮಾದದಿಂ ಕಾಮಪಾಲಂ 
ಮನದೊಳ್‌ ಮುಂಗೆಟ್ಟು' ಮತ್ತಂ ಧೃತಿಗಿಡದಿರವಂ ಕಂಡನಾಸಿಂಹಘೋಷಂ ೮೨ 


೮೧. “ಲಕ್ಬಣೆ, ನಿನಗೇನೂ ನಾನು ವಂಚಿಸುವುದಿಲ್ಲ. ನನ್ನ ಪ್ರಿಯ ಕಾಮಪಾಲನು 
ಮನೆಯಲ್ಲಿ ಕುಳಿತಿದ್ದಾಗ, ಪ್ರೀತಿಯಿಂದ ತಾರಾವಳಿಯನ್ನು ನನ್ನ ಹೆಸರಿನಿಂದ “ಇತ್ತ 
ಬಾ, ಕಾಮಿನಿ' ಎಂದು ಉತ್ಸಾಹದಿಂದ ಮರೆತು ಕರೆದನು. ಆ ಕಾಂತೆಯು ಅದರಿಂದ 
ಮಾತ್ಸರ್ಯವನ್ನು ಹೊಂದಿ ಇದ್ದಕ್ಕಿದ್ದ ಹಾಗೆ ಹೊರಟುಹೋದಳು. ಮಂತ್ರಿ 
ಮುಖ್ಯನಾದ ಕಾಮಪಾಲನು ಅವಳ ಚಿಂತೆಯಿಂದ ಕರಗಿಹೋಗುತ್ತಿದ್ದಾನೆ. ವ॥ ಆ 
ಕಾರಣದಿಂದ ಆತನ ದುಃಖವೇ ನನ್ನ ದುಃಖವಾಗಿದೆ. ಎಂದು ಹೇಳಿದಳು. ಆಗ 
೮೧. ಈ ಸುದ್ದಿಯನ್ನು ಆ ಲಕ್ಷಣೆಯು ಸಿಂಹಘೋಷರಾಜನಿಗೆ ಹೇಳಿದಳು. ರಾಜನು 
ಪೀಡೆ ಕಳೆಯಿತೆಂದು ತನ್ನ ಆಪ್ತರುಗಳನ್ನು ಕರೆಯಿಸಿದನು. ವ॥ ಹಾಗೆ ಧೂರ್ತರ 
ಗುಂಪನ್ನು ಕರೆಯಿಸಿ ಸಭೆ ನಡೆಯಿಸಿದನು. ೮೨. ತಾರಾವಳೀ ಕಾಂತೆಯ ವಿರಹದಿಂದ 
ಕಾಮಪಾಲನ ಶರೀರವು ಬಿಳಿಚಿಕೊಂಡಿತ್ತು. ಕಾವಿನಿಂದ ದುಂಡಾದ ಮುಖವು ಬಾಡಿ 
ಹೋಗಿದ್ದಿ ತು. ಚಿತ್ತದಲ್ಲಿ ವ್ಯಥೆಯು ಹರಡಿಕೊಂಡಿದ್ದಿತು. ಚಿಂತಾಗಿಗೆ ವ 

ದ್ದನು. ಕುಸುಮಬಾಣನಾದ ಮದನನ ಬಾಣವು ಮೆಯ್ಯ ಅವಯವಗಳಲ್ಲಿ ಚುಚ್ಚಿ 


ಕೊಂಡಂತೆ ಉನ್ಮಾದವೂಂಟಾಗಿದ್ದಿ ತು. ಆದರೂ ಮನದಲ್ಲಿ ಮುಂ 


ಎದಿ 
WwW Ww 
ದನ್ನು ತಿಳಿಯದೆ ಧೈರ್ಯಗೆಟ್ಟಿರಲ್ಲಿಲ್ಲ. ಅಂಥ ಕಾಮಪಾಲನ ಸಿ ತಿಯನ್ನು ಸಿಂಹ 


೪೧೪ ಅಭಿನವ ದಶಕುಮಾರ ಚರಿತೆ 


ವ॥ ಅಂತು ಕಂಡು 


5ಂ॥ ನೆರೆದಿರ್ದೋಲಗದೊಳ ಕೂ 
ರ್ತರನೀಕ್ಷಿಸಿ ಸಂಚ್ಲೆಮಾಡಿ ರಾಜಕುಮಾರಂ 
ಭರದಿಂದೆ ಕಾಮುಪಾಲನ 
ನರವರಿಸದೆ ಪಿಡಿದು ಕಟಿ ಶೈಸಿದನಾಕ್ಷಣದೊಳ್‌ ೮೩ 


ವ॥ ಅಂತು ಕಟ್ಟಿಸಿ ಮಿಥ್ಯಾದೋಷಂಗಳನುಗ್ಗಡಿಸಿಯನಂತರಂ 


ಕಂ॥  ಸಾಹಸವಿದನಂ ಸ್ವಾಮಿ 
ದ್ರೋಹನನತ್ಯಧಮನಂ ನೃಪಾಲನ ಕನ್ಯಾ 
ಮೋಹಿಯನುಯ್ದ ಕ್ಸಿಗಳಂ 
ಲೋಹದ ಮೊನೆಯಿಂದೆ ಕಳೆಯಿಮೆಂದನಿಳೇಶಂ ೮೪ 


ವ8 ಅಂತು ಭೂಮಿಪಾಲಂ ಗ್ರಾಮಪಾಲರ ಕೆಯ್ಯೊಳ್‌ ಕಾಮಪಾಲನಂ ಕುಡಲವರ್‌ 
ಚಾವಟಕ್ಕೆ ಕೊಂಡುಪೋಗಿ ಕುಳ್ಳಿರಿಸುವುದನಾಂ ಕಂಡು 


ದೊರೆವೆತ್ತೆನ್ನಾಪ್ತ ಮಿತ್ರಂಗಿನಿತಳವಡಲುದ್ವೇಗಮಾಪತ್ಸಮೂಹಂ 

ಬರೆ ಕಂಡಾಂ ಪ್ರಾಣದಿಂ ಜೀವಿಸುವುದುಚಿತಮಲ್ತೆಂದು ಮದ್ದೇಹಮಂ ಗೋ 
ಣ್ಮುಅಗೊಂಡಾನೀಗಳಬನ್ಕಾಡುವ ಪೊಸವಗೆಯಿಂ ರಜ್ಜುವಂ ಮಾಲಸ್ಸಿನೆಂದ 
ಚ್ಚರಿಯಾಗಲ್‌ ಪೂರ್ಣಭದ್ರಂ ನಯನಜಲದೊಳಲನ್ಕ್ಯಾಡುತುಂ ಪೇಟ್ದನೆನ್ನೊಳ್‌ 


ಘೋಷನು ಕಂಡನು. ವ॥ ಹಾಗೆ ನೋಡಿ _. ೮೩. ತುಂಬಿದ್ದ ಸ ಲ 
ಕುಮಾರನು ಸ್ನೇಹಿತರನ್ನು ನೋಡಿ ಸನ್ನೆಮಾಡಿದನು. ಕೂಡಲೆ ತಡಮಾಡದೆ ಕಾಮ 
ಪಾಲನನ್ನು ಹಿಡಿದು ಕಟ್ಟಿಸಿದನು. ವ! ಹಾಗೆ ಕಟ್ಟಿಸಿ ಸುಳ್ಳುಸುಳ 
ಗಳನ್ನು ಘೋಷಿಸಿದನು, ಅನಂತರ - ೮೪. “ಕಬ್ಬಿಣದ ಸಲಾಕಿಯ ತುದಿಯಿಂದ 
ಈ ಕಾಮಪಾಲನ ಕಣ್ಣುಗಳನ್ನು ಕಿತ್ರುಹಾಕಿರಿ. ಕಾರಣ ಇವನು ಸಾಹಸಿ, ಸಾ ಮಿ 
ಹಿ, ತುಂಬ ಅಧಮನು, ರಾಜಕುಮಾರಿಯನ್ನು ಮೋಹಿಸಿದವನು.* ಎಂದು 
ರಾಜನು ಹೇಳಿದನು. ವ॥ ಹಾಗೆ ಹೇಳಿ ರಾಜನು ಗ್ರಾಮಪಾಲರ ಕೈಗೆ ಕಾಮಪಾಲ 
ಚಾವಡಿಗೆ ಕರೆದುಕೊಂಡು ಹೋಗಿ ಕುಳ್ಳಿರಿಸಿ 
(ಪೂರ್ಣಭದ್ರ) ನೋಡಿ - ೮೫. ಪ್ರಸಿದ್ಧನಾದ ನನ್ನ ಆಪ್ತ 
ಂತ್ರನಿಗೆ ಇಷ್ಟು ಕಳವಳವೂ ಆ ಪತ್ಸಮೂಹವೂ ಬಂದುದನ್ನು ಕಂಡು ನಾನು 
್ಸಿ ಕುತ್ತಿಗೆ ಮುರಿದು 
ಕೊಂಡು ಕಳಯುವೆನು. ಅದಕ್ಕಾಗಿ ಒಂದು ಹೊಸಬಗೆಯ ಹಗ್ಗ ನ್ನು ಹೊಸೆಯು 
ಶ್ತಿಡ್ದೇನೆ” ಹೀಗೆ ಅಶ್ಚರ್ಯಕರವಾದ ರೀತಿಯಲ್ಲಿ ಪೂರ್ಣಭದ್ರನು ಕಣ್ಣೀರಿನಲ್ಲಿ 


ನವಮಾಶ್ವಾಸಂ ೪೧೫ 


ವ॥ ಅಂತು ಪೂರ್ಣಭದ್ರಂ ಪೇಟ್ಜ ವೃತ್ತಾಂತಮಂ ಕೇಳ್ದಾತನನಿಂತೆಂದೆಂ 


ಕಂ॥ ತಾರಾವಳಿ ಸಲೆ ವಸುಮತಿ 
ನಾರಿಗೆ ಕೊಂಡುಯ್ದು ಕೊಟ್ಟಳೆಂಬ ಮಗಂ ವಿ 
ಸ್ತಾರಮೆನೆ ಕಾಂತಿಮತಿಯ ಕು 
ಮಾರಕನಾಂ ನಿನ್ನ ದುಃಖಮಂ ಬಿಡುಬೇಗಂ ೮೬ 


ವ॥ ಎಂಬುದುಮಾತಂ ಕಣ್ಬನಿಯಂ ಬಿಟ್ಟೆನ್ನಾಸ್ಯಕಮಳಮಂ ನೋಡಿ ಬಟಿಕಂ 
ಬಿಗಿಯಪ್ಪಿ ನಿತಾಂತ ಸುಖಾಂಬುಧಿಯೊಳ್‌ ಮುಟುಂಗಿ ದುಃಖವಾರ್ಧಿಯನುಟ ದು 
ಕಂ॥ ಕಂಂತಿಮುತಿಗಾದ ಪುಣ್ಯ ವ 
ನಂತಿಂತೆನಲೇಕೆ ಕಾಮೆಪಾಲನ ಕಣ್ಣ ಲ್‌ 


ಮುಂತಿರ್ದೊಡಮಿಲ್ಲದೊಡಮ 
ನಂತ ಸುಖಂ ಪುತ್ರನಾದಪಂ ತನಗೀಗಳ್‌ ೮೩ 


ವ॥ ಎಂದು ಪೂರ್ಣಭದ್ರಂ ಸಂತಸದಂತವನೆಯ್ದಲ್‌ ಮತ್ತಮಿಂತೆಂದಂ 


ನೆರವಿಯನೆಲ್ಲವುಂ ಭರದೊಳೊರ್ವನೆ ಮತ್ಕರಖಡ್ಸ ಘಾತದಿಂ 

ದೊರಸಿ ಬಿಸುಟ್ಟು ನಿಲ್ಲ ಧಿಕ ಸಾಹಸಮೆನ್ನೊಳೆ ಕೂರ್ತು ಸಂದೊಡೇಂ 
ದೊರಕಿದ ತಂದೆಯಂ ಬಟ3ಕ ಕೊಂದಪರಾ ಖಳರೆಂಬ ಶಂಕೆಗೋ 
ಸರಿಸುವೆನಲ್ಲದಿಂದಿನಿತು ಸೆ ರಿಸಲಾರ್ಪೆನೆ ಪೂರ್ಣಭದ್ರಕಾ ೮೮ 


ಮುಳುಗುತ್ತಾ ನನಗೆ (ಅರ್ಥಪಾಲನಿಗೆ) ಹೇಳಿದನು. ವ।ಟ। ಹಾಗೆ ಸ್‌ ೯ಭದ್ರನಂ 
ಹೇಳಿದ ಸಮಾಚಾರವನ್ನು ಕೇಳಿ ಆತನಿಗೆ ನಾನು ಹೇಳಿದೆನು. ೮೬. “ತಾರಾವಳಿಯು 
ಸುಮತಿಗೆ ಕೊಂಡು ಹೋಗಿ ಕೊಟ್ಟ ವಂಗನೇ ನಾನು! ನಾನೇ ಕಾಂತಿಮತಿಯ 


ಮಗ. ಇನ್ನು ಬೇಗ ನಿನ್ನ ದುಃಖವನ್ನು ಬಿಟ್ಟು ಬಿಡು” ವ॥. ಎಂಬ ಮಾತನ್ನು ಕೇಳಿ 
ಅವನು ಕಣ್ಣ ರನ್ನು ಕರೆದನು. ನನ್ನ ಮುಖ ಕಮಲವನ್ನು ನೋಡಿದನು. ಬಳಿಕ 
ಬಿಗಿಯಾಗಿ ತಬ್ಬಿಕೊಂಡನು. ಎಡೆಬಿಡದೆ ಸುಖಸಾಗರದಲ್ಲಿ ಮುಳುಗಿದನು. ದುಃಖ 
ಸಮುದ್ರದಿಂದ "ಸತ ಬಂದನು. ೮೭. *ಕಾಂತಿಮತಿಗೆ ಆದ ಪುಣ್ಯವನ್ನು ಅಷ್ಟು 


ಇಷ್ಟು ಎಂದು ಹೇಳಬೇಕಾಗಿಲ್ಲ. ಕಾಮಪಾಲನ ಕಂಗಳು ಮೊದಲಿನಂತೆ ಇರಲಿ ಇಲ್ಲದೆ 
ಹೋಗಲಿ, ಅವನಿಗೀಗ ಅನಂತ ಸುಖಕರನಾದ ಮಗನು ಸಿಕ್ಕಿದನು” ವ1। ಎಂದು 


ತ್‌: ದು ಇತತ ~—— 
ಪಾರ್ಣ ಭದ್ರ ನು ಸಂತೋಷ ಷವನ್ನು ಉದಿದಿಬಿ, ನಾನು ಮತ್ತೆ ಹೀಗೆಂದನು. 
“ue ಫೋ ಕ ಗಗ ಇಸಿ ಅಮು ps ಹಾಡ್‌) ಇ 
೮೮, «ದ್ರಾ ಶತ್ರು ಸಮ ಇರಬ ಒಲ್ಬಿನೀ ವೇಗದಿಂದ ೧ ಕತ್ತಿಯ ಹೊಡೆತ 


ದಿಂದ ಕೊಂದು ಗತ ಶಕ್ತಿ pr ನನ್ನಲ್ಲಿದೆ. ಮಾ ಆ ಖಳರು 


" 
ಜಗ ಬ ೭ 


. _ ಜಿ ಅರ್‌ ತ್‌ ಇ ~~ pe 
ದ್ದೇನೆ. ಪೂರ್ಣಭದ್ರ, ಗ್‌ ಇದನ್ನು ನಾನು ತಡೆದಕೊಳು. 2 


೪೧೬ ಅಭಿನವ ದಶಕುಮಾರ ಚರಿತೆ 


ವ॥ ಎಂದು ಪೇಟ್ಣು ಪಿತೃಪ್ರಾಣರಕ್ಷಣೋಪಾಯಮಂ ಚಿಂತಿಸುತಿರ್ಪನ್ನೆಗಂ ಆ 
ದೇವಾಲಯದ ಕೋಟೆಯ ಬಿಲದಿಂ 


ಮೊರೆಯುತ್ತುಂ ಕಾಳಕೂಟಜ್ಜಲನಮನುಗುಟುತ್ತುಂ ವಿಷಜ್ಞಾಲೆಯಿಂ ಕಾ 
ಯ್ದುರಿಪುತ್ತುಂ ಮಾರ್ಗಮಂಬಾಯ್ಬೆಕಿದೆರೆಗೆಳಸುತ್ತುಂ ನರಚ್ಛಾಯೆ ಮುಂದೇ 
ಲ್ತರೆ ಕಣ್ಣಿಂದಾಲಿಸುತ್ತುಂ ಪಸಿವಿನೆಸಕದಿಂದೊಂದು ಗಂಭೀರ ಛಿದ್ರಾಂ 

ತರದಿಂ ಕಾಳೋರಗಂ ಮೆಲ್ಲನೆ ಪೊಳಿಮಡಲಾಂ ಕಂಡೆನುರ್ವೀವರೇಣ್ಯಾ ೮೯ 


ವ8 ಅಂತು ಪಾವು ಪೊಜಿಮಡುವುದಂ ಕಂಡು 


ಕಪಿಲಾಕ್ಷಂ ನೀಳ್ಬತೋಳ್ಗಳ೯ನಿಶಿತ ಕುಟಿಲದಂಷ್ಟ್ರಾಂಕುರಂ ವಕ್ರನಾಸಂ 
ತಪನೀಯ ಪ್ರಾಯಕಾಯಂ ಫಣಿಗಣವಿವಿಧಾಲಂಕೃತಂ ತಳ್ಳೆ ಗೊಂಡಿ 
ರ್ದ ಪತತ್ರಂ ತನ್ನೊಳೊಪ್ಪಿರ್ಪಹಿಕುಲರಿಪುವಂ ಸಂತತಂ ಸದ್ದಿ ಹಂಗಾ 
ಧಿಪನಂ ಮಚ್ಚಿತ್ತದೊಳ್‌ ಭಾವಿಸಿದೆನತುಳ ಪಂಚಾಕ್ಷರಿಜಾಪ್ಯದಿಂದಂ ೯೦ 


501 ಗರುಡಧ್ಯಾನಮನೊಲ್ಹಂ 
ತರಂಗದೊಳ್‌ ನಿಅಕಿಸಿ ಪಂಚಮುಖಮಂತ್ರಮನು 


ಚ್ಚರಿಸಿಯಪಸವ್ಯ ಕರದೊಳ್‌ | 
ಭರವಸದಿಂ ಪಿಡಿದೆನಾ ಭುಜಂಗಾಧಿಪನಂ ೯೧ 


ದ್ಲೆನೆ? ವ॥ ಎಂದು ಹೇಳಿ ತಂದೆಯ ಪ್ರಾಣವನ್ನು ಕಾಪಾಡುವ ದಾರಿಯನ್ನು 
ಯೋಚಿಸುತ್ತಿರುವಾಗ ಆ ದೇವಾಲಯದ ಕೋಟೆಯ ಬಿಲದಿಂದ ೮೯. “ಮಹಾರಾಜನೆ, 
ಒಂದು ಆಳವಾದ ಬಿಲದಿಂದ ಮೆಲ್ಲಗೆ ಹೊರಕ್ಕೆ ಬರುತ್ತಿದ್ದ ಒಂದು ಕಾಲ ಸರ್ಪವನ್ನು 
ಕಂಡೆನು. ಅದು ಬುಸುಗುಟ್ಟುತ್ತಿತ್ತು. ಕಾಳಕೂಟ ವಿಷಾಗ್ನಿಯನ್ನು ಹೊರಕ್ಕೆ ಉಗುಳು 
ತ್ತಿತ್ತು, ವಿಷದುರಿಯ ಜ್ವಾಲೆಗಳಿಂದ ದಾರಿಯಲ್ಲಿ ಸಿಕ್ಕಿದುದನ್ನೆಲ್ಲ ಸುಟ್ಟು ಹಾಕು 
ತ್ತಿತ್ತು. ಬಾಯಿತೆರೆದುಕೊಂಡು ಆಹಾರಕ್ಕೆ ಆಸೆದೋರುತ್ತಿತ್ತು. ನರರ ನೆರಳು ಮುಂದೆ 
ಬಂದರೆ ಕಣ್ಣಿಂದ ಕೇಳುತ್ತಾ ವಿಪರೀತ ಹಸಿವಿನಿಂದ ಬರುತ್ತಿತ್ತು. ವ॥ ಹಾಗೆ ಹಾವು 
ಹೊರಕ್ಕೆ ಬರುವುದನ್ನು ಕಂಡು... ಕೆಂಗಣ್ಣು, ಉದ್ದವಾದ ತೋಳುಗಳು, ಹರಿತವಾದ 
ಬಗ್ಗಿದ ಮೊಳಕೆಯಂತೆ ಹಲ್ಲುಗಳು, ಬಗ್ಗಿದ ಮೂಗು, ಚಿನ್ನದ ಬಣ್ಣದ ಯೌವನದ 
ಶರೀರ, ವಿವಿಧ ಹಾವುಗಳಿಂದ ಅಲಂಕಾರ, ಅಂಟಿಕೊಂಡಿದ್ದ (ಸೇರಿಕೊಂಡಿದ್ದ) ರಕ್ಕೆ 
ಗಳು-ಇವುಗಳಿಂದ ಪ್ರಕಾಶಮಾನನಾದ, ಹಾವುಗಳ ಕುಲಕ್ಕೇ ಶತ್ರುವಾದ ಪಕ್ಷಿರಾಜ 
ನಾದ ಗರುಡನನ್ನು ಪಂಚಾಕ್ಷರೀ ಮಂತ್ರವನ್ನು ಜಪಿಸುತ್ತಾ ಮನಸ್ಸಿನಲ್ಲ ಧ್ಯಾನಿಸಿದೆನು. 
೯೧. ಮನಸ್ಸಿನಲ್ಲಿ ಗರುಡನನ್ನು ಧ್ಯಾನಿಸಿದೆನು. ಪಂಚಾಕ್ಷರೀ ಮಂತ್ರವನ್ನು ಉಚ್ಚಿರಿಸಿ 


ನವಮಾಶ್ವಾಸಂ ೪೨೦೭ 


`” ವ ಅಂತು ಪಾವಂಪಷಿಡಿದು 


ಕಂ॥ ಎಲೆಪೂರ್ಣಭದ್ರ ಫಣಿ ಕೆ 
ಯ್ಗೊಳಗಾಯ್ತತಿ ಶೀಘ್ರದಿಂದಮೆಮ್ಮಯ ಕಾರ್ಯಂ 
ಫಲಮಾಯ್ತು ಚಿಂತೆಯಂ ಬಿಡು 
ತಿಳಿಯಲ್‌ ದೇಸಿಗರ್ಗೆ ದೈವಮುಳ್ಳುದು ಪುಸಿಯೇ ೯೨ 


ವ॥ ಅದೆಂತೆನೆ 


ಕಂ1 ಈ ಪಾವನುಯ್ತು ಮುತ್ತಿದ 
ಚಾಪಟದೊಳ್‌ ಪಿತನಮೇಲೆ ಬಿಸುಡಲ್‌ ವಿಷ ಸಂ 
ತಾಪಮನಿದು ಮಾಟ್ಕುಂ ಮೃತ 
ರೂಪಂ ತೂನಾದನೆಂದು ಜನಮಜ?್‌ವಿನೆಗಂ ೯೩ 


ವ8 ಬಟೀಕಾಂ ಪ್ರಾಣಪ್ರತಿಷ್ಠೆಯಂ ಮಾಡಿ 


ಕೆಂ ನಾಗಮತಮಂತ್ರದಿಂದಾ 
ನಾಗಳ* ವಿಷಮಂ ನಿರಂತರಂ ಸ್ತೋಭಿಸಿನಾ 
ನಾಗಾರುಡಿಗರ್ಗಸದಳ 
ಮಾಗಲ್‌ ಮಾಲಸ್ತಿಂ ಸ್ವಕಾರ್ಯ ವಶದಿಂದೀಗಳ" : ೯೪ 


ವ॥ ಅಂತು ವಿಷಮಂ ಸ್ಕ್ತೋಭಿಸಲ್‌ ಕಾಮಪಾಲಂ ಕಾಲಭವನಮನೆಯ್ದಿ ದನೆಂದು 
ನೆರವಿಯೆಲ್ಲಂ ಪರೆದುಪೋಗಲ್‌ ಬಲಕಿಕ್ಕಾ ಕಾಂತಿಮತಿ 


ದೆನು. ಉತಾ ಹದಿಂದ ಆ ಸರ್ಪರಾಜನನು ಬಲಗೈಯಿಂದ ಹಿಡಿದೆನುು ವ॥ ಹಾಗೆ 


ಣು 1 
ಹಾವನ್ನು ಹಿಡಿದು ೯೨. “ಎಲೆ ಪೂರ್ಣಭದ್ರ ! ಬಹು ಬೇಗ ಹಾವು ಕೈವಶವಾ 
ಯಿತು. ನಮ್ಮ ಕೆಲಸ ಫಲಿಸಿತು. ಚಿಂತೆ ಮಾಡಬೀಡ. ಅನಾಥರಿಗೆ ಸಹಾಯಮಾಡಲು 
ೇವರಿದ್ದಾನೆ ಎಂಬ ಮಾತು ಸುಳ್ಳೇ, ಇದನ್ನು ನೀನು ತಿಳಿದುಕೋ. ವ॥ ಅದು 


ಹೇಗೆಂದರೆ. ೯೩. ಈ ಹಾವನ್ನು ತೆಗೆದುಕೊಂಡು ಹೋಗಿ ಜನರು ತುಂಬಿರುವ 
ಚೌಪಟದಲ್ಲಿ(ಚೌಕ)ನನ್ನ ತಂದೆಯ ಮೇಲೆ ಬಿಸುಡು, ಇದರಿಂದ ನಮ್ಮ ತಂದೆಗೆ ವಿಷದ 
/ ಊಕಾ 
ಸಂತಾಪವುಂಟಾಗುತ್ತದೆ. ಜನರೆಲ್ಲರೂ ಅವನು ಸತ್ತು ಹೋದನೆಂದು ತಿಳಿಯುತ್ತಾರೆ, 
ವ8 ಬಳಿಕ ನಾನು ಮತ್ತೆ ಪ್ರಾಣಬರುವಂತೆ ಮಾಡಿ - ೯೪. ನನ್ನ ಕಾರ್ಯಸಾಧನೆ 
ಗಾಗಿ. ಸರ್ಪಮಂತ್ರದಿಂದ ಆಗ ವಿಷವನ್ನು ಹರಡದಂತೆ ತಡೆಯುತ್ತೇನೆ. ನಾನಾ ವಿಧ 
ರಾದ ಹಾವಾಡಿಗರಿಗೂ ಅಥವಾ ವಿಷವೈದ್ಯರಿಗೂ ಸಾಧ್ಯವಾಗದಂತೆ ಮಾಡುವೆನು. 
ವ॥ ಹಾಗೆ ವಿಷವನ್ನು ತಡೆಹಿಡಿಯಲು ಕಾಮಪಾಲನು ಯಮನ ಮನೆ ಸೇರಿದನೆಂದು 
ತಿಳಿದು ಅಲ್ಲಿ ಸೇರಿದ್ದ ಗುಂಪೆಲ್ಲ ಹೊರಟು ಹೋಗುವುದು. ಬಳಿಕ ಆ ಕಾಂತಿಮತಿಯು 


೪೧೮ ಅಭಿನವ ದಶಕುಮಾರ ಚಿತೆ 


ಕಂ॥ . ಎನ್ನಪತಿಯಟಕಿದನೀ ಗೆನ 
ಗಿನ್ನಾರ್‌ ಶರಣಾತನಲ್ಲದನುಗಮನಕ್ಕಾ 
ಸನ್ನಂ ಸಮಕಟ್ಟುವುದುಅಕ 
ಮನ್ನಣೆಯಿಂದೆನಗೆ ಸಿಂಹಘೋಷ ನರೇಂದ್ರಾ ೯೫ 


ವ॥ ಎಂದರಸಂಗೆ ಪೇಟ್ಗಿನುಗಮನಕ್ಕನುವಾಗಿ ಸರ್ವಾಲಂಕಾರಂಗೈಯಲ* ಕಾಮ 
ಪಾಲನ ಶಬವಂ ಕೊಂಡುಪೋಗಲ್‌ ಬಟಕಿಕ್ಕಾನಲ್ಲಿಗೆ ಬಂದಾತನ ಪ್ರಾಣಮಂ ಪಡೆವೆನೆಂದು 
ಪೂರ್ಣಭದ್ರಂಗೆ ಪೇಟ್ಲು ಮತ್ತಮೀತೆಂದೆಂ 


ಕಂ॥ ಎಮ್ಮ ವ್ವೆಗೆ ಪೇಟಸೊಲವಿಂ 
ಕೆಮ್ಮನೆ ನೀಂ ಬಿಸುಡಲಿತ್ತ ನಿಜಸುತನೇಟ್ತಿಂ 
ದಮ್ಮಾಣುಮ್ಮಳಿಕೆಯನಧಿ 
ಪಮ್ಮುರಣದಿನುಲಿವನೆಂಬ ಶುಭವಾಚಕಮಂ ೯೬ 


ವ॥ ಎಂದು ಪೂರ್ಣಭದ್ರನಂ ಕಾಂತಿಮತಿಯ ಸಮೀಪಕ್ಕತ್ತಲೆ ಕಳಿಪಿ ಇತ್ತಲಾಂ ಕಾಮ 
ಪಾಲನಿರ್ದ ಚಾವಟಕ್ಕೆ ಬಂದು ನೋಟಶ್ಬಿನಂ 
ವಿಲಸದ್ಯೋಗವಿಲಾಸಮಂ ನಿಜವಪುಸ್ಟೌ ಭಾಗ್ಯದಿಂ ಧಾತ್ರಿಯೊಳ್‌ 
ಬೆಳಗುತ್ತಿರ್ಪಮೃತಾಂಶುಬಿಂಬ ಕಳೆಗಳ್‌ ಚಂಚತ್ಸುಧಾ ಬಿಂದು ಸಂ 


ಮಿಳಿತಂಗಳ್‌ತವೆ ಕೊಂಬುಕೊಂಬಿನೆಡೆಯೊಳ್‌ ಸಿಲ್ಕಿರ್ದಮೋಲ್‌ ಪುಷ್ಪದಿಂ 
ಫಲದಿಂ ರಂಜಿಸುತಿರ್ದುದೊಂದು ಸತತಂ ಚೆಲ್ವಾದ ಚಿಂಚಾದ್ರುಮಂ ೯೭ 


೯೫. ಸಿಂಹಘೋಷ ಮಹಾರಾಜನೆ! ನನ್ನ ಗಂಡನು ಸತ್ತನು. ಈಗ ಆತನಲ್ಲದೆ 
ಬೇರೆ ಯಾರೂ ರಕ್ಷಕರಿಲ್ಲ. ನನಗೆ ಗೌರವದಿಂದ ಸಹಗಮನಕ್ಕೆ ಏರ್ಪಾಟುಮಾಡಿಸ 
ಬೇಕು. ವ॥ ಎಂದು ಅರಸನಿಗೆ ಹೇಳಿ ಸಹಗಮನಕ್ಕೆ ಸಿದ್ಧಳಾಗಿ ಎಲ್ಲ ವಿಧವಾದ 
ಅಲಂಕಾರಗಳನ್ನು. ವರಾಡಲು ಕಾಮಪಾಲನ ಹೆಣವನ್ನು ಕೊಂಡು ಹೋಗಲಿ. 
ಬಳಿಕ ನಾನು ಅಲ್ಲಿಗೆ ಬಂದು ಆತನನ್ನು ಬದುಕಿಸುವೆನು.” ಎಂದು ಪೂರ್ಣಭದ್ರನಿಗೆ ಹೇಳಿ 
ದೆನು. ಮತ್ತೂ ಹೀಗೆಂದೆನು. ೯೬. “ನಮ್ಮ ತಾಯಿಗೆ ಪ್ರೀತಿಯಿಂದ ಹೇಳು. 
ನೀನು ಯಾರಿಗೂ ತಿಳಿಯದಂತೆ ಬಿಟ್ಟ ನಿನ್ನ ಮಗನೀಗ ಬಂದಿದ್ದಾನೆ. ದುಃಖವನ್ನು 
ಬಿಡು. ಪತಿಯು ಬಂದುಕುವನು ಎಂಬ ಶುಭವಾರ್ತೆಯನ್ನು ತಿಳಿಸು” ವ॥ ಎಂದು 
ಹೇಳಿ ಪೂರ್ಣಭದ್ರನನ್ನು ಕಾಂತಿಮತಿಯ ಹತ್ತಿರಕ್ಕೆ ಕಳುಹಿಸಿದೆನು. ಅನಂತರ ಕಾಮ 
ಪಾಲ ನಿದ್ದ ಚೌಕಕ್ಕೆ ಬಂದು ನೋಡಿದೆನು. ಆಗ ಅಲ್ಲಿ ೯೭. ಒಂದು ಸುಂದರವಾದ 
ಹುಣಿಸೆಮರವಿದ್ದಿತು. ಪ್ರಕಾಶಮಾನವಾದ ಯೋಗ ವಿಲಾಸವನ್ನು ತನ್ನ ಶರೀರದ 
ಸೌಭಾಗ್ಯದಿಂದ ಭೂಮಿಯಲ್ಲಿ ಬೆಳಗುತ್ತಿರುವ ಚಂದ್ರನ ಕಲೆಗಳು ಅಮೃತಬಿಂದುಗಳಿಂದ 
ಕೂಡಿಕೊಂಡು ಕೊಂಬೆ ಕೊಂಬೆಯಲ್ಲಿಯೂ  ಸಿಕ್ಕಿಕೊಂಡಿವೆಯೋ ಎಂಬಂತೆ 


ನವಮಾಶ್ವಾಸಂ ೪೧೯ 


ವ॥ ಅಂತಿರ್ದುದೊಂದು ಪುಣಿಸೆಯಮರನಂ ಪಲಂಬರೇಜ* ಕಾಮಪಾಲನಂ ನೋ 
ಡುತ್ತಿರಲಾನುಮೊಂದೆಳೆಗೊಂಬಿನೊಳ್‌ ಕುಳ್ಳಿರ್ದಾಗಲ್‌ 


ಕಂ॥ ಅರಸನುಮಂ ತತ್ಸುತನುಮ 
ನರವರಿಸದೆ ತೀರ್ಚಿದಂ ಮಗುಟಸಿರ್ದಂಗಂ 
ಗರಳಮನಿಕ್ಕಿ ಕೊಲಲ್‌ ಚೆ 
ಚ್ವರದಿಂ ಬಗೆದಂ ಸಮಸ್ತ ಮಿತ್ರದ್ರೋಹಂ ೯೮ 


ವ ಎಂದೊರ್ಬ ಮಾತಂಗಕಂ ಮೂಲುಸೂಲಟು ಸಾಜ" ಕಾಮಪಾಲನ ಕಣ್ಗಳಂ ಗತ 
ಜೀವಿತನಪ್ಪ ಮಾಟಕಹ್ಕಿಯಿಂ ಪೆಡದಲೆಯೊಳ್‌ ತೋಡುವೆನೆಂಬ ಸಮಯದೊಳ್‌ 


ಕಂ॥ ಮುಸುಕಿನೊಳಗಿರ್ದ ಪಾವಂ 
ಸಸಿನಂ ಮತ್ತಿತನಮೇಲೆ ಬಿಸುಡಲೊಡಂ ಮುಂ 
ಪಸಿದಿರ್ದು ದಾಂಡಿತತಿ ಸರ 
ಭಸದಿಂ ಪಿತನುಮನೊಜಲ್ಯ ಮಾತಂಗನುಮಂ ೯೯ 


ವ॥ ಅಂತು ಕಾಳೋರಗಂ ಕರ್ಚಲ್‌ ಮತ್ತಿತನ ಪ್ರಾಣಪ್ರತಿಷ್ಠೆಯನಾರುಮರಿಯ 
ದಂತುಮಾಡಿ ವಿಷಮಂ ಸ್ತೋಭಿಸೆ 


ಕಂ॥ ಮಾತಂಗಕಂ ಕೃತಾಂತ ನಿ 
ಕೇತನಮಂ ಪೊಕ್ಕನೆಂದೊಡೀವಿಷದಿಂ ಮ 
ತ್ತೀತಂ ಬರ್ದುಕುವನೆ ಎನು 
ತ್ರೋತೆಲ್ಲರ್‌ ಕಾಮಪಾಲನೊಡಲಂ ಬಿಸುಟರ್‌ ೧6೦ 


\ 


\ 
' ಹೂಗಳಿಂದಲೂ ಹಣ್ಣುಗಳಿಂದಲೂ ಅದು ರಂಜಿಸುತ್ತಿತ್ತು. ವ॥ ಹಾಗಿದ್ದ ಒಂದಂ 
ಹುಣೆಸೇಮರವನ್ನು ಹತ್ತಿ ಹಲವರು ಕಾಮಪಾಲನನ್ನು ನೋಡುತ್ತಿದ್ದರು. ನಾನೂ 


ಒಂದು ಚಿಕ, ಕೊಂಬೆಯಂ ಮೇಲೆ ಏರಿಕುಳಿತೆನು. ಆಗ - ೯೮. “ಅರಸನನ್ನೂ ಅವನ 


ಶೆ 
ಮಗನನ್ನೂ ಈತನು ಹಿಂದುಮುಂದು ನೋಡದೆ ಕೊಂದನು. ಮತ್ತೆ ಉಳಿದವನಿಗೂ 
ವಿಷವನ್ನು ಕೊಟ್ಟು, ಕೊಲಲು ಹವಣಿಸಿದನು. ಹೀಗೆ ಎಲ್ಲರಿಗೂ ಮಿತ್ರದ್ರೋಹವನ್ನೆಸಗಿ 
ಆ ೪ ೧ ಣೃ ಈ, ಗ್‌) A 


ದನು” ವ॥ ಎಂದು ಒಬ. ಚಂಡಾಲನು. ಮೂರು ಸಲ ಸಾರಿದನು. "ಕಾಮುಪಾಲ 
ನನ್ನು ಹೆಡತಲೆಯಲ್ಲಿ ತೋಡಿ ಕಂಗಳನ್ನು ಕಿತ್ತು ಸಾಯಿಸುವೆನು' ಎಂದು ಹೇಳಿದನು. 


WE SE ತ್‌್‌ — ಜವನ ಕನ ಹೆ K xd ಇರೆ RN 
ಆ ಸಮಯದಲ್ಲಿ- ೯೯. ಮುಸುಕಿನಲ್ಲಿ ಕಾಣದಂತೆ ಇಟು ಕೊಂಡಿದ್ದ ಹಾವನ್ನು ನನ್ನ 


1 
ತಂದೆಯ ಮೇಲೆ ಬಿಸುಟೆನು. ಕೂಡಲೆ ಹಸಿದಿದ್ದ ಆ ಹಾವು ವೇಗದಿಂದ ನನ್ನ ತಂದೆ 
ಯನ್ನೂ ಕೂಗಿ ಸಾರುತ್ತಿದ್ದ ಚಂಡಾಲನನ್ನೂ ಕಚ್ಚಿತು. ವ॥ ಹಾಗೆ ಕಾಲಸರ್ಪವು 
ಕಚ್ಚಲು ನನ್ನ ತಂದೆಯ ಪ್ರಾಣಗಳನ್ನು ಹೋಗದಂತೆ ತಡೆದು ನಿಲ್ಲಿಸಿ ಯಾರಿಗೂ 
ತಿಳಿಯದಂತೆ ವಿಷವನ್ನು ಹರಡದಂತೆ ತಡೆದು ನಿಲ್ಲಿಸಿದೆನು ೧೦೦. “ಈ ವಿಷದಿಂದ 
ಮಾದಿಗನು ಯಮನ ಮನೆಯನ್ನು ಸೇರಿದನು. ಹೀಗರುವಾಗ ಈತನು (ಕಾಮ 


೪೨೦ | ಅಭಿನವ ದಶಕುಮಾರ ಚರಿತೆ 


ಕಂ॥ ಜನಪತಿಕೊಲಿಸದೆ ಕಳೆ ಲೋ 
ಚನಮೆರಡೆನಲೈ ಪಾಪಿಮಾಡಿದ ಪಾಪಂ 
ಘನಮಾದುದಜಂಂ ದೈವಂ 
ಮುನಿದಸುವಂ ಕೊಂಡುದಬಕಿದನಧಿಕದ್ರೋಹಂ ೧೦೧ 


ವ॥ ಎಂದಲ್ಲಿರ್ದವರೆಲ್ಲರುಂ ಕಾಮಪಾಲನ ಕಳೇಬರಮಂ ಬಿಸುಟ್ಟು ಪೋಗಲಾಂ 
ಪೇಲ್ಜತೆಣದಿಂ ಮುನ್ನಮೆ ಪೂರ್ಣಭದ್ರಂ ಕಾಂತಿಮತಿಗೆ ಬುದ್ಧಿವೇಲಳೊಡಾ ಕಾಂತಿಮತಿ 
ಸಿಂ ಹಘೋಪಷಪನಿರ್ದೆಡೆಗೆ ಪೋಗಿ 

ಕಂ8 ಎನ್ನಧಿಪಂ ನಿನಗೊಡರಿಸಿ 

ದನ್ನಯದಿಂದಲಕಿದನಾತನೊಡನಾಂ ಪೋಗಲ್‌ 

ಮುನ್ನಮೆ ಸಿದ್ಧಂ ಸಹಗಮ 

ನನ್ನೆಟ್ಟನೆ ಧರ್ಮಮಲ್ತೆ ನನಗೆ ನೃಪಾಲಾ ೧೦೨ 
ಹಾತಕನಾದೊಡಂ ಪಿಶ:ನನಾದೊಡಮೆಲ್ಲರೊಳುಗ್ರನಾದೊಡಂ 
ಘಾತುಕನಾದೊಡಂ ಪತಿಯೆ ತನ್ನಧಿದೈವಮೆನಿಪ್ಪಕಾಂತೆ ಸಂ 
ಪ್ರೀತಿಯನಪ್ಪುಕೆಯ್ದು ಪತಿಯಾದವೊಲಪ್ಪುದು ಧರ್ಮಮಲ್ತೆ ಕೇಳ 
ಭೂತಳನಾಥ ಕೂರ್ತೆನಗನುಜ್ಞೆಯನಗ್ನಿಯೊಳೀವುದಟೌಯಿಂ ೧೦೩ 

ವ॥ ಎಂದು ಬಿನ್ನಪಂಗೆಯ್ಯಲಾತಂ ಮನದೊಳೀ ಗುಡಿಗಟ್ಟಿ ಶತ್ರು ನಿಶ್ಶೇಷಮಕ್ಕೆಂದಗ್ನಿ 
ಪ್ರವೇಶಕ್ಕನುಜ್ಞೆಯಂ ಕುಡಲೊಡಂ 


ಪಾಲನು) ಬದುಕುತ್ತಾನೆಯೇ ?' ಎಂದು ಹೇಳಿಕೊಳ್ಳುತ್ತಾ ಎಲ್ಲರೂ ಕಾಮಪಾಲನ 
ಶರೀರವನ್ನು: ತೊರೆದು ಹೋದರು. ೧೦೧. “ರಾಜನು ಕೊಲ್ಲಿಸದೆ ಕಣ್ಣು 
ಕೀಳಲು ಹೇಳಿದನು. ಆದರೆ ಈ ಪಾಪಿಯು ಮಾಡಿದ ಬಮ: ತುಂಬ ದೊಡ್ಡ ದು 
ಆದುದರಿಂದ ದೈವ ಮುನಿಯಿತು. ಈ ಅಧಿಕ ದ್ರೋಹಿಯು ಸತ್ತನು”. ವ॥ ಎಂದು ಕ 
ಹೇಳಿಕೊಂಡು ಅಲ್ಲಿದ್ದ ವರೆಲ್ಲರೂ ಕಾಮಪಾಲನ ಶರೀ ರವ ನ್ನು ತೊರೆದು ಹೋದರು. 
ನಾನು ಹೇಳಿದ್ದಂತೆಯೇ ಪೂರ್ಣಭದ್ರನು ಮೊದಲೆ ಕಾಂತಿಮತಿಗೆ ಹೇಳಿದ್ದನು. ಅದರಂತೆ 
ಕಾಂತಿಮತಿಯು ಸಿಂಹ ಘೋಷನಿದ್ದಲ್ಲಿಗೆ ಹೋಗಿ- ೧೦೨. “ರಾಜನೆ !.ನನ್ನ ಗಂಡನು 
ನಿನಗೆ. ಮಾಡಿದ ಅನ್ಯಾಯದಿಂದ ಸತ್ತನು. ನಾನು ಅವನೊಡನೆ ಹೋಗಲು ಮೊದಲೆ 
ಸಿದ್ದ ಳಾಗಿದ್ದೇನೆ. ನನಗೆ ಪತಿಯೊಡನೆ ಅಗಿ _ಪ್ರವೇಶಮಾಡುವುದು ಧರ್ಮವಾಗಿದೆ 
ಯಷ್ಟೆ. ೧೦೩. ಭೂಮಿಯೊಡೆಯನೆ |  "ಪಾಪಿಯಾಗಿರಲಿ.  ಚಾಡಿಕೋರನಾಗಿರಲಿ 
ಎಲ್ಲರಲ್ಲಿ ಕ್ರೂರಿಯಾಗಿರಲಿ, ಕೊಲೆಪಾತಕನಾಗಿರಲಿ. ಪತಿಯೇ ತನಗೆ ಪರದೈವ” ಎಂದು 
ಭಾವಿಸುವ ಕಾಂತೆಯು ಪ್ರೀತಿಯಿಂದ ಪತಿಯ ಗತಿಯನ್ನೇ ಪಡೆಯಬೇಕು, ಇದೆ, 
ಧರ್ಮ. ಆದುದರಿಂದ ಅವನೊಡನೆ ಅಗ್ನಿಪ್ರವೇಶ ಮಾಡಲು ಸಂತೋಷದಿಂದ ಅಪ್ಪಣೆ 
ಯನ್ನು ಕೊಡು ವ॥ ಎಂದು ವಿಜ್ಞಾಪಿಸಿದಳು. ಆತನು ಮನಸ್ಸಿನಲ್ಲಿಯೇ ಸಂತೋಷ 


ನವಮಾಶ್ವಾಸಂ ೪೨7) 


ಕಂ8 ಶವಶ ಲಂಗಾರಂ ಗೆಯ್ಯಲ್‌ 
ಭವನಕ್ಕಾ ಕಾಮಪಾಲ ಸಚಿವನ ನಿಜದೇ 
ಹವನುಯ್ಹೋವರಿಯೊಳೇ ಸಂ 
ತವಿಟ್ಟು ಮನ್ಮಾರ್ಗಮಂ ನಿರೀಕ್ಷಿಸುತಿರ್ದ೪ ೧೦೪ 


ವ॥ ಅಂತು ಪೂರ್ಣಭದ್ರನುಂ ಕಾಂತಿಮತಿಯುಮೆನ್ನಬರವಂ ಪಾರುತ್ತಿರಲಾಂ 
ಪ್ರಚ್ಛನ್ನ ವೇಷದಿಂ ಬಂದು ಪೂರ್ಣಭದ್ರನಿಂ ಕಾಂತಿಮತಿಯ ಕುಜುಪನಅ?ದು 


ಕಂ॥ ಕಣ್ಣೀವಿನೋಡಿ ಮತ್ತಂ 
ಗೋಣ್ತೊಟ್ಟನೆ ಬಿಗಿಯೆ ಸೆರೆಗಳಿಂ ಮೋಹಕುಜಂ 
ಪಣ್ತೆಸೆಯಲೆಅಗಿದೆಂಸಲೆ 
ಪೂಣ್ನೆನ್ನೆಯ ಪುಣ್ಯ ಸಿದ್ಧಿಯಾಯ್ತೆಂದಾಗಳ್‌ ೧೦೫ 


ವ॥ ಅಂತು ಕಾಂತಿಮತಿಗೆ ನಮಸ್ಕಾರಂ ಮಾಡಲೊಡಂ 


ಸ್ತನದಿಂ ಚುಮ್ಮೆಂದು ಪಾಲ್ಗಳ್‌ ಸುರಿಯೆ ಭುಜಯುಗಂ ಬೆರ್ಚೆ ವಕ್ರಾಂಬು 


ಜಂಪೆಂ 
ಪಿನ ಸೊಂಪಂ ಬೀಜಿಲೆನ್ನಂಪರಸಿ ನೆಗಪಿಯೊಲ್ಬಪ್ಪಿ ಮುಂಡಾಡಿ ಮದ್ಭಾ 
ಗ್ಯನಿಧಾನಂ ಕೆಯ್ದೆ ಸಾರ್ದತ್ತಿಳೆಯೊಳಧಿಕರಾರೆನ್ನವೋಲೆಂದು ಕಣ್ಣುಂ 
ಬಿ ನಿತಾಂತಂ ನೋಡುತಿರ್ದಳ್‌ ಜನನಿನಲವಿನಿಂದೆನ್ನನಾಗಳ್‌ ನರೇಂದ್ರಾ ೧೦೬ 


, ಗೊಂಡು ಶತ್ರುನಿರ್ನಾಮವಾಗಲೆಂದು ಅಗ್ನಿ ಪ್ರವೇಶಕ್ಕೆ ಅಪ್ಪಣೆಯನ್ನಿತ್ತನು ೧೦೪. 
(ಆಗ) ಹೆಣಕ್ಕೆ ಆಲಂಕಾರಮಾಡುವುದಕ್ಕಾಗಿ ಕಾಂತಿಮತಿಯು ಕಾಮಪಾಲನ ಶರೀರವನ್ನು 
ಮನೆಗೆ ಎತ್ತಿಕೊಂಡು ಹೋದಳು. ಅಲ್ಲಿ ಕೋಣೆಯಲ್ಲಿ ಸಮಾಧಾನದಿಂದ ನನ್ನ ದಾರಿ 
ಕಾಯುತ್ತಿದ್ದಳು. ವ ಹಾಗೆ ಪೂರ್ಣಭದ್ರನೂ ಕಾಂತಿಮತಿಯೂ ನನ್ನ ಆಗಮನ 
ವನ್ನು ಕಾಯುತ್ತಿದ್ದರು. ಆಗ ನಾನು ವೇಷಮರೆಸಿಕೊಂಡು ಬಂದು ಪೂರ್ಣಭದೃ 
ನನ್ನೂ ಕಾಂತಿಮತಿಯನ್ನೂ ಗುರುತು ಹಿಡಿದೆನು. ೧೦೫. ತಾಯಿಯನ್ನು ಕಣ್ತುಂಬ 
ನೋಡಿದೆನು. ನನ್ನ ಕುತ್ತಿಗೆಯ ನರಗಳು ಆನಂದದಿಂದ ಸೇದಿಕೊಂಡುವು. ಪ್ರೀತಿ 
ಯೆಂಬ ಮರವು ಹಣ್ಣುತುಂಬಿ ಬಗ್ಗಿದಂತೆ ಅವಳ ಕಾಲುಗಳಿಗೆರೆಗಿದೆನು. ಪ್ರತಿಜ್ಞೆ 
ಮಾಡಿದ ನನ್ನ ಪುಣ್ಯವು ಸಿದ್ದಿ ಸಿತೆಂದು ಆಗ ತಿಳಿದೆನು. ವ॥ ಹಾಗೆ ನಾನು ಕಾಂತಿ 
ಮತಿಗೆ ನಮಸ್ಕಾರ ಮಾಡಿದೆನು. ಆಗ - ೧೦೬. “ನನ್ನ ತಾಯಿಯ ಸ್ತನಗಳಿಂದ ಚುಮ್‌ 
ಎಂದು ಹಾಲು ಚಿಮ್ಮಿ ಹರಿಯಿತು. ತೋಳುಗಳಿರಡೂ ಅದುರಿದುವು. ಮುಖ ಕಮಲವು 
ಹಿರಿದಾದ ಅನಂದವನ್ನು ಹೊರಸೂಸಿತು, ನನ್ನ ಹರಸಿ ಮೇಲಕ್ಕೆತ್ತಿ ತಬ್ಬಿಕೊಂಡಳು 
ಮುದ್ದಾಡಿದ ಳು. "ಭೂಮಿಯಲ್ಲಿ ಭಾಗ್ಯದ ನಿಧಿಯೇ ನನ್ನ ವಶವಾಯಿತು. 
ನನ್ನನ್ನು ಮೀರಿಸುವವರಾರು ?' ಎಂದು ಭಾವಿಸಿ ನನ್ನನ್ನು ಕಣ್‌ತುಂಬ ಪ್ರೀತಿ 


೪೨೨ ಅಭಿನವ ದಶಕುಮಾರ ಚರಿತೆ 


ವ8 ಅಂತು ನೋಡಿ 


ಕಂ॥ ಅಜಂ:ದಿರ್ದುಂತಾರಾವಳಿ 
ಪೆಜಳ್ಲೆ ವಸುಮತಿಗೆ ಕೊಟ್ಟಳೆನ್ನಯ ಮಗನಂ 
ನೆಳ್‌ನೋಂಪಿಯನೆಸಗದವಳ್‌ 
ತಣಿಿಸಲ್ವಳೆ ಪುತ್ರಸುಖದೊಳೆಂತೆಳಸಿದೊಡಂ ೧೦೭ 


ತೊದಳೆಸೆವ ನುಡಿಗಳಂ ಚಿ 

ಲ್ವೊದವಿದ ದಟ್ಟಡಿಯನಮರ್ದ ದೂಳಾಟದ ಸಂ 

ಪದವನುಜಕಕೇಳ ಸೊ ಕಾಣ್ಯ 

ಭ್ಯುದಯಂ ದೊರೆಕೊಳ್ಹ ಪುಣ್ಯಮೆನಗಾದಪುದೇ ೧೦೮ 
ವ॥ ಎಂದು ಮಗುಟ್ಟು ಮಗುಲ್ಜಪ್ಪು ಶವಂಬಿಕೆಗಾನಂದಮನೆಸಗಿಯನಂತರಂ ಸರ್ಪ 

ದಪ್ಪನಾಗಿ ಶವರೂಪದಿಂದಿರ್ದ ಕಾಮಪಾಲನೆಡೆಗೆ ಬಂದು 

ಕಂ1 ಗಾರುಡ ಪಂಚಾಕ್ಷರಿಯಿಂ 

ನೀರಂ ಮಂತ್ರಿ ಸುತುಮಮೃತಪಂಚಾಕ್ಷರಿಯಿಂ 


ದಾರಣಿಯಂ ಜಪಿಸುತ್ತುಂ 
ಮಾರಾರಿಯ ನೀಲಕಂಠನಂ ಧ್ಯಾನಿಸಿದೆಂ ೧೦೯ 


ಸರಸಿಜನೇತ್ರನಿಂದ್ರನಜನಪ್ಪದಿಶಾಧಿಪರಾದಿಯಾದದೇ 

ವರಗಡಣಕ್ಕೆ ಭೀತಿಯನೊಡರ್ಚುವ ದುರ್ದಮಕಾಳಕೂಟಮಂ 
ಕರಕಮಲಂಗಳಂ ಪೊಸೆದುಸಾದಿನ ಮಾಲಕ್ಕಿಯೊಳೊಲ್ಲು ಕಂಠದೊಳ್‌ 

ಧರಿಸಿದ ನೀಲಕಂಠನ ನಿಜಾಕೃತಿಯಂ ನೆನೆದೆಂ ನೃಪಾಲಕಾ ೧೧೦ 


ಯಿಂದ ನೋಡುತ್ತಿದ್ದಳು. ವ॥ ಹಾಗೆ ನೋಡಿ- ೧೦೭. “ತಿಳಿದು ತಿಳಿದೂ 
ತಾರಾವಳಿಯು ಬೇರೆಯವಳಾದ ವಸುಮತಿಗೆ ನನ್ನ ಮಗನನ್ನು ಕೊಟ್ಟ ಳು, 
ಒಳ್ಳೆಯ ವ್ರತವನ್ನು ವರಾಡದವಳು ಎಷ್ಟು ಬಯಸಿದರೂ ಪುತ್ರ ಸುಖವನ್ನು ಹೊಂದ 
ಬಲ್ಲಳೆ ? ೧೦೮. ಮನೋಹರವಾದ ತೊದಲು ಮಾತುಗಳನ್ನೂ ಸುಂದರವಾದ 
ತಪ್ಪು ಹೆಜ್ಜೆಗಳನ್ನೂ, ಇನಿದಾದ ದೂಳಿನ ಆಟದ ಸಂಪತ್ತನ್ನೂ ನೋಡುವ ಮತ್ತು 
ಕಾಣುವ ಪ್ರಣ್ಯವು ನನಗೆ ಉಂಟೇ ?” ವ॥ ಎಂದು ಹೇಳಿಕೊಂಡು ಮತ್ತೆ ಧ್‌ 
ಅಪ್ಪಿಕೊಳ್ಳುವ ತಾಯಿಗೆ ಆನಂದವನ್ನುಂಟುಮಾಡಿದೆನು. ಅನಂತರ ಹಾವು ಕಚ್ಚಿ ಹೆಣದ 
ರೂಪದಲ್ಲಿದ್ದ ಕಾಮಪಾಲನ ಹತ್ತಿರಕ್ಕೆ ಬಂದು-೧೦೯, ಗಾರುಡ ಪಂಚಾಕ್ಷರಿಯಿಂದ 
ನೀರನ್ನು ಮಂತಿ ್ರಿಸಿದೆನು. ಅಮೃತ ಪಂಚಾಕ್ಷರಿಯಿಂದ ಆರಣಿಯನ್ನು ಜಪಿಸಿದೆನು. 
ಮತ್ತು ಕಾಮಾರಿಯಾದ ನೀಲಕಂಠ ಠನನ್ನು ಧ್ಯಾನಿಸಿದೆನು. ೧೧೦. ವಿಷ್ಣು, ಇಂದ್ರ, 
ಬ್ರಹ್ಮ, ಅಷ್ಟದಿಕ್ಟಾಲಕರು ಮೊದಲಾದ ದೇವ ಸಮೂಹಕ್ಕೆ ಭೀತಿಯನ್ನು ಂಃ ಟುಮಾಡುವ 
ತಡೆಯಲಾಗದ ಕಾಳಕೂಟ ವಿಷವನ್ನು ಕರಕಮಲಗಳಲ್ಲಿ ತಿಕ್ಕಿ ಸಾದಿನಂತೆ, "ಮಾಡಿ ಕುತ್ತಿಗೆ 
ಯಲ್ಲಿ ಶಿವನು ಧರಿಸಿದ್ದಾನೆ. ಮಹಾರಾಜನೆ, ನಾನು ಆಂತಹ ನೀಲಕಂಠನ ನಿಜ ಸ ರೂಪ 


ನವಮಾಶಾ ಸಂ ೪೨೩ 


ಕಪಿಲಾಕ್ಷಂ ನೀಳ ತೋಳ ಳ್‌ ಮಿಸುಪ ನಿಶಿತದಂಷ್ಟ್ರಾಂಕುರಂ ವಕ್ರನಾಸಂ 
ತಪನೀಯ ಪ್ರಾಯಕಾಯಂ ಫಣಿಕುಲ ಸಿವಿಧಾಲಂಕೃತಂ ತಳ್ಳೆಗೊಂಡಿ 


ರ್ದಪತತ್ರಂ ತನ್ನೊಳೊಪ್ಪಿರ್ಪಹಿಗಣರಿಪುವಂ ಶೀಘ್ರದಿಂ ತದ್ವಿಹಂಗಾ 
ಧಿಪನೆಂ ಮಚ್ಚಿತ್ತದೊಳ್‌ ಭಾವಿಸಿದೆನಮಳ ಪಂಚಾಕ್ಷರೀ ಜಾಪ್ಯದಿಂದಂ ೧೧೧ 


ವ॥ ಅಂತು ನೀಲಕಂಠ ಗರುಡರ ಧ್ಯಾನಮಂ ಮಾಡಿಯಮೃತ ಪಂಚಾಕ್ಷರಿಯಿಂದು 
ದಕಮಂ ಮಂತ್ರಿಸಿ ಮುಖದೊಳ್‌ ತಳೆದು 


ಕಂ] ಹಾಮೆಕ್ಕೆಯ ಹಣ್ಣೊಳತಿ 
ಕ್ಷೇಮದೊಳಿರಿಸಿಟ್ಟ ಸುಂಟೆ ಹಿಪ್ಪಲಿಮೆಟಸೆಂ 
ಬೀಮೂಜನಾತ್ಮಜಲದಿಂ 
ಪ್ರೇಮದಿನಾತಂಗೆ ನಲಿದು ನಸ್ಯಂಗೆಯ್ದೆಂ ೧೧೨ 


ವ॥ ಅಂತು ನಸ್ಯಂಗೆಯ್ಯ ಲೊಡಂ 


ತನುವಿನ ಕಾಳಿಮಂ ಪಜ್‌ದು ಸುರ್ಕಿದಗೋನ್‌ ಸರಿಸೈತನಾಗಿ ತ 

ಣ್ಹಿನ ಬೆಮರುಣ್ಮಿ ರೋಮನಿಕರಂ ತಲೆಯೊತ್ತಿ ಬೆರಲ್‌ ನಿಮಿರ್ದುಲೋ 
ಚನಮರೆನೀರಡರ್ದುಸಿರ್ಗಳೊಯ್ಯನೆ ತುಂಬಿ ವಿಷಂ ಕಟಿಲ್ಲು ಭೋಂ 

ಕನೆ ಪಿತನೊಲ್ಲುಕಣ್ಣೆಜಿ*ದು ನೋಡಿದನೆನ್ನ ಮುಖೇಂದು ಬಿಂಬಮಂ ೧೧೩ 


ವನ್ನು ಧ್ಯಾನಿಸಿದೆನು. ೧೧೧. ಕೆಂಗಣ್ಣುಗಳು, ಉದ್ದವಾದ ತೋಳುಗಳು, ಹೊಳೆ 
ಯುವ ಚೂಪಾದ ಹಲ್ಲುಗಳು, ಬಗ್ಗಿದಮೂಗು, ಚಿನ್ನದ ಬಣ್ಣದ ಪ್ರಾಯದ ಶರೀರ, 
ಅನೇಕ ಹಾವುಗಳಿಂದ ಅಲಂಕೃತ, ಸೇರಿಕೊಂಡ ರೆಕ್ಕೆಗಳು. ಇವುಗಳಿಂದ ಪ್ರಕಾಶಮಾನ 
ವಾದ ಹಾವುಗಳಿಗೆ ಶತ್ರುವಾದ ಪಕ್ಷಿರಾಜನಾದ ಗರುಡನನ್ನು ಪಂಚಾಕ್ಷರೀ ಮಂತ್ರವನ್ನು 
ಜಪಿಸಿ ಧ್ಯಾನಮಾಡಿದೆನು. ವ॥ ಹೀಗೆ ನೀಲಕಂಠನನ್ನು ಗರುಡನನ್ನೂ ಧ್ಯಾನಮಾಡಿ 
ಅಮೃತ ಪಂಚಾಕ್ಷರೀಮಂತ್ರದಿಂದ ನೀರನ್ನು ಮಂತ್ರಿಯ ಮುಖದ ಮೇಲೆ ತಳಿದೆನು. 
೧೧೨. ಹಾಮೆಕ್ಕೆಯ ಹಣ್ಣಿನಲ್ಲಿ ಸುಂಟಿ ಹಿಪ್ಪಲಿ ಮೆಣಸು ಈ ಮೂರನ್ನೂ ಆತ್ಮ 
ಮಂತ್ರದ ಜಲದಿಂದ ಆರೆದು ಆತನಿಗೆ ನಶ್ಯವನ್ನು ಮಾಡಿದೆನು. ವ॥ ಹಾಗೆ ನಶ್ಯದ 
ಪುಡಿವರಾಡಿ ಸೇದಿಸಿದ ಕೂಡಲೇ೧೧೩. ಶರೀರದ ಕಪ್ಪ್ಪಬಣ್ಣವು ಮಾಯವಾಯಿತು. 
ತಿರುಗಿಕೊಂಡಿದ್ದ ಕೊರಳು ನೆಟ್ಟಗಾಯಿತು. ತಂಪಾದ ಬೆವರು ಹೊಮ್ಮಿತು. ರೋಮ 
ರಾಜಿಯಂ ಮೇಲಕ್ಕೆ ನಿಗುರಿತು. ಬೆರಳುಗಳು ನೇರವಾದುವು. ಕಂಗಳು ಅರ್ಥ 
ತೆರೆದು ನೀರು ತುಂಬಿತು. ನಿದಾನವಾಗಿ ಉಸಿರಾಡತೊಡಗಿತು. ವಿಷವು ಹರಿ 
ಯಿತು. ಕೂಡಲೆ ತಂದೆಯು ಕಂಗಳನ್ನು ತೆರೆದು ನನ ಚಂದ್ರಬಿಂಬದಂತಿದ್ದ ಮುಖ 


1 


೪೨೪ ಅಭಿನವ ದಶಕುಮಾರ ಚರಿತೆ 


ವ॥ ಅದೆಂತೆನೆ 


ಮುನ್ನಣನವಂದದಿಂ ಮುಕುರದೊಳ್‌ ಪ್ರತಿಬಿಂಬಮನೀಕ್ಷಿಪಂದದಿಂ 

ತನ್ನ ಶರೀರಮೀಗಳೆರಡಾದಪ್ಪುದೆಂಬಭಿ ಶಂಕೆಯಿಂ ಮಗು 

ಲಕ್ಲಿನ್ನಯ ಜನ್ಮಕಾರಣನಿವಂ ಪೆಣನಲ್ತೆನಿಪಂದದಿಂ ಪೊದ 

ಇಕಿ ನ್ನ ಮುಖಾಬ್ಲಮಂ ಪದೆಸಿನಿಂದೆವೆಯಿಕ್ಕದೆ ನೋಡಿದಂ ನೃಪಾ ೧೧೪ 


ದ॥ ಅಂತು ನೋಡಿ ಮೆಯ್ಮುಚಿತಿದೆಟ್ದು ಕುಳ್ಳಿರಲೊಡಂ 


ಕ5ಂ8 ಲಲನೆ ವಸುಮತಿಗೆ ತಾರಾ 
ವಳಿ ಕೊಟ್ಟಿರಿಸಿಟ್ಟ ನಿಮ್ಮ ನಂದನನಾಂ ಕೇ 
ಳೆಲೆ ಪಿತ ಎಂದಾತನ ಪದ 
ನಳಿನಕ್ಕಭಿವಾದನೋಕ್ತಿಯಿಂ ಪೊಡೆಮಟ್ಟೆಂ ೧೧೫ 


ವ॥ ಅಂತು ಪೊಡೆವ:ಡಲ್‌ 


ಕಂ॥ ಗಾರುಡ ಮಂತ್ರ ಪಧಿಗಳ 
ಕಾರಣದಿಂ ಬಂದುದಲ್ತು ಮಜ್ಜೀವಂ ವಿ 
ಸ್ತಾರಮೆನಲಾತ್ಮ ಜಾತಾ 
ಕಾರಮನೀಕ್ಷಿಸುವುದರ್ಕೆ ಬಂದುದು ದಿಟದಿಂ ೧೧೬ 


ಇಂದೆನ್ನಜನ್ಮಫಲ ಮಾ 

ಯ್ತಿಂದು ಪುನರ್ಜನ್ಮಮಾಯ್ತು ಮನ್ನೇತ್ರಕ್ಕಾ 

ನಂದಂ ದೊರಕಿತ್ತಂದೊಲ 

ವಿಂದಂ ಮುಯ್ಯಾಂತುಪೆರ್ಚಿದಂ ಮಜ್ಜನಕಂ ೧೧೭ 


ವನ್ನು ನೋಡಿದನು. ವ॥ ಅದು ಹೇಗೆಂದರೆ. ೧೧೪. ಮೊದಲೇ ತಿಳಿದವನಂತೆ, 
ಕನ್ನಡಿಯಲ್ಲಿ ಪ್ರತಿಬಿಂಬವನ್ನು ನೋಡುವಂತೆ, ತನ್ನ ಶರೀರವು ಈಗ ಎರಡಾಗಿದೆಯೇ 
ಎಂಬ ಒಂದು ಸಂದೇಹದಿಂದ, ಮತ್ತೆ ನನ್ನ ಬದುಕುವಿಕೆಗೆ ಕಾರಣನು ಇವನೇ ! ಬೇರೆ 
ಯಲ್ಲ ಎಂದೂ ಪ್ರೀತಿಯಿಂದ “ಮಹಾರಾಜನೆ !' ಮತ್ತೊಮ್ಮೆ ನನ್ನ ಮುಖ ಕಮಲ 
ವನ್ನು ರೆಪ್ಪೆಹಾಕದೆ ಆತನು ನೋಡಿದನು. ವ॥ ಹಾಗೆ ನೋಡಿ ಮೈಮುರಿದು ಎದ್ದು 
ಕುಳಿತನು. ಆಗ---೧೧೫. “ತಂದೆಯೇ !. ತಾರಾವಳಿಯು ವಸುಮತಿಯು ಕೆ ಕಯ್ಯಲ್ಲಿ 
ಕೊಟ್ಟು ಇರಿಸಿದ್ದ ನಿಮ್ಮ ಮಗನೇ ನಾನು ಕೇಳು' ಎಂದು ಹೇಳುತ್ತಾ ಅವನ ಪಾದ 
ಕಮಲಗಳಿಗೆ ನಾನು ನಮಸ್ಕಾರ ಮಾಡಿದೆನು. ವ॥ ಹಾಗೆ ನಮಸ್ಕರಿಸಲು ೧೧೬. 
ಗಾರುಡ ಮಂತ್ರ ಮತ್ತು ಔಷಧಿಗಳಿಂದ ನನ್ನ ಜೀವ ಬರಲಿಲ್ಲ. ನಿಜವಾಗಿ ಮಗನ 
ಆಕಾರವನ್ನು ನೋಡುವುದಕ್ಕಾಗಿ ಈ ಜೀವವು ಮತ್ತೆ ಬಂದಿತು. ೧೧೭. ಇಂದು ನನ್ನ 
ಜನ್ಮಸಫಲವಾಯಿತು. ನನಗೆ ಪುನರ್ಜನ್ಮವಾದಂತಾಯಿತು. ನನ್ನ ಕಂಗಳಿಗೆ ಆನಂದ 
ವುಂಟಾಯಿತು' ಹೀಗೆ ಹೇಳುತ್ತ ನನ್ನ ತಂದೆಯು ಆನಂದದಿಂದ ಉಬ್ಬಿ ದನು. 


ನವಮಾಶ್ವಾಸಂ ೪೨೫ 


ವ ಅಂತು ಸಂತೋಷವಮಂ ತಳೆದಿರ್ದ ತಂದೆಗಾನಿಂತೆಂದೆಂ 


ಕಂ॥  ಮೇಲಪ್ಪ ಕಾರ್ಯಮಂ ಪದೆ 
ದಾಲೋಚಿಸಿ ನಿಮ್ಮನಿನಿತು ಬಾಧಿಸಿದರಿಯಂ 
ಕಾಲನಮೆನೆಗಟ್ಟಿ ಧರಾ 
ಪಾಲನೆಯಂ ಮಾಟ್ಬುಪಾಯಮೆಂತುಟೊ ಜನಕಾ ೧೧೮ 


ವಃ ಎಂದೊಡಿಾ ಕಾಮಪಾಲನಿಂತೆಂದಂ 


ಕಂ॥ ನೃಪನೊಳ್‌ ಪ್ರತಿಪಕ್ಷಿಗಳಾ 
ದ ಪರರನೊಳವೊಯ್ದು ಕೊಂಡು ನಮ್ಮರಮನೆಯೊಳ್‌ 
ಸಪರಿಗ್ರಹನಾಗಿರ್ದಂ 
ಗಪಕಾರಮನೆಸಗುವಂ ದಿನಕ್ರಮದಿಂದಂ ೧೧೯ 


ವ॥ ಎಂದು ಸಕಲ ಪರಿವಾರಮುನಂತರ್ಭೇದಂಗೆಯ್ವುಪಾಯದಿಂ ಕಾಂತಿಮತಿ 
ಕಾಮಪಾಲನೊಳ್‌ ತನ್ಮಂದಿರದೊಳ್‌ ಸಹಗಮನಂಗೆಯ್ದಳೆಂಬ ಸುದ್ದಿಯಂ ಪ್ರಸಿದ್ಧಂಮಾಡಿರ 
ಲಾನಿತ್ತಲ್‌ 


ಕಂ॥ ಅವನಿಪತಿ ಸೀಹಘೋಷಹಂ 
ಪವಡಿಸುವಾಲಯಮನಣ್‌ದು ರಾತ್ರಿಯೊಳಾಂ ಕ 
ನ್ನವನಿಕ್ಕಿ ಪೋಗುತಿರ್ಪ 
ಲಿವಿಳಾಸದೆ ಕಂಡೆನೊಂದು ನೆಲಮಾಳಿಗೆಯಂ ೧೨೦ 


ವ॥ ಹಾಗೆ ಸಂತೋಷವನ್ನು ಹೊಂದಿದ್ದ ನನ್ನ ತಂದೆಗೆ ಹೀಗೆ ಹೇಳಿದೆನು--೧೧೮. 
ತಂದೆ! ಮುಂದೆ ಆಗಬೇಕಾದ ಕೆಲಸವನ್ನು ಆಲೋಚಿಸಿ. ನಿಮ್ಮನ್ನು ಇಷ್ಟು 
ಹಿಂಸೆಗೆ ಗುರಿಮಾಡಿದ ಶತ್ರುವನ್ನು ಸಂಹರಿಸಿ ಭೂಮಿಯನ್ನಾಳುವ ಉಪಾಯವು 
ಯಾವುದೋ 7? ಯೋಚಿಸಿ.” ವಃ! ಎಂದು ನಾನು ಹೇಳಲು ಕಾಮಪಾಲನು 
ಹೀಗೆ ಹೇಳಿದನು. ೧೧೯. “ರಾಜನಿಗೆ ಪ್ರತಿ ಪಕ್ಷಿಗಳಾದ ಶತ್ರುಗಳನ್ನು ನಮ್ಮ 
ಕಡೆಗೆ ತಿರುಗಿಸಿಕೊಂಡು. ನಮ್ಮ ಅರಮನೆಯಲ್ಲಿ ಹೆಂಡತಿ ಮಕ್ಕಳೊಡನೆ ವಾಸ 
ವಾಗಿರುವ ಅವನಿಗೆ ದಿನ ಕ್ರಮದಿಂದ ಅಪಕಾರಮಾಡೋಣ. ವ॥ ಎಂದು 
ಆಲೋಚಿಸಿದೆವು. ಪರಿವಾರವನ್ನೆಲ್ಲ ಒಳಗೊಳಗೇ ತಮ್ಮ ಕಡೆಗೆ ತಿರುಗಿಸಿ 
ಕೊಳು ವ ಉಪಾಯದಿಂದ “ಕಾಂತಿಮತಿಯು ತನ್ನ ಮನೆಯಲ್ಲಿ ಕಾಮಪಾಲನೊಡನೆ 


€9 


ಹ 
ಸಹಗಮನಮಾಡಿದಳು” ಎಂದು ಸುದ್ದಿಯನ್ನು ಎಲ್ಲರಿಗೂ ತಿಳಿಯುವಂತೆ ಹರಡ 
ಲಾಯಿತು. ನಾನು ಇತ್ತ--೧೨೦. ಸಿಂ ಹಘೋಷ ಮಹಾರಾಜನ ಮಲಗುವ ಮನೆ 
ಯನ್ನು ತಿಳಿದುಕೊಂಡೆನು, ಮತ್ತೆ ರಾತ್ರಿ ಅದಕ್ಕೆ ಕನ್ನವನ್ನು ಹಾಕಿ ಒಳಗೆ ಹೋಗು 
ತ್ತಿದ್ದನು ಆಗ ಒಂದು ವಿಲಾಸ ಯುಕ್ತವಾದ ನೆಲಮಾಳಿಗೆಯನ್ನು ಕಂಡೆನು. 


೪೨೬ ಅಭಿನವ ದಶಕುಮಾರ ಚರಿತೆ 


ವ॥ ಅದಣೊಳ್‌ 


ಕಮಲಜನಾಪ್ತ ಕಾಲಧನಮೆಂದಿರಿಸಿಟ್ಟಲಸದ್ದಧೂ ನಿಧಾ 

ನಮೊ ರವಿತಾಪದಿಂ ಸಿಡಿದು ಬಂದಡಗಿರ್ದುರು ಚಂದ್ರಿಕಾ ಪ್ರತಾ 

ನಮೊ ಭುಜಗೇಂದ್ರ ಕನ್ಯೆಯರನೀಕ್ಜಿಸಿ ಪೋಪಮರಾಂಗನಾ ಸಮೂ 

ಹಮೊ ಎನಿಪೊಂದು ಶಂಕೆ ನೆಲೆಸಲ್‌ಮೆಅಿದತ್ತಬಲಾಕದಂಬಕಂ ೧೨೧ 


ವ8 ಅಂತುನೆಲವಾಳಿಗೆಯೊಳಿರ್ದ ಕನ್ನೆಯರೆನ್ನಂ ಕಂಡು 


ಕಂ॥ ಮಣ್‌ಿವುಲ್ಲೆಗಳಾರ್ದೆಸಗುವ 
ಬಿಟುಗಾಳಿಗೆ ಬೆದಣುವಂತೆ ಕಾಂತೆಯರೆನ್ನೆಂ 
ನೆಳಕಕಂಡು ಲಜ್ಜೆಯಿಂ ಮೆ 
ಯ್ಮಅಕದು ಕರಂ ಭೀತಿಯಿಂದೆ ತಳವೆಳೆಗಾದರ್‌ ; ೧೨೨ 


ವ॥ ಅಂತು ಬೆರ್ಚುವ ಕನ್ನೆಯರ್ಗಾನಂಜದಿರಿಮೆಂಬ ವಾಕ್ಯ ಸನ್ನಾಹಮಂ ತೋಟಿ 


ತೊಳಪಕ್ಷಿದ್ಯುತಿಯಂ ರಹಚ್ಛವಿಗಳಂ ಕರ್ಣೋತ್ಮಲ ಜ್ಯೋತ್ಸೆಯಂ 

ಎಳಸನ್ಮೌಕ್ತಿಕಹಾರ ದೀಧಿತಿಗಳಂ ಚಂಚನ್ನಖಜ್ಯೋತಿಯಂ 

ತಲೆಯೊಳ್‌ ಪೆತ್ತೆಸೆವಂತೆ ನುಣ್ಣ ಅಕಿಗಳಂ ತಾಳ್ಜಂಗಶೈಧಿಲ್ಯದಿಂ 

ಲಲನಾಸಂಕುಳಮಧ್ಯದೊಳ* ಮಲದದೊರ್ಬಳೀ ವ ಓದ್ಧೈಯಿರ್ದ೪್‌ ನೃಪಾ 
೧೨೩ 


ವ॥ ಅದರಲ್ಲಿ ೧೨೧. ನಾರಿಯರ ಸಮೂಹವು ಪ್ರಕಾಶಿಸಿತು. ಅದು ಬ್ರಹ್ಮನು ಆಪ್ತ 
ಕಾಲಕ್ಕೆ ಒದಗಲಿ ಎಂದು ಬಚ್ಚಿಟ್ಟ ತರುಣಿಯರೆಂಬ ಧನದ ನಿಧಿಯೋ ಎಂಬಂತಿತ್ತು. ' 
ಸೂರ್ಯನ ತಾಪದಿಂದ ಸಿಡಿದು ಬಂದು ಅಡಗಿಕೊಂಡಿದ್ದ ಬೆಳದಿಂಗಳಿನ ಗುಂಪೋ ? 
ನಾಗಕನೈಯರನ್ನು ನೋಡಿ ಹೋಗಲು ಬಂದಿರುವ ಅಮರಾಂಗನೆಯರ ಸಮೂಹವೋ 
ಎಂಬ ಸಂದೇಹವನ್ನುಂಟುಮಾಡಿತು. ವ ಹಾಗೆ ನೆಲಮಾಳಿಗೆಯಲ್ಲಿದ್ದ ಆ ಕನ್ಯೆ 
ಯರು ನನ್ನನ್ನು ನೋಡಿ-_೧೨೨. ಜಿಂಕೆಯ ಮರಿಗಳು ರಭಸದಿಂದ ಮೊರೆಯುತ್ತಾ 
ಬೀಸುವ ಬಿರುಗಾಳಿಗೆ ಹೆದರುವಂತೆ ಕಾಂತೆಯರು ತುಂಬ ನಾಚಿಕೆಯಿಂದ ಎಚ್ಚರಿಕೆ ತಪ್ಪಿ 
ಹೆದರಿಕೆಯಿಂದ ತಳವೆಳಗಾದರು. ಹಾಗೆ ಹೆದರಿದ ಕನ್ಯೆಯರಿಗೆ ಹೆದರಬೇಡಿರೆಂದು ಹೇಳಿ 
ದೆನು. ಅಲ್ಲಿ ೧೨೩. ಲಲನೆಯರ ನಡುವೆ, ಮಹಾರಾಜನೆ, ಒಬ್ಬಳು ಮುದುಕಿಯು 
ಇದ್ದಳು. ಅವಳು ಅಂಗ ಶೆ ೈಧಿಲ್ಯದಿಂದ ತಲೆಯ ಮೇಲೆ ಸುಂದರವಾದ ನರೆಗೂದಲನ್ನು 
ಹೊಂದಿದ್ದಳು. ಅವು ಹೊಳೆಯುವ ಕಂಗಳ ಕಾಂತಿಯನ್ನೂ ಹಲ್ಲಿನ ಕಾಂತಿಗಳನ್ನೂ 
ಕಿವಿಯ ಮೇಲಿದ್ದ ಉತ್ಪಲ ಪುಷ್ಪದ ಬೆಳುದಿಂಗಳನ್ನೂ, ಹೊಳೆಯುವ ಮುತ್ತಿನ 
ಹಾರದ ಕಿರಣಗಳನ್ನೂ, ತಲೆಯಮೇಲೆ ಹೊತ್ತು ಪ್ರಕಾಶಿಸುವಂತೆ. ಕಂಡವು, 


ನವಮಾಶ್ವಾಸಂ ೨೭ 


ವ॥ ಅಂತಿರ್ದ ವೃದ್ಧೆ ಅಲ್ಲಿರ್ದ ರಾಜಕುಮಾರಿಯನೊರ್ಬಳಂ ತೋಲ 


ಕಂ॥ ಈ ಲಲನೆಗಿನಿಬರಂ ಪಡೆ 
ದೋಲಗಿಸಲ್ಕಿರಿಸಿಯನ್ನ ಪಾನಾದಿಗಳಂ 
ಕಾಲಾವಧಿಗಿತ್ತೀ ಪಾ 
ತಾಳ ಗ ಭೈ ಹಾಂತರದೊಳೆಮ್ಮನಿರಿಸಿದನರಸಂ ೧೨೪ 


ಕಾಂತಿಮತಿಗಾದ ಕಾರ್ಯದ 

ಚಿಂತೆಯೊಳೀ ನ ೃಪಕುಮಾರಿಯಂ ಧರಣೀಶಂ 

ಪಾತಾಳಗೃಹದೊಳಿರಿಸಿದ 

ನೀತೆಅದಿಂದಂ ದಶಾಬ್ದಮಾದತ್ತೀಗಳ್‌ ೧೨೫ 


ವ॥ ಎಂದೊಡಾಂ ಕಾಂತಿಮತಿಯ ಕುಮಾರನೆಂದು ಸೂಚಿಸಲವಳ್‌ ಮತ್ತಮಿಂತೆಂದಳ್‌ 


ಪೂರ್ವದೊಳೊಲ್ಲು ಕಾಂತಿಮತಿಗೊಪ್ಪುವ ಲಕ್ಷಣೆ ನನ್ನಿಯಿತ್ತಳಾ 

ನೊರ್ವ ಕುಮಾರಿಯಂ ಪಡೆದು ನೀಂ ಮಗನಂ ಪಡೆದಪ್ರೆಯಾದೊಡೇ 

ನುರ್ವರೆ ಮೆಚ್ಚಲೀವೆನವಲೆಳಂ ನಿನಗಾದ ಕುಮಾರಕಂಗೆ ಮ 
ತ್ರೊರ್ವರೊಳೊರ್ವರಿಂತುಸಿರ್ದುದಂ ಪದೆದಾನಲ್‌ವೆಂ ಕುಮಾರಕಾ ೧೨೬ 


ವಣ ಎಂದು ವೃದ್ಧೆ ಪೇಟ್ಟುದಂ ಕೇಳ್ದಾಂ ಸಿಂಹಘೋಪನಿರ್ದೆಡೆಗೆ ಪೋಗಿ ಬಂದು 
ನಿನ್ನಭಿಮತಮಂ ಮಾಟಕ್ಕಿನೆಂಬುದುಮಾ ವೃದ್ರೆಯಿಂತೆಂದಳ್‌ 


ಹಾಗಿದ್ದ ಮುದುಕಿಯು ಆಲ್ಲಿದ್ದ ರಾಜಕುಮಾರಿಯೊಬ್ಬಳನ್ನು ತೋರಿಸಿ ೧೨೪. 
ಅರಸ ನು ಈ ಲಲನೆಗೆ ಸೆ AN ಮಾಗುವ ದಕ್ಕಾ ಗಿ ಇಷ್ಟು ಜನರನ NOR ನನ್ನನ ಉಬಿ ಅನ್ನ ಪಾನ 
ಗಳನೊದಗಿಸಿ ಈ ಪಾತಾಳ ಗೃ ಹದೊಳಗಡೆ ಇರಿಸಿದ್ದಾ ನೆ. ೧೨೫. ಕಾಂತಿಮತಿಯ 


ವಿಷಯದಲ್ಲಿ ನಡೆದ ಸಂದರ್ಭವನ್ನು ಚಿಂತಿಸಿ ರಾಜನು ಡೆ ಜಾತ್‌ ಈ 


ಪಾತಾಳ ಗ ೈಹದಲ್ಲಿರಿಸಿದ್ದಾ ನೆ. ಹೀಗೆ ಇಟ್ಟು ಆಗಲೇ ಹತ್ತುವರ್ಷಗಳಾದುವು ವ॥ 
ಎಂದು ಹೇಳಲು ನಾನು ಕಾಂತಿಮತಿಯ ಮಗನೆಂದು ಹೇಳಿದೆನು. ಆದನ್ನು ಕೇಳಿ 
ಅವಳು ಹೀಗೆ ಹೇಳಿದಳು..೧೨೬. “ಹಿಂದೆ ಚೆಲುವೆಯಾದ ಲಕ್ಷಣೆಯು ಕಾಂತಿಮತಿಗೆ 


ಸತ್ಯಮಾಡಿ ಮಾತು ಕೊಟ್ಟೆ ದ್ದಳು. ನನಗೆ ಒಬ್ಬಳು ಮಗಳಾದರೆ ನಿನಗೊಬ್ಬನ ನಂ ಮಗ 
ನಾದರೆ ಭೂಮಿಯ ಜನ ಮೆಚ್ಚು ವಂತೆ ನನ್ನ ಮಗಳನ್ನು ನಿನ್ನ ಮಗನಿಗೆ ಕೊಡುವೆನು 

ಕುಮಾರನೇ ! ಹೀಗೆ ಅವರಿಬ್ಬ ರೂ ಮಾತನಾ ುಡಿಕೊಂಡುದನ್ನು ನಾನು ಕೇಳಿ ತಿಳಿದಿದ್ದೆ ನೆ | 
ವ ಎಂದು ಮುದುಕಿಯು ಹೇಳಿದುದನ್ನು ಕೇಳಿ "ನಾನು ಸಿಂಹಘೋತನಿದ್ದ ಲಿ ಹೋಗಿ 


ಬಂದು ನಿನ್ನಿಷ್ಟದಂತೆ ತೆ ಮಾಡುವೆನು” ಎಂದು ಹೇಳಿದೆನು. ಆಗ ಆ ಮುಗಸ ಹೀಗೆ 


೪೨೮ ಅಭಿನವ ದಶಕುಮಾರ ಚರಿತೆ 


ಕಂ॥ : ಇತ್ತಲಿದೆ ಮೂಲೆಗಂಭವ 
ನೆತ್ತಲ್‌ ತಳದಲ್ಲಿ ಬಾಗಿಲಿರ್ದಪುದದಣಕಿೊಳ್‌ 
ಬಿತ್ತರದಿಂ ನಡೆಯಲಿ ಭೂ 
ಪೋತ್ತಮನಿರ್ದೆಡೆಯನೆಯ್ದ ಲಕ್ಕುಮಮೋಘಂ ೧೨೭ 


ವ॥ ಎಂದಾ ವ ದ್ದೆ ಪೇಟಿಕ್ಟೊಡಾಕ್ರಮದಿಂ ನೆಲವಾಳಿಗೆಯ ಮೂಲೆಗಂಭವನೆತ್ತಿ ' 
ದಾರಿಯಂ ಕಂಡು ತನ್ಮಾರ್ಗದೊಳ್‌ ಸಿಂಹಘೋಷನ ಸಜ್ಜೆಯ ಮನೆಯಂ ಪೊಕ್ಕು 


₹01 ಬಿಲಡೊಳಗಿರ್ದ ಹಿಯಂಖಗ 
ಕುಲಪತಿ ಪಿಡಿದೆಟ3ವ ಮಾಟಕ್ಕಿಯಿಂದಂ ನಾಂ ಮೆ 
ಯಲಿ ಸಿಂಹಥೋಪನಂ ಮುಂ 


ದಲೆಯಂ ಪಿಡಿದೆಟಕದೆನಿರ್ದ ಸಜ್ಜೆಯ ಮನೆಯಿಂ ೧೨೮ 


ಅಂತವನಂ ಕೋಡಗ ಗ 

ಟ್ಹಂ ತಡೆಯದೆ ಕಟ್ಟಿಬಂದ ಬಟ್ಟೆಯೊಳೇಬ್ತಂ 

ದೆಂ ತರುಣಿಯರಿರ್ದೆಡೆಗೆ ನಿ 

ತಾಂತಂ ಸಂಕಲ್ಪ ಸಿದ್ಧನಾಗಿ ನೃಪೇಂದ್ರಾ ೧೨೯ 


ವ॥ ಬಟೀಿಕಲ್ಲಿರ್ದ ಮುಣಿಪುತ್ರಿಕೆ ಮೊದಲಾದ 
ಮನ್ಮಾತ ಪಿತೃ ಸಮೀಪಕ್ಕೆ ತಂದು 


ಸ್ತ್ರೀಯರಂ ಸಿಂಹಘೋಷನಂ 


ಹೇಳಿದಳು. ೧೨೭. “ಇತ್ತ ಮೂಲೆಯಲ್ಲಿ ಒಂದು ಕಂಭವಿದೆ. ಅದನ್ನೆತ್ತಿದರೆ ತಳದಲ್ಲಿ 
ಒಂದು ಬಾಗಿಲಿದೆ. ಅದರಲ್ಲಿ ಹೊಕ್ಕು ನಡೆದರೆ ತಪ್ಪದೆ ರಾಜನಿರುವ ಸ್ಥಳವನ್ನು ಸೇರ 
ಬಹುದು. ವ॥ (ಎಂದು) ಆ ಮುದುಕಿಯು ಹೇಳಿದಳು. ಅಂತೆಯೇ ನೆಲಮಾಳಿಗೆಯ 
ಮೂಲೆಗಂಭವನ್ನು ಎತ್ತಿದೆನು, ಅಲ್ಲಿದ್ದ ದಾರಿಯನು ಸ ಕಂಡು ಅದರ ಮೂಲಕ ನಡೆದು 
ಸಿಂಹಘೋಷನ ಮಲಗುವ ಮನೆಯನ್ನು ಹೊಕ್ಕೆನು.. ೧೨೮. ಮಲಗುವ ಮನೆಯಲ್ಲಿ 
ಮಲಗಿದ್ದ ಶೂರನಾದ ಸಿಂಹಘೋಷನನ್ನು ಗರುಡನು ಬಿಲದೊಳಗಿದ್ದ ಹಾವನ್ನು 
ಹಿಡಿದು ಎಳೆಯುವಂತೆ ಮುಂದಲೆಯನ್ನು ಹಿಡಿದು ಎಳೆದೆನು. ೧೨೯. ಮಹಾರಾಜನೆ 1 
ಹಾಗೆ ಅವನನ್ನು ಕೋಡಗವನ್ನು ಕಟ್ಟುವಂತೆ ಕಟ್ಟಿ ಎಳೆದುಕೊಂಡು ಬಂದದಾರಿ 
ಯಿಂದಲೇ ಆ ತರುಣಿಯರಿದ್ದೆಡೆಗೆ ಬಂದೆನು. ನನ್ನ ಸಂಕಲ್ಪವು ಸಿದ್ಧಿಸಿತು. ವ ಬಳಿಕ 
ಆಲ್ಲಿದ್ದ ಮಣಿಪೃಶ್ರಿಕೆ ಮೊದಲಾದ ಹೆಂಗಸರನ್ನೂ ಸಿಂಹಘೋಷನನ್ನೂ ನನ್ನ ತಾಯಿ 


ನವಮಾಶಾ ಸಂ ೪೨೯ 


ನಿಮಗೆ ವಿರೋಧಮಂ ಬಗೆದ ದೋಷಿಯನಗ್ಗಳ ಸಿಂಹಘೋಷಪ ಭೂ 
ರಮಣನನೊಂದು ಚೆಲ್ವ ನೆಲವಾಳಿಗೆಯೊಳ್‌ ನೆಲಸಿರ್ದ ಕಾಮಿನೀ 
ಸಮುದಯಮುಂ ನಿಜಾಂಘ್ರಿಯುಗಮಂ ಮಿಗೆ ಕಾಣಿಸಿಕೊಳ್ಳುದೆಂದುತ 

ತ್ಕ )ಮೆದೊಳೆ ಸಾರ್ಚಿದೆಂ ಪಿತೃಗಳಿರ್ಬರ ಮೆಲ್ಲಡಿಗಳ್ಗೆ ಭೂಪನಂ ೧೩೦ 


ವ॥ ಅಂತು ಸಿಂಹಘೋಷನಂ ತರಲೊಡಂ ಕಾಂತಿಮತಿ ಕಂಡು ಕ್ಲೇಶಿತೆಯಾಗಿ 
ಬಿಡಲ್ವೇಟಿಕ್ಟೊಡಂ ಬಿಡದೆ ಅದೆ ಮುಹೂರ್ತಮಾಗಿ ಮಣಿ ಪುತ್ರಿಕೆಯೊಳ್‌ ಮದುವೆ ನೆಜ್‌ದ 
ನಂತರಂ ದುಪ್ಪನಿಗ್ರಹಂಗೆಯ್ದು ಕಾಮಪಾಲನಂ ರಾಜ್ಯಸ್ಮನಂ ಮಾಡಿ ದೇವರಂ ವಿಚಾರಿಸಲ್‌ 
ಪೊರಡುವಾಗಳ್‌ 

ಕಂ॥ ತನಗೆ ಬಲಮಾಗಿ ಬರ್ಕೆಂ 

ದನುನಯದಿಂ ಸಿಂಹವರ್ಮನೊಲವಿಂ ಪೇಲ್ಡಿ 
ಟ್ಟೆ ನಿರಾಕುಳದಿಂದಿಲ್ಲಿಗೆ 
ಮನಮೊಸೆದೇಟ್ತಿಂದು ದೇವ ನಿಮ್ಮಂ ಕಂಡೆಂ ೧೩೧ 

ವ॥ ಎಂದರ್ಥಪಾಲಂ ತನ್ನ ವೃತ್ತಾಂತಮಂ ರಾಜವಾಹನಂಗೆ ಪೇಟ್ಜು ಕೆಯ್ದಳಂ 

ಮುಗಿದಿರೆ 


ಸುಲಲಿತನೀತಿಯಂ ಲಸುದುಪಾಯಮನೊಪ್ಪುವ ಮಂತ್ರತಂತ್ರ ಸಂ 
ಕುಳದಿನರಾತಿಜಯಂ ಜಯಿಸುವಾ ಮತಮಂ ಪಡೆದರ್ಥಪಾಲನಂ 
ತಿಳೆಯೊಳದಾವವಂ ತಿಳಿಯಲಾರ್ಪವನೆಂದನುರಾಗದಿಂ ಕಳಾ 


. ನಿಳಯನನಾರತಂ ಪೊಗಟ್ಟು ಮೆಚ್ಚಿದನಾಗಳಭಂಗ ವಿಕ್ರಮಂ ೧೩೨ 
ತಂದೆಗಳ ' ಹತ್ತಿರಕ್ಕೆ ಕರೆತಂದೆನು. ೧೩೦. “ನಿಮಗೆ ವಿರೋಧವನ್ನು ಮಾಡಿದ 
ಅಪರಾಧಿಯಾದ ಈ ಶೂರನಾದ ಸಿಂಹಘೋಷ ರಾಜನನ್ನೂ ಒಂದು ಸುಂದರವಾದ 


ನೆಲಮಾಳಿಗೆಯಲ್ಲಿ ನೆಲಸಿದ್ದ ಕಾಮಿನಿಯರ ಸಮೂಹವನ್ನೂ ಕರೆತಂದಿದ್ದೆ "ನೆ. ನಿಮ್ಮ 
ಚರಣಗಳನ್ನು ದರ್ಶಮಾಡಲಿ. ೫. ಎಂದು ಹೇಳಿ ಭಂ ರಾಜನನ್ನು ನನ್ನ ತಾಯಿ 
ತಂದೆಗಳ ವಮೆಲ್ಲಡಿಗಳಿಗೆ ಬೀಳಿಸಿದೆನು. ವ॥ ಹಾಗೆ : ಸಿಂಹಘೋಷನನ್ನು ತರಲು 
ಅವನನ್ನು ಕಂಡು ದುಃಖಿತೆಯಾದ ಕಾಂತಿಮತಿಯು ಅವನನ್ನು ಬಿಡು ಎಂದು ಹೇಳಿದರೂ 
ನಾನು ಬಿಡಲಿಲ್ಲ. ಅದೇ ಮುಹೂರ್ತದಲ್ಲಿ ಮಣಿಪುತ್ರಿಕೆಯನ್ನು ವಂದುವೆಯಾದೆನು. 
ಅನಂತರ ದುಷ್ಟರನ್ನು ನಿಗ್ರಹಿಸಿ ಕಾಮಪಾಲನನ್ನು ರಾಜ್ಯದಲ್ಲಿ ಇರಿಸಿದೆನು. ಅನಂತರ 
ಸ್ವಾಮಿಯನ್ನು (ರಾಜವಾಹನನನ್ನು) ವಿಚಾರಿಸುವುದಕ್ಕಾಗಿ ಹೆ 


— 
9, 
— ಹಾ 69 ~ 
ತನಗೆ ಸಹಾಯಮಾಡಲು ಬರಬೇಕೆಂದು ಪ್ರೀತಿಯಿಂದ ಸಿಂಹವರ್ಮನು ಹೇಳಿ ಕಳುಹಿಸಿ 
(ಇ ವ 


ಆಲ 


ದನು. ಅದರಿಂದ ನಾನು ಇಲ್ಲಿಗೆ ಹರ್ಷದಿಂದ ಬಂದೆನು. ಲಿ ದೇವ! ನಿಮ್ಮನ್ನು 
ಕಂಡೆನು” ವ॥ ಎಂದು al ಪಾಲನು ತನ್ನ ಸಮಾಚ ಚಾರವನ್ನು ರಾಜವಾಹನನಿಗೆ 
ಹೇಳಿ ಕೈಮುಗಿದನು...೧೩೨ ುಲಲಿತವಾದ ರಾಜನೀತಿಯನ್ನೂ, ಶತ್ರುಗಳನ್ನು ನಾಶ 

~ ಹತ್‌ —— ಹಾರ್‌ ಜಾ ತ್‌್‌ Kx 
ಮಾಡುವ ಸ್ಪಷ್ಟವಾದ ಉಪಾಯ ಉವನ್ನ್ಮೂ ಮಂತ್ರ ತ ತಂತ್ರಗಳ ಸಹಾಯದಿಂದ ಶತ್ರು 


೪೩೦ ಅಭಿನವ ದಶಕುಮಾರ ಚರಿತೆ 


ಗದ 

ವ 
ಇದುನಿಖಿಲ ಬುಧಜನ ಮನೋವನಜವನ ದಿವಾಕರ ಕಿರಣ ಪ್ರಸನ್ನ ಶ್ರೀಮದ 
ಭಂಗವಿಟ್ಮಲ ಪದಾಂಭೋಜಮತ್ತ ಮಧುಕರ ಮಧುಸೂದನನಂದನ ಸರಸಕವಿ ಚೌಂಡರಾಜ 


ಎರಚಿತಮಪ್ಪ ಅಭಿನವ ದಶಕುಮಾರ ಚರಿತೆಯೊಳ್‌ ಅರ್ಥಪಾಲ ಕಥಾವೃತ್ತಾಂತಂ 
ನನಮಾಶ್ಶಾಸಂ 


ಗಳನ್ನು ಗೆಲುವ ರೀತಿಯನ್ನೂ ಅರ್ಥಪಾಲನ ಹಾಗೆ ಈ ಭೂಮಿಯಲ್ಲಿ ತಿಳಿದವರು 
ಬೇರೆ ಯಾರಿದ್ದಾರೆ. ಎಂದು ಅನುರಾಗದಿಂದ ಕಲೆಗಳಿಗೆ ಆಶ್ರಯನಿಂದ ಅಭಂಗ 
ವಿಕ್ರಮನಾದ ರಾಜವಾಹನನು ಒಂದೇ ಸಮನಾಗಿ ಅರ್ಥಪಾಲನನ್ನು ಹೊಗಳಿ ಮೆಚ್ಚಿ 
ಕೊಂಡೆನು. ಇದು ಬುಧ ಜನರೆಲ್ಲರ ಮನಸ್ಸೆಂಬ ತಾವರೆಗಳ ವನವನ್ನು ಅರಳಿಸುವ 
ಸೂರ್ಯನ ಕಿರಣಗಳಿಂದ ಪ್ರಸನ್ನವಾದ ಶ್ರೀಮದಭಂಗ ವಿಟ್ಠಲ ಪದಕಮಲಗಳಲ್ಲಿ 
ಮದಿಸಿದ ದುಂಬಿಯಾದ  .ಮಧುಸೂದನನ ಮಗನಾದ ಸರಸಕವಿ ಚೌಂಡರಾಜ 
ವಿರಚಿತವಾದ ಅಭಿನವ ದಶಕುಮಾರ ಚರಿತೆಯಲ್ಲಿ ಒಂಬತ್ತನೆಯ ಆಶ್ವಾಸ. 


ದಶಮಾಶ್ವಾ ಸಂ 
ಉಪಹಾರವರ್ಮನ ಕಥೆ 


ಕ5ಂ8 ಶ್ರೀನಾರೀನಿಳಯಂ ವಿ 
ದ್ಯಾನಿಧಿಯುಪಹಾರವರ್ಮನಂ ಕೇಳ್ದಂ ನೀ 
ನೇನಂ ಮಾಡಿದೆಯೆಂದ 
ತಾ $ನಂದದಿನೊಲ್ಲ ಭಂಗವಿಟ್ಕಲಭ ತ್ಯಂ ೧ 


ವ॥। ಎಂದೊಡುಪಹಾರವರ್ಮಂ ರಾಜವಾಹನಂಗೆ ಕೈಗಳಂ ಮುಗಿದಿಂತೆಂದಂ 


ಎಲ್ಲರ ಚೆಂದದಿಂದಜ ಸಲಾಂ ನಿಜಪಾದಪಯೋಜಯುಗ್ಮಮಂ 
ಪಲ್ಲವಪಾರಿಯಾತ್ರ ಮಗದಾಂಧ್ರ ತುರುಷ್ಕ ಕಳಿಂಗದೇಶವೆಂ 

ಬೆಲ್ಲೆಡೆಯಂ ತೊಲಲ್ಲು ಮಿಥಿಲಾ ವಿಷಯಾಂತರಾಳದೊಳ್‌ ಬರುತ್ತಿರ 

ಲೃಲ್ಲಿ ಜಗತ್ತಸಿದ್ಧಿವಡೆದಿರ್ಪುದು ಕೇಳ್‌ ಮಿಧಿಳಾಪುರಂ ನೃಪಾ ಶಿ 


ವ॥ ಅದು ಸತ್ಸಾತ್ರಹಸ್ತದಂತೆ ಪತಾಕಾಭಿರಾಮಮುಂ ವಿಶಿಷ್ಟಾಗ್ರಹಾರದಂತೆ 
ವಿಪ್ರಾಕಾರರಂಜಿತಮುಂ ಮಧುರಾಪುರಿಯಂತೆ ವಸುದೇವಾಗಾರ ರಮ್ಯಮುಂ ವ್ಯೋಮಮಂಡಲ 
ದಂತೆ ದ್ವಿಜರಾಜ ಸನ್ಮಾರ್ಗಮುಂ ಸ್ವರ್ಗಲೋಕದಂತೆ ಸುಧಾಮಯ ಮಂದಿರಮುಂ ಗ್ರಹ 


Re 


೧. ರಾಜ್ಯಲಕ್ಷಿ ಯೆಂಬ ನಾರಿಗೆ ಆಶ್ರಯನಾದ ವಿದ್ಯೆಗಳ ನಿಧಿಯಾದ ಅಭಂಗ ವಿಟ್ಕಲನ 
ಸೇವಕನಾದ ರಾಜವಾಹನನು 'ನೀನೇನು ಮಾಡಿಡೆ ?' ಎಂದು ಉಪಹಾರವರ್ಮನನ್ನು 
ಅತ್ಯಾನಂದದಿಂದ ಪ್ರಶ್ನಿಸಿದನು. ವ॥ ಉಪಹಾರವರ್ಮನು ಕೈ ಮುಗಿದುಕೊಂಡು 
ರಾಜವಾಹನನಿಗೆ ಹೇಳಿದನು. ೨. “ದೊರೆಯೇ ! ನಾನೂ ಎಲ್ಲರ ಹಾಗೆ ಪಲ್ಲವ, ಪಾರಿ 
ಯಾತ್ರ, ಮಗಧ, ಆಂಧ್ರ, ತುರುಷ್ಕ, ಕಳಿಂಗ-ಮೊದಲಾದ ದೇಶಗಳಲ್ಲೆಲ್ಲಾ ನಿಮ್ಮ 
ಪಾದಕಮಲಗಳನ್ನು ಹುಡುಕಿದೆನು. ಸಂಚರಿಸುತ್ತಾ ಹಾಗೆಯೇ ಮಿಥಿಲಾ ದೇಶವನ್ನು 
ಹೊಕ್ಕೆನು. ಮಿಥಿಲಾ ಪುರವು ಜಗತ್ತಿನಲ್ಲಿ ಅತಿ ಪ ಸಿದ್ಧವಾಗಿದೆ. ವಿವರಿಸುತ್ತೇನೆ ಕೇಳು. 
ವ॥ ಆ ಮಿಥಿಲಾನಗರವು ಯೋಗ್ಯನಾದವನ ಕೈಯ ಹಾಗೆ ಪತಾಕೆಗಳಿಂದ ಸುಂದರ 
ವಾಗಿದೆ (ಪತಾಕೆಯ ಗುರುತು. ಸಣ್ಣ ಬಾವುಟಗಳು]. ವಿಶೇಷ ಗುಣಗಳುಳ್ಳ ಅಗ್ರಹಾರದ 
ಹಾಗೆ ವಿಪ್ರಾಕಾರದಿಂದ ರಂಜಿತವಾಗಿದೆ. [ಬಾಹ್ಮಣರ ರೂಪ-ವಿಸ್ತಾರವಾದ ಕೋಟೆ], 
ಮದುಪುರಿಯ ಹಾಗೆ ವಸುದೇವಾಗಾರದಿಂದ ರಮ್ಯವಾಗಿದ್ದಿ ತು. [ವಸುದೇವನಮನೆ-ಹಣ 
ಗಾರರಮನೆಗ 9] ಆಕಾಶ ಮಂಡಲದಂತೆ ದ್ವಿಜರಾಜನಿಗೆ ಒಳ್ಳೆಯ ದಾರಿಯಾಗಿದ್ದಿತು. 
ಚಂದ್ರಪಥ-ದ್ವಿಜ ಶ್ರೇಷ್ಠರ ಮಾರ್ಗ] ಸ್ವರ್ಗಲೋಕದ ಹಾಗೆ ಸಂಧಾಮಯಗಳಾದ 


೪೩೨ ಅಭಿನವ ದಶಕುಮಾರ ಚರಿತೆ 


ಸಮೂಹದಂತೆ ಮಿತ್ರರಾಜ ಗೋತ್ರಜ ಬುಧ ಗುರು ಕವಿ ಸೌರಿ ಸಮೃದ್ಧಿಯುಂ ಸಾಮಭೂಮಿ 
ಯಂತೆ ಭದ್ರಗಜರಂಜಿತಮುಮೆನಿಸಿರ್ಪುದು ಅಂತುಮಲದೆಯುಂ 
ವಸುಧಾದೇವಿಯ ನೀಳ್ದೆ ತೋಳ್ಗಳೆನಿಸಲ್‌ ಸೋಮಾರ್ಕಸದ್ದೀಧಿ ರಂ 
ಜಿಸೆ ನಾನಾ ನವರತ್ನ ಹೇಮಕಲಶಂಸ್ಕರ್ಣಾದ್ರಿಯಂ ಸೈತು ಸೋ 
ಲಿಸ.ವಂತೊಪ್ಪೆ ನಿಮಿರ್ಕೆಯುಪ್ಪರಿಗೆಗಳ" ತಾರಾದ್ರಿಯಂ ಪೋಲ್ತು ಪೆಂ 
ಪೆಸೆಯಲ್‌ ನಿತ್ಯವಿಳಾಸದಿಂ ಮಿಥಿಳೆಯೇಂ ಚೆಲ್ಹಾಯ್ತೊ ಸಂಪತ್ತಿಯಿಂ ೩ 


ವ8 ಅಂತೆಸೆವ ಮಿಥಿಳಾಪುರಮಂ ಪುಗುವಾಗಳದಣ ಬಹಿರ್ದ್ಯಾರದ ಪಾಟ್ಕಠದಲ್ಲಿ 


ಸೆರೆಗಳ್‌ ತಳ್ತಂಗಮುಲ್ಲಲ್ಲಿಗೆ ಸುರುಳ್ಲಿರೆ ಲಂಬಸ್ತನಂ ಮೆಲ್ಲಿನಿಂ ಜೋ 

ಲ್ಹಿರೆ ಗಲಂ ಪತ್ತಿ ಕಣ್ಗಳ ಕುಳಿತೆರ್ದೆಯಗಲಂ ಬೆತ್ತು ಶತೋಳೊಳ್‌ ತೊವಲ್‌ ನೀ 
ಳ್ಹಿರೆ ಪಶ್ಚಾತ್ತಾಪಮಂ ತದ್ವದನಮಜ್‌ಪಲಿರ್ದಳ್‌ ಕರಂ ವೃದ್ಧೆ ದುಃಖಾ 

ತುರೆ ಚಿಂತಾಭ್ರಾಂತಿಯಿಂದಾ ಪಟಕಯ ಮಠದ ಗೊಂಟಿಂಗೆ ಗೆಂಟಾಗಿಯೊರ್ವಳ* 


೪ 


ವ॥ ಅಂತಿರ್ದ ತಾಪಸರೂಪೆಯಪ್ಪ ವೃದ್ಧೆಯಂ ಕಂಡು ನಾಂ ಆ ಮಠದೊಳ್‌ ನಿಮಿಷಂ 
ಕುಳ್ಳಿರ್ಪದುಮಾವೃದ್ಧೆ ಎನ್ನಂನೋಡಿ 


ಮಂದಿರಗಳಿಂದ ಕೂಡಿದೆ. [ಅಮ )ತಭರಿತವಾದ' ಮಂದಿರ-ಸುಣ್ಣ ಹಚ್ಚಿದ ಮನೆಗಳು] 
ಗ್ರಹ ಸಮೂಹದಂತೆ ಮಿತ್ರ ರಾಜ ಗೋತ್ರಜ ಬುಧ ಗುರು ಕವಿ ಸೌರಿಗಳ ಸಮೃದ್ದಿ 
ಯಿಂದ ತುಂಬಿದೆ. [ಸೂರ್ಯ, ಚಂದ್ರ, ಕುಜ, ಬುಧ, ಗುರು. ಶುಕ್ರ ಶನಿ-ಸ್ನೈ ೇೀಹಿತ' 
ರಾಜ, ಬಂಧುಗಳು, ವಿದ್ವಾಂಸ, ಗುರು, ಕವಿ, ರತ್ನ ್ಲಿ] ಸ ಸಾಮ ಭೂಮಿಯ ಗ ಭದ್ರ 
ಜಗಳಿಂದ ರಂಜಿತವಾಗಿದೆ. [ಉತ್ತಮ ಜಾತಿಯ ಆನೆ-ಪಟ್ಟದಾ ಎನೆ] ೩, ಮಿಥಿಲಾ 
ನಗರವು ನಿತ್ಯವಿಲಾಸದಿಂದಲೂ ಸಂಪತ್ತಿನಿಂದಲೂ ಚೆಲುವಾಗಿದ್ದಿತ 
ಸೂರ್ಯ ಬೀದಿಗಳು ಭೂದೇವಿಯ ಉದ್ದವಾದ ತೋಳುಗಳಂತೆ 
ಗಳುಳ್ಳೆ ಚಿನ್ನದ ಕಲಶಗಳು ಚಿನ್ನ ದಬೆಟ ವನ್ನು ಮೀರಿಸಿದ್ದು 
ಗಳು ಸೆ Phe ನಾಶೊಳಿಸಿದುವು? ಎಂದನು. ವ॥ ಆ ಸುಂ 


ವನ್ನು ನ ವಲ) ಹೊಕ್ಕೆನು. ಆಗ ಆ ನಗರದ ಹೊರ ಬಾಗಿಲಿನಲ್ಲಿದ್ದ 
ಹಾಳು ಮಠದಲ್ಲಿ (ಒಬ್ಬ ವ ಬದುಕಿ ಕಾಣಿಸಿದಳು). ೪. ನರಗಳದ್ದು ಅವಯವಗಳು 


ಸುಕ್ಕುಗೊಂಡಿದ್ದುವು. ಸಗಳ ಉದ್ದಕ್ಕೆ ಜೋತುಬಿದ್ದಿದ್ದವು. ಗಲ್ಲವು ಬತ್ತಿ ಹೋಗಿ 


ದ್ದಿತು. ಕಂಗಳು ಗುಳಿ ಬಿದ್ದಿ ದುವು ವು. ಎದೆ ಅಗಲವಾಗಿದ್ದಿತು. ತೋಳುಗಳಲ್ಲಿ ತೊಗಲು 


ನೇತಾಡುತ್ತಿತ್ತು. ಮುಖವು ಪಶಿ ಶ್ವಾ ತ್ತಾಪವನ್ನು ಸೂತ ಇಂಥ ಹಣ್ಣು ಮುದುಕಿ 


ಯೊಬ್ಬಳು ದುಃಖ ಪೀಡಿತಳಾಗಿ, ಚಿಂತಾಕ್ರಾಂತಳಾಗಿ ಆ ಹಳೆಯ ಮಠದ........ಸ 
ದೂರದಲ್ಲಿ ಕುಳಿತಿದ್ದಳು. ವ॥ ತಾಪಸಳಂತಿದ್ದ ವ ಮುದುಕಿಯ 


ಮಠದಲ್ಲಿ ಸ್ವಲ್ಪ ಹೊತ್ತು ಕುಳಿತನು. ಆ ಮುದುಕಿಯು ನನ್ನನ್ನು 


CL 
ಈ 
CHUL 
© 
Ce 
ಈ 
© 
CG 
> 
ಲ 
© 
b 


ದಶಮಾಶ್ವಾಸಂ ೪೩೩ 


ಕಂ8 ಕಾಡಜಕಿದಾಂ ತನ್ನೊಳ್‌ ಮಾ 
ತಾಡದ ಮುನ್ನಾಕೆಯೆನ್ನ ಮುಖಮಂಡಲಮಂ 
ನೋಡುತ್ತುಂ ಕಣ್ಣನಿಯೊಳ್‌ 
ಮೂಡಿ ಮುಲುಂಗಿರ್ದಳೆನಗೆ ವಿಸ್ಮಯಮಾಗಲ್‌ ೫ 


ವ॥ ಅಂತು ವಿಸ್ಮಯಮೆನ್ನೊಳ್‌ಪತ್ತಿ ಇದೇನೀದು:ಖಕ್ಕೆ ಕಾರಣಮೇನೆಂದಾನಾಕೆಯಂ 
ಬೆಸಗೊಳು ಿದುಮವಳಿಂತೆಂದಳ್‌ 
ಪ ಥು ಬಳಮಾದಿಕೂರ್ಮಂ 
ಪ ಥಿವೀಕಂಟಕ ನೃಪಾಲಕುಲಹಿಮಘರ್ಮಂ 


ಪ್ರಧಿತ ಪ್ರಹಾರವರ್ಮಂ 
ಮಿಧಿಳಾಪುರದರಸನೆಂಬ ಮಹಿಮಾವರ್ಮಂ ೬ 


ಅಂತಾತಂಗಾಪ್ತಮಿತ್ರಂ ನೃಪಕುಲತಿಲಕಂ ರಾಜಹಂಸೋರ್ವಿಪಂ ತ 
ತ್ಕಾಂತಾಸೀಮಂತಸಂಪ್ರೀತಿಗೆ ಕರೆಸೆ ಮದೀಯೋರ್ವಿಪಂ ಕೇಳ್ದು ಚೇತ 
ಸ್ಲಂತೋಷಂ ಮಿಕ್ಕು ತನ್ನಂಗನೆ ನಿಜಸುತರಿರ್ವರ್‌" ಬಲಂ ಕೂಡೆ ಪೋದಂ 
ಮುಂತಪ್ಪಾಹಾನಿವೃದ್ಧಿ ಸ್ಥಿತಿಯನಜ*ವರಾರ್‌ ಪೂರ್ವಸಂಸ್ಕಾರಕಲ್ಪಂ ೭ 
ವ8 ಅಂತೀ ಮಿಧಿಳಾಪತಿಯಪ್ಪ ಪ್ರಹಾರವರ್ಮಂ ತನ್ನಾಪ್ತಮಿತ್ರ ಮಾಗಧೇಶ್ವರ 
ನಪ್ಪ ರಾಜಹಂಸನರಸಿ ವಸುಮತೀದೇವಿಯ ಸೀಮಂತಕ್ಕೆ ಪ್ರಿಯಂವದೆಯುಂ ತನ್ನಿರ್ಬರ್‌ 
ಕುಮಾರರ" ಸಹಿತಂ ಪುಷ್ಪಪುರಕ್ಕೆ ಪೋಗಲಲ್ಲಿ 


ನೋಡಿ--೫. ನಾನು ಅವಳ ಕಷ್ಟವನ್ನು ತಿಳಿದುಕೊಂಡು ಅವಳೊಡನೆ ಮಾತನಾಡು 
ವುದಕ್ಕೆ ಮೊದಲೇ, ಆ ಮುದುಕಿಯು ನನ್ನ ಮುಖವನ್ನು ನೋಡಿ ಕಣ್ಣೀರಿನಲ್ಲಿ 
ಮುಳುಗಿದಳು. ನನಗೆ ಇದರಿಂದ ಅಶ್ಚರ್ಯವಾಯಿತು. ವ॥ ನನಗೆ ಆಶ್ಚರ್ಯ 
ವುಂಟಾಗಲು "ಇದೇನು ? ಈ ದುಃಖಕ್ಕೆ ಕಾರಣವೇನು ?' ಎಂದು ನಾನು ಆ ಮುದುಕಿ 
ಯನ್ನು ಕೇಳಿದೆನು. ಅವಳು ಅದಕ್ಕೆ ಹೀಗೆ ಹೇಳಿದಳು೬. “ಮಿಥಿಲಾಪುರದರಸನು 
ಮಹಾಮಹಿಮೆಯುಳ್ಳ ಪ್ರಹಾರವರ್ಮನು. ಅವನು ಅಧಿಕಬಲಶಾಲಿಯಾದ . ಆದಿ 
ಕೂರ್ಮನಂತಹನು. ಭೂಮಿಗೆ ಕಂಟಕರಾದ : ರಾಜರೆಂಬ, ಮಂಜನ್ನು ಕರಗಿಸುವ ಬೇಸಗೆ 


ಯಂಥವನು. ೭. ರಾಜರಲ್ಲಿ ಶ್ರೇಷ 


ಪ್ರಹಾರವರ್ಮನು ಆನಂದದಿಂದ ತನ್ನ ಹೆಂಡತಿ ಮತ್ತು ಇಬ್ಬರು ಮಕ್ಕಳೊಡನೆ ಸೇನಾ 
ಸಮೇತನಾಗಿ ಪ್ರಯಾಣ ಮಾಡಿದನು. ಜನ್ಮಾಂತರದ ಸಂಸ್ಕಾರದಂತೆ ಮುಂದಾಗುವ 
ಹಾನಿವೃದ್ಧಿಗಳನ್ನು ಯಾರು ತಾನೇ ಅರಿಯಬಲ್ಲರು ? ವ॥ ಮಿಧಿಳಾ ರಾಜನಾದ 
ಪ್ರಹಾರವರ್ಮನು ತನ್ನ ಆಪ್ತ ಮಿತ್ರನಾದ ಮಗಧ ರಾಜನಾದ ರಾಜಹಂಸನ 
ಹೆಂಡತಿಯಾದ ವಸುಮಶೀದೇವಿಯ ಸೀಮಂತಕ್ಕೆ ಪ್ರಿಯಂವದೆ ಮತ್ತು ತನ್ನಿಬ್ಬರು 


೪೩೪ ಅಭಿನವ ದಶಕುಮಾರ ಚರಿತೆ 


ಕಂ॥ ಮಾಳವನೃಪನೆಂಬ ಮಹೀ 
ಪಾಳಂ ಮುಳಿದೆತ್ತಿ ಬಂದು ಮಾಗಧನೃಪನಂ 
ಸೋಲಿಸಲಂದು ಮದೀಯ ನ i 
ಪಾಳಂ ಮಾಳವನ ಕೆಯೆ ಸಿಲ್ಕಿದನಾಗಳ್‌ 


ವ॥ ಅಂತು ಪ್ರಹಾರವರ್ಮಂ ಸಿಲ್ಕಿದೊಡೆ ಮಾಳವೇಶ್ವರನುಪಕಾರಕ್ಕೆ ಬಿಟ್ಟು ಕಳಿ 
ಪಲ್‌ ಬಟಕ್ಕಾತಂ ತನ್ನ ಕುಟುಂಬಂಬೆರಸು ನಿಜಜನಪದಕ್ಕೆ ಬರ್ಪಾಗಳ* 


50॥ ದಾಯಾದ್ಯ ವಿಕಟವರ್ಮಂ 
ದಾಯಂ ತನಗೆಂದು ವಿಧಿಳೆಯೊಳ್‌ ಪಟ್ಟವನ 
ತ್ಯಾಯತದಿಂ ತಳೆದಿರ್ದಪ 
ನೀಯೆಡೆಗಿನ್ನಾವ ಬುದ್ಧಿ ಪೇಟ" ಮಿಧಿಳೇಶಾ ೯ 


ವ॥ ಅದಲ್ಲದೆಯುಂ, ನಿನ್ನ ಬರವಂ ಕೇಳ್ದುಳ್ಳ ಸೈನ್ಯಮಂ ಕೂಡಿಕೊಂಡು ನಿನ್ನಂ 
ಕೊಲಲ್‌ ಬರುತಿರ್ದಪನೆಂದೊರ್ಬ ದೂತನಿದಿರಾಗಿ ಬಂದು ಪೇಟ್ವುದುಂ ಪ್ರಹಾರವರ್ಮಂ 
ಬಿಟ ರಣ್ಯಮಾರ್ಗದೊಳ್‌ ಪೋಪಾಗಳ್‌ 


ಕಂ॥ ' ಶಬರಾಧಿಪರೆಲ್ಲರ್‌ ನೆರೆ 
ದು ಬಂದು ಮತ್ತತಿಯ ಬಲವನಾರ್ಪಿಂ ಕವರ 
ಲೃಬಲೆಯರತಿಭಯದಿಂ ಪಲವು 
ಬಟ್ಟೆಯಂ ಪತ್ತಿ ಪೋದರಿನ್ನೇವೇಟಕ್ಕಿಂ ೧೦ 


ಕುಮಾರರೊಡನೆ ಪುಷ್ಪ ಪುರಕ್ಕೆ ಹೋದರು. ಅಲ್ಲಿ- -೮,. ಮಾಳವದೇಶದರಸನು ಕ್ರುದ್ಧ 
ನಾಗಿ ದಂಡೆತ್ತಿ ಬಂದು ಮಗಧ ರಾಜನಾದ ರಾಜಹಂಸನನ್ನು ಸೋಲಿಸಿದನು. ಆಗ 
ನಮ್ಮ ರಾಜ ಪ್ರಹಾರವರ್ಮನು ಮಾಳವರಾಜನ ಕೈಗೆ ಸಿಕ್ಕಿಬಿದ್ದನು. ವ॥ ಮಾಳ 
ವೇಶ್ವರನು ಸಿಕ್ಕಿಬಿದ್ದ ಪ್ರಹಾರವರ್ಮನನ್ನು ಉಪಕಾರ ಬುದ್ದಿಯಿಂದ ಬಿಟ್ಟು ಕಳುಹಿಸಿ 
ದನು. ಬಳಿಕ ಆತನು ತನ್ನ ಕುಟುಂಬದೊಡನೆ ತನ್ನ ರಾಜ್ಯಕ್ಕೆ ಹೊರಟನು. ಬರು 
ತ್ತಿರುವಾಗ ಒಬ್ಬ ದೂತನು ಬಂದು. “ದಾಯಾದಿಯಾದ ವಿಕಟವರ್ಮನು ತಾನು 
ವಾರಸುದಾರನೆಂದು ಮಿಥಿಲೆಯಲ್ಲಿ ಪಟ್ಟ ಕಟ್ಟಿಸಿಕೊಂಡನು. ಮಿಥಿಲಾ ರಾಜನೇ! ಈ 
ವಿಘ್ನಕ್ಕೆ ನಿವಾರಣೋಪಾಯವೇನು ? ಹೇಳು. ವ| ಅದಲ್ಲದೆ ನೀನು ಬರು 
ತ್ರಿರುವುದನ್ನು ಕೇಳಿ ಇದ್ದ ಸೇನೆಯನ್ನು ಕರೆದುಕೊಂಡು ನಿನ್ನನ್ನು ಕೊಲ್ಲಲು ವಿಕಟ 
ವರ್ಮನು ಬರುತ್ತಿದ್ದಾನೆ” ಎಂದು ಎದುರಾಗಿ ಬಂದ ದೂತನೊಬ್ಬನು ಹೇಳಿದನು, 
ಅದನ್ನು ಕೇಳಿ ಪ್ರಹಾರವರ್ಮನು ಆ ದಾರಿಯನ್ನು ಬಿಟ್ಟು ಕಾಡುದಾರಿಯಲ್ಲಿ ಹೋದನು, 
ಆಗ--೧೦. ಬೇಡರ ಮುಖಂಡರೆಲ್ಲ ಸೇರಿ ಬಂದು ಪ್ರಹಾರವರ್ಮನ ಸೇನೆಯನ್ನು 
ಮುತ್ತಿ ಓಡಿಸಿದರಂ. ಆಗ ಅತಿಭಯದಿಂದ ಅಬಲೆಯರೆಲ್ಲರೂ ಹಲವು ದಾರಿಗಳಲ್ಲಿ ಓಡಿ 


ವ8 ಎಂದು ಮತ್ತಮಿಂದೆಂದಳ್‌ 


ಅಂತು ಕಿರಾತಸಂತತಿ ಮದೀಯನೃಪಾಲಕನಾಪ್ತಸೈನ್ಯಮಂ 
ತಿಂತಿಣಿಯಪ್ಪರಣ್ಯಪಥದೊಳ* ಕವರಲ್‌ ಬಟಕೆನ್ನ ಚಿತ್ತವಿ 
ಭ್ರಾಂತಿಯಿನಂಜಿಯಾಂ ನೃಪ ಕನೀಯಸಪುತ್ರನನೆತ್ತಿಕೊಂಡು ಪೋ 

ದೆಂ ತರುಷಂಡಗುಲ್ಮಲತೆ ತೀವಿದಿಡುಂಕುಜಿಸೊಳೋಡಿಯಾಕ್ಷಣಂ ೧೧ 


ವ॥ ಅಂತೋಡಿಯಾತಮಾಲಗುಲ್ಕದೆಡೆಯೊಳ್‌ ಭೀತಿಯಿಂ ಕುಳ್ಳಿರಿರ್ಪಾಗಳ್‌ 


ಅತಿ ರೌದ್ರಂ ಕ್ಟೂರದಂಪ್ರಂ ಜ್ವಲಿತವಿಲಸದಂಗಾರನೇತ್ರಂ ಸಮುನ್ನೆ 
ರ್ತಿತವಜ್ರಶ್ಮಶ್ರು ತೀಕ್ಷ್ಣ ಸ್ಫುಟನಖಮುಖಮುತ್ಕುಂಚಿತಾಂಗಂ ನಟತ್ಟ್ರೋ 
ನ್ನತಕರ್ಣಂ ಘೋರವಕ್ತಂ ಘನಘನರವದಿಂದಾರ್ದುಪಾಯ್ಡತ್ತು ಸಿಂಹ 
ಪ್ರತಿಮಂ ಕಾಂತಾರದೊಳಿ್‌ ಪೆರ್ಬುಲಿ ಮುಳಿದದಟಿಂದೆನ್ನನಾಗಳ್‌ ಕುಮಾರಾ ೧೨ 


ವ॥ ಅಂತು ಪುಲಿ ಪಾಯಲಾಂ ಬೆದರಿ ಕೆಯ್ಯ ಮಗನಂ ಬಿಸುಡಲಾಮಗಂ 


ಕಂ8 ಪಿರಿಯ ಕಪಿಲಾಶವಂ ಮುಂ 
ದಿರಲದಣಸೊಡಲೊಳಗೆ ಭೀತಿಯಿಂ ಪೊಕ್ಕಂ ಭೂ 
ವರಸುತನಲ್ಲಿಗೆ ಪೆರ್ಬುಲಿ 
ಭರದಿಂ ಪಾಯ್ದತ್ತು ಕೋಪದಿಂ ಗರ್ಜಿಸುತುಂ ೧೩ 


ವ॥ ಅಂತು ಪುಲಿ ಪಾಯಲೊಡಂ 


ಹೋದರು. ಅದನ್ನೇನೆಂದು ಹೇಳಲಿ ?” ವ॥ ಎಂದು ಹೇಳಿ ಮತ್ತೆ ಆ ಮುದುಕಿಯು 


ಹೇಳಿದಳು...೧೧. “ಬೇಡರ ಗುಂಪು ಹಾಗೆ ನನ್ನ ರಾಜನ ಆಪ್ತ ಸೈನ್ಯವನ್ನು ಆ ದಟ್ಟ 
ವಾದ ಕಾಡಿನಲ್ಲಿ ಸುಲಿದರು. ಬಳಿಕ ನನಗೆ ಏನು ಮಾಡಬೇಕೆಂದು ತೋರಲಿಲ್ಲ. ಹೆದರಿದ 
ನಾನಂ ರಾಜನ ಕಿರಿಯ ಮಗುವನ್ನು ಎತ್ತಿಕೊಂಡು ಮರಗಳು ಬಳ್ಳಿಗಳು ಮತ್ತು ಪೊದೆ 


ಗಳಿಂದ ತುಂಬಿದ್ದ ಇಕ್ಕಟ್ಟಾದ ಕಾಡು ದಾರಿಯಲ್ಲಿ ಕೂಡಲೇ ಓಡಿ ಹೋದೆನು. ವ॥ 
ಹಾಗೆ ಓಡಿ ಹೋಗಿ ಹೊಂಗೆಯ ಪೊದರಿನಲ್ಲಿ ಭಯದಿಂದ ಕುಳಿತಿದ್ದೆ ನು-ಆಗ, ೧೨, ಅತಿ 
ಭಯಂಕರ, ಕ್ರೂರವಾದ ಕೋರೆ ಹಲ್ಲು, ಉರಿಯುತ್ತಿದ್ದ ಕೆಂಡ ಗಣ್ಣು, ಮೇಲಕ್ಕೆ 
ಎದ್ದು ಕುಣಿಯುತ್ತಿದ್ದ ಕಠಿಣವಾದ ಮೀಸೆ, ಹರಿತವಾದ ಸ್ಫುಟವಾದ ಚೂಪಾದ 


£. 
ಬ 
CL 
3 
£1 
ಗ್ರ 
೧ 
| 
2 
| 


ತ್ಮ ಕಾಡೆ ಷ್ಟ ರ್ಸ್‌ , ಷೌ ರಾ 3 
ಗುರು, ಬಗ್ಗಿ ದ ಶರೀರ, ಮೇಲಿತ್ತಿದ್ದ ಚಲಿಸುವ ಕಿವಿ, : 


ಳಿಂದ ಸಿಂಹದ ಹಾಗೆ ಭಯಂಕರವಾಗಿದ್ದ ಹೆಬ್ಬುಲಿಯೊಂದು ಮೋಡದಂತೆ ಗರ್ಜಿ 


ಎ ಬ 
ಸುತ್ತಾ ಕೋಪದಿಂದ ಆ ಕಾಡಿನಲ್ಲಿ ಬ ಮೇಲೆರಗಿತು. ವ॥ ಹುಲಿಯೆರಗಲು ನಾನು 
ಹೆದರಿ ಕೈಯಲ್ಲಿದ್ದ ಮಗುವನ್ನು ಬಿಸುಟೆನು. ಆ ಮಗುವು ೧೩. ಮುಂದೆ ಬಿದ್ದಿದ 
ಅ 


ಕಪಿಲೆ ಹಸುವಿನ ಶವದ ಶರೀರದಲ್ಲಿ ಭಯದಿಂದ ಹೋಗಿ ಅಡಗಿಕೊಂಡಿತು. ಹೆಬು 


ಲ 
ಕೋಪದಿಂದ ಗರ್ಜಿಸುತ್ತಾ ಅ ಅಲ್ಲಿಗೂ ನ ನುಗ್ಗಿತು. ವ।। ಹಾಗೆ ಹುಲಿಯು ನುಗ್ಗಲು 


508 


ವ॥ 
ತಚ್ಚಿತ್ರಮಂ 


ಕಂ8 


ವ॥8 


ಅಭಿನವ ದಶಕುಮಾರಚರಿತೆ 


ಕಾರಡವಿಯೊಳೆಟಿದಾವಿನ 
ಹೇರೊಡಲೊಳ್‌ ಮುನ್ನಮಲ್‌ದು ಶಬರರ್‌ ಯಂತ್ರಾ 
ಕಾರದೆ ನಿಟ್ಟಂಬಂ ವಿ 


ಸ್ತಾರದಿನೊಲ್ದಿಟ್ಟರಾರ್ಗೆ ತಿಳಿಯದ ತೆಅದಿಂ ೧೪ 


ಅಳೆವಡಲೇಟೀಸಿಟ್ಟ ಸರಳಾಂತ್ರದ ಬಲ್ಬಿನ ಬಿಲ್‌ ಸಿಡಿಲ್ಲು ಪೆ 

ರ್ಬುಲಿಯ ಪೊದಲಟ್ಟ ಗೋಣಿಕಿನಿಯಲಿರ್ಬಗಿಯಪ್ಪಿನಮುರ್ಚಿಪಾಯ್ತರಲ್‌ 
ಪೆಲವೆಣನಾದವೋಲ್‌ ಮಡಿಯಿತಾಪುಲಿಯಾನದನೆಯ್ದೆ ಕಂಡು ಪೆ 

ಪ್ಪಳಸಿ ತೆರಳಿ ನೊಂದು ಕಡೆಗಾಗಳತೀವಭಯಾತಿರೇಕದಿಂ | ೧೫ 


ಅಂತಾನಲ್ಲಿಂ ತೆರಳ್ಲು ಪೋಪಾಗಳೊರ್ಬ ತಾಪಸಸುಕುಮಾರನಂ ಕಂಡು 
ಪೇಳ್ಲೊಂದೂರಂ ಸಾರ್ವೆನೆಂದು ಪೋಗುತಿರ್ಪಾಗಳ 


ಪಿರಿಯ ಕುಮಾರನನುಯ್ತುಂ 

ಬುರುಹಾನನೆ ಮತ್ತನೂಜೆ ಪುಷ್ಕರಿಕೆ ಸುಖೇ 

ತರೆಯಾಗಿ ಬರ್ಪದಂ ಕಂ 

ಡುರಿದತ್ತೆನ್ನೊಡಲೊಳಂದು ದುಃ ಖಜ್ವಲನಂ ೧೬ 


ಅಂತೊರ್ಬ ಪಟುಭಟಸಹಿತಂ ಬರುತಿರ್ದ ಪುಷ್ಕರಿಕೆಯನಾಂ ಕಾಣಲೊಡಂ 


೧೪. ಆ ಕಾರಡವಿಯಲ್ಲಿ ಬೇಡರು ಆ ಸತ್ತ ಹಸುವಿನ ದೊಡ್ಡ ಶರೀರದಲ್ಲಿ ಮೊದಲೆ 
ಒಂದು ಬಿಲ್ಲದ್ನಿಟ್ಟು ಅದರಲ್ಲಿ ನೀಳವಾದ ಬಾಣವನ್ನು ಯಾರಿಗೂ ತಿಳಿಯದಂತೆ ಹೂಡಿ 
ದ್ದರು. ೧೫. ಅನುಕೂಲವಾಗಿ ಹೂಡಿದ್ದ ಬಾಣವು ಬಿಲ್ಲಿನ ನರದಿಂದ ಸಿಡಿದು ಹೆಬ್ಬು 
ಲಿಯ ವಿಸ್ತಾರವಾದ ಕೊರಳನ್ನು ಇರಿದು ಎರಡಾಗಿ ಸೀಳಿ ಕೊಂದು ಹಾಕಿತು. ಅದನ್ನು 
ಕಂಡು ಹೆದರಿ ನಾನು ಒಂದು ಕಡೆಗೆ ಓಡಿದೆನು. ವಃ ನಾನು (ಮುದುಕಿಯು) ಅಲ್ಲಿಂದ 
ಹೊರಟಂ ಹೋಗುತ್ತಿದ್ದಾಗ ಒಬ್ಬ ಮುನಿಕುಮಾರನನ್ನು ಕಂಡೆನು. ಅವನಿಗೆ ಈ 
ಆಶ್ಚರ್ಯ ಘಟನೆಯನ್ನು ಹೇಳಿ ಒಂದೂರನ್ನು ಸೇರಬೇಕೆಂದು ಮುಂದೆ ಹೋಗುತ್ತಿ 
ದ್ದೆ ನು. ಆಗ-೧೬. ಹಿರಿಯಮಗನನ್ನು ಎತ್ತಿಕೊಂಡೋಡಿದ ನನ್ನ ಮಗಳು ಪುಷ್ಕರಿಕೆಯು 
ದುಃಖಿತಳಾಗಿ ಬರುತ್ತಿದ್ದಳು. ಅವಳನ್ನು ನೋಡಿ ದುಃಖಾಗ್ನಿಯಿಂದ ನನ್ನ ಶರೀರವು 
ಉರಿದು ಹೋಯಿತು. ವ॥ ಹಾಗೆ ಒಬ್ಬ ಸೈನಿಕನೊಡನೆ ಬರುತ್ತಿದ್ದ ಪುಷ್ಕರಿಕೆಯನ್ನು 


,ದಶಮಾಶ್ವಾಸಂ ೪೩೭ 


ಪಾತಕಿಯಂ ನಿಕ ಷ್ಟೆಯನನಾಥೆಯನಾತ್ಮವಿಮೋಹಿಯಂ ಮಹಾ 

ಘಾತುಕಿಯಂ ಸ್ವಬಂಧುಜನದೂರಿತೆಯಂ ಖಳೆಯಂ ದುರಂತದು: 

ಖಾತುರೆಯಂ ಕುಮಾರಕನನೀಗಳೆ ನೀಗಿದ ಪಾಪಕರ್ಮಿಯಂ 

ಮಾತೆಯಿದೇಕೆ ಕಂಡೆಯೆನುತುರ್ವರೆಯೊಳ್‌ ಪೊರಲ್ಜಲ್ರಳಾಕ್ಷಣಂ ೧೭ 


ವ॥ ಅಂತವಳ್‌ ದುಃಖಸಲದನೆಂತಾನುಂ ಸಂತೈಸಿ ಬಲಕಿಕೆಲೆ ನೀನೆತ್ತಿಕೊಂಡಿರ್ದ 
ಕುಮಾರಕನೇನಾದನೆಂದಾಂ ಕೇಳಲವಳಿಂತೆಂದಳ್‌ 


ಕೆಂ॥8 ಒರ್ಬಳೆ ಪೋಗುತ್ತಿರಲಾ 
ನೊರ್ಬ ಕಿರಾತಂ ಭಯಂಕರಂ ಕಂಡೆನ್ನಂ 
ಜರ್ಬಿ ಕುಮಾರಕನಂ ನಿಜ 
ದೋರ್ಬಲದಿಂ ಸೆಳೆದುಕೊಂಡು ಗುಹೆಯೊಳ್‌ ಪೊಕ್ಕಂ ೧೮ 


ವ8 ಅಂತವಂ ಪುಗಲೊಡಂ ಮತ್ತೊರ್ಬಂ ಬಂದೆನ್ನಂ ಪಿಡಿದು ತನ್ನಿರ್ಕೆಗೆ ಕೊಂಡು 


ಕಂ॥ ತನಗೆ ಸತಿಯಾಗವೇಟಕ್ಕಿಂ 
ದನುನಯಮೊಲ್ಲೆ ನ್ನನಲೆಯಲಾನೊಲ್ಲದಿರಲ್‌ 
ಮುನಿದಾಕಿರಾತನೆನ್ನಂ 
ವನದೊಳ್‌ ಕೊಲಲೆಂದು ಮನದೊಳನುಗೆಯ್ವಾಗಳ" ೧೯ 


ನಾನು ನೋಡಿದೆನು. ಆಗ ೧೭. “ನಾನು ಪಾತಕಿ, ನೀಚಳು, ಅನಾಥೆಯು, ಆತ್ಮ 
ದ್ರೋಹಿಯು, ದೊಡ್ಡ ಕೊಲೆಗಾರ್ತಿ, ಬಂಧುಗಳಿಂದ ದೂರ ಮಾಡಲ್ಪಟ್ಟ ವಳು. 
ದುಷ್ಟೆಯು, ದುರೆಂತವಾದ ದುಃಖದಿಂದ ಪೀಡಿತೆಯು, ಕುಮಾರನನ್ನು ಕಳೆದುಕೊಂಡ 
ಮಹಾಪಾಪಕರ್ಮಿ, ಅಮ್ಮ ! ನೀನು ನನಗೇಕೆ ಕಾಣಿಸಿಕೊಂಡೆ ?” ಎಂದು ಹೇಳುತ್ತಾ 
ಆಗ ನೆಲದ ಮೇಲೆ ಹೊರಳಾಡಿದಳು. ವ॥ ಹಾಗೆ ದುಃಖಿಸುತ್ತಿದ್ದ ಪುಷ್ಕರಿಕೆಯನ್ನು 
ಸಮಾಧಾನ ಮಾಡಿದೆನು. ಬಳಿಕ "ನೀನೆತ್ತಿಕೊಂಡಿದ್ದ ಕುಮಾರನೇನಾದನು ?' ಎಂದು 
ಕೇಳಿದೆನು. ಅವಳು ಅದಕ್ಕೆ ಹೀಗೆ ಹೇಳಿದಳು. ೧೮. ನಾನು ಒಬ್ಬಳೇ ಹೋಗು 
ತ್ತಿದ್ದೆನು. ಆಗ ಭಯಂಕರನಾದ ಕಿರಾತನೊಬ್ಬನು ನನ್ನನ್ನು ನೋಡಿದನು. ಅವನು 
ನನ್ನನ್ನು ಹೆದರಿಸಿ ತನ್ನ ಬಲವಾದ ತೋಳುಗಳಿಂದ ಮಗುವನ್ನು ಸೆಳೆದುಕೊಂಡು ಒಂದು 
ಗುಹೆಯೊಳಕ್ಕೆ ಹೋದನು. ವ ಮತ್ತೊಬ್ಬನು ಬಂದು ನನ್ನನ್ನು ಹಿಡಿದುಕೊಂಡು 
ತನ್ನ ವಾಸಸ್ಥಾನಕ್ಕೆ ಕರೆದುಕೊಂಡು ಹೋದನು. ೧೯. "ತನಗೆ ಹೆಂಡತಿಯಾಗು' 
ಎಂದು ಆ ಕಿರಾತನು ನನ್ನನ್ನು ನಯಂ ವಿನಯಗಳಿಂದ ಕೇಳಿಕೊಂಡನು, ನಾನು ಆಗುವುದಿಲ್ಲ 
ವೆಂದೆನು, ಆಗ ಆ ಕಿರಾತನು ಕೋಪಿಸಿಕೊಂಡು ನನ್ನನ್ನು ಕಾಡಿನಲ್ಲಿ ಕೊಲ್ಲಲು ನಿಶ್ನ ಯಿ 


೪೩೮ | ಅಭಿನವ ದಶಕುಮಾರ ಚರಿತೆ. 


ಕಂ॥ ಎನ್ನೊಡನಿರ್ಪಾತಂ ಹ 


ಸ) 


ಚ್ಛನ್ನತೆಯಿಂ ಬಂದು ತತ್ಕಿರಾತನ ಶಿರಮಂ ; 
ತನ್ನಸಿಯಿಂದರಿದು ಬಟ 
ಕೈನ್ನಂ ವಧುವಾಗಿ ಮಾಡಿಕೊಂಡನಲಂಪಿಂ ೨೦ 
 ವ॥ ಬಟರಿಯಿಂದೀತಂ ಪ್ರಹಾರವರ್ಮನಿಂ ಮನ್ನಿಸಿಕೊಳ್ಳ ಭೃ ತ್ಯನೆಂದು ಪೇಟಕ್ಟೊ 
ಡದರ್ಕಾಂ ಹರ್ಷಿತೆಯಾಗಲನಂತರಂ, 
ಕಂ॥ ನಮ್ಮೊಡೆಯನಿರ್ದ ಠಾವಿಂ 
ಗುಮ್ಮಹದಿಂ ಹಪೋಪೆನೆಂದು ಮತ್ಸತಿಯೆನ್ನಂ 
ಸಮ್ಮಾನಿಸಿಯೊಡಗೊಂಡು 
ಯ್ದಮ್ಮುದದಿಂ ಮಾತೆ ಕೇಳಿದೆನಗಾದ ಹದಂ ೨೧ 
ವ ಎಂಬುದುಮಾನಃಂ ನಿನ್ನಂತೆಯಾದೆನೆಂದೆನಗಾದವಸ್ಥೆ ಯನವಕಳ್ಗೆ ಪೇಟ್ಜಿ ನಂತರಂ 
ಆವಿರ್ಬರುಂ ಪ್ರಹಾರವರ್ಮನುಂ ಪ್ರಿಯಂವದೆಯುಮಿರ್ದೆಡೆಗೆಯ್ದಿ 
ಕೆಂ! ಧಾತ್ರೀಶನಂ ತದೀಯಕ 
ಳತ್ರಮನಾಮಿರ್ಬರೆಯ್ಲ್ದಿ ಕಡುಪಿಂದಾಗಳ್‌ 
ಪುತ್ರವಿಯೋಗದ ಶಿಖಿಯಿಂ 
ಶ್ರೋತ್ರಂಗಳನುರಿಪಿ ಕಳೆದೆವಚ್ಚರಿಯಾಗಲ್‌ ಜಿ 
ಜ p 
ವ॥ ಅಂತವರಿರ್ಬರ್‌ ಕುಮಾರರ್‌ ಪೋದರೆಂಬುದನಲಆನದು ಕಡುದುಃಖದಿಂ ಪ್ರಹಾರ 
ವರ್ಮನಲ್ಲಿಂ ತಳರ್ದು ಸಹ್ಯದೇಶಮಾರ್ಗದೊಳ್‌ ಮಿಧಿಳಾಪುರಕ್ಕೆ ಪೋಗುತಿರ್ಪಾಗಳ್‌ 


ಸಿದನು. ೨೦. ಆಗ ನನ್ನೊಡನಿದ್ದವನು ಗುಟ್ಟಾಗಿ :ಬಂದು ಆ ಕಿರಾತನ ತಲೆಯನ್ನು 
ಕತ್ತರಿಸಿ ಹಾಕಿದನು. ಬಳಿಕ ಅವನು ನನ್ನನ್ನು ಪ್ರೀತಿಯಿಂದ ಮದುವೆಯಾದನು. 
ವ॥ ಬಳಿಕ ಅವನು "ತಾನು ಪ್ರಹಾರವರ್ಮನ ಗೌರವಸ್ಥನಾದ ಸೇವಕನು. 
ಎಂದು ಹೇಳಿದನು. : ಆಗ ನನಗೆ ತುಂಬ ಸಂತೋಷವಾಯಿತು. ಅನಂತರ-- 
೨೧ "ನಮ್ಮ ರಾಜನಿರುವ ಸ್ಥಳಕ್ಕೆ ಹೋಗೋಣ” ಎಂದು ನಾನು ಉತ್ಸಾಹದಿಂದ 
ಹೇಳಿದೆನು. ಅಗ ನನ್ನ ಪತಿಯು ನನ್ನನ್ನು ಗೌರವದಿಂದ ಕರೆದುಕೊಂಡು ಬಂದನು. 
ಇದು ನನ್ನ ವೃತ್ತಾಂತ.” ವ॥ "ನಾನೂ ನಿನ್ನಂತೆಯೇ ಆದೆನು? ಎಂದು ಹೇಳಿ 
ನಾನು ಮಗಳಿಗೆ ತನ್ನ ವೃತ್ತಾಂತವನ್ನು ವಿವರಿಸಿದೆನು. ಅನಂತರ ಇಬ್ಬರೂ 
ಪ್ರಹಾರವರ್ಮ ಪ್ರಿಯಂವದೆಯರಿದ್ದ ಸ್ಥಳಕ್ಕೆ ಹೋದೆವು. ೨೨. ನಾವಿಬ್ಬರೂ ಪುತ್ರ 
ವಿರಹದ ವಿಷಯವನ್ನು ಹೇಳಿ: ರಾಜ ರಾಣಿಯರ ಕಿವಿಯನ್ನು ಪುತ್ರವಿಯೋಗಾಗ್ನಿ 
ಯಿಂದ ಉರಿಸಿದೆವು. ಅವರು ಆಶ್ಚರ್ಯಪಟ್ಟರು. ವ॥ ಅವರಿಬ್ಬರೂ ಕುಮಾರರು 
ಕಳೆದು ಹೋದ ವಿಷಯವನ್ನು ಕೇಳಿ ತುಂಬ ದುಃಖಿಸಿದರು. ಅನಂತರ ಪ್ರಹಾರ 
ವರ್ಮನು ಅಲ್ಲಿಂದ ಹೊರಟು ಸಹ್ಯ ದೇಶದ ಮೂಲಕ ಮಿಥಿಲಾ ನಗರಕ್ಕೆ ಹೋಗು 


ದಶಮಾಶ್ಚಾಸಂ ೪೬೩೯ 


ಕಂ॥8 ಸಂಹಾರವರ್ಮತನಯಂ 
ಬಾಹಾಬಲದಿಂದೆ ಮಿಧಿಳೆಯೊಳ್‌ ಪಟ್ಟವನಾಂ 
ತಾಹವಕೆ ಬಂದನುದ್ಧತ 
ಸಾಹಸದಿಂದಂ ಪ್ರಹಾರವರ್ಮನೊಳಾಗಳ್‌ ೨೩ 


ವಗ ಅಂತು ಬಂದು, 


ಕಂ॥ ಜವದಿಂ ಮುಳಿದಾಗಳ್‌ ವಿಕ 
ಟವರ್ಮನಾರ್ಪಿಂ ಪ್ರಹಾರವರ್ಮನ ಸರ್ವ 
ಸ್ವವನಂದು ಪಿಡಿದು ತನ್ನು 
ತ್ಲವದಿಂ ಮಿಧಿಳಾಪುರಕ್ಕೆ ಬಂದನಲಂಪಿಂ ೨೪ 


ವ॥ ಅಂತು ಕೊಂಡು ಬಂದು ಪ್ರಹಾರವರ್ಮನಂ ಪ್ರಿಯಂವದೆಯಂ ವಿಕಟವರ್ಮಂ 
ಸೆಅಿಕಿಗೊಯ್ದನೆಂದು ಮತ್ತಮಿಂತೆಂದಳ್‌ 


ಕಂ॥ ಇಂದುಮುಖಿ ಪೂರ್ಣಕುಚಿ ಮ 
ನ್ನಂದನೆ ಪುಪ್ಯರಿಕೆ ಕಲ್ಪಸುಂದರಿಯಂ ಪೆಂ 
ಹಿಂದಂದೋಲಗಿಸುತ್ತುಂ 
ಬೆಂದೊಡಲಂ ಪೊರೆಯುತ್ತಿರ್ದಪಳ" ನೋಡೀಗಳ್‌ ೨೫ 


ವ॥ ಅಂತೀ ವಿಕಟವರ್ಮನರಸಿಯಪ್ಪ ಕಲ್ಪಸುಂದರಿಯನೆನ್ನ ಮಗಳ್‌ ಪುಷ್ಕರಿಕೆ ಸೇವೆ 
ಗೆಯ್ವ ಕಾರಣಮಿಾತಾಣದಿಂ ತೊಲಗಲಾಜಿದೆ 


ತ್ತಿದ್ಧಾಗ- ೨೩. ಸಂಹಾರವರ್ಮನ ಮಗನು (ವಿಕಟವರ್ಮನು) ತನ್ನ ಬಾಹಂ 
ಬಲದಿಂದ ಮಿಥಿಲಾನಗರವನ್ನು ವಶಪಡಿಸಿಕೊಂಡು ಸಿಂಹಾಸನಾರೂಢನಾಗಿ 
ಪ್ರಹಾರ ವರ್ಮನ ಮೇಲೆ ಉದ್ಭತ ಸಾಹಸದಿಂದ. ಯುದ್ಧಕ್ಕೆ ಬಂದನು. ವ॥ 
ಪಾಗೆ ಬಂದು... ೨೪. ವಿಕಟವರ್ಮನು ಕೋಪಿಸಿಕೊಂಡು ವೇಗದಿಂದ ಪ್ರಹಾರ 
ವರ್ಮನ ಮೇಲೆ ನುಗ್ಗಿದನು. ಪ್ರಹಾರವರ್ಮನ ಸರ್ವಸ್ವವನ್ನೂ ವಶಪಡಿಸಿ 
ಕೊಂಡು ಉತ್ಸವದಿಂದ ಮಿಥಿಲಾನಗರವನ್ನು ಪ್ರವೇಶಿಸಿದನು. ವಣ ಮತ್ತು 
ಪ್ರಹಾರವರ್ಮನನ್ನೂ ಪ್ರಿಯಂವದೆಯನ್ನೂ ಹಿಡಿದುಕೊಂಡು ಬಂದು ವಿಕಟವರ್ಮನು 
ಸೆರೆಯಲ್ಲಿಟ್ಟನು ಎಂದು ಹೇಳಿ ಮತ್ತೆ ಮುದುಕಿಯು ಹೇಳಿದಳು. ೨೫. ಇಂದು 
ಮುಖಿಯಾದ, ತುಂಬಿದ ಕುಚಗಳುಳ ಥೆ ನನ್ನ ಮಗಳು ಪುಷ್ಕರಿಕೆಯು (ವಿಕಟವರ್ಮನ 
ಹೆಂಡತಿಯಾದ) ಕಲ್ಪ ಸುಂದರಿಯನ್ನು ಈಗ ಸೇವಿಸುತ್ತಿದ್ದಾಳೆ. ನೋಡು. ಹೀಗೆ 
ತನ್ನ ಬೆಂದ ಶರೀರವನ್ನು ಪೋಷಿಸುತ್ತಿದ್ದಾಳೆ. ವ॥ ಹೀಗೆ ವಿಕಟವರ್ಮನ ಅರಸಿ 
ಕಲ್ಪಸುಂದರಿಯ ಸೇವೆಯನ್ನು ನನ್ನ ಮಗಳು ಪುಷ್ಕರಿಕೆಯು ಮಾಡುತ್ತಿದ್ದಾಳೆ. 


ನ 


೪೪೦ ಅಭಿನವ ದಶಕುಮಾರ ಚರಿತೆ 


ಕಂ1 ಈ ಪರಿಯವಸ್ಕೆಗಾಂ ಪರಿ 
ತಾಪಂಬಟ್ಟಖಳಸೌಖ್ಯಮಂ ತೊಜದೀಗಳ್‌ 
ತಾಪಸಿಯಾಗಿರ್ದಪೆನೆಂ 
ದಾಪರಿಣತವಯಸೆ ಪೇಟ್ಲು ಮತ್ತಿಂತೆಂದಳ್‌ WA 


ಆ ಕಪಿಲಾಶವದೊಳ್‌ ಪೊ 

ಕ್ಕಾಕುವರಂ ಸುಖದೊಳಿರ್ದನಾದೊಡೆ ನಿನ್ನಂ 

ತಾಕಾರಪೂಜ್ಯನಾಗಿ ನಿ 

ಜಾಕೃತಿಯಂ ತಳೆವನೆಂದು ಶೋಕಿಸುತಿರ್ದಳ೪* 2” 


ವ॥ ಮತ್ತಂ 


ಕಂ॥ ಅನುನಯದಿನಾಕುಮಾರಕ 
ನಿನಿತುದಿನಂ ಸುಖದೊಳಿರ್ದನಾದೊಡೆ ತನ್ನೀ 
ಜನನೀ ಜನಕರ್ಗತಿ ಬಂ 
ಧನಮೇಕಾದಪುದು ಪೆರ್ಚುವನೆ ದಾಯಾದ್ಯಂ ವೆ 


ವ॥ ಎಂಬುದುಂ* (ಒಂದು ಹಸ್ತಪ್ರತಿಯಲ್ಲಿ ಈ ಪದ್ಯ ದೊರೆಯುತ್ತದೆ.) 


"ಕಪಿಲಾಶವದೊಳ್‌ ಭಯದಿಂ 

ದೆ ಪೊಕ್ಕನೆಂಬಾಕುಮಾರನಾಂ ಬಜಿಕಲ್ಲಿಂ 
ದುಪಚರಿಸಿಯೆನ್ನನೊರ್ಬಂ 

ತಪಸ್ವಿ ಕೊಂಡೊಯ್ದನದೆ ಕಥಾವೃತ್ತಾಂತಂ' 


ಈ ಕಾರಣದಿಂದ ನಾನು ಇಲ್ಲಿಂದ ಹೋಗಲಾರದೆ ಇದ್ದೇನೆ. ೨೬. ಈ ರೀತಿಯ 
` ಸ್ಥಿತಿಯಲ್ಲಿರಲು ಪರಿತಾಪವಾಗಿದೆ. ಎಲ್ಲ ಸೌಖ್ಯಗಳನ್ನೂ ಬಿಟ್ಟು ತಾಪಸಿಯಾಗಿದ್ದೇನೆ.? 
ಎಂದು ಹಣ್ಣು ಹಣ್ಣು ಮುದುಕಿಯು ಹೇಳಿದಳು. ಮತ್ತೆ ಅವಳು ಹೇಳಿದಳು 
೨೭. "ಆ ಕಪಿಲೆ ಹಸುವಿನ .ಹಣದಲ್ಲಿ ಸೇರಿದ ಕುಮಾರನು ಸುಖವಾಗಿದ್ದರೆ ಇಷ್ಟು 
ವರ್ಷಗಳಿಗೆ ನಿನ್ನ ಹಾಗೆ ಆಕಾರದಿಂದ ಗಣ್ಯನಾಗುತ್ತಿದ್ದನು” ಎಂದು ಹೇಳಿ ಶೋಕಿಸಿ 
ದಳು. ವ॥ ಮತ್ತೆ ೨೮. ಆ ಕುಮಾರಕನು (ಉಪಹಾರವರ್ಮನು ಇಷ್ಟು ದಿನಗಳು 
ಸುಖವಾಗಿದ್ದ ರೆ, ಆತನ ಈ ತಾಯಿ ತಂದೆಗಳಿಗೆ ಈ ಬಗೆಯ ಬಂಧನವು ಏಕಾಗುತ್ತಿತ್ತು? 
ದಾಯಾದಿಯೂ (ಶತ್ರು) ವೃದ್ಧಿ ಹೊಂದುತ್ತಿದ್ದನೆ?” ವ॥ ಎಂದು ಹೇಳಲು 
ನೀನು ಹಸುವಿನ ಶವದಲ್ಲಿ ಭಯದಿಂದ ರಾಜಕುಮಾರನು ಅಡಗಿಕೊಂಡನೆಂದು ಹೇಳಿದೆ 
ಯಲ್ಲ, ಆ ಕುಮಾರನೇ ನಾನು. ಒಬ್ಬ ತಪಸ್ವಿ ನನ್ನನ್ನು ಅಲ್ಲಿಂದ ಕರೆದುಕೊಂಡು 


ವ 
ಹೋಗಿ ಪಾಲಿಸಿದನು. ಅದೇ ಕಥಾವೃತ್ತಾಂತ” ಎಂದು ನಾನು ಹೇಳಿದೆನು (ರಂ) 


ದಶಮಾಶ್ವಾಸಂ ೪೪೧ 


ತೊರೆಯೆ ಕುಚಂಗಳುಣ್ಮೆ ಪುಳಕಾಂಕುರಮುರ್ಬೆ ಮುದಶ್ರುಗಂಟಲಂ 
ಸೆರೆಬಿಗಿಯಲ್‌ ನಿಜಾಕೃತಿ ಕರಂ ನಯವೇಜಕ ಮುಖಂ ಪ್ರಸನ್ನೆಮಂ 
ದಿರಮೆನಿಸಲ್‌ ಮನಂ ವಿನಯದಿಂ ಗುಡಿಗಟ್ಟೆ ಮಹಾಪ್ರಮೋದದು 
ಬ್ಬರದೊಳತೀವ ಸಂಭ್ರಮದೊಳೆನ್ನನಲಂಪಿನೊಳಾಕೆಯಪ್ಪಿದಳ* ರ್ರಿ 


ವ॥ ಅಂತು ಸಂತಸದಿಂದಪ್ಪಿಯೆನ್ನ ಮುಖಮಂ ನೋಟ್ಟುದುಮಾನಿಂತೆಂದೆಂ 


ಮಲ್ಲಿಕಾಮಾಲೆ 


ವಿಕಟವರ್ಮನ ಮುಂಡಮಂ ಪೊಡೆಸೆಂಡಣಾಡಿ ಜಗಕ್ಕೆ ಕೌ 

ತುಕಮನಿತ್ತು ಬಲಿಕೃಮತ್ಚಿತೃಮಾತೃವಂ ಭುಜದಾರ್ಷಿನಿಂ 

ಸಕಳರಾಜ್ಯಸುಖಕ್ಕೆ ಭಾಜನಮಪ್ಪವೋಲ್‌ ಮಿಗೆಮಾಟನಂ 

ಬಿಕೆಯಿದಂ ಪ್ರಕಟಕ್ಕೆ ತಾರದೆ ನೀತಿಯಿಂದಚಿಕಿ ನಿಶ್ಚಯಂ ೩೦ 


ವ॥ ಎಂದು ಮತ್ತಂ 


ಕಂ1 ಆಂ ಬಂದಿರ್ದುದನೊಲ್ಲೆ 

ನ್ನಂಬಿಕೆಯುಂ ಜನಕನುಂ ದಿಟಕ್ಕಜಿಕಿಯದವೋ 

ಲಿಂಬಿನೊಳೆಸಗುಗೆ ಕಾರ್ಶಮ 

ನಂಬುಜಮುಖಿ ವಿಕಟವರ್ಮನಜಿಶಿಯದ ತೆಅದಿಂ ೩೧ 
ವಃ ಎಂದಾಂ ಪಟ್ಟುದುಮಾಕೆ ಸಂತೋಪಂಬಟ್ಟು ಮಾುಹುರ್ಮಾಹುರಾ 


ಲೋಕನಂಗೆಯ್ದು 


೨೯. ಅವಳ ಕುಚಗಳಿಂದ ಹಾಲು ಉಕ್ಕಿ ಹರಿಯಿತು. ದೇಹದಲ್ಲಿ ರೋಮಾಂಚ 
ವುಂಟಾಯಿತು. ಆನಂದದ ಕಂಬನಿಯು ಗಂಟಲಿನ ನರಗಳನ್ನು ಬಿಗಿಯಿತು. ಅವಳ 
ಆಕೃತಿಯೇ ಸುಂದರವಾಯಿತು. ಮುಖವು ಪ್ರಸನ್ನವಾಯಿತು. ಮನವು ವಿನಯದಿಂದ 
ಉತ್ಸಾಹಗೊಂಡಿತು. ಅತಿಶಯವಾದ ಹರ್ಷವು ಉಕ್ಕಿತು. ಅತಿ ಸಂಭ್ರಮದಿಂದ ಆನಂದ 
ದಿಂದ ಅಕೆಯು ನನ್ನನ್ನು ಅಪ್ಪಿಕೊಂಡಳು. ವಃ ಹಾಗೆ ಸಂತೋಷದಿಂದ ಅಪ್ಪಿಕೊಂಡು 
ನನ್ನ ಮುಖವನ್ನವಳು ನೋಡಿದಳು. ಆಗ ನಾನು ಹೀಗೆ ಹೇಳಿದೆನು ೩೦. “ವಿಕಟ 
ವರ್ಮನ ತಲೆಯನ್ನು ಕಡಿದು ಚೆಂಡಾಟವಾಡಿ ಜಗತ್ತಿಗೆ ಆಶ್ಚರ್ಯವನ್ನುಂಟುಮಾಡು 
ವೆನು. -ಬಳಿಕ ನನ್ನ ತೋಳ ಬಲದಿಂದ ನನ್ನ ತಾಯಿ ತಂದೆಗಳನ್ನು ಸಕಲ ರಾಜ್ಯ 
ಸುಖಕ್ಕೆ ಆಶ್ರಯರಾಗುವಂತೆ ಮಾಡುವೆನು. ಇದನ್ನು ಪ್ರಕಟಿಸಬೇಡ. ಇದನ್ನು 
ನಿಶ್ಚಯವೆಂದು ತಿಳಿ” ವ8 ಎಂದು ಹೇಳಿ ಮತ್ತೆ- ೩೧. “ಕಮಲ ಮುಖಿ! 
ನಾನು ಬಂದಿರುವ ವಿಷಯವು ನನ್ನ ತಾಯಿಗೂ ತಂದೆಗೂ ತಿಳಿಯದೆ ಇರಲಿ. ವಿಕಟ 
ವರ್ಮನಿಗೂ ತಿಳಿಯದ ಹಾಗೆ ಈ ಕೆಲಸವನ್ನು ನಡೆಯಿಸಬೇಕು” ವ॥ ಎಂದು 
ನಾನು ಹೇಳಲು ಆಕೆಯು ಸಂತೋಷವನ್ನು. ಹೊಂದಿ ಮತ್ತೆ ಮತ್ತೆ ನನ್ನನ್ನು 


೪೪೨ ಕ ಅಭಿನವ ದಶಕುಮಾರ ಚರಿತೆ 


ಕಂ॥ ಕೂಡಿತೊಲವಿಂ ಪ್ರಿಯಂವದೆ 
ಮಾಡಿದ ನೋಂಪಿಯ ಫಲಂ ದಲೆಂದಂದೆನ್ನಂ 
ನೋಡಿ ನಿಜಹರ್ಷದಿಂ ಮಾ 
ತಾಡಿಸುತುಂ ಮಠದೊಳೊಲ್ಲು ಸುಖಮಿರ್ದಾಗಳ* ೩೨ 


ದಿವಸಶ್ರೀ ರವಿರತ್ನ ಕುಂಭದಿನಲಂಪಿಂದೊಲ್ಮೆಯಿಂ ಪಶ್ಚಿಮಾ 

ರ್ಣವ ಪಾನೀಯವನೊಯ್ವೆನೆನ್ನುದಯ ಶೈಲಾವಾಸಕೆಂದಲ್ಲಿ ತುಂ 

ಬುವ ಪೊಟಕ್ತೊಂದು ಮಹೋಗ್ರಕಾಲಮಕರಂ ತತ್ಕುಂಭಮಂಕರ್ಚಿ ಪೋ 
ಯ್ರವಳಂ ಕೂಡಿಯೆನಲ್ಕೆ ಪಂಕಜಸಖಂ ಪೊಕ್ಕಂ ಪ್ರತೀಚ್ಯಬ್ಧಿಯಂ ೩2, 


ವ8 ಅಂತು ಸೂರ್ಯಾಸ್ತಮಾನವಾಗಲೊಡನೆನಗೊಂದು ಪಣದ ತಟ್ಟಿಯಂ 
ಮಠದ ಗೊಂಟಿನೊಳ್‌ ಪಾಸಿ ಕೊಟ್ಟೊಡಾಂ ವಿಶ್ರಮಿಸಿಯಾರಾತ್ರಿಯಂ ಕಳಿಯೆ 


ಉದಯಗಿರೀಂದ್ರಮೆಂಬ ಪೊಸಕಂಭದಿನಾರ್ದು ಗಭಸ್ತಿಕೇಸರಂ 

ಬಿದಿರ್ದು ಕರಂಗಳಂ ನೆಗಪಿ ಮುನ್ನರುಣೋದಯ ವಿಸ್ಫುಲಿಂಗಮಂ 

ಕೆದಣಕಿ ತಮಿಸ್ರದೈತ್ಯನೊಡಲಂ ಬಗಿದಾಕಮಳಾನುಮೋದದಿಂ 

ದುದಯಿಸಿದಂ ದಿನಾಧಿಪನ ಕೇಸರಿಧಾತೃಹರಾತ್ಮಕಂ ಕರಂ ೩೪ 


ವ॥  ಅಂತುದಯವಾಗಲುದಯಕರ್ಮನವಮಂ ತೀರ್ಚಿ ಕುಳ್ಳಿರ್ದ ಸಮಯದೊಳ್‌ 


ನೋಡಿದಳು. ೩೨. ಪ್ರಿಯಂವದೆಯು ಮಾಡಿದ ವ್ರತದ ಫಲವಿಂದು ಫಲಿ 
ಸಿತು ಎಂದು ನನ್ನನ್ನು ನೋಡಿ ಹರ್ಷದಿಂದ ಮಾತನಾಡಿಸಿದಳು. ಆನಂದದಿಂದ 
ಮಠದಲ್ಲಿ ಸುಖವಾಗಿದ್ದಳು. ೩೩. ದಿವಸಲಕ್ಷ್ಮಿಯು ಸೂರ್ಯನೆಂಬ ರತ್ನದ ಬಿಂದಿಗೆ 
ಯಿಂದ ಸಂತೋಷವಾಗಿ ಪಶ್ವಿಮ ಸಮುದ್ರದ ನೀರನ್ನು “ನನ್ನ ಉದಯಗಿರಿಯ 
ಮನೆಗೆ ಒಯ್ಯುವೆನು' ಎಂದು ಬಿಂದಿಗೆಯನ್ನು ತುಂಬತೊಡಗಿದಳು. ಆಗ ಒಂದು 
ಮಹೋಗ್ರವಾದ ಮೃತ್ಯುರೂಪಿಯಾದ ಮೊಸಳೆಯು ಅವಳೊಡನೆ ಕುಂಭವನ್ನೂ ಕಚ್ಚಿ 
ಕೊಂಡು ಹೋಯಿತು-ಎಂಬಂತೆ ಸೂರ್ಯನು ಪಶ್ಚಿಮ ಸಮುದ್ರದಲ್ಲಿ ಮುಳುಗಿದನು! 
ವ॥ ಸೂರ್ಯನು ಮುಳುಗಿದ ಕೂಡಲೆ ನನಗೆ ಒಂದು ಹರಿದ ಗೋಣೀ ತಟ್ಟನ್ನು ಮಠದ 
ಒಂದು ಕಡೆ (?) ಹಾಸಿಕೊಟ್ಟಳು. ನಾನು ಅದರ ಮೇಲೆ ವಿಶ್ರಮಿಸಿಕೊಂಡು ಆ 
ರಾತ್ರಿಯನ್ನು ಕಳೆದೆನು. ೩೪. ಬ್ರಹ್ಮಶಿವರೂಪಿಯಾದ ಸೂರ್ಯನೆಂಬ ನರಸಿಂಹನು 
ಉದಯಗಿರಿಯೆಂಬ. ಹೊಸಕಂಭವನ್ನು ಸೀಳಿಕೊಂಡು ಉದಯಿಸಿದನು.. ಅವನ 
ಪ್ರಕಾಶವೇ ಕೇಸರಗಳು. ಹರಡಿದ ಕಿರಣಗಳೆಂಬ ಕೈಗಳನ್ನು ಮೇಲಕ್ಕೆತ್ತಿ ಅರುಣೋದಯ 
ರೂಪದಲ್ಲಿ ಕೋಪಾಗ್ನಿಯ ಕಿಡಿಗಳನ್ನು ಕೆದರಿ, ಕತ್ತಲೆಯೆಂಬ ದೈತ್ಯನ ಶರೀರವನ್ನು 
ಬಗಿದು, ಅ ಕಮಲವೆಂಬ ಕಮಲೆಯ (ಲಕ್ಷ್ಮಿಯ) ಸಂತೋಷದೊಡನೆ ಉದಯಿಸಿದನು 
ವ॥ ಹಾಗೆ ಸೂರ್ಯೋದಯವಾದ ಮೇಲೆ ಉದಯಕಾಲದಲ್ಲಿ ಮಾಡಬೇಕಾದ 


ದಶಮಾಶ್ವಾಸಂ ೪೪೩ 


ಮುಡಿಯಂ ಸೆಕ್ಕಿದ ಪುಪ್ಪಗಂಧಮಳಕಾನೀಕಕ್ಕೆ ಕಸ್ತೂರಿ ಸಾ 

ಲಿಡುವಂತಿಕ್ಕಿದ ಮಿಕ್ಕ ಕಂಪು ಕುಚದೊಳ್‌ ಶ್ರೀಖಂಡಮಂ ಚೆಲ್ವಿನಿಂ 
ತೊಡೆದಾಮೋದಮನಾರತಂ ನೆಲಸೆ ಭೃಂಗಶ್ರೇಣಿ ತನ್ನೊಳ್‌ ಸರಂ 
ಗುಡುತೆಯ್ತುರ್ಪಿನಮಂದು ಪುಷ್ಕರಿಕೆಬಂದಳ್‌ ಸಂತತೋತ್ಸಾಹದಿಂ ೩೪ 


ವ॥ ಅಂತು ಕಲ್ಪಸುಂದರಿಗೆ ಶ್ರಂಗಾರಂಗೆಯ್ಸುಬಂದ ಪುಷ್ಕರಿಕೆಗೆ ಮದ್ಭಾತ್ರಿಯೆನ್ನಂ 


ಕಂ॥ ಈತಂ ಮನ್ನ ಎಪತಿಯತನು 
ಜಾತಂ ಕಾನನದೊಳಾಂ ಬಿಸುಟ್ಟೆಡೆಯೊಳ್‌ ನಿ 
ರ್ಭೀತಿಯಿನುಜ್ಜೀವಿಸಿ ದೇ 
ಶಾಂತರಮುಖನಾಗಿ ಬಂದನಿದುದಲ್‌ ಪುಣ್ಯಂ ೩೬ 


'ವ॥ ಎಂದು ಹೇಳ್ವುದುಮಾ ಪುಷ್ಕರಿಕೆಯೆನ್ನಂ ನೋಡಿ 


ಕಂ॥ ಮಿಕ್ಕಪಸಿವಿಂಚಕೋರಿಗ 
ಳಟ್ಕಿಜದಿಂಪಸರಿಸಿರ್ದ ಬೆಳ್ಳಿಂಗಳಂ ನು 
ಡಟ್ಕಸಲಾಜದುಗುಲ್ಬಪು 
ವಕ್ಕುಮೆನಲ್‌ ಸುರಿದಳಬಲೆ ಬಿಸುಗಣ್ಬನಿಯಂ ೩೭ 


ವ8 ಅಂತು ಶೋಕಿಸಲವಳಂ ಸಂತೈಸಿಯನಂತರಮಪಹಾರವರ್ಮಂ ಸುಖದೊಳಿರ್ದ 
ಪನೆಂಬ ಸಂತೋಷಮನವಳ್ಳೆ ಮಾಡಿ ಬಟಕಿಕಿಂತೆಂದಂ 


ಕರ್ಮಗಳನ್ನು ಮಾಡಿ ಮುಗಿಸಿ ಕುಳಿತೆನು. ಆ ಸಮಯದಲ್ಲಿ ೩೫. ಪುಷ್ಕರಿಕೆಯು ಎಡೆ 
ಬಿಡದ ಉತ್ಸಾಹದಿಂದ ಬಂದಳು. ಆವಳ ಮುಡಿಗೆ ಸಿಕ್ಕಿಸಿದ ಹೂವಿನ ಪರಿಮಳ, 
ಮುಂಗುರುಳುಗಳ ಸಾಲಿಗೆ ಹಚ್ಚಿದ ಕಸ್ತೂರಿಯ ಸುವಾಸನೆ ಸಾಲಾಗಿ ಹಚ್ಚಿದ ಉಳಿದ 
ಸುಗಂಧದ್ರವ್ಯಗಳ ಕೆಂಪು ಕುಚಗಳಿಗೆ ಅಂದವಾಗಿ ಹಚ್ಚಿದ ಶ್ರೀಗಂಧದ ಆಮೋದ, ಇವು 


ಗಳಿಂದ ಆಕರ್ಷಿಸಲ್ಪಟ್ಟು ದುಂಬಿಗಳ ಸಾಲು ಇಂಪಾಗಿ ಧ್ವನಿ ಮಾಡುತ್ತಾ ಬರುತ್ತಿತ್ತು. 


ವ! ಹಾಗೆ ಕಲ್ಪಸುಂದರಿಗೆ ಅಲಂಕಾರವನ್ನು ಮಾಡಿ ಬಂದ ಪುಷ್ಕರಿಕೆಗೆ' ನನ್ನ 
ದಾದಿಯು ನನ್ನನ್ನು ತೋರಿಸಿ. ೩೬. ಇವನು ನಮ್ಮ ರಾಜನ ವಂಗನು. ಕಾಡಿನಲ್ಲಿ 
ನಾನು ತ್ಯಜಿಸಿದ ಸ್ಥ ಳದಲ್ಲಿಯೇ ಬದುಕಿ ನಿರ್ಭಯನಾಗಿ ಬೇರೆ ಬೇರೆ ದೇಶಗಳನ್ನು ತಿರು 
ಗುತ್ತಾ ಇಲ್ಲಿಗೆ ಬಂದಿದ್ದಾನೆ. ಇದು ನಮ್ಮ ಪುಣ್ಯ” ವ॥ ಎಂದು ಹೇಳಲು ಆ ಪುಷ್ಕ 
ರಿಕೆಯು ನನ್ನನ್ನು ನೋಡಿ - ೩೭. ಹೆಚ್ಚಾದ ಹಸಿವಿನಿಂದ ಚಕೋರಿಗಳು ಅಶ್ಚರ್ಯ 
ಕರವಾಗಿ ಹರಡಿದ್ದ ಬೆಳದಿಂಗಳನ್ನು ಕುಡಿದು ಅರಗಿಸಿಕೊಳ್ಳಲಾರದೆ ಉಗುಳುತ್ತಿ 
ವೆಯೋ ಎಂಬಂತೆ ಆ ಅಬಲೆಯು ಬಿಸಿಯಾದ ಕಂಬನಿಯನ್ನು ಸುರಿಸಿದಳು. ವ॥ ಹಾಗೆ 
ಅಳುತ್ತಿದ್ದ ಅವಳನ್ನು ಸಮಾಧಾನಪಡಿಸಿದೆನು. ಅನಂತರ "ಅಪಹಾರವರ್ಮನು ಸುಖ 


ವಾಗಿದ್ದಾನೆ' ಎಂದು ಹೇಳಿ ಅವಳಿಗೆ ಸಂತೋಷವನ್ನುಂಟುಮಾಡಿದೆನು. ಬಳಿಕ ಹೀಗೆ 


೪೪೪ ಅಭಿನವ ದಶಕುಮಾರ ಚರಿತೆ 


ನಿನ್ನೊಡೆಯಂ ಸುರೂಪಿಯೆ ಗುಣಜ್ಞನೆ ಕಾಮಕಳಾವಿಳಾಸ ಸಂ 

ಪನ್ನ ನೆ ಅಂಗಸೌಪ್ಟವಿಯೆ ನೀತಿನಿವಾಸನೆ ವಿಕ್ರಮಪ್ತಭಾ 

ವೋನ್ನ ತ ಭಾಹುಸಾಹಸಿಯೆ ಸಜ್ಜನಸಂಗಿಯೆ ದೇವತಾರ್ಚನಾ 

ಸನ್ನನೆ ಪೇಟ ಪುಷ್ಕರಿಕೆ ಕೌತುಕಮಪ್ಪಿನೆಗಂ ವಿಳಾಸಿನೀ ೩೮ 


ಸುರತವಿನೋದದಿಂ ವಿಕಟವರ್ಮ ನೃಪಂಗೆವಿದಗೈ ಕಲ್ಲ ಸುಂ 
ದರಿಮಿಗೆಕೂರ್ಪಳೇ ನಿನಗೆ ತನ್ನನುತಾಪಮನೇನನಾದೊಡಂ 
ಪರಮರಹಸ್ಯದಿಂದುಸಿರ್ವಳೇ ನಿಜಮಂದಿರದೊಳ್‌ ಸ್ವತಂತ್ರ ಸೌಂ 
ದರದೊಳಗಿರ್ಪಳೇ ಪದೆದು ಪೇಟಕನಗಂಬುಜಲೋಲಲೋಚನೇ ೩೯ 


ದ॥ ಎಂಬುದುಮವಳಿಂತೆಂದಳ* 


ಧರೆಗೆ ಕುರೂಪಿ ದುರ್ಗುಣಿಮನೋಭವ ಕೇಳಿನಿಕ ೈಷ್ಟನಂಗ ದು 

ರ್ಧರನತಿ ದುರ್ವಿನೀತನನಿಶಂ ವನಸೈರಿಭಸಾಮ್ಯವಿಕ್ರಮಂ 
ನಿರುಪಮದುಪ್ತಸಂಗಿ ಬಹುಮೂರ್ಮನಬೋಧಿತದುರ್ವಿವೇಕಿ ದು 
ಶ್ವರಿತನದಾವನೀ ವಿಕಟವರ್ಮನವೋಲ್‌ ಸುಕುಮಾರ ಶೇಖರಾ ೪೦ 


ಕಂ॥ ವನಜಮುಖಿ ಕಲ್ಪಸುಂದರಿ 
ಯನುದಿನಮಾವಿಕಟವರ್ಮನಂ ಕಾಣಲೊಡಂ 
ಕಿನಿಸುವಳೇಕೆಂದಜಕಿಯೆಂ 
ತನಗವನೊಳೆ ಮೋಹಮೆಂಬುದಿನಿತಂ ಕಾಣೆಂ ೪೧ 


ಹೇಳಿದೆನು. ೩೮. “ವಿಲಾಸಿನಿ ಪುಷ್ಕರಿಕೆ ! ಹೇಳು. ನಿನ್ನ ಒಡೆಯನು ಸುಂದರನೆ? 
ಗುಣಜ್ಞುನೆ? ಕಾಮಕಲಾವಿಲಾಸದಲ್ಲಿ ಚದುರನೇ ? ಅವನ ಅವಯವಗಳು ಸುಂದರ 
ವಾಗಿವೆಯೆ ? ರಾಜನೀತಿಯನ್ನು ಬಲ್ಲವನೇ ? ವಿಕ್ರಮದ ಪ್ರಭಾವದಿಂದ ಉನ್ನತ 
ವಾದ ತೋಳ್ಳಲವುಳ್ಳವನೇ? ಸಜ್ಜನರ ಸಂಗಮಾಡುವವನೇ ? ದೇವತಾರ್ಚನೆ 
ಯನ್ನು ಮಾಡುತ್ತಾನೆಯೇ? ೩೯. ಕಮಲಲೋಚನೆ 1 ರಸಿಕಳಾದ ಕಲ್ಪಸುಂದ 
ರಿಯು ರತಿಕೇಳಿಯಿಂದ ವಿಕಟವರ್ವನಿಗೆ ಅತಿಶಯವಾದ ಸ್ನೇಹವನ್ನು ತೋರಿಸುತ್ತಿ 
ದ್ಹಾಳೆಯೇ? ತನ್ನ ಮನಸ್ಸಿನ ಅನುತಾಪವನ್ನು ಏನಾದರೂ ರಹಸ್ಯವಾಗಿ ನಿನಗೆ ಹೇಳಂ 
ತ್ತಾಳೆಯೇ? ತನ್ನ ಮನೆಯಲ್ಲಿ ಸ್ವತಂತ್ರಳಾಗಿದ್ದಾಳೆಯೇ ? ಆಲೋಚಿಸಿ ಹೇಳು” 
ವ॥ ಎಂದು ಹೇಳಲು ಪುಷ್ಕರಿಕೆಯು ಹೇಳಿದಳು... ೪೦. ವಿಕಟವರ್ಮನು ಭೂಮಿ 
ಯಲ್ಲಿಯೇ ಕುರೂಪಿ. ದುರ್ಗುಣಿ. ರತಿಕೇಳಿಗೆ ಸ್ವಲ್ಪವೂ ಆರ್ಹನಲ್ಲ. ವಿಕಾರವಾದ 
ಅಂಗಗಳುಳ್ಳೆ ವನು. ಒರಟನು. ಆವನ ವಿಕ್ರಮವು ಕಾಡುಕೋಣನಿಗೆ ಸಮನಾದುದು. 
ಅತಿದುಷ್ಟರ ಸಂಗ ಮಾಡುತ್ತಾನೆ. ಬಹುಮೂರ್ಯ್ವನು. ಯಾವ ಉದ್ದೇಶದಿಂದಲೂ 
ಸರಿಮಾಡಲಾಗದಂಥ ಅವಿವೇಕಿ.  ದುರಾಚಾರಿಯು. ಸುಕುಮಾರನೆ! ಈ ವಿಕಟ 
ವರ್ಮನ ಹಾಗೆ ದುಷ್ಟರು ಬೇರೆ ಯಾರೂ ಇಲ್ಲ. ೪೧. ಕಮಲಮುಖಿಯಾದ ಕಲ್ಪ 
ಸುಂದರಿಯು ದಿನವೂ ಆ ವಿಕಟವರ್ಮನನ್ನು ಕಂಡಕೂಡಲೇ ಕೋಪಿಸುತ್ತಾಳೆ. ಏಕೆ- 


ಜಶಮಾಶಾ ಸಂ | ೪೪೫ 


ವ॥ ಎಂಬುದುಂ ಮತ್ತಿ ತೃಮಾತ ಬಂಧನ ಮೋಕ್ಷಕ್ಕಿದೆಕಾರಣಮೆಂದವಳಿಂತೆಂದೆಂ 


51 ಎನ್ನಭಿಮತಮಿದು ನೀಂ ಪೋ 
ಗಿನ್ನುಂ ಬೇಟ್ಸಿನಿತುಕೋಪಮಂ ನೃಪನೊಳ್‌ ತ 
ತ್ಯನ್ನೆಗೆ ಪುಟ್ಟಿಸಿ ಮತ್ತಂ 
ನಿನ್ನಅಕಿವಂತೋರ್ಪುದೆನಗೆ ಕಮಲದಳಾಕ್ಷೀ ೪೨ 
ವ॥ ಎಂಬುದುಮವಳಂತೆಗೆಯ್ವೆನೆಂದು ಬೀಟಕ್ಕೊಂಡು ರಾಜಭವನಕ್ಕೆ ಪೋಗಿ ಮಗು 
ಟಕ್ನಿರಬ್ಮೂಹುದಿನಕ್ಕೆ ಬಂದು ನೀಂಪೇಟ್ದಂತೆ ಕಲ್ಪಸುಂದರಿಯೊಳಿಂತೆಂದೆನೆಂದಳ್‌ 


ಕಳ್ಳಿಗೆ ಕಲ್ಪವಲ್ಲಿ ರಸಕುಪ್ಪಿಗೆ ಚಂದನದಣ್ಣು ರೋಗಿಗಿಂ 

ಪುಳ್ಳ ಸುಭೋಜನಂ ಕಪಿಗೆ ನಿಸ್ತುಲಮೌಕ್ತಿಕಹಾರಯಷ್ಟಿ ಕಾ 

ಲ್ಪಳ್ಳಿಗೆ ಪಂಡಿತೋಕ್ತಿಮಿಗೆ ಮೂರ್ಯಕುರೂಪಿ ನೃಪಂಗೆ ಕಾಮಿನೀ 
ಸಲ್ಪಲಿತಪ್ಪಸಂಗಮೆಸೆದಿರ್ಪುದು ಚಿತ್ರಮಿದಲ್ತೆಧಾತ್ರಿಯೊಳ್‌ ೪೩ 


ನಿಸದಮಿಳಾತಳಕ್ಕೆ ಕರಕೌಶಲಮಂಮಿಗೆ ತೋಜಲೆಂದು ಭಾ 

ವಿಸಿ ಮೃದುಹಸ್ತದಿಂ ತರುಣಿಯಾಕೃತಿಯಂ ಸಮುದಾಯ ಶೋಭೆಯಂ 
ಪೊಶತೆನಿಪಂದದಿಂ ಬರೆದು ಜೀವಮನೋವದೆತೀವಿ ಪದ್ಮಜಂ 

ಬಿಸುಟನದೇಕೆ ಮತ್ತೆ ಪಟಗಾಲದಕೋಟಕ್ಕಿಸರೊಳ್‌ ಜಡಾಶ್ರಯಂ ೪೪ 


ಎಂದು ತಿಳಿಯದು. ನನಗಂತೂ ಅವನಲ್ಲಿ ಸ್ವಲ್ಪವೂ ಮೋಹವಿಲ್ಲ. ವ॥ ಎಂದು 
ಹೇಳಿದಳು. ನನ್ನ ತಂದೆ ತಾಯಿಗಳ ಬಿಡುಗಡೆಗೆ ಇದೇ ಸಹಾಯಕವೆಂದು ಯೋಚಿಸಿ 
ಅವಳಿಗೆ ಹೀಗೆ ಹೇಳಿದೆನು. ೪೨. “ಕಮಲದಳಾಕ್ಷಿಯೇ! ನೀನು ಹೋಗಿ ಆ ಕನ್ನಿಕೆಗೆ 
ಅವನ ಮೇಲೆ ಮತ್ತಷ್ಟು ಹೆಚ್ಚಾಗಿ ಕೋಪಬರುವಂತೆ ಮಾಡಿ ನಿನ್ನ ಅಭಿಪ್ರಾಯವನ್ನು 
ನನಗೆ ತಿಳಿಸು.ಇದು ನನ್ನ ಸಲಹೆ”- _ವ॥ ಅವಳೂ "ಹಾಗೆಯೇ ಮಾಡುವೆನೆಂದು' ಹೇಳಿ 
ಅರಮನೆಗೆ ಹೋದಳು. ಮತ್ತೆ ಎರಡು ಮೂರುದಿನಗಳಾದ ಮೇಲೆ ಬಂದು "ನೀನು 
ಹೇಳಿಡಂತೆ ಕಲ್ಪ ಸುಂದರಿಗೆ ಹೇಳಿದೆನು.” ಎಂದು ಹೇಳಿದಳು. ೪೩. ಮದ್ಯಕ್ಕೂ ಕಲ್ಪ 
ವೃಕ್ಷಕ್ಕೂ, ರಸ ತೃಪ್ತಿಗೂ ಗಂಧದಮರದ ಗಂಧಕ್ಕೂ, ರೋಗಿಗೂ ಮೃಷ್ಠಾ ನ್ನಕ್ಕೂ, 
ಕಪಿಗೂ ಉತ್ತಮವಾದ ಮುತ್ತಿನ ಹಾರಕ್ಕೂ ಸಣ್ಣ ಹಳ್ಳಿಗೂ ಪಂಡಿತರ ಉಪ 
ದೇಶಕ್ಕೂ, ಸಂಬಂಧವಾದಂತೆ ಈ ಕಡು ಮೂರ್ಹ್ಪನೂ ಕುರೂಪಿಯೂ ಆದ ವಿಕಟ 
ವರ್ಮನಿಗೆ ಕಾಮಿನೀ ಪ್ರಸಂಗವು ಅಸಂಬದ್ಧವಾಗಿದೆ. ಭೂಮಿಯಲ್ಲಿದು ಆಶ್ಚರ್ಯ 
ವಲ್ಲವೇ ? ೪೪, ಜಡನಾದ ಬ್ರಹ್ಮನು ಭೂಲೋಕಕ್ಕೆ ತನ್ನ ಹಸ್ತ ಕೌಶಲವನ್ನು 
ತೋರಿಸಬೇಕೆಂದು ಭಾವಿಸಿದನು. ತನ್ನ ಮೃದುವಾದ ಹಸ್ತದಿಂದ ತರುಣಿಯ ಆಕಾರ 
ವನ್ನು ಸುಂದರವಾಗಿ ಹೊಸ ಬಗೆಯಲ್ಲಿ ಬರೆದನು. ಆದರೆ ಅದರಲ್ಲಿ ಜೀವವನ್ನು ತುಂ`ಿ 


ದಯೆಯಿಲ್ಲದೆ ಮತ್ತೆ ಹಳೆಕಾಲದ ಕೆಸರಿನಲ್ಲಿ ಏಕೆ ಎಸೆದನು? ಬ್ರಹ್ಮನು ಜಡನೇ 


೪೪೬ ಅಭಿನವ ದಶಕುಮಾರ ಚರಿತೆ 


ವ॥ . ಎಂಟುದುಮಾ ಕಲ್ಪಸುಂದರಿಯೆನ್ನ ಮನಮನಲ೨ದು ತನ್ನನುತಾಪಮಂ ಪೇಟ 
ಲೆಂದಿಂತೆಂದಳ್‌ 


ಕಂ॥ ವಾರಿಜಮುಖಿಯೆನ್ನಯ ಸಂ 
ಸಾರಂ ಮರ್ಕಟನಕೆಯ್ಯ ಪೂಮಾಲೆಯ ಎ 
ಸ್ತಾರಮೆನಲ್ಶಾಯ್ತೆನುತುಂ 
ಭೋರೆನೆ ಬಿಸುಸುಯ್ದು ತನ್ನ ಪತಿಯಂ ಬಯ್ದಳ೪* ಬಂಟ“ 


ವ॥ ಅಂತು ಪತಿಯಂ ಬಯ್ವುದುಮಾನಿಂತೆಂದೆಂ 


` ಕಂ॥ ಕಮಳಾಯತಮುಖ ನೀಂ ಪೊರೆ 
ದ ಮಲ್ಲಿಕಾಲತೆಯ ಪೂಗಳಂ ನಿನ್ನಧಿಪಂ 
ದಮಯಂತಿಗೆ ಮುಡಿಸಿದ ನೆ 
ನ್ನ ಮುಂದೆ ಕೆಯ್ಮುಟ್ಟಿ ಮೋಹದಿಂದುಪವನದೊಳ್‌ ಫಿ ೪ 


ವ8 ಎಂಬುದುಮಾ ಕಲ್ಪಸುಂದರಿ ಕಡುಮುಳಿದು 


ಕಂ॥ ಈ ವಿದ್ರೂಪಿಯ ಸಂಗಮ 
ನಾವದಿನಂ ಬಿಟ್ಟು ಸುಖದೊಳಾನಿರ್ಪೆನೆಲೇ 
ಭಾವಕಿಹೇಟಂದಾಕೆವು 
ಹಾವಸ್ಥೆಯನೆಯ್ದುಪಂತಿರೆಸಗಿದೆನಾಗಳ್‌ ೪೬ 


ವ॥ ಎಂದು ಪುಷ್ಕರಿಕೆ ಬಂದು ಪೇಬಲಾಂಮತ್ಕಾರ್ಯ ಸಿದ್ಧಿಯಾಯ್ತೆಂದು ಬಟಿಶಿಯಂ 


ಸರಿ |!” ವ॥ ಎಂದು ಹೇಳಿದೆನು. ಅದನ್ನು ಕೇಳಿ ಕಲ್ಪಸುಂದರಿಯು ನನ್ನ ಮನಸ್ಸಿನಅಭಿ 
ಪ್ರಾಯವನ್ನು ತಿಳಿದು ತನ್ನ ದುಃಖವನ್ನು ಹೀಗೆ ಹೇಳಿದಳು... ೪೫.. "ಕಮಲಮುಖಿ! 


ತ್ರಿ 
ನನ್ನ ಸಂಸಾರವು ಕಪಿಯ ಕೈಗಿತ್ತ ಹೂಮಾಲೆಯಂತಾಯ್ತು' ಎಂದು ಹೇಳಿ ಬಿಸಿಯಾಗಿ 
ನಿಟ್ಟುಸುರೆಳೆದು. ತನ್ನ ಗಂಡನನ್ನು ಬಯ್ದಳು. ವ॥ ಹಾಗೆ ಗಂಡನನ್ನು ಬಯ್ಯಲು ನಾನು 
ಹೀಗೆ ಹೇಳಿದೆನು-೪೬. "ಸರೋಜ ಮುಖಿ! ನೀನು ಬೆಳೆಯಿಸಿದ ಮಲ್ಲಿಗೆ ಬಳ್ಳಿಯ ಹೂ 
ಗಳನ್ನು. ನಿನ್ನ ಗಂಡನು ಉಪವನದಲ್ಲಿ ನನ್ನ ಮುಂದೆಯೇ ಪ್ರೀತಿಯಿಂದ ದಮಯಂತಿಗೆ 
ತನ್ನ ಕ್ಷೆ ಕೈಯಿಂದಲೇ ಮುಡಿಸಿದನು. ವ॥ ಎಂದು ಹೇಳಿದೆನು. ಅದನ್ನು ಕೇಳಿ ಆ 
ಕಲ್ಪಸುಂದರಿಯು ತುಂಬ ಕೋಪಿಸಿಕೊಂಡು ೪೭. "ಈ ಕುರೂಪಿಯ ಸಂಗವನ್ನು 
ತೊರೆದು ನಾನೆಂದು ಸುಖದಿಂದಿರುವಿನೋ ಪ್ರೀತಿಯ ಗೆಳತಿ ! ಹೇಳು” ಎಂದು ಹೇಳಿ 
ದಳು. ಹೀಗೆ ನಾನು ಅವಳು ಅತಿ ಕಠಿಣಾವಸ್ಥೆಗೆ ಬರುವಂತೆ ಮಾಡಿದ್ದೇನೆ” ಎಂದು 
ಪುಷ್ಕರಿಕ ಹೇಳಿದಳು. ವ॥ ಅವಳ ಮಾತನ್ನು ಕೇಳಿ ನನ್ನ ಕಾರ್ಯವು ಸಿದ್ದಿ ಸಿತೆಂದ 


` ದಶಮಾಶ್ವಾಸಂ ೪೪೭ 


ಅವಳುನ್ಮಾದಿನಿಯಪ್ಪವೋಲ" ನೃಪಮದೀಯಾಕಾರಮಂ ಪುಷ್ಪ ಸಂ 

ಭವಮಂ (?) ದರ್ಶನಮಾತ್ರ ಮೋಹನತೆಯಂ ಸೀಮಂತಿನೀ ಚಿತ್ತವ 
ಶ್ಯವನೊಂದುಜ್ಜ ಎಲಿ ನವ್ಯದಿವ್ಯಪಟದೊಳ್‌ ಸರ್ವಾಂಗ ಸೌಂದರ್ಯದೊ 
ಪ್ಪವನಾಂ ಚಿತ್ರಮೆನಲ್ಕೆ ಕೂರ್ತುಬರೆದೆಂ ಪಡ್ವರ್ಣಸಂಪೂರ್ಣದಿಂ ೪೮ 


ವ॥ ಅದೆಂತೆನೆ 


ನಗೆಮೊಗಮಂ ಸಮುನ್ನತ ಭುಜಂಗಳನಬ್ಬ ಕರಂಗಳಂ ನೆಗ 

ಟ್ವಿಗಲ್ಬುರಮಂ ಮ ಕ ಗಾಧಿಪಕೃಶೋದರಮಂ ದ ಢಪೀ ವರೋರುಜಂ 
ಘೆಗಳನತೀವ ಕೋಮಳಪದದ ಯಮಂ ಸಮುದಾಯ ಶೋಭೆಯಂ 
ಸೊಗಸೆಸೆವಂತಿರೊಲ್ಲು ಬರೆದೆಂ ಕಡುಕೂರ್ತು ಮದೀಯ ಮೂರ್ತಿಯಂ ರ್ಳ 


ವ॥ ಅಂತು ಬರೆದ ಚಿತ್ರಪಟಮಂ ಪುಷ್ಕರಿಕೆಯ ಕೆಯ್ಯೊಳ* ಕಲ್ಲಸುಂದರಿಗೆ ಕಳಿ 
ಪಳವಳಾಪಟಮಂ ತೋ ಮಣಲುದಿನಂ ಮಗುಟ್ಟು ಬಂದೆನ್ನೊಳಿಂತೆಂದಳ್‌ 


ಆ ಹಿಮಬಿಂಬರಶ್ಮಿಮುಖಿಯೊರ್ಬಳೆಕೂರ್ತು ವಿನೋದದಿಂ ಲತಾ 
ಗೇಹದೊಳಿರ್ದೊಡೊಂದಿತು ರಹಸ್ಯದ ಪೊಟಕ್ತಿನುತೆಯ್ದ ಲಂತವಳ್‌ 
ಮೋಹದೊಳಂತಿರಲ್ಲೆ ಕರೆಯಲ್‌ ಪದೆದಾಂಬಟಚಿಕಿಕಿತ್ತನೊಲ್ಹು ಸಂ 
ಮೋಹನಪಾತ್ರಮಂ ಸ್ಮರತನುತ್ರಮನಾಕೆಗೆ ನಿನ್ನ ಚಿತ್ರಮಂ ೫೦ 


ಬಗೆದೆನು. ಬಳಿಕ ೪೮. ರಾಜನೆ! ಅವಳಿಗೆ ಹುಚ್ಚು ಹಿಡಿಸುವಂತೆ ಆಶ್ಚರ್ಯಕರ 
ವಾದ ರೀತಿಯಲ್ಲಿ ನನ್ನ ಸರ್ವಾಂಗ ಸೌಂದರ್ಯವನ್ನೂ ಆರು. ಬಣ್ಣಗಳನ್ನುಪಯೋಗಿಸಿ 
ಬರೆದೆನು ಆಕಾರವನ್ನು ಹೂವಿನಿಂದ ಹುಟ್ಟಿದಂತೆ, ನೋಡಿದರೇ ಮೋಹ 
ವನ್ನುಂಟುಮಾಡುವಂತೆ, ಸ್ತ್ರೀಯರ ಮನಸ್ಸನ್ನು ವಶಪಡಿಸಿಕೊಳ್ಳುವಂತೆ, ಉಜ್ಜ್ವಲ 
ವಾದ ಸೊಗಸಾದ ಬಟ್ಟೆಯ ಮೇಲೆ ಬರೆದೆನು. ವ॥ ಅದು ಹೇಗೆಂದರೆ. ನಗೆ 
ಮೊಗ, ಎತ್ತರವಾದ ಭುಜಗಳು, ಕಮಲದಂತಹ ಕೈಗಳು, ವಿಸ್ತಾರವಾದ ಎದೆ, ಬಲವಾದ 
ದಪ್ಪವಾದ ತೊಡೆಗಳು ಮತ್ತು ಮೊಳಕಾಲುಗಳು, ಅತಿ ಕೋಮಲವಾದ ಪಾದಗಳು, 
ಸಿಂಹದಂತೆ ತೆಳ್ಳಗಿರುವ ಹೊಟ್ಟೆ, ಹೀಗೆ ಒಟ್ಟು ಶರೀರದ ಶೋಭೆಯು ಸೊಗಸಾಗಿ 
ಪ್ರಕಾಶಿಸುವಂತೆ ನನ್ನ ಆಕಾರವನ್ನು ಆಸಕ್ತಿಯಿಟ್ಟು ಬರೆದೆನು. ವ॥ ಆ ಚಿತ್ರಪಟ 
ವನ್ನು ಪುಷ್ಕರಿಕೆಯ ಮೂಲಕ ಕಲ್ಪಸುಂದರಿಗೆ ಕಳುಹಿಸಿದೆನು. ಅವಳು ಅದನ್ನು 
ಅವಳಿಗೆ ತೋರಿಸಿ ಮರುದಿನ ಮತ್ತೆ ಬಂದು ಹೇಳಿದಳು. ೫೦. “ಆ ಚಂದ್ರಮುಖಿ 
ಕಲ್ಪಸುಂದರಿಯು ಒಬ್ಬಳೆ ವಿನೋದಕ್ಕಾಗಿ ಲತಾಗೃಹದಲ್ಲಿದ್ದಳು. ಇದು ರಹಸ್ಯವಾದ 
ಸಮಯವೆಂದು ನಾನು ಅಲ್ಲಿಗೆ ಹೋದೆನು. ಅವಳೂ ಪ್ರೀತಿಯಿಂದ ನನ್ನನ್ನು ಕರೆದಳು. 


೧ 
ಆಗ ನಾನು ಮೋಹವನ್ನುಂಟುಮಾಡುವ ಮನ್ಮಥನ ಕವಚದಂತಿದ್ದ ನಿನ್ನ ಚಿತ್ರವನ 
ಬ. 


೫. 


೪೪೮ ಅಭಿನವ ದಶಕುಮಾರ ಚರಿತೆ 


ದ॥ ಅಂತು ಕುಡಲೊಡಂ 


ಗಳಿಲನೆಕಾಂತೆ ಚಿತ್ರಪಟದೊಪ್ಪ ವನೀಕ್ಷಿಸಿಯಾಗಳೊರ್ಮೊದಲ್‌ 

ಪುಳಕಿತೆಯಾಗಿ ಕಂಪಿಸಿ ಬೆಮರ್ತಧರಂನಸುಗೆತ್ತೆ ಲಜ್ಜೆ ಕೈ 

ಗಳೆದು ಕಳಾಪಮೊಯ್ಯನೆ ಸಡಿಲ್ವಕರಂ ಮರವಟ್ಟು ಚಿತ್ತದೊಳ* 

ತಳವೆಳಗಾಗಿ ಮೆಯ್ಮಕದಳಿಂತುಟೆನಲ್‌ ನಿಜಚಿತ್ರವಿಭ್ರಮಂ ) 


ಲಾ 
ಲ 


ವ॥ ಅಂತು ನೋಡಿ 


ಇದು ಶ ೈಂಗಾರದ ಸೀವೆಯೋ ಇದು ಮನೋಜಾತಂಗೆ ಮೇಲಾಗಿಯೊ 
ಡ್ಲಿದ ಮಾಟಣೋಕನೋ ಮೇಣಿದಂಗನೆಯರೊಳ್‌ ಕಾಮಾಗ್ನಿಯಂ ವರ್ಧಿಸ 
ಲ್ಕುದಯಂಗೆಯ್ದ ವಸಂತಮೂರ್ತಿಯೊ ದಿಟಂ ಪೇಟಕಂಬಿನಂ ಕೂರ್ತುನೋ 
ಡಿದಳಬ್ಹಾನನೆ ನಿನ್ನ ಚಿತ್ರಪಟಮಂ ನಟ್ಟಾಲಿಬೀಟ್ವಿನ್ನೆಗಂ ೫೨ 


ವ॥ ಅಂತೆವೆಯಿಕ್ಕದೆ ನೋಡುತ್ತಿಂತೆಂದಳ್‌ 


ತೊಳಗುವ ತೋರ ಕಣ್ಮಲರ್ಗಳುನ್ನತ ಪೂರ್ಣ ವಿಶಾಲವಕ್ಷಮು 
ಜ್ಞ ಳತರ ದೀರ್ಫ್ಥಬಾಹು ಹರಿಮಧ್ಯಮನೂನ ಲಸತ್ಕಟೀತಟಂ 
ತಿಳಿಪೊಡಿದಲ್ಲಿ ಸತ್ತುರುಷ ಲಕ್ಷಣಮೆಂಬ ಕವಿ ಪ್ರಸಿದ್ಧಿ ಕೀ 


ಟಿ್ನಿಲೆಯೆನಿಸಿತ್ತೆನುತ್ತಬಲೆ ಚುಂಬಿಸಿದಳ್‌ ನಿಜಮೂರ್ತಿ ಚಿತ್ರಮಂ ೫೩ 
ಪ್ರೀತಿಯಿಂದ ಕೊಟ್ಟೆನು. ವ।। ಹಾಗೆ ಕೊಡಲು...೫೧. ಇದ್ದಕ್ಕಿದ್ದ ಹಾಗೆ ಆ 
ಐಎ 


ಕಾಂತೆಯು ಚಿತ್ರಪಟವನ್ನು ನೋಡಿದ ಕೂಡಲೆ ಮೊದಲು ರೋಮಾಂಚಿತಳಾದಳು. 
ನಡುಗಿದೆಳು, ಬೆವರಿದಳು, ತುಟಿಯದುರಿತು. ನಾಚಿಕೆ ಕಳೆದುಹೋಯಿತು. ಒಡ್ಕಾ 
ಣವು ಸಡಿಲವಾಯಿತು.  ಮೈಮರವುಂಟಾಯಿತು. ಮನಸ್ಸಿನಲ್ಲಿ ತಳಮಳವುಂಟಾ 
ಯಿತಂ ನಿನ್ನ ಚಿತ್ರದಿಂದ ಉಂಟಾದ ಚಿತ್ತಭ್ರಮಣೆಯು ಇಂಥದು ! ವ।। ಹಾಗೆ 
ನೋಡಿ--೫೨, ಇದು ಶೃಂಗಾರದ ಕೊನೆಯ ಎಲ್ಲೆಯೋ ? ಇದು ಮನ್ಮಥನಿಗೆ ಎದು 
ರಾಗಿ ಒಡ್ಡಿದ ಶ್ರೇಷ್ಠವಾದ ಎದುರಾಳಿಯೋ ? ಅಥವಾ ಅಂಗನೆಯರಲ್ಲಿ ಕಾಮಾಗ್ನಿ 
ಯನ್ನು ಹೆಚ್ಚಿಸಲು ಹುಟ್ಟಿದ ವಸಂತನೋ ? ನಿಜವಾಗಿ ಹೇಳು ಎಂಬಂತೆ ಕಮಲ 
ವುಖಯು ಸ್ನೇಹದಿಂದ ಕಣ್ಣಾಲಿಗಳನ್ನು ನೆಟ್ಟು ಆಯಾಸವಾಗುವವರೆಗೂ ನಿನ್ನ 
ಚಿತ್ರಪಟವನ್ನು ನೋಡಿದಳು. ವ॥ ಹಾಗೆ ರೆಪ್ಪೆ ಹೊಡೆಯದೆ ನೋಡುತ್ತಾ ಹೇಳಿ 
ದಳು.--೫೩. ಹೊಳೆಯುವ ವಿಶಾಲವಾದ ಕಣ್ಣುಗಳು, ಉನ್ನತವಾದ ವಿಶಾಲವಾದ 
ಎದೆ, ಉಜ್ಜ್ವಲವಾದ ನೀಳವಾದ ತೋಳುಗಳು, ಸಿಂಹದ ಸೊಂಟ, ಪುಷ್ಪವಾದ ನಿತಂಬ 
ಪ್ರದೇಶ, ವಿಚಾರಿಸಿದರೆ "ಇವೇ ಸತ್ಪುರುಷನ ಲಕ್ಷಣಗಳು ಎಂದು ಹೇಳುವ ಕವಿಗಳ 
ವರ್ಣನೆಯನ್ನು ಮೀರಿಸಿದೆ ಎಂದು ಹೇಳುತ್ತಾ ನಿನ್ನ ಚಿತ್ರವನ್ನು ಚುಂಬಿಸಿದಳು. 


ದಶಮಾಶ್ವಾಸಂ | ೪೯ 


ವ॥ ಅಂತು ಚುಂಬಿಸಿ 


ಮದನಂ ತನ್ನಧಿದೈವದಾಕೃತಿಯನೊಲ್ಹಾರಾಧಿಸಲೈಂದು ಚಿ 

ತ್ರದ ರೂಪಂ ಬರೆದಂಜೆ ಮತ್ತೆ ರತಿ ತತ್ಸೌಂದರ್ಯಮಂ ಕಂಡು ಮೋ 
ಹದಗುರ್ಬಿಂದಸುವೊಯ್ತ ಳಾದೊಡದಣಂದಾಂ ರೂಪುಗೆಟ್ಟಿಪ್ಪೆನೆಂ 
ದಿದನುರ್ವೀತಳದೊಳ್‌ ಪ್ರತಿಪ್ಮಿಸಿದನೆಂದಾ ಕಾಂತೆ ಮುಂಡಾಡಿದಳ್‌ 


೬ 
3 


ವ॥ ಅಂತು ಮುಂಡಾಡಿಯೆನ್ನ ಮುಖಮಂ ನೋಡಿಯಿಂತೆಂದಳ* 


ಕಂ॥ ಈ ಕಾಂತ ಮೂರ್ತಿಮಾನವ 
ಲೋಕದೊಳಿಲ್ಲೆಂತು ನಿನಗೆ ಸಾರ್ದತ್ತಬಲಾ 
ನೀಕ ತನು ವಾಕ್ಯಚಿತ್ತವ 
ಶೀಕರಣಮೆನಿಪ್ಪ ಚಿತ್ರಮೆಲೆ ಪುಷ್ಕರಿಕೇ ೫೫ 


ವ8 ಎಂಬುದುವಮೂನಿಂತೆಂದೆಂ 


ದೇವಿಯರಿಂತಪೇಕ್ಷಿಸುವಿರಾದೊಡೆ ಚಿತ್ರದ ರೂಪಿನಾತನಂ 

ಭಾವಕನಂ ಕಳಾನಿಳಯನಂ ಪದೆದಿಲ್ಲಿಗೆ ತಂದು ತೋರ್ಪೆನೆಂ 

ದಾ ವಧುವಿಂಗೆ ಪೇಟಲದು ಪೋಗದಪೂರ್ವಮದಲ್ಲದಿರ್ದೊಡಿಂ 

ತೀ ವಪು ತೋರ್ಪುದಾದೊಡತಿ ಭಾಗ್ಯಮೆನುತ್ತವಳಿನ್ನನಪ್ಪಿದಳ್‌ ೫೬ 


ದ್ವಿ ಪನಿಭಯಾನೆ ಪುಷ್ಕರಿಕೆ ತತ್ಸುಭಗಂ ಸ್ಮರ ಮೂರ್ತಿ ಸೂರ್ಯನಿಂ 
ದಪರಗಿರೀಂದ್ರ ಮಸ್ತಕಮನೆಯ್ದಲೊಡಂ ಕಡುಮರ್ಬಿನೊಳ್‌ ತಳಿ 
ರ್ತುಪವನಮಧ್ಯದೊಳ್‌ ಮೆಜಿ್‌ವ ಪುಷ್ಪಲತಾಭವನಕ್ಕೆ ಬಂದು ಸ 
ತೃಹೆಯನಲಂಪಿನಿಂದೆನಗೆ ತೋರ್ಪುದು ಬೇಟಿ ನಿದಂ ತಳೋದರೀ ೫೭ 


ವ॥ ಹಾಗೆ ಚುಂಬಿಸಿ ೫೪. ಮದನನು ತನ್ನ ಅಧಿದೇವತೆಯ ಆಕ್ಕ we ಪೂಜಿಸಲು 
ಚಿತ್ರದಲ್ಲಿ ಬರೆದು (ತನಗಿಂತ ಸುಂದರವಾಗಿದೆಯೆಂದು). ಅಂಜಿದನು 
ಆ ಚಿತ್ರದ ಸೌಂದರ್ಯವನ್ನು ನೋಡಿ ಮೋಹಗೊಂಡು ಹೆದರಿ ಪಾಳ 
ಅದರಿಂದ ತನ್ನ ರೂಪ ಕೆಡುವುದೆಂದು ಅದನ್ನು ಈ ಭೂಮಿಯಲ್ಲಿ ಪ್ರತಿಷ್ಠಿಸಿದನು. 


ಕ MW © KR ಇತಿ 41? 
ಎಂದು ಯೋಚಿಸಿ ಆ ಕಲ್ಪಸುಂದರಿಯು ಅದನ್ನು ಮತ್ತೆ ಮತ್ತೆ ಚುಂಬಿಸಿದಳು. ವಃ 
ಇ 


೭ 
3 
(೩೬ 
CL 
(> 

AL 
೮ 


ಕಾಲೆ ಲಳ ್ನ್ನ ೧೩೧ 


ನಗೆ ಚುಂಬಿಸಿ ನನ್ನ ಮುಖವನ್ನು ನೋಡಿ ಹೇಳಿದಳು-೫೫. “ಪುಷ್ಯ ಕೆ! ಈ ಸುಂದರ 
ುದ ಆಕಾರವು ಈ ಮನುಷ್ಯ ಲೋಕದಲ್ಲಿ ಇಲ್ಲ. ನಿನಗೆ ಹೇಗೆ ಸಿಕ್ಕಿತು? ಈ 
ಬಲೆ 


5 ಆ ಕ್‌ 
ಯರ ಶರೀರವನ್ನೂ ಮಾತನ್ನೂ ಮನ] 


I 
೮೬ 
೨ 
€ 
CL 
ತಃ 
ತ 
2೪ 
dl 
ಲ್ಲ 
ನ: 
91 
CO 
el 


Re. ಜರ್ನಿ Bos POET - ನ ಇಂತ ಗೋ, 
ಬಾ ಲು ನಾನು ಹೇಳಿದನು.೫೬. ದೇವಿಯರು ಆಸೆಪಡುವದಾದರೆ ಈ ಚಿತ್ರದ 


ed pS ಆ ಇ ಜಾಗೊ 2 ಪು £4 ಫು) ಹ ಅವಿ pe 
ರೂಪವು ಛೃವನನ್ನು ಇಲ್ಲಗೆ ಕರೆತಂದು ತೋರಿಸುವೆನು. ಅನಿ ಭಾವುಕನು, ಕಲೆಗಳಿಗೆ 

dL — ಖಿ ದೊ ಾಉಬಿಸಕ. ಅರಾ ಗೆ ಗಾರ ಫಿ ಇಶಾ ಹ 
ಆಶ್ರ ನಿ. ಖಂದು ಲಂಬಿ 7] ಹೇಳಿದೆನು. "ಹಾಗಾದರೆ ಹಾಗಾದರೆ ಅದು.ಪಣರ್ವ 


೭ ಇಷ ಅತ ಲ ತಾಗ ಭಾಗಾ ದ್‌ 
ಪುಣ್ಯ. ಈ ರೂಪವನ್ನು ತೋರಿಸುವುದಾದರೆ ಅದು ನನ್ನ ಭಾಗ್ಯ 
~ ಮ ಪ್ಪ ಕ ೧೧ ಡ್‌ 
ಸುಂದರಿಯು ನನ್ನನ್ನು ತಬ್ಬಿಕೊಂಡಳು. ೫೭. * ಜಗಮನೆಯ ಇನ ಪುಷ್ಕರಿ 


29 


೪೫೦ ಅಭಿನವ ದಶಕುಮಾರ ಚರಿತೆ 


ವ॥ ಎಂದೆನ್ನಂ ಕಳಿಪಿದಳೆಂದು ಪುಷ್ಕರಿಕೆ ಪೇಬಲಾಂ ಮನದೊಳ೪* ಗುಡಿಗಟ್ಟಿ ಕಲ್ಪ 
ಸುಂದರಿ ಪೇಲ್ನ ಸಂಕೇತಸ್ಥಾನಕ್ಕೆ ಪೋಪೆನೆಂಬಾಗಳ್‌ 
ಕಂ॥ ಕಮಳಮುಖಿಯಂಗಸಂಗ 
ಕ್ರಮಮಂ ಕಣ್ಣಾಅಕಿ ನೋಡಲಾಜದ ತೆಅದಿಂ 


ಕಮಳ ಸಹಾಯಂ ಪದೆದ 
ಸ್ತಮಾನಗಿರಿಗೆಯ್ದಿ ದಂ ನೃಪಾಲಮನೋಜಾ ಚಲ 


ವ॥ ಅಂತಸ್ತಮಾನವಾಗಲೊಡಂ 


ಪಸಿದ ಚಕೋರಿಗಳ ದ್ವಿಜಶರೀರಿಗಳೆಂದೆಅೆಯಲೈೆ ಸಂಜೆ ಭಾ 

ವಿಸಿ ಪೊಸಜೊನ್ನಮಂ ನಿಶೆಯ ಕರ್ಷಿನಿತಿಲ್ಲದ ಮಾಟಕ್ಕಿಯಿಂದೆ ಶೋ 

ಧಿಸಲದು ಶುದ್ಧಮಾಗೆ ಬಲತಿಯಂ ಸಲೆ ಸಿಕ್ಕಿದ ಧಾರೆವಟ್ಟಲೊಳ್‌ 
ಸಸಿನಿರಿಸಿಟ್ಟಿ ಮೋಲ್‌ ಮೃದುಕಳಂಕದಿನೊಪ್ಪಿದುದಿಂದು ಮಂಡಲಂ ೫೯ 


ವ॥ ಅಂತು ಚಂದ್ರೋದಯಮಾಗಲೊಡಂ 


ನೆಲನೋಡಲ್‌ ಸುರಗಂಗೆ ಕೋಟಿಮುಖದಿಂದೇಟ್ವಿಂದಳಲ್ತಲ್ಲುನಿ 
ರ್ಮಳದುಗ್ಳಾಂಬುಧಿ ಮೇರೆದಪ್ಪಿಕವಿದತ್ತಲ್ಪಲ್ಲು ಗೌರೀಶನು 


ಲಿ 


ಜ್ಞ್ವಲ ಸತ್ತಂಚಕ ಮೂರ್ತಿಧಾರಿಣಿಯನಿಂದಪ್ಪಿರ್ದುದಲ್ಲಲ್ಲು ಕೇ 
೪ಳೆಯೊಳ್‌ ಕೌತುಕಮಪ್ಪಿನಂ ಪಸರಿಸಿತ್ತಾನಂದಚಂದ್ರೋದಯಂ ೬೦ 


ಸೂರ್ಯನು ಮುಳುಗಿದ ಮೇಲೆ ಕಗ್ಗತ್ತಲೆಯಲ್ಲಿ ಉದ್ಯಾನದ ನಡುವೆ ಇರುವ ಪುಷ್ಪ 
ಲತಾ ಭವನಕ್ಕೆ ಬಂದು ಆ ಮನ್ಮಥಾಕಾರದ ಸುಂದರನು ನನ್ನ ಮೇಲೆ ಕೃಪೆಯನ್ನು 
ತೋರಲಿ ತಳೋದರಿ ! ನಿನ್ನನ್ನು ನಾನು ಬೇಡಿಕೊಳ್ಳುತ್ತೇನೆ'--ವ॥ ಎಂದು ` ಹೇಳಿ 
ನನ್ನನ್ನು ಕಳುಹಿಸಿದ್ದಾಳೆ” ಎಂದು ಪುಷ್ಕರಿಕೆಯು ಹೇಳಿದಳು. ಅದನ್ನು ಕೇಳಿ ನಾನು 
ಮನಸ್ಸಿನಲ್ಲಿ ಹರ್ಷದ ಗೋಪುರ ಕಟ್ಟಿ ಕಲ್ಪ ಸುಂದರಿಯು ಹೇಳಿದ ಸಂಕೇತ ಸ್ಥಾನಕ್ಕೆ 
ಹೋಗಲು ಸಿದ್ದನಾದೆನು. ಆಗ ೫೮. ನೃಪಾಲ ಮನ್ಮಥನೇ! ಕಮಲ ಮುಖಿಯು 
ಅಂಗಸಂಗ ಕ್ರಮವನ್ನು ಕಂಗಳು ತೃಪ್ತಿಯಾಗುವಂತೆ ನೋಡಲು ಆಗದ ರೀತಿಯಲ್ಲಿ 
ಸೂರ್ಯನು ಅಸ್ತಗಿರಿಯನ್ನು ಸೇರಿದನು. ವ॥ ಹಾಗೆ ಸೂರ್ಯನು ಮುಳುಗಲು... 
ರ್ಜ. ಸುಂದರವಾದ ಕಳಂಕದಿಂದ ಇಂದು ಮಂಡಲವು ಪ್ರಕಾಶಿಸಿತು. ಅದು ಹಸಿದ 
ಚಕೋರಿಗಳು ದ್ವಿಜರೆಂದು (ಬಾಹ್ಮಣರು-ಹಕ್ಕಿಗಳು) ೫೯. ಎರೆಯುವುದಕ್ಕಾ 
ಸಂಜೆ ಯೋಚಿಸಿ ಹೊಸ ಬೆಳದಿಂಗಳನ್ನು ರಾತ್ರಿಯ ಕಪ್ಪು ಸ್ವಲ್ಪವೂ ಇಲ್ಲದಂತೆ 
ಶೋಧಿಸಿ ಶುದ್ಧಗೊಳಿಸಿ ಬಳಿಕ ಸಿಕ್ಕಿದ ಧಾರೆ ಬಟ್ಟಲಿನಲ್ಲಿ ಸರಿಯಾಗಿ ಕೂಡಿಸಿ 
ಇಟ್ಟಿರುವಂತೆ ಕಾಣಿಸಿತು. ವ॥ ಹಾಗೆ ಚಂದ್ರೋದಯವಾಗಲು೬೦. ಸರಿಯಾಗಿ 
ನೋಡಿದರೆ ದೇವಗಂಗೆಯು ಕೋಟಿ ಕೋಟಿ ಕವಲಾಗಿ ಹರಿದು ಬಂದಿದ್ದಾಳೆ. ಅಲ್ಲ 
ಅಲ್ಲ. ನಿರ್ಮಲವಾದ ಹಾಲಿನ ಸಮುದ್ರವು ದಡಮೀರಿ ಹರಿದಿದೆ. ಅಲ್ಲ ಅಲ್ಲ. ಶಂಕರನ 


ದಶಮಾಶ್ವಾಸಂ ೪೫೧ 
ವ॥8 ಅಂತು ಬೆಳ್ಳಿಂಗಳಿ ಪರ್ಬಲೊಡಂ ಚಂದ್ರಾಸ್ತಮಾನಮಪ್ಪನ್ನೆಗಮಿರ್ದ 
ನಂತರಂ ಪೋಪೆನೆಂದಿರ್ಪಾಗಳ* 
ಪರ ನಾರೀಸಂಗದೋಷಂ ವಿಷಮಪದ ಮಹಾಬಾಂಧವದ್ರೋಹಮೆಂಬು 
ದ್ಕುರಮಪ್ಪೀದುರ್ಯಶಂ ಪೊರ್ದುಗುಮೆನಗದಅಕಿಂದಲ್ಲದಿನ್ನೊಂದು 


ಸ್ಮಿರಮಪ್ಪಂತಾಗದೆಂದಾಂ ಪಲವುಪಮೆಗಳಿಂ ಚಿಂತಿಸುತ್ತಿರ್ಪಿನಂನಿ 
ರ್ಭರನಿದ್ರಾಲಸ್ಕಮಾರಾತಿ ಶಿ ಯೊಳನುನಯದಿಂ ಮೋಹಿಸಿತ್ತಾಗಳೆನ್ನಂ ಓಗಿ 


ವಕ ಅಂತು ನಿದ್ರೆ ಬರಲೊಡಂ 


ಸಿತದೂರ್ವಾಂಕುರ ರಂಜಿತಾಗ್ರಮಕುಟಂ ನೀಳ್ದೇಕದಂತಂ ಕರಾ 
ಗ್ರತಲೋದ್ಧೂತನಹೀಂದ್ರ ಬದ್ಧ ಪೃಥುಲೋದ್ಯತ್ಯುಕ್ಷಿ ಸಿಂಧೂರಶೋ 

ಭಿತ ಕುಂಭಂ ಎಲಸದ್ಳುಜಂ ಮದಗಜೋದ್ದಂಡ ಸ್ಮಳಾಶ್ಲಿಷ ರಖಂ 
ಕೃತಭೃಂಗಾವಳಿ ಪೆಂಪುವೆತ್ತಿಭಮುಖಂ ಮೆಯ್ದೋರಿದಂ ಸ್ವಪ್ನದೊಳ್‌ ೬೨ 


ವ8 ಅಂತು ಸ್ವಪ್ನದೊಳ* ತೋಟ? ವಿನಾಯಕನಿಂತೆಂದಂ 


ಲಲಿತ ತರಂಗಸಂಚಯದಿನುಣ್ಮುವ ಬುದ್ಭುದಕೋಜಿಯಿಂ ಸಮು 

ಜ್ಜ 0_ಲಶಫರೌಫದಿಂ ಕಮಳಕೈರವ ಸಂತತಿಯಿಂ ನಿರಂತರಂ 
ಸಲೆಮೆಟ*ದಿರಪ್ಪದೇವನದಿಯಂ ಮಿಗೆಪೊಕ್ಕು ಕಲಂಕಲಾನವಳ್‌ 

ಮುಳಿದು ಮನುಷ್ಯನಾಗೆನುತೆ ಶಾಪಮನಂದೆನಗಿತ್ತಳುಗ್ರದಿಂ ೬೩ 


ಉಜ್ವಲವಾದವಿಸ್ತಾರವಾದ ಶುಭ್ರಮೂರ್ತಿಯು ಭೂಮಿಯನ್ನು ಅಷ್ಟಿಕೊಂಡಿದೆ. 
ಅಲ ಅಲ. ಕೇಳು ಎಂಬಂತೆ ಭೂಮಿಯಲ್ಲಿ ಆಶ್ಚರ್ಯಕರವಾದ ರೀತಿಯಲ್ಲಿ ಆನಂದ 
[ವ ೧ ೧ ಜ ೧ 

ಕರವಾದ ಬೆಳದಿಂಗಳು ಹರಡಿಕೊಂಡಿದ್ದಿತು. ವ ಹಾಗೆ ಬೆಳದಿಂಗಳು ಹರಡಿತು. 
ಚಂದ್ರನು ಮುಳುಗಿದ ಮೇಲೆ ಹೋಗುವೆನೆಂದು ಯೋಚಿಸಿದೆನು. ೬೧, 

ಜಿ 

"ಇದರಿಂದ ನನಗೆ ಪರನಾರೀ ಸಂಗ ಮಾಡಿದ ಪಾಪ ಬರುವುದು. ಅಲ್ಲದೆ 
ಬಂಧು ದ್ರೋಹವೆಂಬ ಪಾಪವೂ ಬರುವುದು. ಆ ಕಾರ್ಯವನ್ನು ಮಾಡದಿದ್ದರೆ 
ಇನ್ನೊಂದು ಕೆಲಸವು ಸಿದ್ಧಿ ಸದು. ಏನು ಮಾಡಲಿ ?' ಎಂದು ಹಲವು ಉದಾಹರಣೆ 
ಗಳಿಂದ ಯೋಚಿಸುತ್ತಿರುವಾಗ ಗಾಢ ನಿದ್ರಾವಶನಾದೆನು ವ।। ಹಾಗೆ ನಿದ್ರಾವಶ 
ನಾದಾಗ-- ೬೨. ಕಿರೀಟದ ತುದಿಯಲ್ಲಿ ಬಿಳುಪಾದ ಗರಿಕೆ ಹುಲ್ಲಿನ ಚಿಗುರು ರಂಜಿಸ 


ತ್ತಿದೆ. ಉದ್ದವಾದ ಒಂದೇ ದಂತ. ಸೊಂಡಿಲ ತುದಿಯು ಮೇಲೆತ್ತಿದೆ. ದೊಡ್ಡ 
೬೨ 
ಹಾವನ್ನು ತನ್ನ ದೊಡ್ಡ ಹೊಟ್ಟೆಗೆ ಕಟ್ಟಿದ್ದಾನೆ. ಕುಂಭಸ್ನ್ಥಳವು ಕುಂಕುಮದಿಂದ 
ನ ಡೆ ಬ ೪ ಎ "0 
ಶೋಭಿಸುತ್ತಿದೆ. ಭುಜಗಳು ಪ್ರಕಾಶಿಸುತ್ತಿವೆ. ಗಂಡ ಸ್ಥಳದಲ್ಲಿ ಹರಿಯುವ 
ವಿ 


ಿ 
ಮದೋದಕಕ್ಕೆ ಅಂಟಿಕೊಂಡು ದುಂಬಿಗಳು ರುಂಕರಿಸುತ್ತಿವೆ- ಈ ರೀತಿಯಾಗಿ 
ವಿನಾಯಕನ ಕನಸಿನಲ್ಲಿ ಕಾಣಿಸಿಕೊಂಡನು. ವಃ ಹಾಗೆ ಕನಸಿನಲ್ಲಿ ಕಾಣಿಸಿಕೊಂಡು 


ತ ಎಪಿ ಈ ಹ » ke © ತ್ಕಾ x * 
ವಿನಾಯಕನು ಹೇಳಿದನು. ಎ ೬೩. "ಲಲಿತವಾದ ಅಲೆಗಳ ಸಮೂಹ. ಮೇಲೇಳುವ 


೪೫೨ ಅಭಿನವ ದಶಕುಮಾರ ಚರಿತೆ 


ವ॥' ಅಂತು ಗಗನಗಂಗೆ ಶಾಪಮಂ ಕುಡಲಾಂ ಮಗುಟ್ಟು 


ವಾರುಣ ಸಂಕುಲಕ್ಕುಚಿತಮಪ್ಪುದನಾನೆಸಗಲ್ಕೆ ಗಂಗೆ ನಿ 

ಷ್ಯಾರಣಮಿತ್ತೆ ಶಾಪಮನದೇಕೆನಗೆಂದು ಮಗುಲ್ಲವಳ್ಳೆ ನೀಂ 

ಧಾರಿಣಿಯೊಳ* ಮನುಷ್ಯ ಸತಿಯಾಗಿ ಪರರ್‌ ನೆರೆವಂತು ಪುಟ್ಟಿ ವಿ 
ಸ್ತಾರದೊಳಿರ್ಪೆಯೆಂದು ಮುಳಿದಾಂ ಮಿಗೆ ಶಾಪಮನಿತ್ತೆನಾಕ್ಷಣಂ ೬೪ 


ವ॥ ಅಂತು ಶಾಪವಮಂ ಕುಡಲಾ ಗಂಗೆಯಂಜಿ ಇಂತೆಂದಳ್‌ 


ಕನ್ನೆಯವಸ್ಮೆಯೊಳ್‌ ಪುರುಷನೊರ್ಬನೊಳೊಲ್ಲು ವಿವಾಹಮಾಗಿ ಮ 
ತ್ತೆನ್ನಯಶಾಪದಿಂ ಮನುಜನಾಗಿ ಧರಾತಳದಲ್ಲಿ ನೀಂ ಬರಲ್‌ 

ನಿನ್ನಯಸಂಗದಿಂ ಸುಖದೊಳಿರ್ಪನಿತೊಂದು ವರಪ್ರಸಾದಮಂ 

ಪನ್ನಗ ಭೂಷಣಾತ್ಮಭವ ನೀಂ ದಯೆಗೆಯ್ಯನುತಾಕೆ ಬೇಡಿದಳ* ೬೫ 


ವ॥ ಅಂತು ಬೇಡಲೊಡಮಂತಾಗಲೆಂದೆಂ ಅದಲಅಂ 


ಸುರಗಂಗಾಕೃತಿ ಕಲ್ಪಸುಂದರಿ ನಿಜಂ ಮನ್ಮೂರ್ತಿ ನೀನಾಗಿಯು 

ರ್ವರೆಯೊಳ್‌ ಸಂಭವಿಸಿರ್ದ ಕಾರಣದೊಳೀ ಸ್ತ್ರೀ ಸಂಗದೋಷಂ ನಿರಂ 

ತರದಿಂ ಪೊರ್ದದು ನಿನ್ನನೊಲ್ಲು ಪಿತೃಮಾತೃಪ್ರಾಣರಕ್ಷಾರ್ಥಮೆ 

ನ್ನರುಮಂ ಬಾಧಿಸೆ ಪಾಪಮಿಲ್ಲ ನಿನಗೆಂದಂ ವಾರಣೇಂದ್ರಾನನಂ ೬೬ 


ಕೋಟಿಗಟ್ಟಲೆ ಗುಳ್ಳೆಗಳು. ಫಳ ಫಳನೆ ಹೊಳೆಯುವ ಮೀನುಗಳ ಗುಂಪು. ಕೆಂಪು 
ಬಿಳುಪು ಕಮಲಗಳು, ಇವುಗಳಿಂದ ಎಡೆಬಿಡದೆ ಪ್ರಕಾಶಿಸುವ ದೇವಗಂಗೆಯನ್ನು 
ಪ್ರವೇಶಿಸಿ ಕಲಕಿ ಕೆಸರು ಮಾಡಿದೆನು. ಆಗ ಅವಳು ಕ್ರುದ್ದಳಾಗಿ "ಮನುಷ್ಯನಾಗೆಂದು' 
ನನಗೆ ಉಗ್ರ ಶಾಪವನ್ನು ಕೊಟ್ಟಳು. ವಃ ಹಾಗೆ ಆಕಾಶ ಗಂಗೆಯು ನನಗೆ ಶಾಪವನ್ನು 
ಕೊಟ್ಟಳು. ಆಗ ನಾನು ಮತ್ತೆ ೬೪. “ಗಂಗೆ! ನಾನು ಆನೆಗಳಿಗೆ ಸಹಜವಾದ 
ಕಾರ್ಯವನ್ನು ಮಾಡಿದೆನು. ಆದರೆ ನೀನು ಆದನ್ನು ಯೋಚಿಸದೆ ನನಗೆ ಶಾಪವನ್ನೇಕೆ 
ಕೊಟ್ಟೆ ? ಅದರಿಂದ ನೀನೂ ಭೂಮಿಯಲ್ಲಿ ಮನುಷ್ಯನ ಹೆಂಡತಿಯಾಗಿ ಬೇರೆಯವರು 
ನಿನ್ನನ್ನು ಕೂಡಲಿ.” ಎಂದು ಕ್ರುದ್ಧನಾಗಿ ಗಂಗೆಗೆ ಮರುಶಾಪವನ್ನು ಕೊಟ್ಟೆನು. 
ವ॥ ನಾನು. ಶಾಪವನ್ನು ಕೊಡಲು ಗಂಗೆಯು ಹೆದರಿ ಹೇಳಿದಳು :- ೬೫. ಕನ್ಮಾ 
ವಸ್ಥೆಯಲ್ಲಿ ಪುರುಷನೊಬ್ಬನನ್ನು ಮದುವೆಯಾದರೂ ನನ್ನ ಶಾಪದಿಂದ ಭೂಮಿಯಲ್ಲಿ 
ಮನುಜನಾಗಿ ಹುಟ್ಟಿದ ನಿನ್ನ ಸಂಗದಿಂದ ಸುಖವಾಗಿರುವಂತೆ ವಿನಾಯಕ, ನೀನು ನನಗೆ 
ವರವನ್ನು ಕೊಟ್ಟು ಅನುಗ್ರಹಿಸು. ವ॥ ಹಾಗೆ ಬೇಡಲು "ಹಾಗೆಯೇ ಆಗಲಿ' ಎಂದು 
ಹೇಳಿದೆನು... ಅದರಿಂದ... ೬೬. 'ದೇವಗಂಗೆಯೇ ಕಲ್ಪಸುಂದರಿಯಾಗಿದ್ದಾಳೆ. 
ನಾನೇ ನಿನ್ನ ಆಕಾರದಿಂದ ಈ ಭೂಮಿಯಲ್ಲಿ ಹುಟ್ಟಿದ್ದೇನೆ. ಅದರಿಂದ ನಿನಗೆ ಸ್ತ್ರೀ ಸಂಗದ 


A, 


ದೋಷವು ಬರುವುದಿಲ್ಲ. ನಿನ್ನನ್ನು ನಂಬಿದ ತಾಯಿ ತಂದೆಗಳನ್ನು ಕಾಪಾಡಲು ಈ 


ದಶಮಾಶ್ವಾಸಂ ೪೫೩ 


ವಣ ಆ ವ್ಯತಿಕರದೊಳಾಂ ಕಣ್ಣೆ ಆಕೆಯೆ 


ಕಂ॥ ತಾರಾಂಗನಾ ಸ್ವತಂತ್ರೋ 
ದಾರ ಮಹತ್ತೇಜಮೆಯ್ದೆ ಪೆರ್ಚಿತ್ತೆನ್ನಾ 
ಕಾರದಿನೆಂಬನುಶಯದಿಂ 
ಭೋರೆನೆ ಕರಗಿದವೊಲಿಂದು ಕರಗಿದನಾಗಳ* ೬೭ 


ವ॥ ಅಂತು ಚಂದ್ರಾಸ್ತಮಾನವಾಗಲೊಡಂ 


500 : ಲೋಕಜನಶಥರನೇತಾ) 
“ “ನೀಕಮನೊರ್ಮೊದಲೆ ಬಂಧಿಸಲ್‌ ಕಾಲಂ ನಿ 
ರ್ವ್ಯಾಕುಲದಿಂ ಮಿಗೆ ಬೀಸಿ 
ಟ್ಟ ಕರ್ಪಿನಬಲೆವೊಲೆಯ್ದೆ ಪೆರ್ಚತ್ತು ತಮಂ ೬೮ 


'ವ॥ ಅಂತು ಪೆರ್ಚಿದ ಕಟ್ತಿಲೆಯೊಳಾಂ ಸಂಕೇತಸ್ಥಾನಕ್ಕೆ ಬರ್ಪಾಗಲ್‌ 


ಕಂ॥ ಪುರದಗಟಕೊತ್ತಿನೊಳಾ ಪು 
| 'ಹೃರಿಕೆಯ ಮನೆಯಿರ್ದುದಲ್ಲಿ ಪೆರ್ಬಿದಿರೊಂದಂ 
ಭರದಿಂ ತೆಗೆದಂಭೋಧಿಗೆ 
ಸರಿಯೆನಿಸಿರ್ದಗಳನೊಲ್ಲು ನೋಡಿದೆನಾಗಳ್‌ KX ೬೯ 


ಕೆಲಸ ಮಾಡಿದರೆ ನಿನಗೆ ಪಾಪವಿಲ್ಲ.” ಎಂದು ವಿನಾಯಕನು ಹೇಳಿದನು. ವ॥ ಈ 
ಸಂದರ್ಭದಲ್ಲಿ ನಾನು ಕಣ್ಣು ತೆರೆದೆನು :-- : ೬೭. ತಾರೆಗಳೆಂಬ. ಅಂಗನೆಯರ 
ಸ್ವತಂತ್ರವೂ ಉದಾರವೂ ಆದ ಮಹಾತೇಜಸ್ಸು ನನ್ನಂತೆ ಬೆಳೆದು ಬಿಟ್ಟಿತು ಎಂದು 
ಪಶ್ಚಾತ್ತಾಪದಿಂದ ಕರಗಿದಂತೆ ಚಂದ್ರನು ಕರಗಿ ಹೋದನು, (ಕೃಷ್ಣಪಕ್ಷವಾದ್ದರಿಂದ 
ಚಂದ್ರನು ರಾತ್ರಿಯಲ್ಲೇ ಅಸ್ತಂಗತನಾದನು. ನಕ್ಷತ್ರಗಳು ಪ್ರಕಾಶಿಸಿದವು ಎಂದು 
ಅಭಿಪ್ರಾಯ. -ರಂ) ವ॥ ಹಾಗೆ ಚಂದ್ರನು ಮುಳುಗಲು... ೬೮, ಸುತ್ತ 
ಕತ್ತಲೆಯು ಹರಡಿತು. ಲೋಕದ ಜನರ ನೇತ್ರಗಳೆಂಬ ಮೀನುಗಳನ್ನು ಏಕ ಕಾಲದಲ್ಲಿ 
ಹಿಡಿಯಲು ಕಾಲನು ನಂಬಿಕೆಯಿಂದ ಬೀಸಿದ ಕಪ್ಪಾದ ಬಲೆಯೋ ಎಂಬಂತೆ ಆದು 
ಕಾಣಿಸಿತು. ವ॥ ಹಾಗೆ ಹರಡಿದ . ಗಾಢಾಂಧಕಾರದಲ್ಲಿ ಸಂಕೇತ ಸ್ಥಾನಕ್ಕೆ ಬರುತ್ತಿದ್ದೆ, 
ಆಗ- ೬೯. ಆ ನಗರದ ಕಂದಕದ ಹತ್ತಿರ ಆ ಪುಷ್ಕರಿಕೆಯ ಮನೆಯಿದ್ದಿತು. ಅಲ್ಲಿ 
ಒಂದು ದೊಡ್ಡ ಬಿದಿರು ಬೊಂಬನ್ನೆಶ್ಚಿ ಹಿಡಿದುಕೊಂಡು ಸಮುದ್ರದಹಾಗಿದ್ದ 


೪1೪ | ಅಭಿನವ ದಶಕುಮಾರ ಚರಿತೆ 


ದ॥ ಅಂತಿರ್ದಗಟಿಂ ನೋಡಿ 


ಕಂ8 ಪಿರಿಯಗಟಿ ೪ ಬಿದಿರಂ ಪ 
ಟ್ವಿರಿಸಿಯದಂ ದಾಂಟಿ ಮತ್ತದಂ ಕೋಂಟೆಗೆ ನಿಂ 
ದಿರಿಸಿಯೊಳಬಿಲ್ಹು ನಡೆದೆಂ 
ಭರದಿಂ ಪುಷ್ಕರಿಕೆ ಪೇಟ್ಮಿ ಪೊಲಬಿಂಗಾಗಳ್‌ ೭೦ 


ವಗ ಅಂತು ನಡೆವಾಗಳ್‌ ಮುಂದೆ 


ರಸವಂ ಸಾಲಿಡುತಿರ್ಪ ದಾಡಿಮಫಲಂ ಪೆರ್ಚಿರ್ಪ ಚೆಂದೆಂಗು ನು 
ಣ್ಬಸುರೇಅೌರ್ದೆಳಗೌಂಗು ಮೇಣ್‌ ಜಡಿಯೆ ಬಿಣ್ಣಿಂ ಜೋಲ್ವ ಪೊಂಬಾಟ್‌ಪೆಂ 
ಪೆಸೆವಿಮ್ಮಾವು ಪೊದಬ್ಲಿ ಮುಟ್ಟಿಗೆಯ ಗೊಂಚಲ*ನೀಳ್ದ ಜಂಬೂಫಲ 

ಪ್ರಸರಂ ತೀವಿರೆ ಪೆಂಪುವೆತ್ತುಪವನಂ ಚೆಲ್ವಾ ಯ್ರಾಳಾಧೀಶ್ವರಾ ೭೧ 


ವ॥ ಅಂತಿರ್ದುಪವನವಂ ಕಂಡು ಪುಷ್ಕರಿಕೆ ಪೇಟ್ಟಿ ಮಾರ್ಗದೊಳೆ 


ಅಸುಕೆಯ ಕೆಂದಳಿರ್ದುರುಗಲಂ ಬಗಿದಾಮ್ರ SUR 
ನುಸುಳ್ಮ ತಿ ವೇಗದಿಂ ಕೃ ತಕಶೈ ಲಮನೊಯ ,ನಡರ್ದುಪೊಕ್ಕು 

ಷ್ಯಸುಮ ಲತಾಳಿಯೊಳ್‌ ಸರೆ ಮಂದಸಮೀರನ ಮಾಲಕ್ಕಿಯಿಂ ಲತಾ 
ಜಬ ನಾಲ್ದೆಸೆಯುನೀಕ್ಷಿಸಿದೆಂ ಭುವನಾಧಿನಾಯಕಾ 2 


ಅಗಳನ್ನು ನೋಡಿದೆನು, ವ ಹಾಗಿದ್ದ ಕಂದಕವನ್ನು ನೋಡಿ-- ೭೦. ಆಳವಾದ 
ಕಂದಕದಲ್ಲಿ ಬಿದಿರನ್ನು ಬಲವಾಗಿ ಊರಿ ಅದನ್ನು ದಾಟಿದೆನು. ಮತ್ತೆ ಆ ಬಿದಿರನ್ನೇ 
ಕೋಟಿಗೆ ನಿಲ್ಲಿಸಿ ಹತ್ತಿ ಒಳಕ್ಕೆ ನೆಗೆದೆನು. ಅನಂತರ ವೇಗವಾಗಿ ಪುಷ್ಯರಿಕೆಯು 
ಹೇಳಿದ್ದ ಸಂಕೇತಸ್ಥಾ ನಕ್ಕೆ ಚೂರು ವ ಹಾಗೆ ನಡೆಯುತ್ತಿರುವಾಗ ಮುಂದೆ 
೭೧. ಮಹಾರಾಜನೆ "| ರಸವು ಸಾಲಾಗಿ ಸೋರುತ್ತಿದ್ದ ದಾಳಿಂಬೆಹಣ್ಣು, ಶ್ರೇಷ್ಠವಾದ 
ಚೆಂದೆಂಗು, ಹಸುರಾದ ಅಡಿಕೆಕಾಯಿ, ಭಾರದಿಂದ ಜೋಲುತ್ತಿರುವ ಚಿನ್ನದ ಬಣ್ಣದ 
ಬಾಳೆ, ಶ್ರೇಷ್ಠವಾದ ಸಿಹಿಯಾದ ಮಾವು, ಸೊಗಸಾದ ಮುಟ್ಟಿಗೈ?) ಹಣ್ಣಿನ ಗೊಂಚಲು, 
ನೀಳವಾದ ನೇರಿಲೆ ಹಣ್ಣು ಇವುಗಳಿಂದ ತುಂಬಿದ ಸುಂದರವಾದ ಉಪವನವು ಕಾಣಿಸಿತು. 
ವ॥ ಹಾಗಿದ್ದ ಉಪವನವನ್ನು ನೋಡಿ ಪುಷ್ಕರಿಕೆಯು ಹೇಳಿದ್ದ ದಾರಿಯಲ್ಲಿ 
೭೨. ಮಹಾರಾಜನೆ! ಅಶೋಕದ ಕೆಂದಳಿರ ಗೊಂಚಲುಗಳನ್ನು ಸೀಳಿಕೊಂಡು 
ಹೋದೆನು. ಮಾವಿನಮರಗಳ ಬೀದಿಯಲ್ಲಿ ಅತಿವೇಗದಿಂದ ನುಸುಳಿದೆನು. ಕ್ಷ ೈತಕ 
ಗಿರಿಯನ್ನು ವೇಗವಾಗಿ ಹತ್ತಿದೆನು. ಅಂದವಾದ ಹೂತುಂಬಿದ ಬಳಿ ಗಳಲ್ಲಿ ತೊಡರಿ 


ಎಹ್‌: ಹೀಗೆ ಮಂದ ಮಾರುತದ ಹಾಗೆ ಲತಾಗೃ ಹವನ್ನು ಸೇರಿ ನಾಲ್ಕು ದಿಕ್ಕು 


ದಶಮಾಶ್ವಾಸಂ ೪೫೫ 


ವ8 ಅದು ರಂಭಾಸಂಭೂತಮಾಗಿಯುಂ ಸುರಾಧಿಪನಿವಾಸಮಲ್ಲು; ಪನ್ನಾಗಪರಿ 
ಪೂರ್ಣಮಾಗಿಯುಂ ವಿಷಧರನಿಳಯಮಲ್ಲು ಕೋಮಳಲತಾವೇಷ್ಟಿತಮಾಗಿಯುಂ ವೇಶ್ಯಾ 
ವಾಟವುಲ್ಹು ಸಕಲ ಸುಮನೋರಂಜಿತಮಾಗಿಯುಂ ಅಮರ್ತ್ಯಭವನಮಲ್ತು ಮಧುಪ್ರಶವ 
ಮಾಗಿಯುಂ ಪುರವಿರೋಧಿಯಲ್ಲೆನಿಸಿರ್ದ ಉಪವನದೊಳ೯ ಕದಂಬ ಕುಸುಮರಾಗದಿಂ ಪಸರಿಸಿಟ್ಟ 
ನೆಲೆಗಟ್ಟಿನಿಂ ಪಸಿಯಡಕೆಯ ಪೊಸಕಂಭದಿಂ ರಸದಾಳಿಯಸಿಯ ಗಂಧವಟ್ಟಿಗೆಯಿಂ ಕುಳಿರ್ವ 
ಕುಳಿರ್ವೇರ ಕೇರ್ಗಟ್ಟಿನಿಂ ಅಸುಕೆಯ ಕಿಸುದಳಿರ ಪೊದಕೆಯಿ? ಪಜ್ಮಳಿಸುವ ಪನ್ನೀರಚಳೆಯದಿಂ 
ನಿಜ*ಗೊಂಡಗಣುಪೂವಿನ ಬಾಳ್ವೇಲಿಯಿಂ ಲೀಲೆವಡೆದ ಲತಾಗ ಹಂ ಲತಾಂತ ಶರ ಜನ್ಮಭವನ 
ದಂತಿರ್ದುದು ಅಂತುಮಲ್ಪದೆಯುಂ 


ಕಂ॥, ಸುರಯಿಯ ಸೇವಂತಿಯ ಪಾ 
ದರಿಗಳ ಮಲ್ಲಿಗೆಯ ಸಂಪಗೆಯ .ಜಾಜಿಯ ತಾ 
ವರೆಯ ಸುರಹೊನ್ನೆಯಲರ್ಗಳ | 
ಪರಿಮಳದಲರೆಸೆಯುತಿರ್ಪುವಾವುಪವನದೊಳ* ೩೭೩ 


ವ॥ ಅಂತೆಸೆವ ಉಪವನ ಮಧ್ಯದಲ ತಾಭವನಮಂ ನೋಟಸ್ತಿನಮಲ್ಲಿ 


ಗಳನ್ನೂ ನೋಡಿದೆನು. ವ॥ ಆ ಉಪವನವು ರಂಭೆಯು ಹುಟ್ಟಿದ ಸ್ಥಾನವಾಗಿದ್ದರೂ 
ಇಂದ್ರನ ಮನೆಯಲ್ಲ. (ಬಾಳೆಯಮರ ಮತ್ತು ರಂಭೆ) ಪುನ್ನಾಗವೃ ಕ್ಷಗಳಿಂದ ತುಂಬಿ 
ದ್ದರೂ ಸರ್ಪಲೋಕವಲ್ಲ. [ಸುರಹೊನ್ನೆಮರ ಮತ್ತು ಹಾವು] ಕೋಮಲ ಲತೆಯಿಂದ 
ಕೂಡಿದ್ದರೂ ವೇಶ್ಯಾಗೃಹವಲ್ಲ (ಎಳೆಯಬಳ್ಳಿ-ಬಳ್ಳಿಯಂತಿರುವ ವೇಶೈಯರು) ಸಕಲ 
ಸುಮನಸ್ಸುಗಳಿಂದ ರಂಜಿತವಾಗಿದ್ದರೂ ದೇವಲೋಕವಲ್ಲ (ಹೂಗಳು-ದೇವತೆಗಳು). 
ಮಧುವಿಗೆ ಉತ್ಪತ್ತಿಸ್ಥಾನವಾಗಿದ್ದರೂ ಪುರವಿರೋಧಿಯಲ್ಲ (ಮಕರಂದ-ಮಧುವೆಂಬ 
ರಾಕ್ಷಸ). ಹೀಗೆ ಪ್ರಸಿದ್ಧವಾದ ಉಪವನದಲ್ಲಿ ಕದಂಬ ಪುಷ್ಪಗಳ ಪರಾಗಗಳನ್ನು ಹರ 
ಡಿದ ನೆಲಗಟ್ಟಿನಿಂದಲೂ, ಹಸಿ ಅಡಿಕೆ ಮರಗಳನ್ನು ಕಟ್ಟಿದ ಹೊಸ ಕಂಭದಿಂದಲೂ,` ರಸ 
ದಾಳಿಕಬ್ಬನ್ನು ಕಟ್ಟಿ ದ್ಧ ಗಂಧವಟ್ಟಿಕೆಯಿಂದಲೂ, ತಣ್ಣಗಿರುವ ತಂಪಾದ ಬಳಿ ಗಳನ್ನು 
ಹಬ್ಬಿಸಿದ ಗೋಡೆಗಳಿಂದಲೂ, ಅಶೋಕದ ಕೆಂದಳಿರ ಹೊದಿಕೆಯಿಂದಲೂ, ಪ್ರಜ್ವಲಿ 
ಸುವ ಪನ್ನೀರನ್ನು ಚುಮಂಕಿಸಿರುವುದರಿಂದಲೂ, ಒಂದರಲ್ಲೊಂದು ಹೆಣೆದ ತಾಳೆ 
ಹೂಮರಗಳ ಬೇಲಿಯಿಂದಲೂ ಸುಂದರವಾದ ಬಳ್ಳಿವನೆಯು, ಲತೆಗಳುಳ್ಳ ಕುಮಾರ 
ಸ್ವಾಮಿಯ ಮನೆಯಂತೆ ಕಾಣಿಸಿತು. ಅಲ್ಲದೆ- ೭೬೩. ಆ ಉಪವನದಲ್ಲಿ ಸುರಗಿ, 
ಸೇವಂತಿ, ಪಾದರಿ, ಮಲ್ಲಿಗೆ, ಸಂಪಗೆ, ಜಾಜಿ, ತಾವರೆ, ಸುರಹೊನ್ನೆ ಮೊದಲಾದ 
(ಹೂಗಳ ಪರಿಮಳವನ್ನುಳ್ಳ ಗಾಳಿಯು ಬೀಸುತ್ತಿತ್ತು) ಪರಿಮಳವುಳ್ಳೆ ಹೊಗಳು ರಂಜಿ 
ಸುತ್ತಿದ್ದುವು. ವ॥ ಹಾಗೆ ಪ್ರಕಾಶಿಸುವ ಉಪವನದ ನಡುವೆ ಇದ್ದ ಲತಾಗೃಹವನ್ನು 


೪೫೬ ಅಭಿನವ ದಶಕುಮಾರ ಚರಿತೆ 


ಇರ್ದೆಸೆಯಲ್ಲಿ ಮಾಣಿಕದದೀವಿಗೆ ಕೆಂದಳಿರ್ದೊಂಗಲಲ್ಲಿ ಪಾ 

ಸಿರ್ದಮಳ್ವಾಸು ಪೆಂಪೆಸೆವನುಣ್ಣಿನ ತಣ್ಣಳಸಂಗಳಲ್ಲಿ ತಿ 

ವಿರ್ದಸುಗಂಧ ಶೈತ್ಯಜಲಮಿರ್ತಲೆಗಿಂಬೆಳತಾ ಳವೃಂತಮೊ 

ಪ್ಪಿರ್ದ ಲತಾಗೃಹಂ ನಯನ ಕೌತುಕಮಂ ಪಡೆದತ್ತಿಳಾಧಿಪಾ ೭೪ 


ವಣ ಅಂತು ಕೌತುಕಮಾದ ಲತಾಭವನಮಂ ಪೊಕ್ಕು ಕುಳ್ಳಿರ್ಪನ್ನೆಗಂ 


ನೂಪುರಮಂ ಕಲಲ್ಲಿ ನವ ಕಿಂಕಿಣಿ ರಂಜಿತ ಕಾಂಚಿಯಂ ಬಿಸು 

ಟ್ಟೋಪನ ನಿದ್ರೆಯುಬ್ಬರವನಾಲಿಸಿಯೊರ್ಬಳೆ ಮರ್ಬಿನೊಳ್‌ ಬರಲ್‌ 
ಚಾಪಲನೇತ್ರಕಾಂತಿ ಕುಡುಮಿಂಚಿನವೋಲ್‌ ಪೊಳೆಯಲ್‌ ಸುಗಂಧಶೋ 

ಭಾ ಪವನಂ ಮುಸುಂಕಲದಲ್‌ಂದಲನಿದೆಂ ಸತಿ ಬರ್ಪಳೆಂಬುದಂ ೭೫ 


ವ॥ ಅಂತಾನಾ ಕಲ್ಲಸುಂದರಿಯ ಬರವನಜ್‌ದು ಲತಾಭವನದ ಮಾಧವೀಗುಲ್ಮ 
ದೊಳ್‌ ಮೆಯ್ಗ ರೆದಿರ್ಪುದುಮವಳ್‌ ಬಂದು ತದ್ಭವನದಲ್ಲೆನ್ನಂ ಕಾಣದೆ 
ಎಲೆ ಕುಸುಮಾಸ್ತ್ರನಿರ್ದಯ ನಿರಂತರ ಮುಗ್ಳೆಯನೆನ್ನನಿಂತು ಕೋ 
ಟಲೆಗೊಳಿಪಂತಿರಾಂ ನಿನಗೆ ಮಾಡಿದ ಪೊಲ್ಲಮೆಯುಂಟೆ ಧಾರಿಣೀ 


ತಿಲಕನನೊಲ್ಲು ಚಿತ್ರಪಟದೋಪನನಿಲ್ಲಿಗೆ ತಂದುತೋಟಿದಿಂ 
ತಲಿಲಿಪೆಯೇಕೆಯೆನ್ನನೆನುತಂಗನೆ ಮುಂಗಿಡುತಿರ್ದಳಾ ಕ್ಷಣಂ ೭೬ 


ನೋಡಿದೆನಂ. ಅಲ್ಲಿ... ೭೪. ಎರಡು ಕಡೆಯಲ್ಲಿಯೂ ಮಾಣಿಕ್ಯದ ದೀಪಗಳಿವೆ. 
ಕೆಂದಳಿರಿನ ಗೊಂಚಲುಗಳು ನೇತಾಡುತ್ತಿವೆ. ಬೆಳ್ಳಗಿರುವ ಹಾಸಿಗೆಯನ್ನು ಹಾಸಿದೆ. 
ಹಿರಿದಾದ ಸುಂದರವಾದ ತಣ್ಣ ಗಿರುವ ಕಳೆಶಗಳಲ್ಲಿ ಸುಗಂಧಿತವಾದ ತಣ್ಣೀರನ್ನು 
ತುಂಬಿದೆ. ತಲೆಯ ಎರಡುಕಡೆಗೂ ಬೀಸಣಿಗೆಗಳಿವೆ. ಇವುಗಳಿಂದ ಆ: ಲತಾಗೃಹವು 
ರಾಜನೇ ಕಂಗಳಿಗೆ ಸಸಯ ೦ಟು ಮಾಡುತ್ತಿತ್ತು. ವ॥ ಹಾಗೆ ಆಶ್ಚರ್ಯಕರ 
ವಾದ ಲತಾಗೃಹವನ್ನು ಪ್ರವೇಶಿಸಿ ಕುಳಿತ ak ಕ್‌ ೭೫. ಕಾಲಂದಿಗೆಯನ್ನು 
ಕಳಚಿಹಾಕಿ, ಗೆಜ್ಜೆಗಳಿಂದ ಸುಂದರವಾದ ಒಡ್ಕಾಣವನ್ನು ಬಿಚ್ಚಿಹಾಕಿ, ಪತಿಯ ಗಾಢ 
ನಿದ್ರೆಯನ್ನ ರಿದು ಒಬ್ಬಳೇ ಕತ್ತಲೆಯಲ್ಲಿ ಕಲ್ಪಸುಂದರಿಯು ಬಂದಳು. ಆವಳ ಚಂಚ 
ನೇತ್ರಗಳ ಚ್‌ ಕ ಂಂಚಿನಂತೆ ಹೊಳೆಯಿತು. ಸುಗಂಧವುಳ್ಳ ಗಾಳಿಯು 
ನುಗ್ಗಿ ಬಂದಿತು ಇವುಗಳಿಂದ ಕಲ್ಪಸು7ದರಿಯು ಬರುತ್ತಿದ್ದಾಳೆಂದು ತಿಳಿದೆನಂ, 
ವ॥ ಆ ಕಲ್ಪಸುಂದರಿಯ ಬರವನ್ನು ತಿಳಿದು ನಾನು (ಉಪಹಾರವರ್ಮ) ಲತಾಗೃಹದ 
ಮಾಧವೀ ಬಳ್ಳಿಗಳ ಪೊದೆಯಲ್ಲಿ ಅಡಗಿಕೊಂಡೆನು. ಅವಳು ಬಂದು ಆ ಮನೆಯಲ್ಲಿ 
ನನ್ನನ್ನು ಕಾಣದೆ. ೭೬, "ಎಲೆ ಕುಸುಮಾಸ್ತ್ರನೆ! ನಿರ್ದಯನೆ ! ಮುಗ್ದೆಯಾದ 
ನನ್ನನ್ನು ಹೀಗೆ ಹಿಂಸಿಸಲು ನಿನಗೆ ನಾನು ಮಾಡಿದ ಕೆಡುಕೇನು? ಭೂಲೋಕದಲ್ಲಿ 


ಶ್ರೇಷ್ಠನಾದ ಚಿತ್ರಪಟದಲ್ಲಿ ಕಂಡ ಪ್ರಿಯನನ್ನು ಇಲ್ಲಿಗೆ ಕರೆತಂದು ಏಕೆ ತೋರಿಸುತ್ತಿಲ್ಲ?' 
6 ಇ 


ವ8 ಅಂತು ಮುಂಗಿಡುತಿರ್ದಳಂ ಕೇಡು ಗುಲ್ಮದಿಂ ಶೊಅಮಟ್ಟು 


ನಿನ್ನಕ್ಷಿದ್ವಿತಯಂ ಸ್ಮರಾಸ್ತ್ರತತಿಯಂ ನಿನ್ನಾನನಂ ಚಂದ್ರನಂ 

ನಿನು _ಚ್ಚಸ್ತನವೆಯ್ದೆ ಮನ್ಮಥನ ಕೇಳೀ ಕಂತುಕದ್ವಂದ್ವಮಂ 

ನಿನ್ನಂಗಂ ರತಿಯಾರ್ಪನೀಟ್ಕುಳಿಗೊಳಲ್‌ ನೀಂ ಲೇಸನೇಗೆಯ್ದೆ ಕೇಳ್‌ 

ನಿನ್ನಿಂ ವೈರಿಗಳುಂಟೆ ಕೇಳ್‌ ಮನಸಿಜಂಗೆಂದೊಲ್ಲು ಬಂದಪಿ ದೆಂ ತಿಕ 


ದ॥ ಅಂತಪ್ಪಿ ಸತಿಯಂ ನೋಟಕ್ತಿನಂ 


ಸರಸಿಜನೇತ್ರೆಗುಜ್ಜಳಿಪ ತುಂಬಿಗುರುಳ್‌ ಕಮನೀಯಪಲ್ಲವಾ 

ಧರೆಗೆ ಪಿಕಸ್ತನಂ ನವಸುಧಾ ಕಳಶಸ್ತನಿಗಾ ಕಪೋಳ ಬಂ 

ಧುರಮಣಿದರ್ಪಣಂ ಪುಳಿನಪೂರ್ಣ ನಿತಂಬೆಗೆ ರಾಜಹಂಸಮಂ 

ಧರಗತಿಸಂತತಂ ವೆ:ಜಿವುದೆಂಬುದು ನೋಡಲಿದಾವ ವಿಸ್ಮಯಂ ೭೮ 


ವ8 ಅಂತೆಸೆವ ಕಾಂತೆಯನಾಲಿಂಗನಂಗೆಯ್ದ ನಂತರಂ 


5ಂ॥ ಘಟಕುಚೆ ಪುಷ್ಕರಿಕೆಯ ನುಡಿ 
ದಿಟವಾಯ್ತೆಂದೆನಗೆನುತ್ತವಳ್‌ ನನ್ನನುರ 
ಸ್ತಟದಮರ್ದಪ್ತಿರತಿಲಂ 
ಪಟದಿಂದಿರಲಾಗಳಟಕಿದೆ ನಾನಿಂಗಿತಮಂ ೭೯ 


ಎಂದು ಏನು.ಮಾಡಬೇಕೆಂದು ತಿಳಿಯದೆ ತಳಮಳಗೊಂಡಳು, ವ॥ ಹಾಗೆ ದುಃಖಿ 
ಸುತ್ತಿದ್ದವಳನ್ನು ಕಂಡು ಪೊದೆಯಿಂದ ಹೊರಗೆ ಬಂದು. ೭೭. “ನಿನ್ನ ಎರಡುಕಣ್ಣು 
ಗಳು ಮದನನ ಬಾಣಗಳನ್ನು ಮೀರಿಸುತ್ತಿವೆ. ನಿನ್ನ ಮುಖವು ಚಂದ್ರನನ್ನೂ, ನಿನ್ನ 
ದಪ್ಪ ಸ್ತನಗಳು ಮನ್ಮಥನ ಆಟದ ಚೆಂಡುಗಳೆರಡನ್ನೂ ಮೀರಿಸುತ್ತಿವೆ. - ನಿನ್ನ } ಶರೀರವು 
ರತಿಯ ದರ್ಪವನ್ನಡಗಿಸುತ್ತಿದೆ. ನೀನೇನು ಪುಣ್ಯವನ್ನು ಮಾಡಿದೆಯೋ? ಕಾಮನಿಗೆ 
ನಿನಗಿಂತ ವೈರಿಗಳಿದ್ದಾರೆಯೇ!” ಎಂದು ಹೇಳುತ್ತಾ ಬಂದು ಪ್ರೀತಿಯಿಂದ ಅವಳನ್ನು 
ಅಪ್ಪಿದೆನು. ವಃ: ಹಾಗೆ “ಅಪ್ಪಿಕೊಂಡು ಸತಿಯನ್ನು ನೋಡಲು-.೭೮. ' ಕಮಲ 
ನೇತ್ರೆಗೆ ಪ್ರಕಾಶಮಾನವಾದ ದುಂಬಿಗಳಂತಿರುವ. ಮುಂಗುರುಳುಗಳೂ, ಸುಂದರವಾದ 
ಚಿಗುರಿನಂತಹ ಅಧರವುಳ್ಳವಳಿಗೆ ಕೋಗಿಲೆಯ ಧ್ವನಿಯೂ, ನೂತನವಾದ ಅಮೃತಕಳಶ 
ದಂತ ಸ್ತನಗಳುಳ್ಳವಳಿಗೆ ಆ ಕೆನ್ನೆಗಳೆಂಬ ಸುಂದರವಾದ ಮಣಿಗನ್ನಡಿಯೂ, ಮರಳ 
ದಿಣ್ಣೆಯಂತೆ ನಿತಂಬವುಳ ೈವಳಿಗೆ ರಾಜಹಂಸದ ಮಂದಗಮನವೂ ಯಾವಾಗಲೂ ಮೆರೆ 
ಯುತ್ತದೆ. ಇದರಲ್ಲಿ ಆಶ್ಚರ್ಯವೇನಿದೆ? ವ॥ ಹಾಗೆ ಪ್ರಕಾಶಿಸುತ್ತಿದ್ದ ಕಾಂತೆಯನ್ನು 
ಆಲಿಂಗಿಸಿದೆನು. ಅನಂತರ. ೭೯, *ಕುಂಭಸ್ತನಿಯಾದ ಪ್ರಷ್ಕರಿಕೆಯ ಮಾತು ಇಂದು 
ನನಗೆ ನಿಜವಾಯಿತು.' ಎಂದು ಹೇಳುತ್ತಾ ಅವಳು ನನ್ನನ್ನು ವಕ್ಷಸ್ಥಲದಲ್ಲಿ ಗಟ್ಟಿ 
ಯಾಗಿ ಅಪ್ಪಿಕೊಂಡು ರತಿಕ್ರೀಡೆಯಲ್ಲಿ ಅಸಕ್ತಿಯನ್ನು ತೋರಿದಳು. ಅವಳ ಇಂಗಿತ 


೪೫೮ ಅಭಿನಪ ದಶಕುಮಾರ ಚರಿತೆ 


ವ॥ ಅಂತಿಂಗಿತಮುನಜದು 


ಕಂ॥ ರಾಜಶುಕಂ ಕೆಂದಳಿರ್ಗಳ 
ನೋಜೆಯಿನೊಳ್ಳೆಸೆಯೆ: ಕರ್ದುಕುವಂದದಿನಾಗಳ್‌ 
ಕೂಜಿತರವದಿಂ ಕರ್ದುಕಿದೆ 
ನಾ ಜಂಗಮ ಕಲ್ಪಲತೆಯ ಬಿಂಬಾಧರಮಂ ೮೦ 


ವ॥ ಅಂತಧರ ಗ್ರಹಣಂಗೆಯ್ದು 


ನಿಯಮಸ್ಥಾ ನಮನಂಟಿ ಸತ್ವದೊದವಂ ಮುಂ ನೋಡಿ ಕಾಲಪ್ರಬೆೋ 

ಧೆಯನಾರಯ್ದೂ ನಿರಂತರಪ್ರಕೃತಿಯಂ ಭಾವೇಂಗಿತ ಜ್ಞಾನ ನಿ 

ರ್ಣಯದಿಂ ಭಾವಿಸಿಯಾತ್ಮ ಶುಕ್ಲಭರವಂ ಹೃನ್ಮಾರುತ ವ್ಯಾಪ್ತಿಯೇ 

ಟಿಕ್ನಿಯಿನಾಂತಂಗನೆಯಿಚ್ಛೆಯಂ ಸಲಿಸಿದೆಂ ಸಂಭೋಗದೊಳ್‌' ಯೋಗದೊಳ್‌ 
೮೧ 


ಸಹಜಪ್ರೀತಿಮನೋಹರಾಧರಮಣಿಪ್ರೋಚ್ಚುಂಬನಂ ಕುಂತಳ 

ಗ್ರಹಣಂ ಕೋಮಳದೀನಚಾಟುವಚನಂ ಜಿಹ್ವಾಂಕುರಾಚ್ಕೊ ಕೀಟನಂ 
ಎಹಗಾನೀಕಲಸನ್ಮಹಾಗಳರವಂಲಜ್ಜಾಭಿಭಂಗಂ ಮುಹು 
ರ್ಮುಹುರಾಲಿಂಗನಮಂತದೇಂ ಮೆಣಿ್ತ!ದುದೋ ಸಂಭೋಗ ಕೋಳಾಹಳಂ ೮೨ 


ವನ್ನು ನಾನು ಅರಿತೆನು. ವ।। ಹಾಗೆ ಇಂಗಿತವನ್ನು ತಿಳಿದು-- ೮೦. ಅರಗಿಳಿಯು 
ಕೆಂಪುಚಿಗುರನ್ನು ಸೊಗಸಾಗಿ ಪ್ರೌಢಿಮೆಯಿಂದ ಕೊಕಿ ನಿಂದ ಕುಕ್ಕುವ ಹಾಗೆ ಅ ಸಂ 
ರಿಸುವ ಕಲ್ಪಲತೆಯಾದ ಕಲ್ಪವಲ್ಲರಿಯ ತೊಂಡೆಹಣ್ಣಿನ ತುಟಿಯನ್ನು ಶಬ್ದ ವಾಗುವಂತೆ 
ಚುಂಬಿಸಿದೆನು. ವ।। ಹಾಗೆ ಅಧರವನ್ನು ಚುಂಬಿಸ ೮೧. ನಿಯಮಸ್ಕಾನದಲ್ಲಿ 
ಕುಳಿತು ಸತ್ವಗುಣದ ಆವಿರ್ಭಾವವನ್ನು ಸೋಡಿ, ಕಾಲಜ್ಞಾನವನ್ನರಿತು, ನಿರಂತರ 
ವಾದ ಪ್ರಕೃತಿಯನ್ನು ಮನಸ್ಸಿನ ಇಂಗಿತಜ್ಞಾನದಿಂದ ನಿರ್ಣಯಿಸಿ, ಆತ್ಮಜ್ಞಾನ 
ವನ್ನು ಹೃದಯದಲ್ಲಿರುವ ಪ್ರಾಣಗಳಲ್ಲಿ ಕೂಡಿಸಿ ಯೋಗದಿಂದ ತೃಪ್ತಿಯನ್ನು ಪಡೆ 
ಯುವಂತೆ, ರತಿಸುಖಕ್ಕೆ ನಿಯಮಿತವಾದ ಸ್ಥಾನಗಳನ್ನು ಸ್ಪರ್ಶಿಸಿ, ಮನಸ್ಸಿನ ಅನು 
ಕೂಲ ಸ್ಥಿತಿಯನ್ನು ನೋಡಿ, ಕಾಲಕ್ಕೆ ಸಹಜವಾದ ತಿಳಿವಳಿಕೆಯಿಂದ, ಸ್ವಭಾವವನ್ನು 
ಇಂಗಿತಜ್ಞಾನದಿಂದ ನಿರ್ಣಯಿಸಿ, ನನ್ನ ವೀರ್ಯವನ್ನು ಹೃದಯದಿಂದ ಬರುವ 
ಶ್ವಾಸೋಚ್ಛಾಸಗಳನ್ನು ಹಚ್ಚಿಸಿ ಧರಿಸಿ ಸಂಭೋಗದಲ್ಲಿ ಅವಳ ಇಷ್ಟವನ್ನು ಸಲ್ಲಿಸಿದೆನು. 
(ಯೋಗಭೋಗಗಳ ಸಾಮ್ಯವನ್ನು ಇಲ್ಲಿ ಹೇಳಿದೆ-ರಂ.) ೮೨. ಸಹಜವಾದ ಪ್ರೀತಿ 
ಯಿಂದ ಮನೋಹರವಾದ ಅಧರಮಣಿಯನ್ನು ಒತ್ತಿಚುಂಬಿಸಿದೆವು. ತಲೆಗೂದಲನ್ನು 
ಹಿಡಿದೆಳೆದೆವು. . ಕೋಮಲವಾದ ದೆ ೈನ್ಯವುಳ್ಳ ಪಿ ಪ್ರೀತಿಯ ಮಾತುಗಳನ್ನಾಡಿದೆವು. 
ನಾಲಗೆಯ ತುದಿಯನ್ನು ನೆಕ್ಕಿದೆವು. ಹಕ್ಕಿಗಳ ಧ್ವನಿಯಂತೆ ಗಳರವವನ್ನು ಮಾಡಿದೆವು. 
ನಾಚಿಕೆಯನ್ನು ತೊರೆದೆವು. ಮತ್ತೆ ಮತ್ತೆ ಆಲಿಂಗನ ಮಾಡಿಕೊಂಡೆವು. ಹೀಗೆ 


ದಶಮಾತ್ವಾಸಂ ೪೫೯ 
ದಕ ಆ ಸಂಭೋಗದೊಳ್‌ 


ನೆಲಸಿದಲಜ್ಞೆಯೋಸರಿಸಿ ಘರ್ಮಜಲಂ ಪೊಜಿಪೊಣ್ಮೆಬುದ್ಧಿ ಸಂ 

ಚಲಿಸಿ ಪೊದಟ್ಟಿ ಲಲ್ಲೆ ಮಿಗಿಲಾಗಿಯುಸಿರ್‌ ನಿಮಿರ್ವೆತ್ತು ಲೋಚನೋ 
ತೃಲಮರೆಮುಚ್ಚಿಯಪ್ಪುಗೆ ಸಡಿಲ್ಲು ಮನಂಬೆಅಗಾಗಿ ಪುಪ್ಪಕೋಮಲೆ 
ಮರವಟ್ಟಿರಲ್‌ ಸಮರತಿಸ್ಮಿ ತಿಯಪ್ಪವೊಲಾಂ ನೆಗಲಕ್ತಿದೆಂ | ೮೩ 


ವ॥। ಅಂತು ಸಮರತಿಯಾಗೆ 


ವಿಲಸದ್ರಕ್ತವಿಲೋಚನಂ ಶ್ರಮಜಲವ್ಯಾಕೀರ್ಣಗಾತ್ರಂ ಮತಿ 

ಸ್ಪಲನೆಂ ಶೀರ್ಣಚಳಾಳಕಂ ಶಿಥಿಲವೇಣೀಬಂಧಮುತ್ತುಂಗ ನಿ 

ರ್ಮಳ ಬಿಂಬಾಧರಮಾಸ್ಯ ಸಂಭವಮುದಂ ಚಿತ್ತಪ್ರಸನ್ನಂ ಮನ 
ಕ್ಕೊಲವಂಪೆತ್ತುದು ಕಾಂತೆಯಾಕೃತಿ ಕರಂ ರತ್ಯಂತದೊಳ್‌ ಸಂತತಂ ೮೪ 


ದ8 ಅಂತಾದ ರತ್ಯಂತಸಮಯದೊಳ" ನಲ್ಲಳಂ ಲಲ್ಲಿ ನುಡಿಯಿಂದೆನಸುಂ ಪರಿತೋಪಂ 
ಬಡಿಸಿ ನಿಮಗಾದೊಡೆ ಸಂಕಲ್ಪ ಸಿದ್ಧಿಯಾಯ್ತಾಂದೇವಿಯರಿಂ ಬೀಟಕ್ಕೊಂಡೆಪೆನೆಂಬುದುಂ 


ಸಂಭೋಗಕೋಲಾಹಲವು ಮೆರೆಯಿತು. ವ1। ಆ ಸಂಭೋಗದಲ್ಲಿ. ೮೩, ನೆಲೆಸಿದ್ದ 
ನಾಚಿಕೆ ಜಾರಿತು. ಬೆವರ ನೀರು ಉಕ್ಕಿ ಹರಿಯಿತು. ಬುದ್ಧಿ ಯು ಚಂಚಲವಾಯಿತ್ತು 
ಲಲ್ಲೆವಾತುಗಳು ಮಿತಿಮೀರಿದುವು. | ವೇ (ಗವಾಯಿಕು. ಕಂಗಳೆಂಬ ಕಮಲ 
ಗಳು ಅರ್ಧಮುಚ್ಚಿದುವು. ಆಲಿಂಗನದ ಬಿಗಿತವು ಸಡಿಲವಾಯಿತು. ಮನವು ಬೆರಗಾ 
ಯಿತು. ಹೀಗೆ ಹೂವಿನಂತೆ ಕೋಮಲೆಯಾದ ಕಲ್ಪವಲ್ಲರಿಯು ಮೈಮರೆತಳು. ಹೀಗೆ 
ನಾನು ಸಮರತಿಸ್ತಿತಿಯುಂಟಾಗುವಂತೆ ಮಾಡಿದೆನು. ವ।। ಹಾಗೆ ಸಮರತಿ 
ಯಾಗಲು-೮೪. ರತಿಕೇಳಿಯ ಕೊನೆಯಲ್ಲಿ ಕಾಂತೆಯ ಆಕಾರವು ಮನಸ್ಸಿಗೆ ಪ್ರೀತಿ 
ಯನ್ನುಂಟುಮಾಡಿತು. ಆಗ ಅವಳ ಕಂಗಳು ಕೆಂಪಾಗಿದ್ದುವು. ಮೈ ಶಯೆಲ್ಲ ಬೆವರ 
ನೀರು ಉಕ್ಕಿ ಹರಿಯುತ್ತಿತ್ತು. ಮತಿಯು ಚಂಚಲವಾಗಿತ್ತಿ. ಮುಂಗುರುಳುಗಳು 
ಕೆದರಿ ಚಲಿಸುತ್ತಿದ್ದುವು. ಜಡೆಯು ಸಡಿಲವಾಗಿ ಬಿಚ್ಚಿಕೊಂಡಿದ್ದಿತ್ತು. ಅವಳ ಬಿಂಬಾ 
ಧರವು ನಿರ್ಮಲವಾಗಿದ್ದಿತಂ. ಮುಖದಲ್ಲಿ ಹರ್ಷವು ಎದ್ದು ಕಾಣುತ್ತಿತ್ತು. ಮನಸ್ಸು 
ಪ್ರಸನ್ನವಾಗಿತ್ತು. ಇಂಥ ಅವಳ ಆಕೃತಿಯು ಆನಂದವನ್ನುಂಟುಮಾಡಿತು. 
ವಟ ರತಿಕೇಳಿಯ ಅವಸಾನದಲ್ಲಿ ನಲ್ಲಳನ್ನು ಲಲ್ಲೆ ನುಡಿಗಳಿಂದ ಸಂತೋಷಪಡಿಸಿ 


4 
ದೆನು. ಮತ್ತು "ನಿಮಗೆ ನಿಮ್ಮ ಇಷ್ಟಾರ್ಥ ಸಿದ್ಧಿಸಿತು. ಇನ್ನು ನಾನು ದೇವಿಯ 


೪೬೦ ಅಭಿನವ ದಶಕುಮಾರ ಚರಿತೆ 


ಅಲರ್ದ ಮುಖಾಬ್ಜಮೆಯ್ದೆ ಕುಡುಬಾಡಿ ಸಿತಾಕ್ಸಿಯುಗಂ: ಬೆಳಿಂಗುವೆ 
ತ್ತಲಘುನಿತಂಬದೊಳ" ಮುಡಿ ಸಡಿಲ್ಲು ತನುಪ್ರಭೆ ಕಂದಿಬುದ್ಧಿ ಸಂ 
ಚಲಿಸಿಮುದಂ ತೊಲಂಗಿಯನುರಾಗರಸಂ ತವೆ ಬತ್ತಿಯಾಕ್ಷಣಂ ' 

ಲಲನೆ ವಿಷಾದದಿಂ ದುಗುಡಮಂ ತಳೆದಳ* ಮರವಟ್ಟರಂದದಿಂ ೮೫ 


ವ॥ ಅಂತವಳ್ಳಾದ ದುಗುಡಮನಾಂ ಕಂಡು 


ಇನಿತುದ್ವೇಗಕ್ಕದೇಂ ಸಮ್ಮದಮಬಲೆಯೆನಲ್ಯಾಮ ಕೈವಲ್ಯದೊಳ್ಳಿಂ 

ದೆನಗೀಗಳ" ಸಾರ್ದುಮೇಂ ಮತ್ತಧಮಪತಿಯ ದುಸ್ಸಂಗದುರ್ವೇದನಾಯಾ 
ತನದೊಳ್‌ ಬೀಟ್ವಿಂದಮಾಯ್ತೀತೆಅನನಅ*ದು ಮುಂಗೆಟ್ಟಳಂ ಬಾಲೆಯಂ ದುಃ 
ಖನಿಯಂ ನೀಂ ಕಾವುದೆಂದಂಗನೆ ಮಿಗೆ ಸುರಿದಳ್‌ ಭೋರೆನಲ್‌ ಕಣ್ಣನೀರಂ ೮೬ 


ವ॥ ಬಟ್‌ಕ್ಕಾನವಳ ಕಣ್ಣ ನೀರಂ ತೊಡೆದಿಂತೆಂದೆಂ 


ನಿಜಪತಿಗೆನ್ನ ಚಿತ್ರಪಟದೊಪ್ಪಮನೊಯ್ಯನೆ ತೋಣಲಂತವಂ 
ತ್ರಿಜಗದೊಳತ್ಯಪೂರ್ವಮೆನಿಸಿರ್ಪ ವಿಚಿತ್ರದ ರೂಪಿದೆಂತು ವಾ 

ರಿಜಮುಖಿ ನಿನ್ನ ಕೆಯ್ಯೆಡೆಗೆ ಸಾರ್ದುದು ಪೇಲ್‌ನೆ ಪೇಟು ಧರಿತ್ರಿಗ 

ದ್ರಿಜೆಗೆಣೆ ಧರ್ಮರಕ್ಷಿತೆಯೆನಿಪ್ಪವಳಿಂದೆನಗೆಂದು ಕಾಮಿನೀ _: 1 ೮೫೩ 


ವರಿಂದ ಬೀಳ್ಕೊಳ್ಳುವೆನು' ಎಂದು ಹೇಳಿದೆನು. ಆಗ. ೮೫. ಕಲ್ಪಸುಂದರಿಯ ಅರ 
ಳಿದ್ದ ಮುಖಕಮಲವು ಬಾಡಿ ಹೋಯಿತು. ಬಿಳುಪಾದ ಕಂಗಳೆರಡೂ ಬೆರಗು 
ಗೊಂಡುವು, ದಪ್ಪವಾದ ನಿತಂಬದ ಮೇಲೆ: ತಲೆಗೂದಲ. ಗಂಟು ಸಡಿಲವಾಗಿ ಹರ 
ಡಿತು. ದೇಹಕಾಂತಿಯು ಕಂದಿತು. ಬುದ್ದಿಯು ಚಂಚಲವಾಯಿತು. . ಆನಂದವು 
ತೊಲಗಿತು. ಅನುರಾಗರಸವು ಬತ್ತಿಹೋಯಿತು, ಆ ಕ್ಷಣದಲ್ಲಿ ಲಲನೆಯು ವಿಷಾದ 
೦ದ ಮೈಮರೆತವಳಂತೆ ದುಃಖಿತೆಯಾದಳು. ವ॥। . ಅವಳಿಗಾದ ದುಃಖವನ್ನು 
ನಾನು ನೋಡಿ (ಉಪಹಾರವರ್ಮ) ೮೬. ಆಬಲೆ ! ಇಷ್ಟು ಉದ್ವೇಗಕ್ಕೆ ಕಾರಣ 
ವೇನು? ಎಂದು ನಾನು ಕೇಳಿದೆನು. “ಕಾಮಸುಖವೆಂಬ ಕೈವಲ್ಯ ಸುಖದಲ್ಲಿ ಮುಳುಗಿದ. 
ನನಗೆ ಮತ್ತೆ. ಅಧಮನಾದ ಪತಿಯ ಸಂಗದಿಂದ ಯಾತನೆಯಲ್ಲಿ ಬೇಯಬೇಕಾಗಿ 
ಬಂದಿತು. ಏನು ಮಾಡಲಿ. ಏನು ಮಾಡಬೇಕೆಂದರಿಯದ ದುಃಖಿನಿಯಾದ ನನ್ನನ್ನು 
ಕಾಪಾಡಬೇಕು.” ಎಂದು ಹೇಳಿ ಆ ಕಲ್ಪ ಸುಂದರಿಯು ಕಣ್ಣೀರ್ಗರೆದಳು. ವ॥। ಬಳಿಕ 
ನಾನು ಅವಳ ಕಣ್ಣೀರನ್ನು ಒರಸಿ ಹೀಗೆ ಹೇಳಿದೆನು. ೮೭. ನಿನ್ನ ಗಂಡನಿಗೆ ನನ್ನ 
ಚಿತ್ರಪಟವನ್ನು ತೋರಿಸು. ಅದನ್ನು ನೋಡಿ ಅವನು "ಮೂರು ಲೋಕಗಳಲ್ಲಿಯೇ 
ಅಪೂರ್ವವಾದ ವಿಚಿತ್ರವಾದ ರೂಪವಿದು. ಕಮಲಮುಖಿ! ಇದು ನಿನ್ನ ಕೈಗೆ ಹೇಗೆ 
ಬಂದಿತು ? ಹೇಳು? ಎಂದು ಕೇಳುತ್ತಾನೆ. ಆಗ ನೀನು. "ಭೂಮಿಯಲ್ಲಿ ಪಾರ್ವತಿಗೆ 
ಸಮನಾದ ಧರ್ಮರಕ್ಷಿತೆಯೆಂಬವಳು ನನಗೆ ಕೊಟ್ಟಳು' ಎಂದು ಅವನಿಗೆ ಹೇಳು. 


ದಶ ಮಾಶ್ವಾಸಂ | ೪೬೧ 


ವ॥ ಅಂತು ಚಿತ್ರಪಟಮಂ ತೋಟಿ ಇದನೆನ್ನ ಕುಲಗುರುವಪ್ಪ ಧರ್ಮರಕ್ಷಿತೆಯೆಂಬ 
ಭಿಕ್ಷುಕಿ ಕೊಟ್ಟು ಮತ್ತಮಿಂತೆಂದಳೆಂದು ಪೇಟ್ದು 


ಈ ರೂಪಂ ಪಿಡಿದೊಂದು ಹೋಮಮನಲಂಪಿಂ ಗಂಧಕಸ್ತೂರಿ ಕ 
ರ್ಪೂರಾಜ್ಯಾಂಬರ ಮಾಂಸಸಂತತಿಗಳಿಂ ಮಾಡಲೆ ತಚ್ಚಿತ್ರದಾ 

ಕಾರಂ ಕೂರ್ತೆನಗಪ್ಪುದಾಂ ಪದೆಪಿನಿಂದಪ್ಪಲ್ಕೆ ನಿನ್ನಂ ತದಾ 

ಕಾರಂ ಕೇಳ ನಿನಗಪ್ಪುದಾಂ ಸಹಜದಿಂದಿರ್ಪೆಂ ಧರಾವಲ್ಲಭಾ ೮೮ 


ಇದು ನಿನ್ನಾಪ್ತ ಪ್ರಧಾನರ್ಗಖಳ ಪರಿಜನಕ್ಕಾತ್ಮಚಿತ್ತಕ್ಕೆ ಪೆಂಪಿಂ 
ಮುದವಪ್ಪಂತಾದೊಡಂ ಹೋಮವನೆಸಗಿದಪೆಂ ದೇವ ನೀವೆಲ್ಲರುಂ ಕೇ 

ಳ್ಲು ದಯಾಚಿತ್ತಪ್ರಸಾದಂಗೊಡಿಮೆನಲರಸಂ ತಾನೊಡಂಬಟ್ಟೆನಿಂ ಮಾ 

ಬದು ಮ್ರಂತೀಹೋಮಮಂ ಕಾಮಿನಿಯುಪವನದೊಳ್‌ ವಸ್ತುಸಾಮಗ್ರ | 


ದಿಂದಂ ೮೯ 
ವ॥ ಎಂಬುದುಂ 
ಕಂ] ಹೋಮ ಸವಾಪ್ತಿಯೊಳೆನಗೆ ಮ 
ಹಾ ಮಂತ್ರದಿನಾದ ಮೂರ್ತಿಯಂ ನಿನಗೀಯಲ್‌ 
ಭೂಮಾಶ ನಿನ್ನ ಕರೆದೆಂ 
ಹೋಮಸಮಭ್ಯರ್ಣ ಫಂಟಿಕಾಧ್ವನಿಯಿಂದಂ ೯೦ 


ವ।। ಹಾಗೆ ಚಿತ್ರಪಟವನ್ನು ತೋರಿಸಿ "ಇದನ್ನು ನನ್ನ ಕುಲಗುರುವಾದ ಧರ್ಮ 
ರಕ್ಷಿತೆಯೆಂಬ ಭಿಕ್ಷುಕಿಯು ಕೊಟ್ಟು ಹೀಗೆ ಹೇಳಿದಳು' ಎಂದು ಹೇಳಿ ೮೮. ಈ ರೂಪ 
ವೆನ್ನು ಪಡೆಯುವುದಕ್ಕಾಗಿ ಗಂಧ ಕಸ್ತೂರಿ ಕರ್ಪೂರ ತುಪ್ಪ ಬಟ್ಟೆ ಮಾಂಸ ಇವು 
ಗಳಿಂದ ಒಂದು ಹೋಮವನ್ನು ಸಂತೋಷದಿಂದ ಮಾಡಬೇಕು. ಅದರಿಂದ ಆ 
ಚಿತ್ರದಾಕಾರವು ನನಗೆ (ಕಲ್ಪ ಸುಂದರಿಗೈ ಬರುವುದು. ನಾನು ನಿನ್ನನ್ನಪ್ಪಿದರೆ 
ಆ ಆಕಾರವು ನಿನಗೆ (ರಾಜನಿಗೆ) ಬರುವುದು. ರಾಜನೆ! ನಾನು ಮಾತ್ರ ಸಹಜ 
ವಾಗಿ ಇದ್ದ ಹಾಗೆಯೇ. ಇರುವೆನು. . ೮೯. ಇದು ನಿನ್ನ ಆಪ್ತರಾದ ಮಂತ್ರಿ 
ಗಳಿಗೂ, "ಸೀವಕರೆಲ್ಲರಿಗೂ, ನಿನ್ನ . ಮನಸ್ಸಿಗೂ ಸಂತೋಷವನ್ನುಂಟುಮಾಡುವ 


1 


ಹಾಗಿದ್ದರೆ ನಾನು `ಈ ಹೋಮವನ್ನು ಮಾಡುವೆನು. ದೇವ ನಕ ನನ 


ಜಾ ನ್‌ ಡೆ 
ಮಾತನ್ನು ಕೇಳಿ ದಯೆಯಿಂದ ಅನುಜ್ಞೆಯನ್ನು ಕೊಡಿ' ಎಂದು ಹೇಳು. ಅದಕ್ಕೆ 


ರಾಜನು "ನಾನು ಒಪ್ಪಿದ್ದೇನೆ. ಈ ಹೋ ಮವನ್ನು ಕಾಮಿನಿಯರ ಉಪವನದಲ್ಲಿ ಎಲ್ಲ 
ವಸ್ತುಗಳಿಂದ ಮಾಡು' ವಃ ಎಂದು ಹೇಳುತ್ತಾನೆ. . ೯೦. ಹೋಮವು ಮುಗಿದಾಗ 
ಮಹಾಮಂತ್ರ ಪ್ರಸಾದದಿಂದ ನನಗೆ ಬಂದ ಆಕಾರವನ್ನು ನಿನಗೆ ಕೊಡುವುದಕ್ಕಾಗಿ 
'ರಾಜನೆ' ಹೋಮ ಕುಂಡದ ಹತ್ತಿರವಿರುವ ಗಂಟೆಯ "ಧ್ವನಿಮಾಡಿ ಕರೆಯುವೆನು. 


೪೬೨ | ಅಭಿನವ ದಶಕುಮಾರ ಚರಿತೆ 


ವಣ ಆ ಘಂಟೆಯ ಧ್ವನಿಯಾಗಲೊಡಂ ನೀಂ ಹೋಮಕುಂಡಕ್ಕೆ ಬಂದೊಡಾಂ ನಿನ್ನ 
ನಪ್ಪಲೆನಗಾದ ಚಿತ್ರದ ರೂಪು ನಿನಗಾಗಿಯಾಂ ಮುನ್ನಿನಂತಿರ್ಪೆನೆಂದು ಭಿಕ್ಷುಕಿ ಪೇಟ್ದಳೆಂದು 
ಪೇಟ್‌ ಮೇಲಪ್ಪ ಕಾರ್ಯಮನಾನೆಸಗುವೆನೆಂದು ಮತ್ತಂ 


~ 


500 ಕೋಮಳೆ ನೀನೆಸಗಿದ ತ 
ದ್ಧೋಮದ ಧೂಮೋತ್ಕರಂ ಕರಂ ತಲೆದೋಲಿಲ್‌ 
ಪ್ರೇಮದೊಳಾನಲ್ಲಿಗೆ ಬಂ 
ದುಂ ಮಾಡುವ ತೆಆಿನನಜ್‌ಪುವೆಂ ನಿನಗಾಗಳ ೯೧ 


ವ॥ ಎಂದಿದೆಲ್ಲಮಂ ಕಲ್ಪಸುಂದರಿಗೆ ಕಲಿಸಿಯನಂತರಂ 


5ಂ॥ ಆಂ ಬಂದು ಪೋದ ಪಜ್ಜೆಯ: 
ನಂಬುಜಮುಖಿ ಪೆಜಿನದೊರ್ಬನಜರ ಯದ ತೆಅದಿಂ 
ಬೆಂಬಟಿಕಿಯಿಂ ವುಷ್ಕರಿಕೆಯಿ 
ನಿಂಬಂ ತೊಡೆಯಿಸುವುದೆನುತುಮಾಂ ಪೊಜಿಮಟ್ಟೆಂ ೯೨ 


ವ8 ಅಂತು ಪೇಲ್ಗೂನಾವನದಿಂ ಪೊಳಿಮಟ್ಟಿತ್ತಲ' ಬಂದೆಂ ಅವಳತ್ತಲ್‌ ತನ್ನ 
ಪತಿಯ ಸಮಾಪಕ್ಕೆ ಪೋಗಿಯಾಂ ಪೇಲ್ಡಿಂದದಿಂ ವಿಕಟವರ್ಮಂಗೆ ಪೇಟಕ್ಟೊಡವನದರ್ಕೊ 
ಡಂಬಟ್ಟಿರೆ 


ವ॥ ಆ ಘಂಟೆಯ ಧ್ವನಿಯಾದ ಕೂಡಲೆ ನೀನು ಹೋಮಕುಂಡಕ್ಕೆ ಬಾ. ಕೂಡಲೆ 
ನಾನು ನಿನ್ನನ್ನಪ್ಪುವೆನು. ನನಗೆ ಬಂದ ವಿಚಿತ್ರವಾದ ರೂಪವು ನಿನಗಾಗುವುದು. 
ನಾನು ಮೊದಲಿನಂತೆಯೇ ಇರುವೆನು ಎಂದಂ ಭಿಕ್ಷುಕಿಯು ಹೇಳಿದಳು ಎಂದು ಹೇಳು. 
ಮುಂದಿನ ಕೆಲಸವನ್ನು ನಾನು ನೋಡಿಕೊಳ್ಳುವೆನು. ಮತ್ತು ೯೦. “ಕೋಮುಳೆ! 
ನೀನು ಮಾಡಿದ ಆ ಹೋಮದ ಹೊಗೆಯನ್ನು ಕಂಡ ಕೂಡಲೆ ಪ್ರೀತಿಯಿಂದ ನಾನು 
ಅಲ್ಲಿಗೆ ಬಂದು ನಿನಗೆ ಮುಂದೆ ಮಾಡಬೇಕಾದ ರೀತಿಯನ್ನು ತಿಳಿಸುವೆನು” ವ॥ ಎಂದು 
ಎಲ್ಲ ವಿಷಯವನ್ನು ಕಲ್ಪಸುಂದರಿಗೆ ಕಲಿಸಿದೆ. ಅನಂತರ. ೯೨. “ಕಮಲಮುಖ | 
ನಾನು ಬಂದು ಹೋದ ಹೆಜ್ಜೆಯನ್ನು ಬೇರೆ ಯಕಾರೂ ತಿಳಿಯದಂತೆ, ಪುಷ್ಕರಿಕೆಯಿಂದ 
ಹೆಜ್ಜೆಯ ಗುರುತನ್ನು ಅಳಿಸಿ ಹಾಕಿಸು” ಎಂದು ಹೇಳಿ ನಾನು ಹೊರಟೆನು. ವ॥ ಹಾಗೆ 
ಹೇಳಿ ನಾನು ಆ ಉಪವನದಿಂದ ಹೊರಟು ಇತ್ತ ಬಂದೆನು. ಆವಳು ಅತ್ತ ತನ್ನ 
ಗಂಡನ್‌ಹತ್ತಿರ ಹೋಗಿ ನಾನು ಹೇಳಿದ ಹಾಗೆ ವಿಕಟವರ್ಮನಿಗೆ ಹೇಳಿದಳು. ಅವನು 


ದಶಮಾಶ್ವಾಸಂ ೪೬೩ 


ದೇವಿಯದೊಂದಪೂರ್ವತರಮೂರ್ತಿಯನೊಪ್ಪಿರೆ ಮಾಡುವಳ್‌ ಗಡಂ 
ಭೂವರನಪ್ಪ ತದ್ವಿಕಟವರ್ಮ ನೃ ಪಂಗಿದಜಸೊಳ್‌ ವಿತರ್ಕವಿ 

ನ್ನಾವುದೆನುತ್ತ ಶೇಷಜನಮಚ್ಚ ರಿವಟ್ಟಿ ರೆ ಕಲ್ಪಸುಂದರೀ 

ಭಾವಕಿ ಹೋಮುಮಂ Kt SE 1೪ ಸಮಕಟ್ಟಿದಳ್‌ ನೃತ ಪಾ ೯೩ 


ಕಂ॥ ರೂಪಪರಾವರ್ತನ ವಿವಿ 
ಧೋಪಾಯಮನೆಸಗುವಳ" ಗಡಂ ನರನಾಥಂ 
ಗೋಪಳ್‌ ಮಣಿಮಂತ್ರೌಪಧಿ 
ಗೇ ಪೊಸತಾಧಿಕ್ಯಮೆಂದು ಗುಂಪೊಸೆವಿನೆಗಂ ೯೪ 


ವ॥ ಅಂತಖಿಳಜನಮತಾ ಖಶ್ವರ್ಯಂಬಡುತಿರಲಗುರು ಚಂದನ ಕುಂಕುಮ ಕರ್ಪೂರ 
ಕಸ್ತೂರಿಕಾದಿ ಸುಗಂಧವಸ್ತುವಂ ple ತಿಲ ವ್ರೀಹಿ ಯವಾದಿಹೋಮಧಾನ್ಯಮಂ ಘೃತ 
ದುಗ್ಧಪಶುವಸಾದಿರಸದ್ರವ್ಮೃಮಂ ಚೀನಿ ಮಹಾಚೀನಿ ದೇವಾಂಗ ದುಕೂಲಾದಿಪಟಕರ್ಮಮಂ 
ಖದಿರದೇವದಾರುನಿಂಬಲವಂಗಾದಿಸುಗಂಧಶುಷ್ಕಚಯಮಂ ಹೋಮಸಾಧನಂಗಳಾಗಿ ಮಾಡಿ 


ಕಂ॥ ವನಜಮುಖಿ ವಿಕಟವರ್ಮನ 
ತನುಸಾಧನಮಂ ಚಿಂತಾಗ್ನಿಯೊಳ* ಬೇಳ್ವಂತೂ 
ವನಮಧ್ಯದಗ್ಗಿಕುಂಡದೊ 
ಳನುನಯದಿಂ ಬೇಳ್ಮಳೊಲ್ಲು ತತ್ಸಾಧನಮಂ ೯೫ 


ಅದಕ್ಕೆ ಒಪ್ಪಿದನು. ೯೩. "ದೇವಿಯು ಮಹಾರಾಜ ವಿಕಟವರ್ಮನಿಗೆ ಒಂದ 
A ವಾದ ಸುಂದರಮೂರ್ತಿಯನ್ನುಂಟುಮಾಡುವಳು. ಇದರಲ್ಲಿ ಸಂದೇಹವೇನು?' 
ಎಂದು ಎಂದು ಅಶೇಷ ಜನರೂ ಆಶ್ಚರ್ಯಪಡುವಂತೆ ಕಲ್ಪಸುಂದರಿಯು ಉಪವನದಲ್ಲಿ 
ಹೋಮವನ್ನು. ಮಾಡಿದಳು. ೯೪. ಚಯ. ರಾಜನಿಗೆ ರೂಪವನ್ನು 
ಬದಲಾಯಿಸುವ ವಿವಿಧೋಪಾಯಗಳನ್ನು ಮಾಡುವಳು. ಆಶ್ಚರ್ಯ, ಮಣಿ ಮಂತ್ರ 
ಔಷಧಿಗಳಿಗೆ ಒಂದು ಹೊಸ ಪ್ರಾಶಸ್ತ್ಯ ಬಂದಂತಾಯಿತು' ಎಂದು ಜನರು ಹೇಳಿದರು. 
ವಃ ಜನರೆಲ್ಲರೂ ಆಶ ರ್ಯ ಪಚುವಂತೆ ಅಗರು ಚಿಕ್ಕೆ, ಚಂದನ, ಕುಂಕುಮ ಕರ್ಪೂರ, 
ಕಸ್ತೂರಿ. ಮೊದಲಾದ ಸುಗಂಧ ದ್ರವ್ಯಗಳನ್ನೂ, ಬಿಳಿ ಸಾಸುವೆ ಭತ್ತ, ಗೋಧಿ 
ವೊದಲಾದ ಹೋಮದ ಧಾನ್ಯ ಗಳನ್ನೂ, ತುಪ್ಪ, ಹಾಲು, ಪಶುವಿನ ಕೊಬ್ಬು- 
ಮೊದಲಾದ ರಸದ್ರವ್ಯಗಳನ್ನೂ, ಚೀನಿ ಮಹಾಚೀನಿ ಮೊದಲಾದ ಸೂಕ್ಷ್ಮವಸ್ತ್ರಗಳನ್ನೂ, 
ದೇವಾಂಗ, ದುಕೂಲ ಮೊದಲಾದ ರೇಶಿಮೆ ವಸ್ತ್ರಗಳನ್ನೂ ಕಗ್ಗಲಿ, ದೇವದಾರು, 
ಬೇವು, ಲವಂಗ ಮೊದಲಾದ  ಸುಗಂಧವುಳ ವ) ಒಣಗಿದ ಸೌದೆಗಳನ್ನೂ ಹೋಮ 
ಸಾಮಗ್ರಿಗಳಾಗಿ ಸಂಗ್ರಹಿಸಿದಳು. ೯೫. ಆ ಕಮಲಮುಖಿಯು ಆ ವನ ಮಧ್ಯದ 
ಅಗ್ನಿಕುಂಡದಲ್ಲಿ ಶ್ರದ್ಧೆಯಿಂದ ಹೋಮ ಸಾಧನ ದ್ರವ್ಯಗಳಿಂದ ಹೋಮ ಮಾಡಿದಳು. 
ಅದು ವಿಕಟವರ್ಮನ ಶರೀರವನ್ನು ಸುಡುವ ಸಾಧನಗಳನ್ನು ಚಿತೆಯ ಆಗ್ಲಿಗೆ 


೪೬೪ ಅಭಿನವ ದಶಕುಮಾರ ಚರಿತೆ 


ಸಕಲಸುಗಂಧವಸ್ತುಗಳನಂಗನೆ ತದ್ವನಮಧ್ಯದೊಳ್‌ ಹವಿ 

ಪ್ರಕರಮೆನಲ್ಕೆ ಹೋಮಶಿಖಿಯೊಳ್‌ ಮಿಗೆ ಬೇಳ್ಲೊಡೆ ಧೂಮದೇಲಕ್ಷಿದಿ 
ಜಕ್ನಿಕರದೊಳುರ್ಬಿ ಪರ್ಬಿಬರೆ ನಿಶ್ಚಯದಿಂದನಿಶಂ ಸುಗಂಧ ಕೌ 
ತುಕಮೆನಿಸಿತ್ತದಲ್ಲದೊಡೆ ಗಂಧಗುಣಂ ಧರೆಗೆಂತು ಸಾರ್ದುದೋ ೯೬ 


ವ॥ ಆ ಹೋಮಧೂಮಸ್ತೋಮಂ ವ್ಯೋಮಮಂಡಲಮಂ ದಿಶಾಮಂಡಲಮಂ ಮಂಡಿ 
ಸಲದನಾಂ ಕಂಡು 


ಭರದಿಂ ಬಂದೆನ್ನ ಮೇಗಾಲ್ಗಳನಮ (ವ?)ಳಡಿಯಂ ಮೆಟ್ಟಿ ದೂಂಟಿಕ್ಕಿ ಹಸ್ತಾಂ 
ಬುರುಹಾಗ್ರಶ್ಲೇಷದಿಂ ಬಾಗಿಸಿ ನಯನದಡಾಳಂ ಮುದೀಯಾಸ್ಯದೊಳ್‌ಪ 
ರ್ಬಿರೆ ಮಧ್ಯಂಬಳ್ಳೆ ಕಕ್ಷಂ ಪೊಗರನುಗುಳೆ ರಾಗಂತುಟುಂಕಲ್ಕೆ ತಾಮ್ರಾ 

ಧರಮಂ ತತ್ಕಾಂತೆ ಪೆಂಪಿಂ ಮಗುಟ್ಟು ಮಗುಲ್ಬ ವಳ" ಚುಂಬನಂಗೆಯ್ದ್ಹಳಾಗಳ* 


೯೭ 
ವ॥ ಅಂತು ಚುಂಬನಂಗೆಯ್ದ ನಂತರಮಿಂತೆಂದಳ್‌ | 
ಕಂ ನೀನೆನ್ನೊಳ್‌ ಪೇಟ್ಮಿಕ್ರಮ 
ಮೇನುಂ ತಪ್ಪದವೊಲೆಸಗಿದೆಂ ಹೋಮಮನಿ 
ನ್ನೀನೆಸಪುತ್ತರ ಕಾರ್ಯವಿ 
ಧಾನಮನೊಲ್ಲಂತೆ ಮಾಟ್ಬುದೆಲೆ ಸುಕುಮಾರಾ ೯೮ 


'ಹಾಕುವಂತೆ ಇದ್ದಿತು. : ೯೬. ಅಂಗನೆಯು ಆ ವನದ ನಡುವೆ ಹೋಮಾಗ್ನಿಯಲ್ಲಿ ಸಕಲ 
ಸುಗಂಥ ವಸು ಗಳನ್ನೂ ಹವಿಸ್ಸನ್ನಾಗಿ ಹೋಮ ಮಾಡಿದಳು. ಅದರಿಂದ ಮೇಲೆದ್ದ 
ಹೊಗೆಯು  ದಿಕ್ಕುಗಳಿಗೆಲ್ಲ ವಿಶೇಷವಾಗಿ ಹರಡಿತು. ಮತ್ತು ಅದರ ಸುಗಂಧವು 

ಆಶ್ಚರ್ಯಕರವಾಗಿದ್ದಿತು. ಅಲ್ಲದಿದ್ದರೆ ಧರೆಗೆ ಗಂಧಗುಣವು. ಹೇಗೆ: ಬಂದಿತು. ? 
(ಈ ಸುಗಂಧಬಿಂದಲೇ ಭೂಮಿಯು ಗಂಧ ಗುಣವುಳ್ಳುದಾಯಿತು ಎಂದು ಹೇಳ 
ಬಹುದು) ವ॥ ಆ ಹೋಮಧೂಮವು ಆಕಾಶಮಂಡಲವನ್ನೂ ದಿಕ್ಕುಗಳ 
ಸಮೂಹವನ್ನೂ . ಅಲಂಕರಿಸಿತು. ಅದನ್ನು ನಾನು ನೋಡಿದಾಗ, ೯೭. ಕಲ್ಪ 
ಸುಂದರಿಯು. ವೇಗದಿಂದ ಬಂದು ನನ್ನ ಕಾಲ. ಮೇಲುಭಾಗವನ್ನು ತನ್ನ ಪಾದಗಳಿಂದ 
ಮೆಟ್ಟಿಕೊಂಡು ಕರಕಮಲಗಳಿಂದ ನನ್ನ ಮುಖವನ್ನು ಹಿಡಿದು ಬಗ್ಗಿ ಸಿಕೊಂಡಳು. 
ನಯನ ಕಾಂತಿಯನ್ನು ನನ್ನ ಮುಖದ ಮೇಲೆ ಹರಡಿದಳು. ಸೊಂಟವು, ಬಳುಕಿತು. 
ಕಂಕುಳು ಹೊಳೆಯಿತು. ಪ್ರೀತಿಯು ತುಂಬಿ ತುಳುಕುವಂತೆ ನನ್ನ ಚೆಂದುಟಿಯನ್ನು 
ಮತ್ತೆ ಮತ್ತೆ ಚುಂಬಿಸಿದಳು. ವ॥ ಹಾಗೆ ಚುಂಬಿಸಿದ ಮೇಲೆ ಹೀಗೆ : ಹೇಳಿದಳು. - 
೯೮. “ಸುಕುವರಾರನೆ! ನೀನು ನನಗೆ ಹೇಳಿದ್ದಂತೆ ಒಂದು ತಪ್ಪೂ ಬರದಂತೆ. ಹೋಮ 
ವನ್ನು ಮಾಡಿದೆನು. ಮುಂದೆ ಎಳಾಡಬೇಕಾದ ಕಾರ್ಯಗಳನ್ನು . ನಿನಗಿಷ್ಟ ಬಂದ 


ದಶಮಾಶ್ವಾಸಂ ೪೬೫ 


ದ॥ ಎಂದವಳ” ಮಗುಟ್ಟಾಲಿಂಗನಂಗೆಯ್ಯೆ 


ಕಂ॥ ಕಾಲಾತಿಕ್ರಮಮಾಗದೆ 
ಕಾಲನ ನಿಲಯಕ್ಕೆ ವಿಕಟವರ್ಮನನೀಗಳ" 
ಬಾಲೆ ಕಳಿಪಿದಪೆನೆಸೆವ ತ 
ಮಾಳದೊಳಿರ್ದಿಕ್ಷಿಸೆಂದೆನಾನಂಗನೆಯಂ ೯೯ 


ವ॥ ಅಂತವಳನೊಂದು ತಮೂಲಗುಲ್ಮದೊೊಳಿರಿಸಿಯಾಂ ಹೋಮಕುಂಡದ ಸಮೀಪಕ್ಕೆ 
ಬರೆ, 
ವಿವಿಧಜ್ಞಾಳಾಕಳಾಪಂ ತುಡುಕೆ ಗಗನಮಂ ಧೂಮ ಸಂತಾನಕಂ ದಿ 
ಗ್ವಿವರಕ್ಕೆಯ್ತರ್ಷಿನಂ ಪನ್ನಗನಿಲಯಮನಂಗಾರದುಗ್ರೋಷ್ಠ್ಟಮುಂ ತೀ 
ವುವಿನಂ ಪಾಯ್ತುರ್ಪಿನಂ ಬಲ್ಕಿಡಿಗಳ ಗಡಣಂ ರಂಜಿಸುತ್ತಿರ್ಪ ಹೋ 
ಮಾಗ್ನಿ ವಿಶೇಷಂ ಮನ್ಮನಕ್ಕಚ್ಚರಿಯನೆಸಗಿದತ್ತಾಗಳುರ್ವೀವರೇಣ್ಯಾ ೧೦೦ 


ವ॥ ಅಂತಳುರ್ವ ಹೋಮಕುಂಡದ ಸಮೀಪದೊಳ್‌ ಕುಳ್ಳಿರ್ದು 


ಕಂ॥ ಆ ವಿಕಟವರ್ಮನೃಪತಿಯ 
ಜೀವನಮಲ್ಲಾಡುವಂತೆ ಘಂಟೆಯನಾಗಳ* 


ಭಾವಿಸಿಯಲ್ಲಾಡಿದೆನಾ 
ಶಾವಳೆಯಮನದಲ ಘೋರರವಮೆಯ್ದ್ಪುವಿನಂ ೧೦೧ 
ಹಾಗೆ ಮಾಡು' ವ ಎಂದು ಹೇಳಿ ಅವಳು ಮತ್ತೆ  ಆಲಿಂಗಿಸಿಕೊಂಡಳು, 


೯೯. ಆಗ ನಾನು ಕಾಲ ಕಳೆಯದೆ ವಿಕಟವರ್ಮನನ್ನು ಈಗಲೆ, ಯಮನ ಮನೆಗೆ ಕಳು 


<a ಸ ತಾನೆ ಇಷ್ಟಾ ಅವ EE ಈ ತಾಜ ಇವಿ ಎ) 
ಹಿಸುವೆನು. ನೀನು ಹೊಂಗೆಯ ಮರದ ಹಿಂದೆ ಇದು ನೋಡು” ಎಂದು ನಾನು ಅವ 
ಎವೆ 


ಎ 
“ಯಿತಿ RC 
ಳಿಗೆ ಹೇಳಿದೆನು. ವ॥ ಆವಳನ 


1. 


ಇಗ್ಗೆು ಮನೆ ಹೆಣಗಗಿನಗಿಗಿ ಎನೊ ಸ ಬಾದ್‌ 
ಹೂಂಗಯ ಮರದ ಪೂದರಿನಲರಿಸಿ ನಾನು ಹೋಮ 


೧೨ 
A ES ಪಾಲೆ ASL ಯ ಅನ್ನ ಗ ಇವಿ ದ — J ವ ಇಷ್ಟಾ 
ಕುಂಡದ ಹತ್ತಿರಕ್ಕೆ ಓ೦ಓಬು ವಂ ಬಾದTರಂಜನ | ಹೋಮಾಗ್ನಿಯ ವಿಶೇಷವಾದ 
| ಅಲ್‌ ಎಣ ಕೆ ಇತತ ದ್ರಿ ಇಲೆ ಎ (ರಾ ಎಸಬ ES ಇ ಡಾ! ಹ ON ಆಲಿ ಲಾಲಾ ಅಲೆ ಪಿ 
ರೂಪವು ಇನ್ನಿ ಉರಿಣನ್ಲ/ ಅಶ್ವ ಬಾ ವನ್ನುಂಟುಮಾಡಿತು. ವಿಧವಿಧವಾದ ಅಗ್ಗಿಜಾ © 
ನ 
pp ಅವಿ) ಇಫಿಎ ಎ ಎನಿ ಎಲ್‌ ಆ ಲ pe —— e ಎ 
ಗಳ ಗುಂಪ್ರ ಆಕಾಶ ವರೆಗೆ ಮೇ ಲು ಈ. ಕಹೂಗಿಯಿ ಸಿರಾ ದಿಕ್ಕುಗಳಿ] | 
೧ 
ಹ ಆನ್ನ ಚೋ ಡಿ ಕಾಲೆ ಕಾಣಾ ್ಣ್ಕಾ ಫಾರ ಧುರ ಕಾಳೆ ರಾಸ ಇತ ಗತಿ ಹಿ ಕ್ಮ ೬ 
ಹರಡಿದಿ ತು. ಕೆಂಡಗಳ ತೀವ್ರವಾದ ಕಾವು ಪಾತಾಳಲೋಕದವರಿಗೆ ಇಳದಿದ್ದಿತು, 
[48 ಆ 
ಅತಿ ps ಖಿ ತ್‌ ಷ್‌ ಖಿ ಹಾ ~ — NR, ಷು ಕ್‌ — —— ಆಕಿ ತಾತ ಈ 
ದೊಡ. ದೊಡ ಬೆಂಕಿಯ ಕಿಡಿಗಳು ಎದು ಹಾರುತ್ತಿದ್ದು ಬ್ರಿ. ಬ ಹಾಗಿ ಹತ್ತಿ 
us ಆಧಿ ಆ) ಈ — 
ನ ಇಡೆ ಸತ್ಯಾ ಕ್ಕ ತಗೆ ದಿ 0, «md ರ್‌ ಈ «ಲ್‌ ೩ NN 6೬ ಗ್‌ ೨ ಅಗ ಎರ ಸ್ನ ಅರಬ 
ಉರಿಯುತ್ತಿದ್ದ ಹೋಮಕುಂಡದ ಹತ್ತಿರ ಕುಳಿತ್ತು-000್ಭ. ಆ ವಿಕಟವರ್ಮನ 
ಹಾ ಜಾ ಬಗ | ಎಲಲ ಸಾಕಾನೆ mf ಆಹೆ ಎ ಹಣೆ ಇ ಪಿ 0 ಗ್ರ ಕಾಪಿ... ಉದು ಕ ಜೀ ಕಾ ಎ 
ಬಣ ಲ್ಲಾ ದುಂ ಇ ಂಟಯಿನನ್ನಿ ಆಗ ಅಳ್ಳಾಡಿಸಿದಿನು. ಅದರ ಘೋರವಾದ 


೪೬೬ ಅಭಿನವ ದಶಕುಮಾರ ಚರಿತೆ 


ಅದುಮಿಗೆ [ಪೊಣ್ಮುತುಂ] ವಿಕಟವರ್ಮನ ಸಂಸ್ಕೃತಿ ಭಾಗ್ಯಮೆಯ್ದೆ 
ತೀರ್ದುದನಣ್‌ ವೊಂದು ದುರ್ಧ್ವನಿ ಕ ನ ತಾಂತಲುಲಾಯಗಳ ಪ್ರಬದ್ಧ ಸಂ 
ಪದನವಘಂಟಿಕಾಧ್ವನಿ ಯುಗಾಂತ ಮಹೇಶ್ವರನೆಗ್ರಹಸ್ತದು 

ರ್ಬಿದ ಡಮರುಪ್ರತಿಧ್ವನಿಯೆನಲ್‌ ಮಿಗೆ ಪೊಣ್ಮೆತು ಘಂಟಿಕಾರವಂ ೧೦೨ 


ವ॥8 ಆ ಥಂಟಿಕಾ ಧ್ವನಿಯಂ ವಿಕಟವರ್ಮಂ ಕೇಳ್ದು 


ವರಾರಿಯಮಂದಿರಕ್ಕೆ ಕುಜ ಸಿಂಹಗೃಹಕ್ಕೆ ಮತಂಗಜಂ ಯಮ 

ದ್ವಾರಕೆ ಪಾತಕಂ ವಿಷಯ ಸಂತತಿಯಾಶೆಗೆ ಯೋಗಿ ಬರ್ಪವೋಲ"್‌ 

ಭೋರೆನೆ ಒರ್ಬನೇ ಮನದ ಸಂಭ್ರಮದಿಂ ನಡೆತಂದನೊಲ್ಲು ಘಂ 
ಟಾರವದತ್ತಲಾ ವಿಕಟವರ್ಮನ್ಸಪಂ ಸುಭಗತ್ತದಾಸೆಯಿಂ ೧೦೩ 


ವ॥ ಅಂತು ಬಂದು ಹೋಮಸಮೀಪದೊಳಿರ್ದೆನ್ನಂ ಕಂಡು 


ನಿಬಿಡಮತಿನೃಪವರಂ ಬಂ 

ದು ಬನದೊಳಾಂಬೇಳ್ವಹೋಮಮಂ ಕಂಡೀಗಳ್‌ 

ಅಬಲೇಪೇಟ್ಲಿಂತಾಯ್ದೆಂ 

ದು ಬೆಕ್ಕಸಂಬಟ್ಟು ನೋಡಿದಂ ಮ:ದ್ರೂಪಂ ೧೦೪ 


ತಲಪಿತು. ೧೦೨. ಘಂಟಾಧ್ವನಿಯು ಹರಡಿತು. ಅದು ವಿಕಟ 
ವರ್ಮನ ಪೂರ್ವಜನ್ನದ ಪ್ರಣ್ನವು ಮುಗಿಯಿತೆಂದು ಸೂಚಿಸುವ ಅಪಶಕುನದ ಧ್ವನಿ 
ಯಾಯಿತು. ಅದು ಯಮನ ಕೋಣನ ಕೋರಳಿಗೆ ಕಟ್ಟಿದ ದೊಡ್ಡ ಘಂಟೆಯ ಧ್ಯ ನಿ 
ಯಂತಿದ್ದಿತು. ಪ್ರಳಯಕಾಲದ ಮುಹೇಶ್ವರನು ತುದಿಗೈ ಯಲ್ಲಿ ಓಡಿದ ಡಮರುಗದ 
ಪ್ರತಿಧ್ವನಿಯೋ ಎಂಬಂತೆ ತೋರಿತು. 5 ಆ ಫಂಟಾನಾದನನ್ನು ಕಟವರ್ಮನು 
ಕೇಳಿ--೧೦೩. ಘಂಟಾನಾದವನ್ನು ಕೇಳಿದ ಕೂಡಲೆ ಬ: ಒಬ್ಬನೇ 
ಸಂಭ್ರಮದಿಂದ ಸುಂದರ ರೂಪವನ್ನು ಪಡೆಯುವ ಆಶೆಯಿಂದ ಸಂತೋಷವಾಗಿ ಹೋಮ 
ಕುಂಡದ ಕಡೆಗೆ ಹೊರಟನು. ಮಾರಿಯ ಮಂದಿರಕ್ಕೆ ಕುಸರಿಯು ನ:ಸುಳಿದಂತೆ । ಸಿಂಹದ 
ವಾಸಸ್ಸಾನಕ್ಕೆ ಆನೆ ಹೋಗುವಂತೆ, ಯಮನ ಮನಗೆ ಪಾಪಿಯು ಬರುವಂತೆ, ಯೋಗಿಂ ಈ 
ವಿಷಯ ಸುಖಗಳನ್ನು ಬಯಸಿ ಬರುವಂತೆ ಅವನು ಬಂದನು. ವ! ಬಂದು ಹೋಮ 
ಕುಂಡದ ಹತ್ತಿರವಿದ್ದ ನನ್ನನ್ನು (ಉಪಹಾರವರ್ಮನನ್ನು) ಕಂಡು ಮಂದ 
ಬುದ್ಧಿಯುಳ್ಳ ಆತನು ವನದಲ್ಲಿ ನಾನು ಮಾಡಿದ ಹೋಮವನ್ನು ನೋಡಿ “ಅಬಲೇ ! 
ಈಗ ನೀನು ಹೇಳಿದ ಹಾಗೆಯೇ ಆಯಿತು.” ಎಂದು ಹೇಳಿ ಆಶ್ಚರ್ಯದಿಂದ ನನ್ನ 


ಹು. 


ಸಂ ೪೬೭ 
ವ॥ ಅಂತೆನ್ನಂ ನೋಬ್ಬವಿಕಟವರ್ಮ ನನಾನಿಂತೆಂದಂ 


ಮುನ್ನಮತೀವ ಕಷ | ಮೆನಿಪಾಕ ವತಿಯಾಗಿಯುಮೊಲ್ಲನೇಕ ಧೂ 
ರ್ತೊೋನ್ನತಿಯಂ ನೆಗಟ್ಟುವೆ ನೃಪಾಲಕ ಕೇಳ್‌ ನಿನಗಿಂದು ದೈವದಿಂ 

ಚಿನ್ನ ತರಂಬರಲ್‌ ದ್ವಿಗುಣಮಾಗದೆ ಮಾಬ್ಬುದೆ ನಿನ್ನ ಧೂರ್ತು ಪೇಟ 
ಮುನ್ನಿನಚೆಂದಮಲ್ಲದೊಡೆ ತದಿ _ಧಮಂ ನಿನಗೀವೆನೀಕ್ಷಣಂ ೧೦೫ 


.ವ॥ ಎಂದು ಮತ್ತಂ 


ಕ5ಂ॥ ನಿನಗಾದೊಡೀಗ ದೇವಾಂ 
ಗನೆಯರನನುಭವಿಪ ಚೆಲ್ವ ರೂಪಾದಪುದೆ 
ನ್ನನುದಾಸೀನಂ ಮಾಡದೆ 
ಮನಮೊಸದಿರ್ಪೊಡೆ ಮದೀಯ ಮೂರ್ತಿಯನೀವೆಂ ೧೧೬ 


ನೀನಿಂತು ಪೇಟ್ವುದಂ ಮ 

ತ್ತಾನೆಂತುಂ ಮೀಜಿದಪ್ಪೆನಾದೊಡೆ ಬಲ್‌ಕಿಂ 

ತಾನಿಹಲೋಕ ಸುಖಾತಿಶ 

ಮಾನುನಯಕ್ಕೆಯ್ದೆ ಬಾಹ್ಯನಾಗೆನೆ ಸತತಂ ೧೦೩ 


ವ॥ ಎಂದವಂ ಪೇಟಲ್‌ ಬಲಕಕಾನಿಂತೆಂದಂ 


< A 


NE ಹನ ಯಾ ಸಟ ದಂದೆ - 
ಹಾಗಿ ಮೋಡುತ್ತಿದ್ದೆ ಬಕೆಬಭಬಿರ್ಮೇಂಗಿ 
8 ಪ 
ಅಟ್‌ 2 


ಇರಿ PR pe — ಹಾ 
ರೂಪವನ್ನು ನೋಡಿದನು. ಷ॥ ನ: 


ರದ್ದು ರಾ ಸಾಯಿ ದ ಪಿ. ರದಿ ಚಕಕ Ja EE 
ಪಾನು ಹೇಳಿದಿನು.-“೧೦೫. “ಮಹಾರಾಜನಿ ! 


(ಈ) 
EE EE ಜಾ ಎಂಗ 
ದಸ ಕರವಾದ ಕುರೂಪ 
pe ಡಾಲಿ ವಿ ) ತಿ = ಫಿ = pa pa ದ್ರಾ ಆ 
ವನ್ನು ಹೊಂದಿರುವಾಗಲೇ ಅನೇಕ ಧೂರ್ತರಿಗೆ ಉನ್ನತಿಯನ್ನುಂ 
ಡ್‌ PS ಸ್‌ } ಎಲು ಅವೆ ಇಚ್ಛೆ: - ಮೋನ 
ಅದೃಷ್ಟವಶಾತ್‌ ಸುಂದರವಾದ ರೂಪವು ಬಂದರ ಇನ್ನ ಧೂರ್ತತ: 
ಎಂ ಅ 
ಆಗದೇ ಇರುತ್ತದೆಯೇ ? 
ee ೫ 2ದೊ ಇಳ pd 

ಇರುವಹಾಗಿದ್ದರೆ ಈ್‌ ಐ ರಧೋಹಬನಿ 


ps x Ul ಅಧೆ ಎ ಈ 
ಮತ್ತೆ. ೧ ೬. “ಣನಗಾದರೂ ಈಗ 


J 
ಬ 
a ಕ್‌ ತ  14್ಕ( ಲ 9) PR Kx “೭ ಲಿ 5 ಆಗ್ಗೆ mm ಎ ಕ್‌ ಇವೆ 
cubed AY PUN se IS VO Cet QIN ' ಗಣೀಕದ 


ಹ | ಗಗ ಗ್ರಾ. . ಎ ಇತ್ತಾಗ. 1 ಕಾ ಕಾರಾ ಕಾರಾ ಸ, ತ್ರ. ಬೃ ತಾರ್‌ ಇಸ್ಟ್‌! ೫» ರಾ ತ ಇ 
weed OA ಬಯಟ hed?” we eo nT x 2 wera ಎನಿ) 
ಎಲ್‌ | 


೪೬೮ ಅಭಿನವ ದಶಕುಮಾರ ಚರಿತೆ 


ಕಂ॥ ಮಂನ್ಗೆನೆದ ಕಾರ್ಯಮುಳ್ಳೊಡ 
ಮೆನ್ನೊಳ್‌ಪೇಟಿಶಿರಿಸು ರೂಪ ಪಲ್ಲಟಮಾಗಲ್‌ 
ನಿನ್ನ ಮತಿಚಲಿಸಿ ನಿಜ ಕಾ 
ರ್ಯೋನ್ನತಿ ಕಿಡುಗುಂ ಬಲೌಕ್ಕ ಕೇಳ್‌ ಭೂಪಾಲಾ ೧೦೮ 


ವ॥ ಎಂಬುದುಮವಂ ತನ್ನೊಳ್‌ ಮುನ್ನಂ ನಿಶ್ಚಯಮಾಗಿರ್ದ ಕಾರ್ಯಮನೆನ್ನೊಳಿಂ 
' ತೆಂದಂ 
ಕಂ॥  ಉಜುವಂ ಪ್ರಹಾರವರ್ಮಂ 
ಕಿಅಿಯಯ್ಯಂ ತದ್ಧರೇಶನಿನ್ನಾತನನೆ 
ಟ್ವಿರದಂತೆ ಜೀರ್ಣವಾಯ್ತೆಂ 
ಬಅಕಿಕೆಯ ನೆವದಿಂದೆ ಕೊಲ್ಹುದಾ ಬಂಧನದೊಳ್‌ ೧೦೯ 


ಶತಹಲಿಯನಂತಜಹಲಿಗಳ* 

ಪ್ರತಿಪಕ್ಸಿಗಳಾಗಿ ತಮ್ಮೊಳಿರ್ದಪರಾ ಶೂ 

ದ್ರತಮರನೊರ್ಬರನೊರ್ಬರೊ 

ಳತಿಮಥನಮನೆಸಗಿ ಕೊಳ್ಳುದವರೊಡಮೆಗಳಂ ೧೧೦ 


ಪದಪಿಂದೆ ಧನಜನಂ ಹೆ 

ರ್ಚಿದ ಪೌಂಡ್ರಕದೇಶಮೆಲ್ಲವುಂ ಕಿಡಿಸೆಂದಾ 

ಮೊದಲೊಳ್‌ ಪೇಟ ನದಿನ್ನಾ 

ಗದೆಂದು ಪೇಟಕ್ಕಿಂ ಮಗುಲ್ಲುಸಚಿವರೊಳೊಲವಿಂ ೧೧೨ 


ಹೇಳಿದನು. ಬಳಿಕ ನಾನು ಹೀಗೆ ಹೇಳಿದೆನು. ೧೦೮. ಮೊದಲೆ ನೀನು ಯೋಚಿಸಿ 
ಕೊಂಡಿರುವ ಕೆಲಸಗಳಿದ್ದರೆ ಅವನ್ನು ನನಗೆ ಹೇಳಿಡು. ಭೂಪಾಲ! ರೂಪವ್ಯತ್ಯಾಸವಾದ 
ಮೇಲೆ ನಿನ್ನ ಬುದ್ಧಿಯು ಬದಲಾಗಿ ಬಳಿಕ ನಿನ್ನ ಕಾರ್ಯಗಳು ಕೆಡುವುವು.* ವ॥ 
ಎಂದು ನಾನು ಹೇಳಿದೆನು. ಅದನ್ನು ಕೇಳಿ ವಿಕಟವರ್ಮನು ತಾನು ಮೊದಲೆ ನಿಶ್ಚಯಿಸಿ 
ಕೊಂಡಿದ್ದ ಕಾರ್ಯವನ್ನು ನನಗೆ ಹೀಗೆ ಹೇಳಿದನು. ೧೦೯. “ಚಿಕ್ಕಪ್ಪನಾದ ಮಹಾ 
ರಾಜ ಪ್ರಹಾರವರ್ಮನು ಬಲಶಾಲಿ. ಆತನನ್ನು ಎಚ್ಚರವಾಗದಂತೆ ಮಾಡಿ ತಾನಾಗಿ 
ಜೀರ್ಣನಾಗಿ ಸತ್ತನೆಂದು ಎಲ್ಲರೂ ತಿಳಿಯುವಂತೆ ಬಂಧನದಲ್ಲಿಯೇ ಕೊಂದು ಹಾಕ 
ಬೇಕು. ೧೧೦. ಶತಹಲಿ ಅನಂತಹಲಿ ಎಂಬವರು ತಮ್ಮ ತಮ್ಮಲ್ಲಿ ಶತ್ರುಗಳಾಗಿ 
ದ್ದಾರೆ. ಆ ಶೂದ್ರಶ್ರೇಷ್ಠರು ಒಬ್ಬರು ಇನ್ನೊಬ್ಬರೊಡನೆ ಹೊಡೆದಾಡುವಂತೆ ಮಾಡಿ 
ಅವರ ಐಶ್ವರ್ಯಗಳನ್ನು ಕಿತ್ತುಕೊಳ್ಳಬೇಕು. ೧೧೧. ಧನ ಬಲ ಜನ ಬಲದಿಂದ ಬಲ 


ಕಾವಿ 


ಶಾಲಿಯಾದ ಪೌಂಡ್ರಕ ದೇಶವನ್ನೆಲ್ಲ ಕೆಡಿಸಬೇಕೆಂದು ಮೊದಲೆ ಹೇಳಿದ್ದೆನ್ನು ಇನ್ನು 
ಸ್‌ ಹ 


ದಶಮಾಶಾ ಸಂ ೪೬೯ 


ಕಂ॥  ಮಣಿಯೊಂದನಿಲ್ಲಿಗೊರ್ಬಂ 
ವಣಿಗ್ವರಂ ತಂದನದಜಮೂಲ್ಯಮನಿಂತೀ 
ಕ್ಷಣದೊಳ* ಲಾಘವಮಪ್ಪಂ | 
ತಣಿಯರಮಾಡುತ್ತೆ ಕೊಳ್ಳುದೆಂದಾಂ ಪೇಟಕ್ತಿಂ ೧೧೨ 


ವ॥ ಎಂದೀ ರಹಸ್ಯ ಕಾರ್ಯಮನೆಲ್ಲಮನೆನಗೆ ಪೇಟಲನಂತರಂ 


ನಿನಗಿಂದಿತ್ತೆನಿದಲ್ತೆ ಸಂಸ್ಕೃತಿಯ ಸೌಖ್ಯಂ ಜೀವನಂ ನಿನ್ನ ಪೂ 

ರ್ವ ನಿಬದ್ಧ ಸ್ಥಿತಿ ಪುಣ್ಯ ಪಾಪಫಲವಮಿ:ನ್ನೆಂತಿರ್ದುದಂತಿರ್ಕೆ ಪೋ 

ಗೆನುತುಂ ತಳ್ಳಿಸಿಕೊಂಡು ಹೋಮಶಿಖಿಯೊಳ್‌ ತದ್ಭೂಪನಂನೂಂಕಿ 

ಚಂ ದನಕರ್ಪುರಮನಾಂ ಬಿಸುಟ್ಟೆನದಣಕೊಳ್‌ ಕೌಜಕೀಟದಂತಿರ್ಪವೋಲ್‌ ೧೧೩ 


ವ॥ ಅಂತಾನವನಂ ಹೋಮಶಿಖಿಯೊಳ್‌ ನೋಕಲವಂ ಭಸ್ಮಾವಶೇಷನಾಗಲೊಡಂ 


ಕಂ॥ ಅತಿಸಾಹಸ ನಿಜಕಾರ್ಯೋ 
ನ್ನುತಿಯಿಂ ತದ್ವಿಕಟವರ್ಮಭೂಪನ ಮರಣ 
ಸ್ಮಿತಿಯಂ ಕಂಡಂಜಿ ಮನೋ 
ಗತ ಚಿಂತೆಯೊಳೆಯ್ದೆ ನಡುಗಿದಳ* ಸತಿಯಾಗಳ* ೧೧೪ 


ಅದನ್ನು ಮಾಡಬೇಕಾಗಿಲ್ಲ ಎಂದು ಮತ್ತೆ ಸಚಿವರಿಗೆ ಹೇಳಬೇಕು. ೧೧೨. ಒಬ್ಬ 
ವರ್ತಕ ಶ್ರೇಷ್ಠನು ಇಲ್ಲಿಗೆ ಒಂದು ಮಣಿಯನ್ನು ತಂದಿದ್ದಾನೆ. ಈ ಕ್ಷಣದಲ್ಲಿ ಅಗ್ಗವಾದ 
ಬೆಲೆಯಿಂದ ಅದನ್ನು ಬೇಗ ಕೊಳ್ಳಬೇಕು ಎಂದು ನಾನು ಹೇಳಿದ್ದೇನೆ.” ವಃ।। ಹೀಗೆ 
ತಾನು ಮಾಡಬೇಕಾದ ರಹಸ್ಯ ಕಾರ್ಯಗಳನ್ನೆಲ್ಲ ನನಗೆ ಹೇಳಿದನು. ಅನಂತರ. ೧೧೩. 
“ನಿನಗೆ ಇಂದು ಜನ್ಮಾಂತರ ಕರ್ಮಫಲವಾದ ಸೌಖ್ಯವನ್ನೂ ಜೀವನವನ್ನೂ ಇದೋ 
ಕೊಟ್ಟಿ ದ್ದೇನೆ. ನಿನ್ನ ಪೂರ್ವಜನ್ಮದಲ್ಲಿ ಮಾಡಿದ ಪುಣ್ಯಪಾಪಗಳ ಫಲವು ಹೇಗಾದರೂ 
ಇರಲಿ. ಹೋಗು' ಎಂದು ಹೇಳುತ್ತಾ ತಳ್ಳಿಕೊಂಡು ಹೋಗಿ ಆ ವಿಕಟವರ್ಮರಾಜನನ್ನು 
ಹೋಮಾಗ್ನಿಯಲ್ಲಿ ತಳ್ಳಿದೆನು ! ಕೆಟ್ಟವಾಸನೆ ಬರದ ಹಾಗೆ ಆದರಲ್ಲಿ ಚಂದನ ಕರ್ಪೂರ 
ಗಳನ್ನು ಹಾಕಿದೆನು. ವ।। ಹೋಮಾಗ್ನಿಯಲ್ಲಿ ತಳ್ಳಲು ಅವನು ಸುಟ್ಟು ಬೂದಿಯಾಗಿ 
ಹೋದನು...-೧೧೪, ಅತಿ ಸಾಹನವುಳ್ಳ ನನ್ನ ಪ್ರಯತ್ನದಿಂದ ವಿಕಟಿವರ್ಮರಾಜನಂ 
ಸತ್ತನು. ಇದನ್ನು ನೋಡಿ ಆಗ ಆ ಕಲ್ಪಸುಂದರಿಯು ಅಂಜಿ ಚಿಂತೆಯಿಂದ ತುಂಬ 


೪೭೦ | ಅಭಿನವ ದಶಕುಮಾರ ಚರಿತೆ 


ವ॥ ಅಂತು ಭಯಾತುರೆಯಾಗುತ್ತುಂ ಬಂದು 


ಆದಿಯೊಳಂಗಜಂ ಜನಕನಾಗಿ ಕರಂ ನಿನಗಿತ್ತನೆನ್ನನಿಂ 

ದಾದರದಿಂದೆ ಹೋಮಶಿಖಿಸಾಕ್ಸಿಯೊಳೊಪ್ಪಿರಲೆನ್ನನಾಂ ನಿಜಾ 
ಹ್ಲಾದದಿನಿತ್ತೆನೆಂದಬಲೆ ತನ್ನನುರಾಗದೊಳೆನ್ನನಪ್ಪಿ ಸ 

ಮೋದದೊಳೋಷ್ಮಮಂ ಪಿಡಿದು ಚುಂಬಿಸಿದಳ್‌ ತಣಿವಪ್ಪ ಮಾಟಕ್ಕಿಯಿಂ ೧೧೫ 


ದ॥ ಅಂತಪ್ಪಿದಳಂ 


ಮಗುಲ್ಚಾಲಿಂಗನಚುಂಬನಕ್ರಿಯೆಗಳಿಂ ಸಂತೋಷಸಂಭೂತ ಸೂ 

ಕ್ವಿಗಳಿಂ ಪ್ರೇಮರಸಾತಿರೇಕಗತಿಯಿಂದಾನಾಗಳುತ್ಸಾಹದಿಂ 

ಮೃಗಶಾಬಾಕ್ಮಿಯ ಭೀತಿಯಂ ಬಿಡಿಸಿ ಪೆಂಪಿಂದವಳ್ಳೂಡಿ ರಾ 

ಜ ಗೃಹಕ್ಕೆಯ್ದಿದೆನೆಲ್ಲರೀಕ್ಷಿಸುತಿರಲ್‌ ಮದ್ದೇಹಕೆಯ್ತರ್ಪವೋಲ್‌ ೧೧೬ 


ಹಳಿಕಿನ ಬದ್ಧಭೂಮಿಕೆಯಿನುಜ್ಜ ಎಲಿ ಶಂಖನಿಘೃಷ್ಟ ಭಿತ್ತಿ ಮಂ 
ಗಳಮಯ ನವ್ಯಚಿತ್ರತತಿಯಿಂ ಮಣಿತೂಣನಿಬದ್ಧ ಪುತ್ರಿಕಾ 
ಸಸ BSE: ಶೋಣ ರತ್ನ ಸ 


ತೃಳಶದಿನೊಪ್ಪು ತಿರ್ಪನೈ ಪಗೇಹಮನ ಪುಗುತಂದೆನುರ್ವಿಪಾ CCe 


ನಡುಗಿದಳು. ವ।। ಹಾಗೆ ಭಯಗ್ರಸ್ಮಳಾಗಿ ಬಂದು-೧೧೫. "ಮೊದಲು ಮದನನು 
ತಂದೆಯಾಗಿ ನನ್ನನ್ನು ನಿನಗೆ ಕೊಟ್ಟನು. ಇಂದು ಆದರದಿಂದ ಹೋಮಾಗ್ನಿಯ 
ಬ ಲ್ಲ 
ಸಾಕ್ಷಿಯಾಗಿ ನಾನು ನನ್ನನ್ನು ಸಂತೋಷದಿಂದ ನಿನಗೆ ಕೊಟ್ಟಿದ್ದೇನೆ' ಎಂದು 
ಳಿ ಕಲ್ಪ ಸುಂದರಿಯು ಅಧಿಕಾನುರಾಗದಿಂದ ನನ್ನನ್ನು ತಬ್ಬಿಕೊಂಡಳು. ಮತ್ತು 


ಹೆ ನ್ನು 
ನನ್ನ ತುಟಿಯನ್ನು ಬಗ್ಗಿಸಿ ಕೊಂಡು ತ್ನ | ಹ್ರಿಯಾಗುವವನೆಗೂ ಚುಂಬಿಸಿದಳು. 
ವ॥ ಹಾಗೆ ತಬ್ಬಿ ಕೊಂಡವಳನ್ನು ೧0೧೬. ಆಲಿಂಗನ ಚುಂಬನಗಳಿಂದಲೂ 


ವೆ ಎರಿ 


ಸಂತೋಷದಿಂದ ಹೊರ ಹೊಮ್ಮಿದ ಇನಿದಾದ ಮಾತುಗಳಿಂದಲೂ, ಪ್ರೇಮರಸವು 
ಮೀರಿ ಹರಿಯುವ ವ್ಯಾಪಾರಗಳಿಂದಲೂ, ಉತ್ಸಾಹದಿಂದಲೂ, ಆ ಹರಿಣಾಕ್ಷಿಯ 
ಭಯವನ್ನು ಬಿಡಿಸಿದೆನು.. ಮತ್ತೆ ಅವಳೊಡನೆ ಎಲ್ಲರೂ ನೋಡುತ್ತಿರುವಂತೆ ನನ್ನ 


ಇ ೨ 34 ೨ ಇನಿ ಪಕ್ಕ 
ಮನೆಗೇ ' ಬರುವಂತೆ ಅರಮನೆಯನ್ನು ಪ್ರವೇಶಿಸಿದೆನು. ೧೧೭. ಮಹಾರಾಜನೆ | 


ನೆಲವು ಸ್ಫಟಿಕ ರತ್ನದಿಂದ ರಚಿತವಾಗಿತ್ತು. ಉಜ್ಜಲವಾದ ಶಂಖದ ik ್ಲ ಹಚ್ಚಿ 
ಹೊಳೆಯುತ್ತಿದ್ದ ಸಾ ಮಂಗಳಮಯವಾದ ನೂತನ ವಿಧವಾದ ಚಿತ್ರಗಳು 
ರಂಜಿಸುತ್ತಿದ್ದುವು. ರತ್ನದ ಕಂಭಗಳ ಳಲ್ಲಿ ಸಾಲಭಂಜಿಕೆಗಳನ್ನು ಕೂಡಿಸಲಾಗಿದ್ದಿತು 
ಶ್ರೇ ಷ್ಕ ವಾದ ನಿರ್ಮಲವಾದ ಮೇಲು ಕಟ್ಟುಗಳಿಂದ ಶೋಭಿಸುತ್ತಿದ್ದಿತು. ಅರಮನೆಯ್ದ 


ಐತ್ರಿ ರದಾದ ಕೆಂಪು ರತ್ನಗಳ ಕಲಶದಿಂದ ಶೋಭಿಸುತ್ತಿತ್ತು. ಇಂಥ ಸುಂದರವಾದ 


೬1 


ps, 
ಕಿ 


ದಶಮಾಶಾ ಸಂ ೪೭7 


ಕಂ8 ಸತಿಬಂದೆಸಗಿದ ಹೋಮೋ 
ತ್ತಿತಧೂಮಸ್ತೋಮಮೆಯ್ದೆ ಪರ್ಬಲೈತಿರೋ 
ಹಿಳನಾದನೆಂಬ ತೆಆದಿಂ 
ದೆ ತರಣಿಯಪರಾಂಬುರಾಶಿಯಂ ಮಲಗೊಂಡಂ ೧೧೮ 


ವ11 ಅಂತು ಸೂರ್ಯಾಸ್ತಮಾನಮಾಗಲೊಡಂ ಸಜ್ಜೆಯ ಮನೆಯೊಳ್‌ ಕಲ್ಪಸುಂದರಿ 
ಸಹಿತಮಾನಿರ್ದು 


ಕಂ॥ ಅಂತಃಪ್ರರದವರ್ಗ೪೯ ಪೆಸ 
ರಂ ತರತರದಿಂದೆ ಕಲ್ಪಸುಂದರಿಯಿಂ ಕೇ 
ಳ್ಲಂ ತವರೆಲ್ಲರನುಪಚಾ 
ರಂ ತವೆಮೆ:ಅಕಿಯಲ್ಕೆ ಕರೆದು ಮಿಗೆ ಮನ್ನಿಸಿದೆಂ ೧೧೯ 


ವ।1 ಅಂತವರ: ಮನ್ನಿಸಿಯಾರಾತ್ರಿಯಂ ಕಟಿಕಿಯೆ 
ಕಂ॥ ಉದಯಾದಿ) ಸಿಂಹ ಪೀಡಾ ನ 
ಭ್ಯುದಯವನೊಸೆದೆಯ್ದಿ ಪಂಕಜಪ್ರಿಯನುರ್ವೀ 
ಮುದವನೊಡರ್ಚಿದನಂತ 
ಲ್ರೈದಲುತ್ತಮರಪ್ಪ ಪುರುಷರಾದವರುದಯಂ ೧೨೦ 
ವ।। ಅಂತು ಸೂರ್ಯೋದಯ ವಾಗಲಾನುದುಯ ವ್ಯಾಪಾರಮಂ ತೀರ್ಚಿ ನವರತ್ನ 
ರಂಜಿತ ಮಣಿಮಯವೇದಿಕಾ ಸುಧಾಮಯ ಭಿತ್ತಿಭಾಗದಿಂ, ಸ್ಪಟಿಕ ಪಾಷಾಣಫಟ್ಟಿತ ಕುಟ್ಟಿಮ 
ತಳದಿಂ, ಕದಂಬ ಮಣಿ ಕಮನೀಯಲಂಬಿತ ಭೂಪಣದಿಂ ದೀಪಿತ ಸೋಪಾನದಿಂ, ಮೆಅ'ವಾ 


ಅರಮನೆಗೆ ನಾನು ಬಂದೆನು. ೧೧೮. ಕಲ್ಪಸುಂದರಿಯು ಮಾಡಿದ ಹೋಮದಿಂದ 
ಮೇಲೆದ್ದ ಹೊಗೆಯ ಸಮೂಹವು ವಿಶೇಷವಾಗಿ ಹರಡಿತು. ಅದರಿಂದ ಮರೆಯಾಗಿ 
ಹೋದನು ಎಂಬ ತೆರದಿಂದ ಸೂರ್ಯನು ಪಶ್ಚಿಮ ಸಮುದ್ರದಲ್ಲಿ ಮುಳುಗಿದನು. 
ವ॥ ಹೀಗೆ ಸೂರ್ಯಾಸ್ತವಾದ ಮೇಲೆ ನಾನು ಶಯ್ಯಾಗೃಹದಲ್ಲಿ ಕಲ್ಪಸುಂದರಿಯೊಡನೆ 
ಕುಳಿತು-- ೧೧೯. ಅಂತಃಪುರದ ಪರಿಚಾರಕ 'ಪರಿಚಾರಿಕೆಯರ ಹೆಸರನ್ನು ಕಲ್ಪಸುಂದರಿ 
೦ದ ಕೇಳಿ ತಿಳಿದುಕೊಂಡೆನು. ಮತ್ತು ಅವರನ್ನೆಲ್ಲ ಕರೆಯಿಸಿ ಉಪಚರಿಸಿ ಗೌರವಿಸಿದೆನು. 

ವ॥ ಹಾಗೆ ಅವರನ್ನೆಲ್ಲ ಗೌರವಿಸಿ ಆ ರಾತ್ರಿಯನ್ನು ಕಳೆದೆನು.. ೧೨೦, ಕಮಲ 
ಪ್ರಿಯನಾದ ಸೂರ್ಯನು ಉದಯಪರ್ವತವೆಂಬ ಸಿಂಹಾಸನವನ್ನೇರಿ ಭೂಮಂಡಲಕ್ಕೆ 

, ಆನಂದವನ್ನುಂಟುಮಾಡಿದನು. ಉತ್ತಮರಾದ ಪುರುಷರ ಉನ್ನತಿಯು ನಿಶ್ಚಯವಾಗಿ 
ಹಾಗೆಯೇ ಅಲ್ಲವೇ? ವ॥ ಸೂರ್ಯೋದಯವಾದಕೂಡಲೆ ಎದ್ದು ಪ್ರಾತಃ 


ಕರ್ಮಗಳನ್ನು ಮಾಡಿ ಮುಗಿಸಿದೆನು. ಅನಂತರ ಕಲ್ಪಸುಂದರಿಯೊಡನೆ ಆಸ್ಥಾನ 


ಮಂಟಪಕ್ಕೆ ಹೋದೆನು. ನವರತ್ನಗಳಿಂದ ರಂಜಿತವಾದ ಮಣಿಮಯ ವೇದಿಕೆಗಳಿಂದಲೂ 
ಅಮೃತದಂತೆ ಪ್ರಕಾಶಿಸುವ ಗೋಡೆಗಳಿಂದಲೂ, ಸೃಟಿಕದ ಕಲ್ಲುಗಳನ್ನು ಹಾಸಿದ 


೪೭೨ ಅಭಿನವ ದಶಕುಮಾರ ಚರಿತೆ 


ಸ್ಮಾನಮಂಟಪಕ್ಕೆ ಕಲ್ಪಸುಂದರಿ ಸಹಿತಂಬರಲೆನಗಿದಿರೇಳ್ವ ಪ್ರಧಾನ -ಪಸಾಯಿತ ಸಾಮಂತ ಸಂಧಿ 
ವಿಗ್ರಹಿಮಂಡಲಿಕಮನ್ನೆಯ ರಾಜಪುತ್ರ ರಾವುತರಂ, ತಂ ತಮ್ಮ ಸ್ಕಾನದೊಳ್‌ ಕುಳ್ಳಿರವೇಟುತುಂ 


ಕಲ್ಪಸುಂದರಿಯುಮಾನುಂ ಸಿಂಹಾಸನಮನಲಂಕರಿಸಿಯೂಂ ಕುಳ್ಳಿರ್ದು ಪ್ರಧಾನರ ಮುಖಮಂ 
ನೋಡಿ 


ಮುನ್ನೆಡೆಗೊಂಡ ದುರ್ಗುಣಚಯಂ ವಿಕಟಾಂಗಮದೆಯ್ದೆ ಪೋಗಿಸಂ 
ಪನ್ನಮೆನಲೈ ಸದ್ಗುಣಗಣಂ ಸುಭಗಾಕೃತಿ [ಯೆಂಬಿವೆ]ನ್ನೊಳೀ 

ಗನ್ನೆಲಸಿ ತದರ್ಕನುಗುಣಂಗಳೆನಲ್‌ ನಿಜಕಾರ್ಯಮಂ ಮಗು 

93 ನ್ಲೆಸಗಲೈ ಪೇಟ್ವುದೊಸೆದೆಂದೆನಿದಂ ನಲವಿಂ ಪ್ರಧಾನರೊಳ್‌ ೧೨೧ 


ವ॥ ಅದೆಂತೆನೆ-ಮುನ್ನ ಮಾಳೋಚಿಓದ ರಹಸ್ಯ ಕಾರ್ಯಮಂ ನೀಮಿಂತು ಗೆಯ್ಯಿ ಮೇದು 


ಕಂ॥ ಮುನ್ನಂ ವಿಚಾರಿಸಿದ ಪೊಸ 
ರನ್ನಮನತಿಹೀನಮೂಲ್ಯಮಂ ಕಾಣಲ್ಕೇ 
ಕಿನ್ನಾ ವಣಿಕ್ಟತಿಯ ಚಿ 
ತ್ತ ನ ಲಿವನಿತರ್ಥಮಿತ್ತು ೂಳ್ವುದು ಮಣಿಯಂ ೧೨೨ 


ಇರ್ಬರಿ್‌ ಶೂದ್ರರ್‌ ಕಾಂಚನ 
ಗರ್ಬದಿನೊರ್ಬೊರ್ಬರೊಳ" ವಿವಾದಿಸಿದವರ್ಗಿಂ 


ದಿರ್ಬಗಮನೆಸಗಿದರಾ 
ಕೊರ್ಬಂ ತರ್ಗಿಸುವೆನವರ್ಗಳಂ ಕರೆಯೆಂದೆಂ ೧೫೩ 


ನೆಲದಿಂದಲೂ, ಬಗೆ ಬಗೆಯ (?) ರತ್ನಗಳಿಂದ ಮನೋಹರವಾದ ಜೋಲು ಹಾಕಿರುವ 
ಒಡವೆಗಳಿಂದ ಬೆಳಗುವ ಸೋಪಾನಗಳಿಂದಲೂ, ಆದು ಮೆರೆಯುತ್ತಿತ್ತು. ಆಸ್ಥಾನವನ್ನು 
ಹೊಕ್ಕ ನಾನು (ಉಪಹಾರವರ್ಮನು) ಎದುರುಗೊಂಡು ಎದ್ದ ಪ್ರಧಾನಮಂತ್ರಿ, 
ಉಗ್ರಾಣದ ಅಧಿಕಾರಿ, ಸಾಮಂತರು, ಸಂಧಿ ವಿಗ್ರಹಿಗಳು, ಮಂಡಲಿಕರು, ಮಾನ್ಯರಾ 
ರಾಜಪುತ್ರರು, ರಾವುತರು-ಎಲ್ಲರನ್ನೂ ಅವರವರ ಸ್ಥಾನದಲ್ಲಿ ಕುಳಿತುಕೊಳ್ಳು "ವಂತೆ 
ಹೇಳಿದೆನು. ಅನಂತರ ನಾನೂ ಕಲ್ಪಸುಂದರಿಯೂ ಸಿಂಹಾಸನದಮೇಲೆ ಕುಳಿತು 
ಪ್ರಧಾನರ ಮುಖವನ್ನು ನೋಡಿ--೧೨೧. ಮೊದಲು ನನ್ನಲ್ಲಿದ್ದ ದುರ್ಗುಣಗಳೂ 
ವಿಕಾರವಾದ ರೂಪವೂ ಹೋಗಿಬಿಟ್ಟಿತು. ಸದ್ಗುಣಗಳೂ ಸಹ ರೂಪವೂ ಈಗ 
ನನ್ನಲ್ಲಿ ನೆಲಸಿವೆ. ಅದಕ್ಕೆ ಅನುಗುಣವಾದ ಕೆಲಸಗಳನ್ನು ಮಾಡಲು ಹೇಳಬೇಕೆಂದಿದ್ದೇನೆ. 
ಎಂದು ಪ್ರಧಾನರಿಗೆ ಹೇಳಿದೆನು. ವ! (ಅದು ಹೇಗೆಂದರೆ) ಮೊದಲು ಆಲೋಚಿಸಿದ 
ಹಸ್ಕ ಸಳ] ನೀವು ಹೀಗೆ ಮಾಡಿರಿ. ೧೨೨. ಮೊದಲು ವಿಚಾರಿಸಿದ್ದ 
ಹೊಸರತ್ನ ವನ್ನು ಅತಿ ಕಡಿಮೆ ಬೆಲೆಗೆ ಕೊಳ್ಳಬೇಕಾಗಿಲ್ಲ. ಆ ವರ್ತಕನ ಮನಸ್ಸಿಗೆ 
ಸಂತೋಷವಾಗುವಷ್ಟು ಹಣವನ್ನು ಕೊಟ್ಟು ರತ್ನವನ್ನು ಕೊಳ್ಳಬೇಕು. ೧೨೩. ಇಬ್ಬರು 
ಶೂದ್ರರು ಚಿನ್ನ ಹೆಚ್ಚಾಗಿ ಗರ್ವದಿಂದ ಪರಸ್ಪರ ಹೊಡೆದಾಡುತ್ತಿದ್ದಾರೆ. ಅವರಿಗೆ 


ರಿ 
ಅರ್ದಶ್ನಿ ಎರಡು ಭಾಗಮಾಡಿಕೊಟ್ಟು ಅವರ ಕೊಬ್ಬನ್ನಿಳಿಸುವೆನು. ಅವರುಗಳನ್ನು ಕರೆ. 


ದಶಮಾಶ್ವಾಸಂ ೪೭೩ 


೫ಳಿಸಿಂ ಪೌಂಡ್ರಕದೇಶವ 
ನಟಿಯಲ"್‌ ಬೇಡೀಗ ಬಹಳ ದುರ್ಭಿಕ್ಷದ ಕೋ 
ಟಲೆಯೆಂದಲ್ಲಿಯ ಜನಮಿ 
ತ್ತಲೆಬರ್ಕುಂ ತನಗೆತಾನೆ ಸಮ್ಮುದದಿಂದಂ ೧೨೪ 


ನೆಲಸಿರ್ಕುಂ ಮಿಗೆ ದುರ್ಯಶಂ ನರಕಮಕ್ಕುಂ ಪೆರ್ಚಿದಾಯುಷ್ಯಮೆ 
ಯ್ತೂಟಿಕಿಗುಂ ಬಂಧುಜನಂ ಸಮಸ್ತಪರಿವಾರಂ ಪೇಸುಗುಂ ಮೈಮೆ ದು 
ರ್ಬಲಮಕ್ಕುಂ ಕಿಜಠಿಯ ಯ್ಯನೆಂ ಕೊಲಿಸಲಿನ್ನಂತಾತನಂ ಬಿಟ್ಟುತ 

ನ್ನೊಲವಿಂ ರಾಜ್ಯಮನಾಳ್ವವೋಲೆಸಗಿಮೆಂದಾಂಪೇಟಕಿನ ುದೆಲ್ಪರೊಳ* ೧೨೫ 


ವ॥ ವಎಂದಿವು ಮೊದಲಾದ ಪೂರ್ವರಹಸ್ಯ ಕಾರ್ಯಮಂ ಪ್ರಕಟಿಸುವುದುಂ ಸಭಾಸದ 
ರೆಲ್ಲರ್‌ ವಿಸ್ಮಯ ಸ್ವಾಂತರಾಗಿ 


ಭುವನದೊಳೀಕ್ಷಿಸಲೈ ಪತಿಭಕ್ತಿಯೊಳಾವಳೊ ಕಲ್ಪ ಸುಂದರೀ 
ಯುವತಿಯವೋಲ್‌ ಮನೋಭವ ಸಮಾನ ನಿಜಾಕೃತಿಯಂ ಧರಾಧಿಪಂ 
ಗವಚೆಅದೊಲ್ಹುಮಾಡಿದಳೆನುತ್ತೆ ಸಭಾಸದರಟಕ್ತಿಯಿಂಮದೀ 

ಯ ವಿವಿಧ ಮೂರ್ತಿಯಂ ಹದೆಪಿನಿಂ ಪರಿಭಾವಿಸಿದರ್‌ ಧರಾಧಿಪಾ ೧ 


[ಳ್‌ 


lo 


ವ॥ ಅಂತವರೆನ್ನ ಮೂರ್ತಿಯನೆವೆಯಿಕ್ಕದೆ ನೋಡಿ ಸಂತೋಷಂಬಟ್ಟು ರಹಸ್ಯ 
ಕಾರ್ಯಮನಾಂ ಪೇಟ್ದಿಂದದಿನೆಸಗಲನಂತರಂ 


೧೨೪. ಕೋಪದಿಂದ ಪೌಂಡ್ರಕ ದೇಶವನ್ನು ನಾಶಮಾಡಬೇಡ. ಈಗ ಅಲ್ಲಿ ಕ್ಲಾಮದ 
ತೊಂದರೆ ಹೆಚ್ಚಾಗಿ ಜನರೆಲ್ಲರೂ ತಾವಾಗಿಯೇ ಸಂತೋಷದಿಂದ ಇತ್ತ ಕಡೆ” ಬರು 

ತ್ತಿದ್ದಾರೆ. ೧೨೫. ಚಿಕ್ಕಪ್ಪನನ್ನು ಕೊಲ್ಲಿಸಿದರೆ ಕೆಟ್ಟ ಹೆಸರು ಬರುತ್ತದೆ. ನರಕವು 
ಉಂಟಾಗುತ್ತದೆ. ದೀರ್ಫವಾದ ಆಯುಷ್ಯವು ತ ದೆ. ಬಂಧುಗಳೂ 
ಎಲ್ಲ ಪರಿವಾರದವರೂ ಹೇಸಿಕೊಳ್ಳುತ್ತಾರೆ. ುಹತ್ತವು ಸಡಿಲವಾಗುತ್ತದೆ. 
ಆದುದರಿಂದ ಅವನನ್ನು ಬಂಧನದಿಂದ ಬಿಟ್ಟು ಬಿಡಿ. ಚ ತ್ತು ಅವನು ಸಂತೋಷದಿಂದ 
ರಾಜ್ಯವನ್ನಾಳುವಂತೆ ಮಾಡಿರಿ” ಎಂದು ಎಲ್ಲರ ನಡುವೆ ಹೇಳಿದೆನು. .ವ॥ ಇವೇ 
ಮೊದಲಾದ ಹಿಂದಿನ ರಹಸ್ಯ ಕಾರ್ಯಗಳನ್ನೆಲ್ಲ ಪ್ರಕಟಿಸಲು ಸಭಾಸದರೆಲ್ಲರೂ 
ಆಶ್ತ ರ್ಯಗೊಂಡರು. ೧೨೬. “ಮಹಾರಾಜನೇ | ಈ ಪ್ರಪಂಚದಲ್ಲಿ ಪತಿಭಕ್ತಿಯಲ್ಲಿ 
ಕಲ್ಪಸ ಸುಂದರಿಗೆ ಸಮಾನರಾದವರು ಯಾರಿದ್ದಾರೆ ? ರಾಜನಿಗೆ ಮದನನಿಗೆ ಸಮಾನವಾದ 
ಆಕೃತಿಯನ್ನು ತಂದುಕೊಟ್ಟಳು. ಎಂದು ಸಭಾಸದರೆಲ್ಲರೂ ಹೇಳುತ್ತಾ ನನ್ನ ಸುಂದರ 
ವಾದ ಆಕಾರವ ನ್ನು ರಾಜನ ಜಃ ತಿಳಿದರು. ವ!। ಹಾಗೆ ಅವರು ನ ನನ್ನ ಆಕಾರವನ್ನು 


ಎವೆಯಿಕ್ಕ ದೆ ನೆ ಉಳೆಲ್‌ ಡಿ ಸಂತೋಷ ಹೆ wo ಈಂದಿದರು. ಮತ್ತು ನಾನು ಹೇ ದಂತೆ ರಹಸ್ಯ 


೪2೪ ಅಭಿನವ ದಶಕುಮಾರ ಚರಿತೆ 


ಕಂ॥ ಅತಿಸನ್ಮತದಿಂ ಮಾತಾ 
ಪಿತೃಗಳ ಬಂಧನಮನಾಕ್ಷಣಂ ಕಳೆದು ಸುಖ 
ಸ್ಮಿತಿಯವರ್ಗಪೃಂತಂಘಿ) 
ದ್ವಿತಯಂಗಳೆ ಆಗಿದೆಂ ಕರಂ ಮಾನಸದೊಳ* ೧೨೭ 


ವ॥ ಬಲಕಿಕ್ಕೊಲವಿಂದೆಲ್ಲರಂ ಕಳಿಪಿಯಂತಃಪುರಕ್ಕೆ ಬಂದು ಪಿತೃಮಾತೃಗಳಂ ಕರೆಯಿಸಿ 


ನಿಜನಾಮ ಗೋತ್ರಮಂ ಹೇ 

ಲ್ಹು ಜಲಕ್ಕನೆ ಮಾತ ಪಿತ ಗಳೊಪ್ಪುವ ಪದವಾ 

ರಿಜ ಯುಗಳಕೆಜಗಿ ನಿಮ್ಮಾ 

ತ್ಮಜನಾನುಪಹಾರವರ್ಮನೆಂದವರ್ಗುಸಿರ್ದೆಂ ೧೨೮ 


ವ॥. ಅಂತು ಹೇಟಲೊಡಂ 


ತನುಪುಳಕಂಗಳುಣ್ಮಿ ಮನದುತ್ತಐಮುರ್ಬಿ ನಿರಂತರಂ ತದಾ 

ನನವನಲಂಪಿನಿಂದಡರೆನೋಡಿ ಬಲಿಕ್ಕಮರ್ದಪ್ಪಿ ಪೂರ್ವಕ 

ಲೃನಕೃತಪುಣ್ಯವೃಕ್ಷಮೆನಸುಂ ಫಲಮಾಯ್ತೆಮುಗೆಂದೆನುತ್ತೆ ಮ 

ಜ್ವನಕನುಮಂತೆ ಮಜ್ಜನನಿಯುಂ ಪೊರೆಯೇರಿದರುರ್ವರಾಧಿಪಾ ೧೨೯ 
ವ॥ ಅಂತು ಸಂತೋಷವನೆಯ್ದಿದರ್ಗೆ ಪುನಃ ಪುನಃ ಪ್ರಣತನಾಗಿಯನಂತರಂ 


ಸವಿನಯದೊಳಂದು ಸಾಮ್ರಾ 

ಜ್ಯವನೆನ್ನಯ ಜನಕನಂಘ್ರಿಗೊಪ್ಪಿಸಿ ತತ್ಪಾ 

ದವನೋಲಗಿಸುತ್ತುಂ ನಾಂ 

ದಿವಸಂಗಳ್‌ ಕೆಲವುಮಂ ಸುಖಂಮಿಗೆ ಕಟಿದೆಂ ೧೩೦ 


ಕಾರ್ಯಗಳನ್ನೆಲ್ಲ ಮಾಡಿದರು. ೧೨೭. ಕೂಡಲೇ ತಾಯಿ ತಂದೆಗಳನ್ನು ಬಂಧನದಿಂದ 
ಬಿಡಿಸಿದೆನು. ಅವರ ಮನಸ್ಸಿಗೆ ಸುಖವುಂಟಾಗುವಂತೆ ಅವರ ಎರಡು ಪಾದಗಳಿಗೂ 
ನಮಸ್ಕಾರ ಮಾಡಿದೆನು. ವ॥ ಬಳಿಕ ಪ್ರೀತಿಯಿಂದ ಎಲ್ಲರನ್ನೂ ಕಳುಹಿಸಿ ಅಂತಃ 
ಪುರಕ್ಕೆ ಬಂದು ತಾಯಿ ತಂದೆಗಳನ್ನು ಕರೆಯಿಸಿ ೧೨೮. ನನ್ನ ಹೆಸರು ಗೋತ್ರಗಳನ್ನು 
ಹೇಳಿ ತಾಯಿ ತಂದೆಗಳ ಪಾದಕಮಲಗಳಿಗೆ ಕೂಡಲೇ ವಂದಿಸಿದೆನು. "ನಾನು ನಿಮ್ಮ 
ಮಗ ಉಪಹಾರವರ್ಮನು' ಎಂದು ಹೇಳಿದೆನು. ವ॥ ಹಾಗೆ ಹೇಳಿದೊಡನೆಯೇ— 
೧೨೯. ಮಹಾರಾಜನೇ ! ಕೂಡಲೇ ಅವರ ದೇಹದಲ್ಲಿ ರೋಮಾಂಚವುಂಟಾಯಿತು. 
ಮನಸ್ಸಿನಲ್ಲಿ ಆನಂದವು ಉಕ್ಕಿತು. ಎಡಬಿಡದೆ ನನ್ನ ಮುಖವನ್ನು ನೋಡಿ ನೋಡಿ 
ಆನಂದಿಸಿದರು. ಬಳಿಕ ಬಿಗಿಯಾಗಿ ಅಪ್ಪಿಕೊಂಡರು. ಪೂರ್ವಜನ್ಮದಲ್ಲಿ ವಕಾಡಿದ 
ಪುಣ್ಯವೆಂಬ ಮರವೀಗ ಫಲ ನೀಡಿತು' ಎಂದು ಹೇಳುತ್ತಾ ನನ್ನ ತಾಯಿ ತಂದೆಗಳಿಬ್ಬರೂ 
ಸಂತೋಷಿಸಿದರು. ವಃ ಹೀಗೆ ಸಂತೋಷದ ತುದಿ ಮುಟ್ಟಿದ ಅವರಿಗೆ ಮತ್ತೆ ಮತ್ತೆ 
ನಮಸ್ಕಾರ ಮಾಡಿದೆನು. ಅನಂತರ ೧೩೦. ವಿನಯದಿಂದ ಆಗ ಸಾಮ್ರಾಜ್ಯ 
ವನ್ನು ತಂದೆಗೆ ಒಪ್ಪಿಸಿದೆನು. ಅವನ ಪಾದ ಸೇವೆ ಮಾಡುತ್ತಾ ಕೆಲವು ದಿವಸಗಳನ್ನು 


ದಶಮಾಶ್ವಾಸಂ ೪೭೫ 
ವಣ ಆಂತಿರ್ದನಂತರಂ ದೇವರನಅಸುವ ಬಗೆ ಬಂದಿರ್ಪದುಂ 


ಘನಚಂಪಾಪುರವಲ್ಲಭಂ ಸುಜನಮಿತ್ರಂ ಭಾವಿಸಲ್‌ ಸಿಂಹವ 

ರ್ಮನೃಪೇಂದ್ರಂ ಮಿಗೆಶತ್ತುಪೀಡೆ ತನಗಾಗಲ್‌ ನಾಡೆಯುಂ ಮಿತ್ರರಾ 

ದ ನರೇಂದ್ರರ್‌ ಬಲಮಾಗಿ ಬರ್ಪುದೆನುತ:ಂ ಸಂಪ್ರೀತಿಯಿಂ ಪತ್ರಲೇ 

ಖನಮಂ ತಾಂ ಕಳಿಪಲ್‌ ಮನೋಮುದದಿನಾವೇಲಟ್ತಂದೆವುರ್ವೀಶ್ವರಾ ೧೩೧ 


ಪರಹಿತಮನೆಸಗಲೆಂದಾ 

ದರದಿಂದೇಟ್ತಿಂದ ಪುಣ್ಯಫಲದಿಂದಾಂ ದೇ 

ವರಪದಯುಗಮಂ ಕಂಡೆಂ 

ಪಿರಿದುಂ ಸಂಕಲ್ಪಸಿದ್ಧಿಯಾಯ್ತೆನಗೀಗಳ* ೧೩೨ 


ಎಂದು ಉಪಹಾರವರ್ಮಂ ತಾಂ ಮಾಡಿದ ವೃತ್ತಾಂತಮಂ ಪೇಟಕ್ಹೊಡದರ್ಕೆ ರಾಜ 
ವಾಹನಂ ಸಂತೋಷಂಬಟ್ಟು 


ನೆಗಟ್ಲು ಪಹಾರವರ್ಮನವೊಲಾರ್ಗಮಸಾಧ್ಯಮೆನಿಪ್ಪ ಸಾಹಸಂ 

ಮಿಗುವ ದುರಂತಕರ್ಮದೊದವಂ ಸಲೆ ಮಾಟ್ಬವನಾವನೆಂದು ಬ 

ಲೈಗೆ ಮಿಗೆಮೆಚ್ಚಿ ಮಸ್ತಕಪುನೊಯ್ಯನೆತೂಗಿ ಮನಃ ಪ್ರಸಾದದಿಂ 
ಪೊಗಟ್ಟಿನುರಾಗಸಾಗರತರಂಗದೊಳಿರ್ದನಭಂಗವಿಕ್ರಮಂ ೧೩೩ 


ಅಲ್ಲಿಯೇ ಸುಖವಾಗಿ ಕಳೆದೆನು. ವ॥ ಹಾಗೆ ಇರುವಾಗ ಒಂದು ದಿನ ಸಾ ಿಮಿಯನ್ನು 
ಹುಡುಕುವ ಮನಸ್ಸುಂಟಾಯಿತು. ೧೩೧. ರಾಜನೇ ! ಸುಜನರ ಮಿತ್ರನಾದ ಚಂಪಾ 
ಪ್ರರದೊಡೆಯನಾದ ಸಿಂಹವರ್ಮಮಹ :ಜನಿಗೆ ಶತ್ರು ಪೀಡೆಯುಂಟಾಯಿತು. ಮಿತ 
ರಾಜರು ತನ್ನ ಸಹಾಯಕ್ಕೆ ಬರಬೇಕೆಂದು ಪತ್ರ ಬರೆದು 

ಕ್ಕಾಗಿ ಸ ಹತಂ ಷದಿಂದ ಹೊರಟು ಬಂದೆವು. ೧೩೨. ಪರೋಪಕಾರ ಮಾಡಬೇಕೆಂದು 
ನಾನು ಆದರದಿಂದ ಬಂದೆನು. ಅದರ ಪುಣ್ಯದ ಫಲದಿಂದ ಇಂದು ಸಾ 


ಯುಗವನು ನೋಡಿದೆನು. ವಿಶೇಷವಾಗಿ ನನ್ನ ಓಹದಾ ದಾಶೆಯು ಸಿದಿ ಸಿತೀಗ? ವ॥ 


(9) 
ಎಂದು ER ತಾನು ಮಾಡಿದ ವೃತ್ತಾಂಶವನ್ನೆಲ್ಲ ಲ ಹೇಳಿದನು. ಅದನ್ನು 
ಕೇಳಿ ರಾಜವಾಹನನು ಸಂತೋಷಪಟ್ಟನು. ೧೩೩. “ಯಾರಿಗೂ: ಸಾಧ್ಯವಾಗದೇ ಇರು 
ವಂಥ ಸಾಹಸವನ್ನು ತೋರಿ ಭಯಂಕರವಾದ ಕಾರ್ಯವನ್ನು ಮಾಡಬಲ್ಲ ಪ್ರಸಿದ್ದನಾದ 
ಡೆ 
ಉಪಹಾರವರ್ಮನಂಥ ಸಾಹಸಿ ಮತ್ತೊಬ್ಬ ರಾರಿದಾ ರೆ ಎಂದು ಹೇಳಿ ತಲೆದೂಗಿ 


ಒಂ (ತೆ 
ಕಾರೆ ಗ pou 3 J WN Jud 
ಅಣ ಮೆಚ್ಚಿಕೆಯನ್ನು ತೋರಿಸಿ ಅಭಂಗ ಎಕೃಮಿನಾದಿ ರಾಜಹಂಸನು ಅನುರಾಗ 


wy 


೪೭೬ ಅಭಿನವ ದಶಕುಮಾರ ಚರಿತೆ 


ಗದ್ಯ 
ವ॥ ಇದು ನಿಖಿಲ ಬುಧಜನ ಮನೋವನಜವನ ದಿವಾಕರಕಿರಣಪ್ರಸನ್ನ ಶ್ರೀಮದ 
ಭಂಗವಿಟ್ಮಲ ಪದಾಂಭೋಜಮತ್ತ ಮಧುಕರ ಮಧುಸೂದನ ನಂದನ ಸರಸಕವಿ ಚೌಂಡರಾಜ 


ವಿರಚಿತಮಪ್ಪ ಅಭಿನವ ದಶಕುಮಾರ ಚರಿತೆಯೊಳ್‌ ಉಪಹಾರವರ್ಮ ಕಥಾವೃತ್ತಾಂತಂ 


ದಶನತಾ ಶ್ಕಾಸಂ 


ಸಾಗರದ ತರಂಗಗಳಲ್ಲಿ ತೇಲಿದನು. ಇದು ಸಮಸ್ತಬುಧ ಜನರ ಮನಸ್ಸೆಂಬ ಕಮಲ 
ವನಕ್ಕೆ ಸೂರ್ಯನಾದವನ ಕಿರಣಗಳಿಂದ ಪ್ರಸನ್ನವಾದ ಶ್ರೀಮದಭಂಗ ವಿಠಲನ ಪಾದ 
ಕಮಲಗಳಲ್ಲಿ ಮದಿಸಿದ ದುಂಬಿಯಾದ ಮದುಸೂದನನ ಮಗನಾದ ಸರಸ ಕವಿಚೌಂಡ 
ರಾಜನಿಂದ ವಿರಚಿತವಾದ ಅಭಿನವ ದಶಕುಮಾರ ಚರಿತೆಯಲ್ಲಿ ಉಪಹಾರವರ್ಮನ 


ವೃತ್ತಾಂತ. 


ಏಕಾದಶಾಶ್ವಾ ಸಂ 
ಪ್ರಮತಿಯ ಕಥೆ 


soll ಶ್ರೀಮನ್ಮಂಗಲವೆ ಭವ 
ಧಾಮಂ ಪ್ರಮತಿಯನಲಂಪಿಂ ಕೇಳ್ದಂ ನೀಂ 
ಪ್ರೇಮದೊಳೆಸಗಿತ್ತೇನೆಂ 
ದಾಮಹಿಮಂ ಕೂರ್ತಭಂಗವಿಟ್ಕಲಭ ೃತ್ಯಂ ೧ 


ವ8 ಅಂತು ಕೇಳ್ವುದುಂ ಪ್ರಮತಿ ಕೆಯ್ಗಳಂ ಮುಗಿದು 


ನಿಮ್ಮಡಿಯಂ ವಿಚಾರಿಸಲನೇಕಧರಾತಳಮಂ ತೊಟಲ್ಲು ಮ 
ತ್ತೊಮ್ಮೆಯದೊಂದು ಘೋರತರಕಾನನದೊಳ್‌ ಬರುತಿರ್ಪ ತಾಣದೊಳ್‌ 
ಕೆಮ್ಮುಗಿಲಾಯ್ತು ಪಶ್ಚಿಮನಭಸ್ಸ್ಮಳಿ ನೀಡನಿಕಾಯದತ್ತಲಾ 
ದಮ್ಮನಮಿತ್ತುವೆಣ್ಣೆಸೆಯೊಳಳ್ಳಿರಿದಾಡುವ ಪಕ್ಷಿಸಂಕುಳಂ ೨ 


ವ॥ ಅಂತು ಸಂಧ್ಯಾಲಕ್ಷಣಂ ತಲೆಮೋಜಚಿಲಂಧಕಾರದ ಭೀತಿಯಿಂದಾಂ ತ್ವರಿತಗತಿಯಿಂ 
ಪೋಗೆ ಮುಂದೆ 


ನಿಮಿರ್ದೊಳ್ಳಂಬೆತ್ತು ಬೀಲಲ್ಲರೆದ ಜಡೆಗಳಿಂ ನೀಳ್ದು ಚೆಲ್ವಾದ ಶಾಖಾ 
ಸಮುದಾಯಂ ಪತ್ತು ತೋಳ್ಗಳ" ಮಿಸುಗುವ ತನಿವಣ್ಣೆಂಪು ಭಾಳಾಕ್ಷಿಯಾಗಲ್‌ 
ಕ್ರಮದಿಂದಂ ತಾಂಡವಾಡಂಬರಮನೆಸಗುವೀಶಂಬೊಲೊಪ್ಪಿರ್ದುದಾನಂ 
ದಮಯಂ ವಿಸ್ತಾರಿಯಭ್ರಂಕಷವಟತರು ಪತ್ರಪ್ರವಾಳಪ್ರಸಿದ್ಧಂ ೩ 
೧. ಶ್ರೀಮನ್ಮಂಗಲಕರ ವೈಭವಕ್ಕೆ ಆಶ್ರಯನಾದ ಮಹಾಮಹಿಮೆಯುಳ್ಳ ಅಭಂಗ 
ವಿಟ್ಮಲ ಭೃತ್ಯನಾದ ರಾಜವಾಹನನು "ನೀನು ಮಾಡಿದ ಕೆಲಸಗಳೇನು ?' ಎಂದು 
ಪ್ರಮತಿಯನ್ನು ಪ್ರೀತಿಯಿಂದ ಕೇಳಿದನು. ವ।। ಪ್ರಮತಿಯು ಕೈಗಳನ್ನು ಮುಗಿದು 
ಹೀಗೆಂದನು : ೨. “ತಮ್ಮ ಪಾದಗಳನ್ನು ವಿಚಾರಿಸಿ ಕಂಡು ಹಿಡಿಯಲು ನಾನು 
ಅನೇಕ ದೇಶಗಳಲ್ಲಿ ಅಲೆದಾಡಿದನು. ಒಮ್ಮೆ ಒಂದು ಅತಿ ಭಯಂಕರವಾದ ಕಾಡಿನಲ್ಲಿ 
ಬರುತ್ತಿದ್ದೆ. ಆಗ ಪಶ್ಚಿಮ ದಿಕ್ಕಿನಲ್ಲಿ ಮೋಡಗಳು ಕೆಂಪಗಾದುವು. ಎಂಟು ದಿಕ್ಕು 
ಗಳಲ್ಲಿಯೂ ಹಾರಾಡುತ್ತಿದ್ದ ಹಕ್ಕಿಗಳು ತಮ್ಮ ತಮ್ಮ ಗೂಡುಗಳ ಕಡೆ ಹೋಗಲು 
ಮನಸ್ಸು ಮಾಡಿದವು. ವ॥ ಹೀಗೆ ಸಂಜೆಯಾಗುವ ಸೂಚನೆಗಳು ಕಾಣಿಸಲು ಕತ್ತಲೆಯ 
ಹೆದರಿಕೆಯಿಂದ ಬೇಗ ಬೇಗ ನಡೆದೆನು. ಮುಂದೆ ೩. ಎಲೆಗಳಿಂದಲೂ ಚಿಗುರಂ 
ಗಳಿಂದಲೂ ಪ್ರಸಿದ್ಧವಾದ ಆನಂದಕರವಾದ ವಿಸ್ತಾರವಾದ ಆಕಾಶದವರೆಗೆ ಬೆಳೆದ 


ಲ್‌ ಹಾಡ್‌ ಹ ಬೆ ತ ಡಿ ಆಚ ಇಸಾಗೆ ಅರಾಲ್ನ ಲಾ) & ತೆ “ಮಿ $ 
ಆಲದಮರವೊಂದು ಕಾಣಿಸಿತು. ನಿಮಿರಿದ ಉದ ವಾದ ಸುಂದರವಾದ ಬಿಳಿಲುಗಳೇ ಜಡೆ 
ಟ್‌ 


೪೭೮ ಅಭಿನವ ದಶಕುಮಾರ ಚರಿತೆ 
ವ8 ಅಂತಿರ್ದುದೊಂದು ವಟಕುಜಮಂ ಕಂಡೆಯ್ದ್ಜುವ ಸಮಯದೊಳ₹ 


ಲೋಕಮನೆಲ್ಲಮಂ ಸಲೆ ತೊಟಲ್ಲು ಬಟಲ್ಲು ವರೂಥಮಂ ಹಯಾ 
ನೀಕಮನೊಯ್ದು ಪೆಂಪಿನಪರಾದ್ರಿನಿಕುಂಜದೊಳಿಟ್ಟು ಮತ್ತೆ ನಿ 

ರ್ವ್ಮಾಕುಳದಿಂ ತದದ್ರಿತಟದೊಳ್‌ ಸುಖನಿದ್ರೆಯೊಳಿರ್ಪೆನೆಂಬವೋಲ್‌ 
ಕೋಕನದಪ್ರಿಯಂ ಪದೆಪಿನಿಂ ಪರಿದೆಯ್ದಿನಸ್ತಶೈಲಮಂ ೪ 


ವ॥ ಅಂತು ಗಭಸ್ತಿಮಾಲಿಯಸ್ತಾಚಲಮನೆಯ್ದುವುದುಂ 


ಕಂ1 ಅಲ್ಲರ್ದ ಪಲ್ಪಲೋದಕ ; 
ದಲ್ಲಿಯೆ ತತ್ಕಾಲಕರ್ಮಮಂ ತೀರ್ಚಿ ಲಸ 
ತ್ಪಲ್ಲವದ ಪಾಸಿಕೆಯನಾಂ 
ಮೆಲ್ಲಿತ್ತಪ್ಪಂತು ಪಾಸಿದೆಂ ಮರದಡಿಯೊಳ್‌ ೫ 


ವ॥। ಅಂತು ಸಂಧ್ಯಾವಂದನಂಗೆಯ್ಲು ಪಲ್ಲವಮಂ ಪಾಸಿರ್ಪಿನಂ 


ಕಂ॥ ಧರೆಯೊಳ್‌ ಸತ್ವರಜೋಗುಣ 
ಮೆರಡುಂ ಪುಸಿಯಾಗಿ ಘನತಮೋ ಗುಣಮೆಯ್ಸಾ 
ವರಿಸಿತ್ತುರ್ವಿಯನೆನಲ 
ಚ್ಚರಿಯಿಂ ತೀವಿರ್ದುದಂಧಕಾರಂ ಕಾರಂ ೬ 


ಗಳು. ನೀಳವಾದ ಕೊಂಬೆಗಳೇ ಹತ್ತು ತೋಳುಗಳು. ಹೊಳೆಯುವ ಹಣ್ಣುಗಳ ಕೆಂಪು 

ಬಣ್ಣ ವೇ ಹಣೆಗಣ್ಣು ,. ಇವುಗಳಿಂದ ತಾಂಡವನ್ನತ್ನವನ್ನೆಸಗುವ ಶಿವನಂತೆ ಅದು 

ಕಾಣಿಸಿತು ವಃ ಆ ಆಲದ ಮರದ ಹತ್ತಿರಕ್ಕೆ ಹೋಗುವ ಸಮಯದಲ್ಲಿ 

೪. ಲೋಕವನ್ನೆಲ್ಲ ಸಂಚರಿಸಿ ಬಳಲಿ ರಥವನ್ನೂ ಕುದುರೆಗಳನ್ನೂ ಕೊಂಡು ಹೋಗಿ 

ಪಡುವಣಬೆಟ್ಟದ ಉಪವನದಲ್ಲಿಟ್ಟು ಯಾವ ಯೋಚನೆಯೂ ಇಲ್ಲದೆ ಆ ಬೆಟ್ಟದ 

ತಪ್ಪಲಿನಲ್ಲಿ ಸುಖವಾಗಿ ನಿದ್ದೆ ಮಾಡುತ್ತಿದ್ದಾನೆಯೋ ಎಂಬಂತೆ ಸೂರ್ಯನು ಅಸ್ತ 
ಲ್ನ 


ಸೇರಲು 


ಆಶ್ಚರ್ಯಕರವಾದ ರೀಶಿಯಲ್ಲಿ ಭೂಮಿಯಲ್ಲಲ್ಲ ಹರಡಿತು. ಧರೆಯಲ್ಲಿ ಸತ್ತಗುಣಪೂ 


ವ ಅಲ JN md ಹ ಎಡ್‌ ಮಿ ಇವ RD ೧ 
ರಜೋಗುಣವೂ ಹುಸಿಯಾಗಿ ಒತ್ತಾದ ತಮೋಗುಣವು. ಆವರಿಸಿದೆಯೆಂಬಂತೆ ಅದು 


& 


ಏಕಾದಶಾಶ್ವಾಸಂ ೪೭೯ 


ವ॥ ಅಂತುರ್ಬಿದ ಮರ್ಬಿನೊಳ್‌ 


ಕಂ॥ ತರುವಿನ ಸುತ್ತಲ” ನೆಲಸಿದ 
ಶರಾರುಕುಲಮೆನಗೆ ಶರಣೆನುತ್ತಾಗಳೆ ನಿ 
ಬ್ಬರಮೆನಿಸುವ ಸುಖನಿದ್ರಾ 
ಪರವಶನಾಗಿರ್ದೆನಿರ್ಷಿನಂ ತಕ್ಷಣದೊಳ ೭ 


ಉಪಮಿಸಲರಿದಂತಿಂತೆಂ 

ದು ಪೇಟಿಲಳವಲ್ಲು ವಚನಿಸಲ್‌ ವಶಮಲ್ತೆಂ 

ಬಪರಿಮಿತ ಸ್ಪರ್ಶೇಂದ್ರಿಯ 

ದ ಪರಮಸುಖಮಾಯ್ತು ಮಚ್ಚೆರೀರಕ್ಕಾಗಳ* ೮ 


ವ॥ ಆ ಪರಮಸುಖಿದೊಡನೆ ನಿದ್ರೆದಿಳಿದೆಡದ ದೆಸೆಯಂ ನೋಟ್ಕಿನ್ನೆಗಂ 


ರಜತಗಿರೀಂದ್ರಮಂ ಕಡೆದು ಕಂಡರಿಸಿಟ್ಟವೊಲೊಲ್ಲು ಭಾವಿಸಲ್‌ 
ತ್ರಿಜಗದೊಳತ್ಯಪೂರ್ವಮೆನಿಸಿರ್ಷ ಮನೋಹರ ಸೌಧ ಶಾಲೆಯೊಳ್‌ 

ರಜನಿಕರ ಪ್ರಭಾಪಟಲದಂತೆ ಸುಷುಪ್ತಿಯೂಳೊಪ್ಪತಿರ್ಪ ವಾ 

ರಿಜಮು ಖಿಯರ್‌ ಕೆಲರ್‌ ನಯನಕೌತುಕಮಂ ಪಡೆದರ್‌ ನೃಪಾಧಿಪಾ ಇ 


ಅತನುಮದದ್ವಿಪಂ ಬಿನದದಿಂ ಜಲಕೇಳಿಯೊಳಟ್ಟಿ ಪದ್ಮಿನೀ 

ಲತೆಯೊ ನಿರಾಶ್ರಯಂ ಗಗನಮೆಂದಿಳೆಯೊಳ್‌ ನೆಲಸಿರ್ದ ಚಂದ್ರಿಕಾ 

ತತಿಯೊ ಹರಂಗೆ ಬೆರ್ಚಿ ಮದನಂ ಬಿಸುಟೋಡಿದ ಪುಷ್ಪಬಾಣಸಂ 

ಹತಿಯೊ ಎನಲೈ ಕೂರ್ತು ಸುಖನಿದ್ರೆಯೊಳಿರ್ದುದು ಕಾಮಿನೀಜನಂ ೧೦ 


ಕಾಣಿಸಿತು. ವ॥ ಹಾಗೆ ಹರಡಿದ ಕತ್ತಲೆಯಲ್ಲಿ. ೭. ಮರದ ಸುತ್ತಲೂ ನೆಲಸಿದ 
ಹಿಂಸ್ರ ಪ್ರಾಣಿಗಳು ನನ್ನ ಮೇಲೆ ದಯೆ ತೋರಿದುವು. ಆಗಲೆ ನಾನು ಗಾಢವಾದ 
ಸುಖ ನಿದ್ರೆಯಲ್ಲಿ ಮೈ ಮರೆತೆನು. "೮. ಆ ಸಮಂ ರುದಲ್ಲಿ ನನಗೆ ಒಂದು ಸುಖದ 
ಅನುಭವವಾಯಿತು. ಹೋಲಿಕೆ ಕೊಡಲು ಸಾಧ್ಯವಿಲ್ಲ. ಹಾಗೆ ಹೀಗೆ ಎಂದು ಹೇಳು 
ನ್ನ ಶರೀರಕ್ಕೆ ಆಗ ಮಿತಿ ಮೀರಿದ 
ಸ್ಪರ್ಶೇಂದ್ರಿಯದ (ಚರ್ಮ) ಪರಮ ಸುಖವಾಯಿತು. ವ॥ ಆ ಪರಮ 
ಸುಖವನ್ನನುಭವಿಸಿ ನಿದ್ರೆ ತಿಳಿದು - ಎಡಗಡೆಗೆ ನೋಡಿದೆನು. ಆಗ 
೯, ಮಹಾರಾಜನೆ ! ಬೆಳ್ಳಿಯ ಬೆಟ್ಟವನ್ನು ಕಡಿದು ಈ ರೂಪದಲ್ಲಿ ಕಡೆದು ಇಟ್ಟಿ 
ದ್ಹಾರೆಯೋ ಎಂಬಂತೆ PASE ಪ್ರಕಾಶಿಸುವ ಮನೋಹರವಾದ ಸೌಧವು ಕಾಣಿ 
ಸಿತಂ. ಅದರಲ್ಲಿ ಗಾಢನಿದ್ರೆ ಯಲ್ಲಿದ್ದ ಸುಂದರಿಯರು ಚಂದನ ಕಾಂತಿ ಸಮೂಹದಂತೆ 
ಕಾಣಿಸಿದರು. ೧೦ ಮನ್ಮಥನೆಂಬ ಇಬ shi ವಿನೋದಕ್ಕಾಗಿ ಜಲಕ್ರೀಡೆಯಾಡು 
ವಾಗ ಮುಳುಗಿಸಿದ ಕಮಲದಬಳ್ಳಿಯೋ ? ಗಗನವು ಆಶ್ರಯರಹಿತವೆಂದು 
ಭೂಮಿಯಲ್ಲಿ ಬಂದು ನೆಲಸಿದ ಬೆಳದಿಂಗಳಗುಂಪೋ? ಹರನಿಗೆ ಹೆದರಿ ಮದನನು 


ಇರರ ಬ್ಲ ಕ್ರ ಕನ್ನಾ ತಕಡ್ಳಾತ ಕತೆ ಗಾಡ್‌ ನೋ? ಈ ಛಿ ಅಾಗ ಇಳೆ ಬ ಆಫ್‌ 
ಸಂ We ಹೋದ ಹೂಬಾಃ ಗಳ ಇ ಸಮೂಹವೂ | ಎಂಬಂತಿಬಿ (ತ್ರ ಲಿಂ ಎರಿಯರು 


ಆ 


೪೮೦ ಅಭಿನವ ದಶಕುಮಾರ ಚರಿತೆ 


ಸ್ತನಯುಗಭಾರದಿಂ ಕಚದ ಬಲ್ತೊಳಿಯಿಂ ಪೊಣವಾಜಿ ಬಿಣ್ಣಿನಿಂ 
ವನಿತೆಯರಾವಗಂ ಪದೆಷಿನಿಂ ನಡೆಗೆಟ್ಟೊಅಗಿರ್ದರೆಂಬಿನಂ 

ವನಜನಿಭಾಸ್ಯೆಯರ್‌ ಕುಟಲಕುಂತಳೆಯರ್‌ ತನುಮಧ್ಯಯರ್‌ ಮನೋ 
ಜನೊಳಿದಿರೊಡ್ಡಿ ಕಾದಿ ಪಡಲಿಟ್ಟವೊಲಿರ್ದರನೂನ ನಿದ್ರೆಯಿಂ ೧೧ 


ಇಂದು ಮನೋಜರಾಜನ ಧನುರ್ಲತೆಗುನ್ಮದಭ ಎಂಗಮೌರ್ವಿಯಂ 
ಸೌಂದರಿಯರ್‌ ಸಮಂತು ಹಡೆದಪ್ಪರೆನಿಪ್ಪವೊಲೊಪ್ಪುತಿರ್ಪ ಪು 
ರ್ಬಿಂದೆಳನೀಲವಣ್ಣದೆವೆಯಿಂ ನಿಡುಗಣ್ಣರೆಮುಚ್ಚಿ ನಿದ್ರೆಯೊಳ್‌ 
ಸಂದಬಲಾಜನಂ ನೆನೆಸಿದಪ್ಪರನಂಗನ ಶಸ್ತ್ರಶಾಲೆಯಂ ೧೨ 


ಒದೆದೊಡೆ ಕೂರ್ತು ನೋಡಿದೊಡೆ ಮಾಣದುಗುಳ್ಳೊಡೆ ತೋಳನೀಡಿಯ 
ಪ್ಪಿದೊಡೆ ಮರಂ ಕೊನರ್ವುದದುಗೆಟ್ಟು ಮರಂಬೊಲಿದೇಕೆ ಭಃವಿಸಲ್‌ 
ಸುದತಿಯರಿರ್ಪರಾನಜಕಿದೆನಾತರು ಸಂತತಿ ಸೋಲ್ತು ತಮ್ಮ ದೇ 

ಹದ ಸೊಬಗಂ ತದಂಗನೆಯರ್ಗಿತ್ತುದಿದಲ್ಲೆ ಮಹಾತ್ಮರೊಳ್ಳುಣಂ ೧೩ 


ವ॥ ಅಂತು ಕುಸುಮಾಸ್ತ್ರಮಂ ಕೆದಣ್‌ದಂತೆಯುಂ ಕಮನೀಯ ಕನಕಪುತ್ರಿಕೆ 
ಗಳಂತೆಯುಂ ಮಣಿದೊರಗಿದ ಮಣಿಶವುಲ್ಲೆಗಳಂತೆಯುಂ ದಳಿತಸ್ಮಳ ಪದ್ಮದಂತೆಯುಂ ನವ 


ವಿಶ್ವಾಸದಿಂದ ಸುಖನಿದ್ರೆಯಲ್ಲಿ ಮುಳುಗಿದ್ದರು. ೧೧. ಆ ವನಿತೆಯರು ಸ್ತನಗಳ ಭಾರ 
ದಿಂದಲೂ, ತಲೆಗೂದಲ ಹೊರೆಯಿಂದಲೂ, ಜಘನದ ಭಾರದಿಂದಲೂ, ಒಂದೇ 
ನಾಗಿ ನಡೆದು.ಮುಂದೆ ನಡೆಯಲಾರದೆ ಮಲಗಿರುವಂತೆ ಕಂಡರು. ಕಮಲದಂತೆ ಮುಖ 
ವುಳ್ಳ ಕೊಂಕುಗೂದಲುಳ್ಳ ಸಣ್ಣ ನಡುವಿನ ಆ ನಾರಿಯರು ಮನ್ಮಥನನ್ನು ಇದಿರಿಸಿ 
ಕಾದಿ ಆಯಾಸದಿಂದ ನಿದ್ದೆ ಬಂದು ಮಲಗಿರುವಂತೆ ಕಾಣಸಿದರು. ೧೨. ನೀಳವಾದ 
ಕಂಗಳ ಎಳನೀಲಿಬಣ್ಣದ ರೆಪ್ಪೆಗಳನ್ನು ಅರ್ಧಮುಚ್ಚ ಸುತ್ತಿದ್ದ ಆ ಸುಂದರಿಯರ 
ಹುಬ್ಬು ಗಳು ಮದನ 'ರಾಜನ ಬಿಲ್ಲಿಗೆ: ಬೇಕಾದ ನಾರಿಯನು ಸಂಪಾದಿಸಿ ಇಟ್ಟಿರುವಂತೆ 
ತು ಆದುದರಿಂದ ನಿದ್ರಿಸುತ್ತಿದ್ದ ರಮಣಿಯರು ಅನಂಗನ ಶಸ್ತ್ರಾಗುರ 
ವನ್ನು ನೆನಪಿಗೆ ತರುತ್ತಿದ್ದರು. ೧೩. ಒದ್ದರೆ, ಸ್ನೇಹದಿಂದ ನೋಡಿದರೆ, 
ಉಗುಳಿದರೆ, ತೋಳು ನೀಡಿ ತಬ್ಬಿಕೊಂಡರೆ, ಮರವು ಚಿಗುರುತ್ತದೆ! ಹೀಗಿರಲು 
೨ 


ಅದಕ್ಕೆ ವ್ಯತಿರಿಕ್ತವಾಗಿ ಈ ಸುದತಿಯರು ಮರದ ಹಾಗೆ ಏಕೆ ಇದ 


oa 


ತಿಳಿಯಿತು. ಆ ಮರಗಳ ಸಮೂಹವು ಇವರಿಗೆ ಸೋತು ಸ ಸ 

ಆ ಅಂಗನೆಯರಿಗೆ ಕೊಟ್ಟಿದೆ, ಇದು ಮಹಾತ್ಮರ ಒಳ್ಳೆಯ ಗುಣವಷ್ಟೇ ! ವ ಹಾಗೇ 
ಹೂಬಾಣಗಳನ್ನು ಕೆದರಿದ ಹಾಗೂ ಸುಂದರವಾದ ಚಿನ್ನದ ಸದ ಹಾಗೂ. 
ಮೈ ಮರೆತು ಮಲಗಿದ ಜಿಂಕೆಯ ಮರಿಗಳಂತೆಯೂ, ಅರಳಿದ ನೆಲದಾವರೆಗ 


ಏಕಾದಶಾಶ್ವಾಸಂ ೪೮೧ 


ಮಾಣಿಕ್ಯ ಶಲಾಕೆಯಂತೆಯುಂ ಸೋಮಕಳು ಸಮೂಹದಂತೆಯುಂ ಕಣ್ಣಿಯ್ವ ಕೇಕಿಗಳಂತೆಯುಂ 
ಮೆಯ"ಮಃಕದ ಮರಾಳ ಮಂಡಲದಂತೆಯುಂ ಕುಡಿಯಿಡುವ ಕಲ್ಪಲತೆಗಳಂತೆಯುಂ ಪುಂಡ 
ರೀಕ ಷಂಡದಂತೆಯುಂ ಕಾಮರಾಜಕೋಶದಂತೆಯುಂ ಜಗನ್ಮೋಹನ ಮಂತ್ರದಂತೆಯುಂ 
ಸೌಭಾಗ್ಯ ಶರಧಿಯಂತೆಯುಂ ಸುರಕುಜದ ಸುಮನೋಮಂಜರಿಯಂತೆಯುಂ ಮಣದೊರಗಿ ನಿದ್ರೆ 
ಯೊಳಿರ್ಪ ಕೆಲಬರ್‌ ಸತಿಯರಂ ಕಂಡು ಚೋದ್ಯಂಬಟ್ಟು ಬಂದ ದೆಸೆಯಂ ನೋಲ್ಟಿನ್ನೆಗಂ 


ಶ್ರುತಿರಹಿತಂ ದ್ವಿಜಿಹ್ವನಪದಸ್ಮನನಾರತವಕ್ರಗಂ ವಿಷಾ 

ನ್ವಿತನುರುಛಿದ್ರವಾಸಿ ಕುಟಿಲಂ ಫಣಿವಲ್ಲಭನೆಂದು ತತ್ಸಣಾ 

ಸ್ಥಿತಿಯನದಂ ಬಿಸುಟ್ಟು ಮೃದುಶಯ್ಯೆಗೆ ಬಂದಳೊ ಕೂರ್ತು ಭೂಮಿದೇ 
ವತೆಯೆನಿಪಂದದಿಂ ಪವಡಿಸಿರ್ದಳದೊಬ? ಕುಮಾರಿಯುರ್ವಿಪೂ ೧೪ 


soll ತರುಣಿಯತಿಮ್ಭದುಳ ಚೀನಾಂ 
ಬರಮಂ ಮುಸುಕಿಟ್ಟು ನಿದ್ರೆಯೊಳ್‌ ಮೆಳಿ್ಕದಿರ್ದಳ 
ತೆರೆಮುಗಿಲ ಮಜ ಯ ಮಿಂಚಿನ 
ತಿರುಳುಸಿರಂ ಪಡೆದು ನೆಲೆಗೆ ನಿಂದವೊಲಾೂಗಳ್‌ ೧೫ 


ನೂತನ ಮಾಣಿಕ್ಯದ . ಕಿರಣಗಳಂತೆಯೂ, ಚಂದ್ರನ ಕಳಾಸಮೂಹದ ಹಾಗೆಯೂ, 
ಸುಂದರವಾದ ನವಿಲುಗಳಂತೆಯೂ, ಮೈ ಮರತ ಹಂಸ ಸಮೂಹದಂತೆಯೂ ಹಬ್ಬು 
ತ್ತಿರುವ ಕಲ್ಪಲತೆಯ ಹಾಗೂ, ಬೆಳ್ಳಾವರೆಯ ಗುಂಪಿನಂತೆಯೂ, ಕಾಮರಾಜನ 
ನಂಡಾರದಂತೆಯೂ, ಜಗತ್ತನ್ನೇ ಮೋಹಿಸುವ ಮಂತ್ರದ ಹಾಗೂ, ಸೌಭಾಗ್ಯದ 


pa ಇವೆ ಇ ಹನಿ ಲ ಲ್‌ ಥಯ ಹ್‌ ಅಸ ಅಭಿ 
ಸಮುದ್ರದ ಹಾಗೂ, ಕಲ್ಪವೃಕ್ಷದ ಹೂಗೊಂಚಲಿನಂತೆಯೂ, ಮೈಮರೆತು ನಿದ್ರಿ 


ಸುತ್ತಿದ್ದ ಕೆಲವರು ಸತಿಯರನ್ನು ನೋಡಿ ಆಶ್ಚರ್ಯಪಟ್ಟು ಒಂದು ಪಕ್ಕಕ್ಕೆ ನೋಡಿ 
ದೆನು, ಆಗ ೧೪. ರಾಜನೆ! ಅಲ್ಲಿ ಒಬ್ಬಳು ಕುಮಾರಿಯು ಮಲಗಿದ್ದಳು. ನಾಗ 
ರಾಜನು ಕಿವಿಗಳಿಲ್ಲದವನು. (ಕಿವುಡ) ಎರಡು ನಾಲಗೆಯವನು (ಎರಡುತರಹ ಮಾತ 
ನಾಡುವವನು) ಕಾಲಿಲ್ಲದವನು. (ಹೆಳವ್ಳ ಯಾವಾಗಲೂ ವಕ್ರವಕ್ರವಾಗಿ ಹೋಗು 
ವವನು (ತಪ್ಪುದಾರಿಯಲ್ಲಿ ಹೋಗುವವನು). ವಿಷವುಳ್ಳವನು. ಹುತ್ತದಲ್ಲಿ 
ರುವವನು (ಇತರರ ಛಿದ್ರಗಳನ್ನರಸುವವನು) ವಕ್ರಸ್ವಭಾವವುಳ್ಳವನು. ಎಂದು 


Ke) 
2 a pS pe) ~~ ಎಪಿ ೩ ಲೆ, ಅಸಾ ಅಬು ಎಪಿ ದ್ಯ ವ ಗಾ 
ಯೋಚಿಸಿ ಆ ಆದಿಶೇಷನ ಆಟಿಯ ಬWೀOD ್ರDNN ತೂರಿದು ಬೂರಂ 


ಎವಿ ಎಕ PR — — ಹ — ಲ್ಲ ಲ್ಯ ೪ನ AAS ps €೨ 
ದೀಖಿಯಖು ಸ್ನೇಹದಿಂದ ಮ )ದುವಾದ ಹಾಸಿಗೆಯಲ್ಲಿ ಬಂದು ಮಲಗಿರುವಳೋ 


ಹಯ ಫಿ ಆವೆ ಇ 90 ತ —— A SE do ನ 
ಎಂಬಂತೆ ಅವಳು ಕಂಡಳು. ೧೫. ಆ ತರುಣಯು ಅತಿಖ್ರಿಮಿವಾದಿ ಬೀಣಿಂಂಬ 
ತಾ ಟೆ ಎಭಎಎತ ಇಷ್ಟ (ಸ ದರ FA ಳೆ ತ್ತ ೨.೭೪೪ ಇಗೆ ಕಣೆ ಬ — — 
ಜರ್ನಿ ಮುಸುಕು ಹಾಕಿಕೊಂಡು ಇಟ್ಟಿಲ್ಲ ಳು, ಅಗ ಆಳು, ಮೋಡಗಳ 


ಹ ಗ NN - 9 “yl a ಇಗ ——— ee ತ್ಸ ಇ ಎ ನ! ಸ 
ಮರೆಯಲ್ಲಿ ಮಿಂಚ ಉಸಿರಾಡುತ್ತ ರೂಪವನ್ನು ಪಡೆದು ಮಲಗಿರುವಂತೆ, ಕಾಣಿಸಿ 


೨1. 


೪೮೨ ಅಭಿನವ ದಶಕುಮಾರ ಚರಿತೆ 


ಕಂ॥ ಸತಿಯ ತಲೆಗಿಂಬಿನೆಡಗೆಯ* 
ನುತ ಪೀಠಿಕೆಯಾಗೆ ಪೆಣನೊಸಲ್ಮೆಣಕವ ಮೊಗಂ 
ಸತತಂ ಮಾೌಕ್ತಿಕಲಿಂಗಾ 
ಕೃತಿಯಂತೆಸೆದಿರ್ದುದಾ ಸರೋಜೇಕ್ಷಣೆಯಾ ೧೬ 


ವನಿತೆಯ ಬಲಗೆಯ್‌ ಸೆಳು ಗು 

ರ್ಗೊನೆವೆಳಗಿಂ ಗುರುನಿತಂಬದೊಳ್‌ ನೀಡಿ ಕರಂ 

ನೆನೆಯಿಸಿದತ್ತದ್ರಿ ಗುಹಾ 

ನನದಿಂ ಪೊಅಮಡುವ ನಿರ್ಬುರಾಂಬುಪ್ಸವಮಂ ೧೭ 


ಕೋಕನದ ವದನೆ ಸಲೆ ಸಜು 

ಸ ಕನೆಯೊರ್ಮಗ್ಗು ಲಾಗಿರಲ್‌ ಕುಚಮೆರಡುಂ 

ಏಕೀಕೃತವಾಗಲ್ಯವ 

ಳೇಕಸ್ತನಿಯೆಂಬ ಮಾಳ್ಕೆಯಿಂ ಕಣ್ಣೆಸೆದಳ್‌ ೧೮ 


ವ॥ ಅಂತು ನಿದ್ರೆಯೊಳಿರ್ದಳಂ ಕಂಡು ದೇವಸ್ತೀಯೆಂದು ನಿಶ್ಚಯಂ ಮಾಡಿ ಮತ್ತಂ 


ಪೆಣಿಸನೊಸಲೊಳ್‌ ಕಪೋಳತಟದೊಳ್‌ ನಳಿತೋಳ ಮೊದಲ್ಲಳೊತ್ತಿನೊಳ್‌ 
ಕಿಜುಬೆಮರುಣ್ಮುತಿರ್ದಪುದು ಮೇಲುದಿನಿಕ್ಕಿದ ಚೀನವಸ್ತ್ರದೊ 

ಳ್ಸೈಜಿಗೆ ನಸುಂ ತೆರಳ್ಚಿದಪುದಂಗವಣಂ ನಸುಗೆತ್ತಿದಪ್ಪುದೇ 

ತೆಚಿದೊಳಿವಳ ಮನುಷ್ಯಸತಿಯೆಂದೊಸೆದೀಕ್ಷಿಸಿದೆಂ ಕುಮಾರಿಯಂ ೧೯ 


ದಳು. ೧೬. ಅ ಕಮಲಲೋಚನೆಯ ಚಂದ್ರನಂತಹ ಹಣೆಯುಳ್ಳ ಸುಂದರ ಮುಖವು 
ಮುತ್ತಿನ ಲಿಂಗದಂತೆ ಪ್ರಕಾಶಿಸಿತು. ತಲೆಗೆ ಇಟ್ಟುಕೊಂಡಿದ್ದ ಅವಳ ಎಡಗೈ 
ಆ ಲಿಂಗಕ್ಕೆ ಪೀಠದಂತೆ ತೋರುತ್ತಿತ್ತು. ೧೭. ಆ ವನಿತೆಯು ಬಲಗೈಯನ್ನು ತನ್ನ 
ಗುರುನಿತಂಬದ ಮೇಲೆ ನೀಡಿಕೊಂಡಿದ್ದಳು. ತೆಳುವಾದ ನೀಳವಾದ ಅವಳ ಉಗುರು 
ಗಳ ಕಾಂತಿಯು ದಟ್ಟವಾಗಿ ಹರಡಿತ್ತು. ಅದು ಬೆಟ್ಟದ ಗುಹೆಯ ಬಾಯಿಂದ 
ಹೊರಕ್ಕೆ ಹರಿಯುವ ರುರಿಯ ನೀರಿನ ಪ್ರವಾಹವನ್ನು ನೆನಪಿಗೆ ತಂದಿತು. ೧೮. ಆ 
ಕಮಲಮುಖಿಯು ಒಂದು ಮಗ್ಗುಲಿಗೆ ತಿರುಗಿ ಮಲಗಿರುವಾಗ ಅವಳೆರಡು ಸ್ತನ 
ಗಳೂ ಒಡಗೂಡಿ ಒಂದೇ ಸ್ತನವುಳ್ಳವಳಂತೆ ತೋರಿದಳು. ವ॥ ಹಾಗೆ ನಿದ್ರೆಮಾಡು 
ತ್ರಿದ್ದವಳನ್ನು ಕಂಡು ದೇವಸ್ತ್ರೀಯೆಂದು ನಿಶ್ಚಯಿಸಿದೆನು. ಮತ್ತು ೧೯. ಚಂದ್ರನಂತಹ 
ಹಣೆಯಲ್ಲಿಯೂ, ಕೆನ್ನೆಗಳ ಮೇಲೂ, ಉದ್ದವಾದ ತೋಳುಗಳ ಮೊದಲಲ್ಲಿಯೂ 
ಕಿರುಬೆಮರು ಉಕ್ಕುತ್ತಿದೆ. ಮೇಲೆ ಹೊದ್ದಿರುವ ಚೀನಾಂಬರದ ಸೆರಗು ಪಕ್ಕಕ್ಕೆ 
ಜಾರುತ್ತಿದೆ. ಶರೀರವು ಸ್ವಲ್ಪ ಬೆಚ್ಚಿ ಅದುರುತ್ತಿದೆ. ಆದುದರಿಂದ ಹೇಗೆ ಯೋಚಿಸಿ 
ದರೂ ಇವಳು. ಮನುಷ್ಯ ಸ್ತ್ರೀ ಎಂದು ಊಹಿಸಿ ಕುಮಾರಿಯನ್ನು ಪ್ರೀತಿಯಿಂದ 


ಏಕಾದಶಃಶ್ವಾಸಂ ೪೮೩ 


ನವತಾಂಬೂಲರಸಾಧರಂ ಮೃದುಹರಿದ್ರಾರಾಗದೇಹಂ ದುಕೂ 

ಲವಿಶೇಷಂ ಶ್ರಮತೋಯಬಿಂದುನಿವಹಂ ಸುಯ್ಗ್ಸಂಪು ನೋಡಲ' ಮನೋ 
ಭವಕೇಳೀ ನಿಜಲಕ್ಷಣಂ ವಿಮಳನಿದ್ರಾಮುದ್ರಿತಾಕ್ಸಿದ್ವಯಂ 
ದಿವಿಜಸ್ತ್ರೀಯರೊಳುಂಟೆ ತತ್ಸುಭಗರೂಪಾಯತ್ತಸಲ್ಲಕ್ಷಣಂ ೨೦ 


ಪೊರೆದ ದುಕೂಲವೊಂದಿನಿಸು ಮಾಸಿದೆ ಭಾಳದೊಳಿಟ್ಟ ಚಂದನಂ 

ತೆರಳಿದೆ ವೇಣಿಯೊಳ್‌ ತೊಡರ್ದ ಮಲ್ಲಿಗೆ ಬಾಡಿದೆ ನೋಡೆ ನಿದ್ರೆಯು 
ಬೃ್ಬರದೊಳಮರ್ತ್ಯೃಕಾಂತೆಯಿವಳಲ್ಲು ಮನುಷ್ಯಕುಮಾರಿಯೆಂದು ಬಿ 

ತ್ತರದಿಂ ಒರಲ್ಲು ಕಣ್ಣಣಿಯೆ ನೋಡಿದೆನಾನವಳಂ ನೃಪಾಲಕಾ ೨೧' 


ಅನಿಮಿಷದೃಷ್ಟಿಯಾಗಿಯುಮಮರ್ಶ್ಯವಿಳಾಸಿನಿಯಲ್ತು ಸುಪ್ತಿಸಂ 

ಜನಿತ ಶರೀರಿಯಾಗಿಯುಮುದಗ್ರ ತಪಸ್ವಿನಿಯಲ್ಲು ಭಾವಿಸಲ್‌ 

ಜನನುತಿ ರಂಜಿಪಬ್ಬಮುಖಿಯಗಿಯುಮಾಕೆ ಕಳಂಕೆಯಲ್ಲಿನು 
ತ್ತನವಧಿದೃಷ್ಟಿಯಿಂದವಳನೀಕ್ಷಿಸಿದೆಂ ಮಲಗಿರ್ದ ತಾಣದೊಳ್‌ ಶಿಶಿ 


ಕಂ॥ ಆನಿರ್ದ ಭೂಜಮೆತ್ತಣ 
ದೀ ನೃಪಮಂದಿರಮಿದೆತ್ತಣಿಂ ಬಂದತ್ತೆಂ 
ದಾನೊಂದರೆ ನಿಮಿಷಂ ತ 
ದ್ಯ್ಯಾನದೊಳಿರ್ದೆಂ ನ ಪಾಲಕುಲಮಣಿದೀಪಾ ಶಿ 


ನೋಡಿದೆನು. ೨೦. ಆಗ ತಾನೇ ಸವಿದ ತಾಂಬೂಲದ ರಸದಿಂದ ಕೆಂಪಾದ ತುಟಿ, 
ಇ § ಇ ps a ಕಾ ಲ ಅವಿ) 
ಮನೋಹರವಾದ ಅರಿಶಿನವನ್ನು ಹಚ್ಚಿದ ಶರೀರ, ವಿಶೇಷವಾದ ಬಿಳಿಯ ರೇಶಿವೆಂಸೀರೆ, 
ನ 
ಆಯಾಸದಿಂದ ಉಂಟಾದ ಬೆವರಿನ ಹನಿಗಳು. ಉಸಿರಿನ ಪರಿಮಳ ಇವ 
ಅ ಇರಿ ಕ pe ನ್ದ & ಕಂ ಇ ತ “ನಿ 
ಅ ನೋಡಿದರೆ ಇವು ಕಾಮಕೇಳಿಯನ್ನನುಭವಿಸಿದ ಲಕ್ಷಣಗಳಾಗಿ ತೋರಂತ್ರಿವೆ. 
ದಿ CE cA ಇ 
ಪಕ್ಕೆ ಆನ:ಗುಣವಾದ ಸಲ್ಲಕ್ಷಣವುಳ್ಳ ವಿಮಲ ನಿದ್ರೆಯಿಂದ 
ಮುಚ್ಚಿದ ಕಂಗಳು ದೇವಲೋಕದ ಸ್ತ್ರೀಯರಿಗುಂಟೆ ? ೨೧. ಉಟ್ಟ ದಂಕೂಲವು 
[a ೩ -% ಲ p> ನಿ ಳಿ ಹ ಗಿ 
ಸ್ವಲ್ಪ ಮಾಸಿದೆ. ಹಣೆಯಲ್ಲಿಟ್ಟ ತೆ ಚಂದನವು ಅಳಿಸಿಹೋಗಿದೆ. ವೇಣಿಯಲ್ಲಿ ಸಿಕ್ಕಿಸಿದ್ದ 
ತ 
ಮಲ್ಲಿಗೆಯ ಹೂ ಬಾಡಿ ಹೋಗಿದೆ. ನಿದ್ರೆಯ ಅಬ್ಬರವನ್ನು ನೋಡಿದರೆ ಇವಳಂ 


೨ 
ಇಹ A ವೆ ಎಲ್ಲೆ ಬ್‌ 6 2 ಎಜಿ | 
ದೇವಾಂಗನೆಯಲ್ಲ, ಮನುಷ್ಯ ಕುಮಾರಿ. ಎಂದು ಊಹಿಸಿ ಆಸಕ್ತಿಯಿಂದ ಕಣ್ಣುಗಳಿಗೆ 
K ಇ ಫೊ ಅಭ ಫಿ ಅ ಪತೇ ಲ 
ತೃಪ್ತಿಯಾಗುವಂತೆ, ಮಹಾರಾಜನೆ, ನಾನವಳನ್ನು ನೋಡಿದೆನು. ೨೨. ಅನಿಮಿಷ 
- Ha ಸಸಾಗೆ ಎರ್ಟೀ ಶ್ರ 1 ಕಾಪಿ ಮಖ ಉಲಿ ಗವಿ ಬಿ ಹ 
ದ ೩ ಯುಳ ವಳಾಗಿದ್ದರೂ ದೇವಾಂಗನೆಯಲ್ಲ. (ಮೀನಿಲೋಚನಿ ಎವಯಿಕ್ನದ 
ಆಟ ೪ ಎ ೨ ಳೆ 
ಅ | ಹ ಆ ತ ಕ್ಮ ಭಾರ ತಾಲ್‌ _ ತಾವ್‌ - PS ಜಾಂ [NS 
ನೋಟ) ಸುತ್ತಿ ಸಂಜನಿತ ಶರೀರಿಯಾಗಿದ್ದರೂ ಶ್ಲೀಷ ಳಾದ ತಪಸ್ಸಿನಿಯಲ್ಲ. (ನಿದ್ರಾ 
ಆ) ಎ 
“ನ ಅಜ್‌ ತ್ರೆ ಬ ವಷ್‌ ಲ ಲ್‌ ್‌ ್ಕ ೂ ಅಸನ, ನಿಲೆ ಇವ 
ವಶವಾದ ಶರೀರವುಳ್ಳೆವಳು--ಯೋ ಗನಿದ್ರೆಯಿಂದ ನಿಶ್ಚಲವಾದ ಶರೀರಃ ಸವಳು ?) 
3 ಟಲ್‌: ಾಸ್ಮಾಳಾ ನಾವೆ ಇನೆ ಇ ಇ ಎನ ಅಲ್ಲಿ ಎಲೆ ಇಸ ಈರ ಎಸೆ pe, 
ಜನರ ಪ್ರಶಂಸೆಗೆ ಪಾತ್ರವಾದ ಚಂದ್ರನಂತೆ ಮುಖವುಳ್ಳ ವಳಾಗಿದ್ದರೂ ಸಕಳಂಕೆಯಲ್ಲ 


x — ತಾ ಕ್‌ ಆರೆ | ತಾಜ ಅಲೆ ಎ ಎವಿ ಡೆ eV + ದ ತಾ ~~ ನ 
ರುವ ಮರವು ಎಲ್ಲಿಯದು? ಈ ಅರಮನೆಯು ಎಲ್ಲಿಂದ ಬಂದಿತು ? ರಾಜಕುಲ 


೪೮೪ | ಅಭಿನವ ದಶಕುವಣರ ಚರಿತೆ 


ವ8 ಅಂತು. ವಿಸ್ಮಯಂಬಟ್ಟನಂತರಂ, 


ಕಂ॥ ಏನಾದೊಡಕ್ಕೆನುತ್ತೊ 
ಲ್ಹಾನೊಯ್ಯನೆ ಪೋಗಿ ತಿದ್ದಧೂಟಿಯ ಶಯನ 
ಸ್ಥಾನದೊಳಾಕೆಯ ತೋಳ್ಗಿನಿ 
ಸಾನುಂ ಸೋಂಕುವವೋಲಟತ್ತಿಯಿಂದಂ ಸಾರ್ದೆಂ ೨೪ 


ವ॥ ಅಂತು ಸಾರ್ದಿರ್ಪನ್ನೆಗಂ 


ತೀಡುವ ಗಾಳಿಯಿಂ ಕುಸುಮಶಯ್ಯೆಗೆ ಮೆಲ್ನಟುಸುಯ್ಗೆ ಮೇಲೆ ಬಂ 

ದಾಡುವ ತುಂಬಿಯೀಂಚರದಿನೆನ್ನಯ ಮುಯ್ಬಿನೆ ಸೋಂಕಿನಿಂ ಬೆಮ 
ರ್ಮೂಡುವ ತಣ್ಣಿನಿಂ ಪುದಿದ ನಿದ್ರೆ ಕರಂ ತಿಳಿದಾಗಳೊಲ್ಲ ವಳ* 
ನೋಡಿದಳೆನ್ನ ಸುಂದರತೆಯಂ ಬೆಜಿಗಾಗಿ ಧರಾಧಿನಾಯಕಾ ೨೫ 


ನಲವಿಂ ಮೇಯ್ಮೂಜಕಿದೆಲ್ಲು ಕೆಯ್ಯ ಚಿಟುಕಂ ಮೆಲ್ಬಿಂಕಳಲ್ಹೊಯ್ಯನಾ 

ಗುಟಿಕಿ ತೋಲಲ್‌ ಚಿಟುಕಿಕ್ಕಿ ಕಣ್ಣಡರ್ದ ನೀರಂ ಚಿಮ್ಮಿ ಜೋಲ್ಡಿರ್ದ ಕುಂ 
ತಳಮಂ ತಿರ್ದಿ ಮಗುಲ್ಲು ಮತ್ತನುವನೊಲ್ಲಾ ಪಾದಮೂರ್ಧಾಂತಮಾ 
ಗಲಲಂಪಿಂ ಸತಿ ನೋಡಿ ಮತ್ತೆ ಸುಖದಿಂ ಕಣ್ಮುಚ್ಚಿದಳ೪ಳ ಶಯ್ಯೆಯೊಳ್‌ ೨೬ 


ವ8 ಅಂತವಳ್‌ ಮಗುಲ್ಲು ಕಣ್ಣೆಯದನಾಂ ಪುಸಿನಿದ್ದೆ ಯೊಳಿರ್ದಿದೇನೆಂದಾಶ್ಚರ್ಯಂ 
ಬಡುವನ್ನೆಗಂ, 


ಮಣಿದೀಪನಾದ ರಾಜವಾಹನನೇ! ಹೀಗೆಂದು ನಾನು ಅರೆನಿಮಿಷ ಅದನ್ನೇ ಆಲೋಚಿಸು 
ತ್ತಿದ್ದೆನು. ವ॥ ಹಾಗೆ ಆಶ್ಚರ್ಯವನ್ನು ಹೊಂದಿದ ಮೇಲೆ...೨೪. "ಏನಾದರೂ 
ಆಗಲಿ' ಎಂದು ಆ ಕುಮಾರಿಯ ಶಯನ ಸ್ಥಾನಕ್ಕೆ ಬೇಗ ಹೋಗಿ ಅವಳ ಪಕ್ಕದಲ್ಲಿ ತೋಳು 
ಗಳಿಗೆ ಸ್ವಲ್ಪ ತಗಲುವಂತೆ ಪ್ರೀತಿಯಿಂದ ಹತ್ತಿರಕ್ಕೆ ಸರಿದೆನು. ವ॥ ಹಾಗೆ ಹತ್ತಿರಕ್ಕೆ 
ಹೋಗಿರುವಾಗ--.೨೫. ಹೂವಿನ ಹಾಸಿಗೆಗೆ ಬೀಸುವ ಗಾಳಿಯಿಂದಲೂ, ಸುಗಂಧವುಳ ್ಸೈ 
ಮಂದಶ್ವಾಸಕ್ಕೆ ಬಂದೆರಗುವ ದುಂಬಿಯ ಮಧುರಧ್ವನಿಯಿಂದಲೂ, ನನ್ನ ಹೆಗಲಿನ 
ಸ್ಪರ್ಶದಿಂದಲೂ, ಬೆವರಿನ ತಂಪಿನಿಂದಲೂ, ನಿದ್ದೆಯು ತಿಳಿಯಿತು. ಆಗ ಅವಳು ಧರಾಧಿ 
ನಾಯಕನೆ, ನನ್ನ ಸೌಂದರ್ಯವನ್ನು ನೋಡಿ ಬೆರಗಾದಳು. ೨೬. ಎದ್ದು ಸಂತೋಷ 
ದಿಂದ ಮೆಯ್ಮುರಿದಳು. ಮೆಲ್ಲಗೆ ಕೈಯ ಚಿಟುಕನ್ನು ಮುರಿದಳು. ಕೂಡಲೆ 
ಆಕಳಿಸಿ ಚಿಟುಕೆ ಹಾಕಿದಳು. ಕಂಬನಿಯ ನೀರನ್ನು ಒರಸಿಕೊಂಡಳು. ಜೋತು 
ಬಿದ್ದಿದ್ದ ಕೂದಲನ್ನು ಸರಿಪಡಿಸಿಕೊ:ಡಳು. ಕಾಲಿನಿಂದ ತಲೆಯವರೆಗೂ ನನ್ನನ್ನು ನೋಡಿ 
ಮತ್ತೆ ಹಾಸಗೆಯಲ್ಲಿ ಕಣ್ಮುಚ್ಚಿ ಮಲಗಿದಳು. ವ॥ ಮತ್ತೆ ಅವಳು ಹಾಗೆ ಕಾಣಿಸಲು 


ಏಕಾದಶಾಶ್ವಾಸಂ ೪೮೫% 


ಕಂ॥ ತರುಣಿಯ ಮೆಯ್ಸೋಂಕಿಂ ಬಂ 

ಧುರಶಯ್ಕಾಸೌಖ್ಯದಿಂ ಪಥಶ್ರಮದಿಂದಂ 

ಪರಿಣಾಮನಿದ್ರೆ ಬಂದಾ 

ವರಿಸಿತ್ತೆನಗೇನನೆಂಬೆನತಿ ಕೌತುಕಮಂ ಠವ 
ವ॥ ಆಂ ನಿದ್ರೆಯೊಳಿ್‌ ಕಿಅ್‌ದು ಬೇಗಮಿರ್ಪುದುಂ 


ಮೊಳೆಗಳ್ಗಳೌಂಕೆ ಜಂರಭಾ 

ನಿಳನಾರ್ಪಿಂ ಬೀಸೆ ಶೀತಮಾವರಿಸಿ ಪಸು 

ರ್ದಳಿರೊಟ್ಟಿಲೊತ್ತೆ ಬೇಗಂ 

ತಿಳಿಯಿತ್ತಂದೆನಗೆ ನಿದ್ರೆ ದುಃಖಂದೋಟಲ್‌ ೨೮ 


ವ॥ ಅಂತೆನಗೆ ನಿದ್ರೆ ತಿಳಿಯಲೊಡಂ 


ಆ ನೃಪ ಮಂದಿರಮಾ ಚಂ 

ದ್ರಾನನೆಯಿರ್ಪಾಸುಮಂಚಮಿಲ್ಲದೆ ಮುನ್ನೊ 

ಲಾ ನಿರ್ದ ಮರದ ಕಠಿಣ 

ಸ್ಕಾ “ನಂ ಮಗುಟಕ್ಕಿನಗೆ ಕಾಣಲಾಯ್ತಾ ಕ್ಷಣದೊಳ್‌ ರ್ತಿ 


ವ॥ ಅಂತು ಮುನ್ನಿರ್ದ ಮರನಂ ಕಂಡು ರಾಜಭವನಮಂ ತತ್ಕುಮಾರಿಯುಮಂ 
ಕಾಣದೆ 


ಇದು ಕನಸೆಂಬೊಡಂ ಕನಸಿದಲ್ಲು ದಿಟಂ ದಿಟಮೆಂಬೊಡಂ ಮಗು 

ಟಿಿದು ದೊರೆಕೊಳ್ಳದಿರ್ಪ ದೆಸೆಯಿಂ ದಿಟಮಲ್ತು ಮದೀಯಚಿತ್ತಮಾ 
ಸುದತಿಗೆ ಮಾಜುವೋಯ್ತ ದಣಿ ಕಾರಣಮಂ ತಿಳಿವನ್ನೆಗಂ ವನಾಂ 
ತರದೊಳೊಳಿಗಿರ್ಪೆನೆಂದು ಮುಸುಕಂ ಪದೆದೆನ್ನ ಮುಖಕ್ಕೆ ಸಾರ್ಚಿದೆಂ ೩೦ 


ನಾನು ಹುಸಿನಿದ್ದೆಯಲ್ಲಿದ್ದು “ಇದೇನೆಂದು' ಆಶ್ಚರ್ಯಪಟ್ಟೆ ಕನು. ಆಗ - ೨೭. ಆ ತರು 
ಣಿಯ ಮೈಯ್‌ ಸೋಂಂಕಿನಿಂದಲೂ, ಮೃದುವಾದ ಹಾಸಿಗೆಯ ಸೌಖ್ಯದಿಂದಲೂ, 
ದಾರಿಯ ಆಯಾಸದಿಂದಲೂ, ಮುಂಜಾವದ ನಿದ್ದೆಯು ನನ್ನನ್ನು ಬಂದಾವರಿಸಿತು. 
ಆಶ್ಚರ್ಯವನ್ನು ಏನೆಂದು ಹೇಳಲಿ! ವ|| ಸ ಸಲ್ಪ ಕಾಲ ನಾನು ನಿದ್ದೆಯಲ್ಲಿ ಮುಳು 
ಗಿರಲು-೨೮. ಬೇರುಗಳು ಚುಚ್ಚಿಕೊಂಡುವು. ಮಳೆ ಗಾಳಿಯು ವೇಗವಾಗಿ ಬೀಸಿ 
ಶೀತವು ಆವರಿಸಿಕೊಂಡಿತು. ಹಸಿರು ಚಿಗುರಿನ ರಾಶಿಯು ಮೆ ಗೆ ಒತ್ತಿಕೊಂಡಿತು. ಇವು 
ಗಳಿಂದ ನನ ನಿದ್ದೆಯಿಂದೆಚ್ಚರವಾ ರವಾಯಿತು. ಅದರಿಂದ ದುಃಖವೇ ಆಯಿತು. ವ॥ 
ಹಾಗೆ ನನಗೆ ನಿದ್ದೆಯಿಂದೆಚ್ಚರವಾಯಿತು..-ಆಗ ೨೯. ಆ ಅರಮನೆ, ಆ ಚಂದ್ರಮುಖಿ, 
ಅವಳ ಹಾಸಿಗೆ, ಮಂಚ, ಒಂದೂ ಕಾಣಿಸಲಿಲ್ಲ. ಮತ್ತೆ ಮೊದಲು ನಾನು ಮಲಗಿದ್ದ 
ಮರದ ಕೆಳಗಿನ ಕಠಿಣವಾದ ನೆಲವೇ ಕಾಣಿಸಿತು. ವ॥ ಹಾಗೆ ಮೊದಲು ಇದ್ದ ಮರ 
ವನ್ನು ಕಂಡೆನು. ಅರಮನೆಯನ್ನೂ ಆ ಕುಮಾರಿಯನ್ನೂ fei ೩೦. ಇದು 
ಕನಸು ಎಂದು ಹೇಳಬಹುದಾದರೂ ನಿಜವಾಗಿ ಕನಸಲ್ಲ. ನಿಜವೆಂದು ಹೇಳಬಹು 


೪೮೬ ; | ಅಭಿನವ ದಶಕುಮಾರ ಚರಿತೆ 


ಕಂ॥ ದೊರೆವೆತ್ತ ಪೂರ್ವದಿಗ್ಳೂ 
ಧರಗುಹೆಯಂ ಕಿರಣನಖರಮಂ ಮಸೆದಿನಕೇ 
ಸರಿ ಪೊಳಿಮಟ್ಟಿಳೆಯ ತಮಃ 
ಕರಿಯಂ ಘುಲುಕೆಂದು ನುಂಗಿದತ್ತಾಕ್ಷಣದೊಳ್‌ ೩೧ 


ವ॥ ಅಂತು ಸೂರ್ಯೋದಯವಾಗಲಂಂ ನಿದ್ರೆಯಿಂದೆಲ್ಲು ಸಂಧ್ಯಾವಂದನಂಗೆಯ್ಬು 
ತತ್ಕುಜದ ತಣ್ಣಿನೊಳ್‌ ಕುಳ್ಳಿರ್ದಾರಾತ್ರಿಯ ವೃತ್ತಾಂತಮನೆನ್ನೊಳಾಂ ವಿಚಾರಿಸುತಿರ್ಪನ್ನೆಗಂ 


ಬಿಡುಜಡೆ ಕರ್ಣಕುಂಡಲಮಡರ್ದ ಘಟಸ್ತನಮಿಟ್ಟ ಭಸ್ಮಮು 

ಳ್ಳುಡೆಗಳವಟ್ಟ ವಲ್ಕವಸನಂ ಪೊಸಮುತ್ತೆಸೆವಕ್ಷಮಾಲೆಯೊ 

ರ್ಪಿಡಿನಡು ತನ್ನೊಳೊಪ್ಪುತಿರಲೊರ್ಬ ತಪಸ್ವಿನಿ ಬಂದು ಕೂರ್ಮೆ ನೂ 
ರ್ಮಡಿಸಿರೆ ಮಾತೃಮೋಹಮೆಸೆಯಲ್‌ ಪದೆದಪ್ಪಿದಳೆನ್ನನುರ್ವಿಪಾ ೩೨ 


9 ಡ್‌ 
ವ॥ ಅಂತೆನ್ನನಾ ತಪಸ್ವಿನಿಯಪ್ಪಿ 


501 ಎಲೆ ಮಗನೆ ವನದೊಳೊರ್ಬನೆ 
ತೊಲಿಲುತ್ತಿರ್ಪೇಕೆಯೆಂದೊಡಾಂ ನೀನಾರೆಂ 
ದೊಲವಿಂ ಕೇಳಲ್‌ ತಾರಾ 
ವಳಿಯಾನೆಂದಾಕೆ ನಗುತೆ ಮತ್ತಿಂತೆಂದಳ್‌ ೩೩ 


ದಾದರೂ ಮತ್ತೆ ಕಾಣಿಸದೇ ಇರುವುದರಿಂದ ನಿಜವಲ್ಲ. ನನ್ನ ಮನಸ್ಸು ಆ ತರುಣಿ 

ಮಾರುಹೋಗಿದೆ. ಇದಕ್ಕೆ ಕಾರಣವನ್ನು ತಿಳಿಯುವವರೆಗೂ ಈ ಕಾಡಿನ ನಡುವೆಯೇ 
ಇರುವೆನು ಎಂದು ಯೋಚಿಸಿ ಮುಖದ ಮೇಲೆ ಮುಸುಕನ್ನು ಎಳೆದುಕೊಂಡು ಮಲಗಿ 
ದೆನು. ೩೧. ಸೂರ್ಯನೆಂಬ ಸಿಂಹವು ಪ್ರಸಿದ್ಧವಾದ ಪೂರ್ವದಿಕ್ಕಿನ ಉದಯಾದ್ರಿಯ 
ಗುಹೆಯಿಂದ ಹೊರ ಬಂದು ಕಿರಣಗಳೆಂಬ ಉಗುರುಗಳನ್ನು ಮಸೆದು ಭೂವಿಂಯಂ 
ಕತ್ತಲೆಯೆಂಬ ಆನೆಯನ್ನು ಆ ಕ್ಷಣದಲ್ಲಿ ಘಳುಕ್ಕೆಂದು ನುಂಗಿತು. ಸೂರ್ಯೋ 
ದಯವಾಗಿ ಕತ್ತಲೆ ಹರಿಯಿತು. ವ ಸೂರ್ಯೋದಯವಾಗಲು ನಿದ್ದೆ ತಿಳಿದು ಎಚ್ಚ 
ತ್ತೆನು. ಸಂಧ್ಯಾವಂದನೆಯನ್ನು ಮಾಡಿದೆನು. ಆ ಮರದ ನೆರಳಿನಲ್ಲಿ ಕುಳಿತು ಆ ರಾತ್ರಿಯ 
ವೃತ್ತಾಂತವನ್ನು ಮನದಲ್ಲಿ ಆಲೋಚಿಸುತ್ತಿದ್ದೆನು. ಆಗ--೩೨. ಸಡಿಲವಾಗಿ ನೇತಾಡುವ 
ಜಡೆ, ಕರ್ಣಕುಂಡಲ, ಘಟ ಸ್ವನ, ಹಚ್ಚಿದ ಬೂದಿ, ನಾರು ಸೀರೆ, ಮುತ್ತಿನ ಜಪಸರ, 
ಒಂದು ಅಂಗೈಗೆ ಅಡಗುವ ಸಣ್ಣ ನಡು-ಇವುಗಳಿಂದ ರಂಜಿಸುವ ತಪಸ್ವಿನಿಯೊಬ್ಬಳು 
ಅಲ್ಲಿಗೆ ಬಂದಳು. ರಾಜನೆ ! ಅವಳು ತಾಯಿಯಂತೆ ಪ್ರೀತಿದೋರುತ್ತಾ ನನ್ನನ್ನು ಅಪ್ಪಿ 
ಕೊಂಡಳು. ವ! ಹಾಗೆ ಆ ತಪಸ್ವಿನಿಯು ನನ್ನನ್ನು ಅಪ್ಪಿಕೊಂಡು--೩೩. “ಎಲೆ 
ಮಗನೆ, ಕಾಡಿನಲ್ಲಿ ಒಬ್ಬನೆ ಏಕೆ ಹೀಗೆ ಅಲೆಯುತ್ತಿದ್ದೀಯೆ ?” ಎಂದು ಕೇಳಿದಳು. 
ಅದಕ್ಕೆ ನಾನು "ನೀನಾರು ?' ಎಂದು ಒಲವಿನಿಂದ ಕೇಳಿದೆನು. "ನಾನು ತಾರಾವಳಿ' 


ವಿಕಾದಶಾಶಾ ಸಂ ೪೮೭ 


ದೊರೆವೆತ್ತೊರ್ವ ತಪೋಧನಂ ವನದೊಳೆನ್ನಂ ಕಂಡೆಲೇಕಾಂತೆಯಾ 

ಪರಿ ವೇಷಂ ನಿನಗಕ್ಕೆನುತ್ತೆ ಮಣಿುಮಾತಂ ಕೇಳದಾತಂ ನಿರಂ 

ತರದಿಂ ಶಾಪಮನಿತ್ತನೀಯಲನಿಶಂ ಚಂಚಜ್ಜಟಾವಲ್ಕಲಾಂ 

ಬರಭಸ್ಮಂ ನೆಲಸಿತ್ತು ಮತ್ತನುವಿನೊಳ್‌ ಕೇಳ್‌ ಪೆಂಪಿನಿಂ ಪುತ್ರಕಾ ೩೪ 


ವಣ ಅಂತಾ ತಪೋಧನಂ ನಿಷ್ಕಾರಣಂ ಶಾಪಮನೆನಗೆ ಕುಡಲ್‌, 


ಕಂ॥ ಈ ಶಾಪಮೋಕ್ಷಕಾರಣ 
ಮಾಶಾನಪದಾಬ್ದಸೇವೆಗೆಯ್ದ ಘಕುಲಮಂ 
ನಾಶಮನೆಯ್ದಿ ಸೆ ಪುಣ್ಯದ. 
ರಾಶಿಗೆ ಶ್ರಾವಸ್ತಿನಗರಿಗಾಂ ಪೋಪಾಗಳ* ೩೫ 


ಇರುಳೊರ್ಬನೆ ನೀನಾಲದ 

ಮರದಡಿಯೊಳ? ನಿದ್ರೆಗೆಯ್ದಿರಲ್‌ ಕಂಡಾಂ ಮೋ 

ಹರಸಂ ಮಿಕ್ಕೆನ್ನಯ ಕರ 

ಸರಸಿಜದೊಳಗಾಂತು ಪೋಗುತಿರ್ಪಾಪದದೊಳ* ೩೬ 


ಜನವಿಖ್ಯಾತಿಯನಾಂತು ರಂಜಿಸುವಿನಂ ಶ್ರಾವಸ್ತಿಯೊಳ್‌ ಧರ್ಮವ 
ರ್ಧನರಾಜಾತ್ಮಜೆ ಪೆಂಪಿನುಪ್ಪರಿಗೆಯೊಳ್‌ ಕಾಂತಾಲಸನ್ಮಧ್ಯದ 

ಲ್ಲಿ ನಿತಾಂತಂ ನವಮಾಲಿಕಾಖ್ಯೆ ಮೃದುಶಯ್ಯಾ ಮಂಚದೊಳ್‌ ನಿದ್ರೆಗೆ 

ಯ್ಯ ನಿವಾಸಂ ಮೆಅಕಿದಿರ್ಪುದಂ ಪದೆಪಿನಿಂ ಕಂಡೆಂ ಮನಃಪ್ರೀತಿಯಿಂ ೩೭ 


ಎಂದು ಹೇಳಿ ಮತ್ತೆ ಹೇಳಿದಳು. ೩೪, “ಒಮ್ಮೆ ಮುನಿಯೊಬ್ಬನು ಕಾಡಿನಲ್ಲಿ ನನ್ನನ್ನು 
ಕಂಡನು. ಅವನು “ಎಲೆ ಕಾಂತೆ, ನಿನಗೆ ಈ ಪರಿಯಾದ ವೇಷವು ಬರಲಿ ಎಂದು ಹೇಳಿ 
ಮರುಮಾತಿಗೆ ಅವಕಾಶ ಕೂಡದೆ ಶಾಪವನ್ನು ಕೊಟ್ಟು ಹೋದನು! ಅಂದಿನಿಂದ ನನ್ನ 
ವೆ ೈಯ್ಯಲ್ಲಿ ಈ ಜಡೆ ನಾರು ಬಟ್ಟೆ ಭಸ್ಮಗಳು ಬಂದು ಸೇರಿಕೊಂಡಿವೆ. ಮಗನೆ, ಕೇಳು, 
ಇದು ನನ್ನ ವಿಚಾರ. ವ ಹೀಗೆ ಆ ಮುನಿಯು ಕಾರಣವಿಲ್ಲದೆ ನನಗೆ ಶಾಪವನ್ನು 
ಕೊಟ್ಟನಂ-೩೫. ಈ ಶಾಪದ ಬಿಡುಗಡೆಗಾಗಿ ನಾನು ಶಿವನ ಪಾದಕಮಲಗಳ ಸೇವೆ 
ಮಾಡಿ ಪಾಪವನ್ನು ಕಳೆದುಕೊಳ್ಳುವುದಕ್ಕೋಸ್ಕರ ಶ್ರಾವಸ್ತಿನಗರಿಗೆ ಹೊರಟೆನಂ. ಆ 
ನಗರಿಯು ಪುಣ್ಯದ ರಾಶಿ. ಆಗ ೩೬. ರಾತ್ರಿ ನೀನೊಬ್ಬನೆ ಈ ಆಲದ ಮರದ ಕೆಳಗೆ 
ನಿದ್ದೆ ಮಾಡಿದ್ದೆ. ನೋಡಿ ಪ್ರೀತಿಯಿಂದ ನಿನ್ನನ್ನು ಕೈಯಿಂದ ಎತ್ತಿಕೊಂಡು ಹೊರಟೆ. 
ಆಗ ೩೭. ಶ್ರಾವಸ್ತಿನಗರವು ಜನರಲ್ಲಿ ಪ್ರಸಿದ್ಧವಾಗಿ ರಂಜಿಸುತ್ತಿದೆ. ಅಲ್ಲಿ ಧರ್ಮ 
ವರ್ಧನ ರಾಜನ ಮಗಳು ನವಮಾಲಿಕೆಖು ಅರಮನೆಯ ಹಿರಿಯ ಉಪ್ಪರಿಗೆಯಲ್ಲಿ 
ಹಲವು ಕಾಂತೆಯರ ನಡುವೆ ಮೃದುವಾದ ಹಾಸಿಗೆಯಲ್ಲಿ ಮಂಚದ ಮೇಲೆ ಮಲಗಿ 


೪೮೮ ಅಭಿನವ ದಶಕುಮಾರ ಚರಿತೆ 


ವ॥ ಅಂತು ಶ್ರಾವಸ್ತಿಯ ಧರ್ಮವರ್ಧನನ ಕುವರಿ ನವಮಾಲಿಕೆ ಉಪ್ಪರಿಗೆಯೊಳಿ 
ರ್ದುದಂ ಕಂಡು 


ಕಂ॥ ಹರೆಯದವನಂ ಭವಾನೀ 
ವರನ ಗಣಸ್ತ್ರೀಯರಿರ್ದ ಠಾವಿಂಗುಯ್ಯಲ್‌ 
ಪಿರಿಯರದೇನೆಂಬರೆನು 
ತ್ತುರುಮುದದಿಂ ನಿನ್ನನಲ್ಲಿ ಮಡಗಿದೆನೊಲವಿಂ ೩೮ 


ವ1।1 ಅಂತು ನಿನ್ನನಿರಿಸಿಯಾಂ ಶ್ರಾವಸ್ತಿಯ ಪೊಜಿವೊಟಲ ತ್ಯ)ಂಬಕನ ದೇವಾ 
ಲಯಕ್ಕೆ ಪೋಗಿ | 


ಅಂಬಿಕೆಯಾಣ್ಮನಂ ಸುರನರೋರಗಕಿನ್ನರ ವೃಂದ ವಂದ್ಯ ಪೂ 

ದಾಂಬುಜನಂ ಪುರತ್ರಯಮನೀಕ್ಷಣದಿಂ ತವೆ ಸುಟ್ಟ ವಿಕ್ರಮಾ 

ಡಂಬರನಂ ಮನೋಜಮದ ಕುಂಜರಭಂಜಿತಪಂಚವಕ್ತನಂ 

ತ್ಯ )೦ಬಕನಂ ನಮಸ್ಕರಿಸಿದೆಂ ಮನದುತ್ಸವದಿಂ ಕುಮಾರಕಾ ೩೯ 


ಹ್ನಿಗ ಓಪಿಶಂಗಭಂಗುರ ಜಟಾಭರಮಂಬರಗಂಗೆ ಭಾವಿಸಲ್‌ 

ಮುಗ್ದ ಹಿಮಾಂಶುಲೇಖೆ ನಿಟಿಲಾಕ್ಸಿಯುದಗ್ರ ಫಣೀೇಂದ್ರಕಂಕಣಂ - 

ದಗ ನಿಧಿ ಪ್ರಕಾಶತನು ರಂಜಿಸುವಂಗೆ ಮುನೀಂದ್ರಶಾಪಮಂ 

ದಗ ಮನೆಯ್ದಿ ಸಲೈ ಅಗಿದೆಂ ನಿಜಸಂಸ್ತವದಿಂ ಕುಮಾರಕಾ ೪೦ 
ನಿದ್ರಿಸುತ್ತಿದ್ದಳು. ನಾನವಳನ್ನು ಪ್ರೀತಿಯಿಂದ ಕಂಡೆನು. ವ ಹಾಗೆ ಶ್ರಾವಸ್ತಿಯ 
ಧರ್ಮವರ್ಧನನ ಕುಮಾರಿ ನವಮಾಲಿಕೆಯು ಉಪ್ಪರಿಗೆಯ ಮೇಲಿದ್ದು ದನ್ನು ನೋಡಿ 


ಷಯ 
೩೮. ಪ್ರಾಯದವನನ್ನು ಹರನ ಗಣಸ್ತ್ರೀಯರಿರುವ ಸ್ಥಾನಕ್ಕೆ ಕರೆದುಕೊಂಡು ಹೋದರೆ 


ಥ್‌ 
ಹಿರಿಯರು ಏನು ಹೇಳಿಯಾರೋ-ಎಂದು ಹೆದರಿ ನಿನ್ನನ್ನು ಸಂತೋಷದಿಂದ ಅಲ್ಲಿ 
ಮಲಗಿಸಿದೆನು. ವ॥ ಹಾಗೆ ನಿನ್ನನ್ನು ಅಲ್ಲಿರಿಸಿ ನಾನು ಶ್ರಾವಸ್ತಿನಗರದ ಹೊರಗಡೆಯ 


ಶಿವನ ದೇವಾಲಯಕ್ಕೆ ಹೋಗಿ ೨೯. ಕುಮಾರನೆ ! ಅಂಬಿಕೆಯ ಪತಿಯಾದ, ಮುಕ್ಕಣ್ಣ 
ನಿಗೆ ಹರ್ಷದಿಂದ ವಂದಿಸಿದೆನು. ಅವನ ಪಾದಕವಂಲಗಳಿಗೆ ಸುರ ನರ ಉರಗ ಕಿನ್ನರ 
ರೆಲ್ಲರೂ ನಮಸ್ಕರಿಸುತ್ತಾರೆ. ಅವನು ನೋಡುವುದರಿಂದಲೇ ತ್ರಿಪುರಗಳನ್ನು ಸುಟ್ಟು 
ಪರಾಕ್ರಮವನ್ನು ಮೆರೆದವನು. ವನ್ಮುಥನೆಂಬ ಮದ್ದಾನೆಯನ್ನು ಭಂಗಿಸಿದ ಡ್‌ 
ಮುಖಗಳ ಪರಮೇಶ್ವರನು. ೪೦. ಸುಂದರವಾದ ಚಿನ್ನದ ಬಣ್ಣದ ಜೋಲಾಡುವ 
ಜಟೆಯ ಗಂಟು, ಆಕಾಶಗಂಗೆ, ಮನೋಹರವಾದ ಚಂದ್ರಲೇಖೆ, ಹಣೆಗಣ್ಣು , ಬಳೆಯಾದ 
ಫಣೀಂದ್ರ, ತಪ್ತಸುವರ್ಣದಂತೆ ಪ್ರಕಾಶವುಳ್ಳ ಶರೀರ- ಇವುಗಳಿಂದ ರಂಜಿ ಸುವ ಶಿವನಿಗೆ 


ಮುನೀಂದ್ರನ ಸಾಗ ಸುಟ್ಟು ನಹ ಸ್ತೋತ್ರಮಾಡಿ ನವಂಸ್ಯರಿಸಿದೆನು. 


ಏಕಾರಗಾಶ್ವಾಸಂ ೪೮೯ 


.ವ॥ ಅಂತು ತ್ಯ )ಂಬಕ ದೇವರನುಪಾಸ್ತಿಗೆಯ್ದು ಶಾಪಮೋಕ್ಷಮೆಂ ಹಡೆದು 


50॥ ತ್ಯ )ಂಬಕನಂ ಬೀಟಕ್ಕೊಂಡ 
ಲ್ಲಿಂ ಬರ್ಪಾಗಳ್‌ ಮಗುಲ್ಲು ನಿನ್ನುಮನಾಂ ಕೊಂ 
ಡಿಂಬಿನ ವಟಕುಜದಡಿಯೊಳ್‌ 
ಮುಂ ಬನದೊಳಗಿದರ್ದ ತೆಣದಿನಿರಿಸಿದೆನಾಗಳ* ೪೧ 


ವ॥ ಎಂದು ಮತ್ತಮಿಂತೆಂದಳ 


ಕಂ8 ವಸುಮತಿ ನಿನ್ನೊಡನೇನುಮ 
ನುಸಿರ್ದಪಳಿಲ್ಲಕ್ಕುಮೊಯ್ದ ಪುತ್ರನನಾನಿ 
ತ್ತೆಸಕದ ಕಾರ್ಯಮನೆಂದೊ 
ಲ್ಹು ಸರೋರುಹವದನೆ ಕೇಳ್ದಳೆನ ನಿಳೇಶಾ ೪೨ 


ವ॥ ಅಂತು ಕೇಳ್ಸ ನಂತರಮೆನ್ನಂ ತೂಪಿಜನದು ಪರಸಿ ಎನಗೆ ಶಾಪಮೋಕ್ಷಮಾದುದು; 
ಆಂ ನಿನ್ನ ಸ್ನೇಹಪಿತೃವಪ್ಪ ಕಾಮಪಾಲನ ಪಾದಸೇವೆಗೆ ಪೋದಪೆನೆಂದು ತಾರಾವಳಿ ಹೋಗ 
ಲೊಡಂ ಶೆ 


ಕಂ॥ ಅವನಿಪ ತಾರಾವಳಿ ಪೇ 
ಟ್ಹಿ ವಿಶೇಪಂ ಕರ್ಣಕೌತುಕಂಬಡೆದಿರಲಾಂ 
ನವಮೂಲಿಕೆಯೆಂಬಳನೊ 
NR ವಿಚಾರಿಪೆನೆಂದು ಮನದೊಳುದ್ಯೋಗಿಸಿದೆಂ ೪2, 


ವ॥ ಹಾಗೆ ಮುಕ್ಕಣ್ಣನನ್ನು ಸ್ತುತಿಸಿ. ಶಾಪದಿಂದ ಬಿಡುಗಡೆ ಹೊಂದಿದೆನು. 
೪೧. ಮುಕ್ಕಣ್ಣನ ದರ್ಶನಮಾಡಿ ಹಿಂದಿರುಗುವಾಗ ಮತ್ತೆ ನಿನ್ನನ್ನು ಎತ್ತಿಕೊಂಡು 
ಹೋಗಿ ಕಾಡಿನಲ್ಲಿ ಅದೇ ಆಲದ ಮರದ ಕೆಳಗೆ ಮೊದಲಿದ್ದ ಹಾಗೆಯೇ ಮಲಗಿಸಿ 
ದೆನು*” ವ॥ ಅವಳು ಮತ್ತೆ ಹೇಳಿದಳು -- ೪೨. “ವಸುಮತಿಯು ನಾನು 
ಮಗನನ್ನು ಎತ್ತಿಕೊಂಡು ಹೋಗಿ ಕೊಟ್ಟ ಸಂಬಂಧವಾಗಿ ನಿನಗೆ ಏನನ್ನೂ ಹೇಳಿ 
ದಂತೆ ಕಾಣಿಸಲಿಲ್ಲ”. ಎಂದು, ರಾಜನೇ, ಆ ಕಮಲ ಮುಖಿಯು ನನ್ನನ್ನು ಕೇಳಿದಳಂ- 
ವ॥ ಹಾಗೆ ಕೇಳಿದ ಮೇಲೆ ಅವಳು ನನ್ನನ್ನು ಕೈಯಿಂದ ಸವರಿ ಹರಸಿದಳು. "ನನಗೆ 
ಶಾಪದಿಂದ ಬಿಡುಗಡೆಯಾಯಿತು. ನಾನು ನಿನ್ನ ಸ್ನೇಹಪಿತೃವಾದ ಕಾಮಪಾಲನ ಪಾದ 
ಸೇವೆಗೆ ಹೋಗುತ್ತೇನೆ' ಎಂದು ಹೇಳಿ ತಾರಾವಳಿಯು ಹೊರಟು ಹೋದಳು. ೪೩, 
ರಾಯನೇ ! ತಾರಾವಳಿಯು ಹೇಳಿದ ವಿಶೇಷ ವಿಚಾರವು ಕಿವಿಗಳಿಗೆ ಕೌತುಕವನ್ನುಂಟು 


ಮಾಡಿತು. ನವಮಾಲಿಕೆಯೆಂಬುವಳನ್ನು ವಿಚಾರಿಸಬೇಕೆಂದು ಮನಸ್ಸಿನಲ್ಲಿ ಸಂಕಲ್ಪಿಸಿದೆನು. 


೪೯೦ ಅಭಿನವ ದಶಕುಮಾರ ಚರಿತೆ 


ಕಂ ದೇವತೆಯೆನ್ನುದ್ಯೋಗ 
ಕ್ಯಾವಗಮನುಕೂಲಮಕ್ಕೆನುತ್ತುರುಮುದದಿಂ 
ಶ್ರಾವಸ್ತಿಯೆಂಬ ಪಟ್ಟಣ 
ದಾವರ್ತಂಬಿಡಿದು ನಡೆದೆನತ್ಯುತ್ಸವದಿಂ ೪೪ 


ವ॥ ಅಂತು ನಡೆಯಲ್‌ ಮುಂದೆ 


ಕಂ ಮಿಸುನಿಯ ಕೋಂಟೆಯ ತೆನೆಗಳ 
ನಸು ಪೊಳೆಯಲೈನ್ನ ಕಣ್ಣೆ ದೂರದೊಳಾಂ ಕಂ 
ಡೊಸೆದೆಂ ಮನದುತ್ತವದಿಂ 
ಪೆಸರಿಂ ಶ್ರಾವಸ್ತಿ ತಾನಿದಪ್ಪದೆನುತ್ತುಂ ೪೫ 


ವ॥ ಅದಂ ಕಂಡು, 


501 ಚರಣಕ್ಕೆ ಗಳನಿಗಳೊಗೆದಂ 
ತಿರೆ ನವಮಾಲಿಕೆಯನೆಯ್ದಿ ನೋಟಕಿನೆನುತ್ತುಂ 
ತ್ವರಿತಗತಿಯಿಂದೆ ನಡೆಯಲ್‌ 
ಪುರಮೊಪ್ಪಿತ್ತೆನ್ನಿದಿರ್ಗದೆಂತೆನೆ ಪೇಟಕ್ಕಿಂ ೪೬ 


ಮನೆಮನೆಗಳ್ಗೆ ರಂಜಿಸುವ ಪೊಂಗಳಸಂ ಮಿಗೆ ಕೇರಿಕೇರಿಯೊಳ 
ಜನನುತಶಸ್ತ್ರಶಾಸ್ತ್ರ ಪರಿಚಿಂತನೆಯುನ್ನತ ರಾಜವೇಶ್ಮದೊ 

ಳ್ಸಿನ ನವರತ್ನದುಪ್ಪರಿಗೆಗಳ್‌ ನಿಜಲೀಲೆಯೊಳೊಪ್ಪುತಿರ್ಪ ಪ 

ದ್ಮಿನಿಯರ ಸಂಕುಳಂ ಮೆಣಕಿವಿನಂ ಪೆಸರ್ವೆತ್ತುದು ನೋಡೆ ತತ್ಸುರಂ ೪೭ 


೪೪. "ದೇವತೆಯು ನನ್ನ ಪ್ರಯತ್ನಕ್ಕೆ ಯಾವಾಗಲೂ ಅನುಕೂಲವಾಗಲಿ' ಎಂದು 
ದೇವತೆಗೆ ವಂದಿಸಿದೆನು. ಆ ಮೇಲೆ ಅತ್ಯಾನಂದದಿಂದ ಶ್ರಾವಸ್ತಿಯೆಂಬ ಪಟ್ಟಣದ ದಾರಿ 
ಹಿಡಿದು ನಡೆದೆನು. ವ॥ ಹಾಗೆ ನಡೆಯಲು ಮುಂದೆ ೪೫. ಚಿನ್ನದ ಕೋಟೆಯ ತೆನೆ 
ಗಳು ದೂರದಿಂದಲೇ ಕಂಗಳಿಗೆ ಹೊಳೆದು ಕಾಣಿಸಿತು. ಆನಂದದಿಂದ ಇದೇ 
ಶ್ರಾವಸ್ತಿನಗರವೆಂದು ತಿಳಿದೆನು. ವ॥ ಅದನ್ನು ನೋಡಿ--೪೬, ನವಮಾಲಿಕೆ 
ಯನ್ನು ನೋಡಬೇಕೆಂದು ಕಾಲಿಗೆ ಗರಿಗಳು ಬಂದ ಹಾಗೆ ಬೇಗ ಬೇಗ 
ನಡೆದನು. ನನ್ನಿದಿರಿಗೇ ನಗರವು ಕಾಣಿಸಿತು. ಅದನ್ನು ಹೇಗೆಂದು ವರ್ಣಿಸಲಿ. ೪೭. 
೪೭, ಆ ಪುರದಲ್ಲಿ ಮನೆ ಮನೆಗೂ ಚಿನ್ನದ ಕಲಶಗಳು ರಂಜಿಸುತ್ತಿದ್ದುವು. ಕೇರಿ ಕೇರಿ 
ಯಲ್ಲಿಯೂ ವಿಶೇಷವಾಗಿ ಶಸ್ತ್ರಾಭ್ಯಾಸವೂ ಶಾಸ್ತ್ರಾಭ್ಯಾಸವೂ ನಡೆಯುತ್ತಿತ್ತು. ಎತ್ತರ 
ವಾದ ಅರಮನೆಯ ನವರತ್ನಗಳು ಉಪ್ಪರಿಗೆಗಳು ಪ್ರಕಾಶಿಸುತ್ತಿದ್ದುವು. ಪದ್ಮಿನೀ 
ಜಾತಿಯ ನಾರಿಯರು ತುಂಬಿದ್ದರು. ಇವುಗಳಿಂದ ಆ ಶ್ಫಾವಸ್ತಿ ನಗರವು ಹೆಸರು 


ಏಕಾದಶಾಶ್ವಾಸಂ ೪೯೧ 


ವಣ ಅಂತೆಸೆದ ಪುರದ ಕೇರಿಯೊಳಗೆ ನಾಂ ಬರ್ಹಾಗಳ 


50॥ ಪಡುವಣ ಮೂಡಣ ಕೇರಿಗ 
ಳೊಡೆಯರ' ಕೆಲರೊಡ್ಡ ಮಿಕ್ಕಿ ಕೋಟಕಿಗಳೆರಡಂ 
ಸಡಗರದಿಂ ಕಾದಿಸುತಿ 
ರ್ಪೆಡೆಯಂ ಕಂಡಲ್ಲಿ ನಿಂದು ನೋಡುತ್ತಿರ್ದೆಂ ೪೮ 


ತಲೆಯೊಳ್‌ ವಿದ್ರುಮಮಂ ನಿಜಾಕ್ಸಿಯುಗದೊಳ್‌ ಮಾಣಿಕ್ಯಮಂ ಪಕ್ಷಸಂ 
ಕುಳದೊಳ್‌ ಪಚ್ಚೆಯನಿಂದ್ರನೀಲವನಲಂಪಿಂ ಗರ್ಭದೊಳ* ಮೌಕ್ತಿಕಾ 

ವಳಿಯಂ ವಜ್ರಮನುಗ್ರಚಂಚುಪುಟಿಯೊಳ್‌ ಪಾದಂಗಳೊಳ್‌ ಮಿಕ್ಕ ನಿ 
ರ್ಮಳರತ್ನಂಗಳನಾವಗಂ ನೆನೆಯಿಸಲ್ಲಾರ್ದಿರ್ದುವಾಕೋಟಿಗಳ್‌ ೪೯ 


ಚಲಿಸದ ದೃಷ್ಟಿ ಸುಬ್ಬಡರ್ದು ನೀಡಿದ ಗೋಣ್‌ ಶಿಖಿಯಂ ತುಡುಂಕಲ 
ವ್ವಳಿಸುವ ಚಂಚುಘಾತಿಯಿಅೌ*ದಾರ್ದೊಡೆ ವಾರಿ ವುಡುಂಕುತಿರ್ಪ ತೊ 
ಟ್ಟುಳಿಕೆ ಚಲಂ ಕವಲ್ಲು ಪೆಅಮೆಟ್ಟಿದ ಬಲ್ಬು ವಿರಾಜಿಸಲೈ ಮೆ 

ಯ್ದ ಲಿತನದಿಂ ತೊಡರ್ಚಿದುವು ಕಾಳೆಗಮಂ ಕಡುಕೆಯ್ದು ಕೋಲ?ಗಳ್‌ ೫೦ 


ವ॥ ಅಂತು ಕಾದಾಡುತಿರ್ಪ ಕೋಟಕಿಗಳಂ ಕಂಡಾ ಪಡುವಣ ಕೋಟಯೊಡೆಯನತ್ಟ್‌ 
ಮಿತ್ರವರನೆಂಬ ವೃದ್ಧವಿಟನೊಳಿಂತೆಂದೆಂ 


ವಾಸಿಯಾಗಿದ್ದಿತು. ವ॥ ಹಾಗೆ ಪ್ರಕಾಶಿಸುತ್ತಿದ್ದ ನಗರದ ಕೇರಿಯಲ್ಲಿ ನಾನು ಬರು 
ತ್ತಿದ್ದೆನು. ಆಗ-೪೮ಿ. ಪಶ್ಚಿಮ ಮತ್ತು ಪೂರ್ವದ ಕೇರಿಗಳ ಒಡೆಯರು ಕೆಲವರು 


ಒ 

ಪಣವನ್ನು ಒಡ್ಡಿ ಸಡಗರದಿಂದ ಎರಡು ಕೋಳಿಗಳನ್ನು ಕಾದಿಸುತ್ತಿದ್ದರು. ನಾನು ಅಲ್ಲಿ 
ಅದನ್ನು ನೋಡುತ್ತಾ ನಿಂತೆನು. ೪೯. ಆ ಕೋಳಿಗಳು ತಲೆಯಿಂದ ಹವಳವನ್ನೂ, 
ತಮ್ಮೆರಡು ಕಣ್ಣುಗಳಿಂದ ಮಾಣಿಕ್ಕ ರತ್ತವನ್ನೂ, ರೆಕ್ಕೆಗಳಿಂದ ಪಚ್ಚೆ ರತ್ತ ವನ್ನೂ, 

ಆ ಣ ೨ ಲ ಆ ರ ಪ್‌ el 
ತಮ್ಮ ಹೊಟ್ಟೆಯಿಂದ ಇಂದ್ರ ನೀಲರತ್ತವನ್ನೂ, ಹರಿತವಾದ ಕೊಕ್ಕುಗಳಿಂದ 

ಅ ಬ J - 
ಮುತ್ತನ್ನೂ ವಜ್ರವನ್ನೂ, ಪಾದಗಳಿಂದ ಉಳಿದ ನಿರ್ಮಲವಾದ ರತ್ನಗಳನ್ನೂ ನೆನಪಿಗೆ 
ಬರುವಂತೆ ಮಾಡುತ್ತಿದ್ದವು. ೫೦. ನೆಟ್ಟ ನೋಟದಿಂದ ಸ್ಥಿರವಾಗಿ ನೋಡು 
ತ್ತಿದ್ದುವು. ಮೈಗೂದಲನ್ನು ನಿಮಿರಿಸಿಕೊಂಡು ಕುತ್ತಿಗೆಯನ್ನು ನೀಡಿದ್ದುವು ಎದು 
ರಾದ ಕೋಳಿಯನ್ನು ಕೊಕ್ಕಿನಿಂದ ಅಪ್ಪಳಿಸಿ ಹೊಡೆಯುತ್ತಿದ್ದುವು. ಇರಿದು ಕೂಗಿದಾಗ 
ಬೆವರು ನೀರು ಉಕ್ಕಿ ಹನಿಗಳು ಉದುರುತ್ತಿದ್ದವು. ಛಲವು ಹೆಚ್ಚಿ ಹಿಂದಕ್ಕೆ ಸರಿಯದೆ 
ಬಲದಿಂದ ಹೋರಾಡುತ್ತಿದ್ದುವು. . ಹೀಗೆ ಕೋಳಿಗಳು ಶೌರ್ಯದಿಂದ ಕಾದಾಡಿದುವು. 
ವ॥ ಹಾಗೆ ಕಾದಾಡುತ್ತಿದ್ದ ಕೋಳಿಗಳನ್ನು ಕಂಡು ಆ ಪಶ್ಚಿಮದ ಕೇರಿಯ ಕೋಳಿ 


ಕ್ರ 


ರ೯೨ ಅಭಿನವ ದಶಕುಮಾರ ಚರಿತೆ 


ಕಂ॥ ನೀಡಿದ ಗೋಣ್‌ ಸಿತದೇಹಂ 
ಪೇಡಿಮನು ಭಾವಿಸಲ್‌ ಮೃದುಪ್ರಾಣಂಗಳ* 
ನೋಡೆ ಬಳಾಕಾಜಾತಿಗೆ 
ಕೂಡಿರ್ಕುಂ ಕುಕ್ಕುಟಾಧಮಂ ತಾನಕ್ಕುಂ ೫೧ 


ಕುಸಿದ ಕೊರಲಸಿತದೇಹಂ 

ಮಸಕಂಗುಂದದ ಮನಂ ಮಹಾಪ್ರಾಣಂ ರಂ 

ಜಿಸುವುದದು ನಾರಿಕೇಳಜ 

ನಸಮಾನಬಲಾಢ್ಯಕುಕ್ಕುಟಂ ತಾನಕ್ಕುಂ ೫೨ 


ವ॥ ಇಂತು ಬಳಾಕಾಜಾತಿ ನಾಳಿಕೇರಜಾತಿಯೆಂದು ಕೋಟಿಕಿ ಇರ್ತೆಅಂ ಅಲ್ಲಿ 


ಕಂ॥ ನಿನ್ನ ಚರಣಾಯುಧಂ ಸ 
ತ್ಹೋನ್ನತನದು ನಾಳಿಕೇರಜಂ ಪ್ರತಿಯದು ಸಂ 
ಭಿನ್ನ ಬಳಾಕಾಜಾತಿಯ | 
ದಿನ್ನೀಗಳೆ ಸೋಲ್ಡುದೀಕ್ಷಿಸೆಲೆ ಮಿತ್ರಾ ೫೩ 


ವ॥ ಎಂದು ನೋಟ್ಟನ್ನೆಗಂ 


ಕಂ॥ ಚರಣಾಗ್ರದಿಂ ಬಳಾಕಾ 
ಚಿರಣಾಯುಧನಂ ಕಡಂಗಿಯೆ :ದೆದುರದಿಂ ಬ 
ಲ್ಲರುಳುಣ್ಮೆ ಕೆಡಪಿ ಗೆಲ್ಲ 
ತ್ತುರು ಸತ್ವಂ ನಾಳಿಕೇರಜಂ ತತ್‌ಕ್ಷಣದೊಳ್‌ ೫೪ 


ಯೊಡೆಯನಾದ ಮಿತ್ರವರನೆಂಬ ಮುದಿವಿಟನಿಗೆ ಹೀಗೆ ಹೇಳಿದೆನು. ೫೧. ಕತ್ತು 
ನೀಡಿದೆ, ದೇಹ ಬೆಳ್ಳಗಿದೆ, ಮನಸ್ಸಿನಲ್ಲಿ ಹೇಡಿತನ ತುಂಬಿದೆ. ಇದರ ಪ್ರಾಣಗಳು 
ಸೂಕ್ಷ್ಮವಾಗಿವೆ.  ಇಂಥದು ಬಳಾಕಾ ಜಾತಿಗೆ ಸೇರಿದ ಅಧಮಕುಕ್ಕುಟ. ೫೨. ಗಿಡ್ಡ 
ವಾದ ಕೊರಳು, ಕಪ್ಪಾದದೇಹ. ಥೆ ಟ್ರರ್ಯವುಳ್ಳ ಶ್ರ ಮನಸ್ಸು, ಬಲವಾದ ಪ್ರಾಣಗಳು 
ಇವುಗಳಿಂದ ರಂಜಿಸುವ ಕೋಳಿಯು ನಾರಿಕೇಳ ಜಾತಿಯೆಂಬ ಅಸಮಬಲವುಳ ಕ ಕುಕ್ಕುಟ, 
ವ॥ ಹೀಗೆ ಬಳಾಕಾಜಾತಿ ನಾರಿಕೇಳಜಾತಿಯೆಂದು ಕೋಳಿಗಳು ಎರಡು ವಿಧ-ಲಲ್ಲಿ. 
೫೩. ಮಿತ್ರನೆ ! ನೋಡು. ನಿನ್ನ ಕೋಳಿಯು ಅಸಮಾನ ಬಲವುಳ್ಳುದು. ಆದು ನಾಳಿ 
ಕೇರಜಾತಿಯದು. ಎದುರಾಗಿರುವ ಕೋಳಿಯು ಬಳಾಕಾಜಾತಿಗೆ ಸೇರಿದುದು. ಅದು 
ಈಗಲೇ ಸೋಲುವುದು. ವ॥ ಎಂದು ಹೇಳಿ ನೋಡುತ್ತಿರುವಾಗ “೫೪. ಆತಿ 
ಬಲವುಳ್ಳ ನಾರಿಕೇಳಜಾತಿಯ ಕೋಳಿಯು ಬಳಾಕಾ ಜಾತಿಯ ಕೋಳಿಯನ್ನು ತನ್ನ 
ಕಾಲ್ತುದಿಯಿಂದ ವೇಗವಾಗಿ ಒದ್ದಿತು. ಹೊಟ್ಟೆಯಿಂದ ಕರುಳುಗಳು ಕಿತ್ತು ಹೊರಕ್ಕೆ 
ಬರುವಂತೆ ಹೊಡೆದು ತಳ್ಳಿತು. ಆಕ್ಷಣದಲ್ಲಿ ನಾರಿಕೇಳಜಾತಿಯ ಕೋಳಿಯು ಗೆದ್ದಿತು. 


ಏಕಾದಶಾಶ್ವಾಸಂ ೪೯೩ 


ಕಂ॥ ಅಧಿಕತರಸತ್ವದಿಂ ಸಹ 
ಜಧೆ ೈರ್ಯದಿಂ ನಾಳಿಕೇರಜಂ ಪ್ರತಿಚರಣಾ 
ಯುಧನಂ ಗೆಲೆ ಮಿತ್ರವರಂ 
ನಿಧಿಯಂ ಪಡೆದಂತೆ ಹರ್ಷದೊಳ" ನೆಲಸಿರ್ದಂ ೫೫ 


ವ॥ ಅಂತು ಮಿತ್ರವರಂ ತನ್ನ ಕೋಟಕಿ ಗೆಲ್ಲುದಂ ಕಂಡೆನ್ನನಾದಿನಂ ಮೊದಲಾತ್ಮ 
ಮಿತ್ರನೆಂದು ಬಗೆದು ತನ್ನ ಮನೆಗೊಡಗೊಂಡು ಪೋಗಿ ಎನ್ನಂ ಮನ್ನಿಸಲಲ್ಲಿಯಾದಿನಮಂ 
ಕಳೆದು ಮಟುದೆವಸಂ 


ಕಂ8 ಶ್ರಾವಸ್ತಿಯ ಪೊಜಿವೊಬಲಧಿ 
ದೈವತ್ರ್ಯಂಬಕನ ಜಾತ್ರೆಗೆಲ್ಲರ್‌ ನಿಜಸ 
ದ್ಭಾವದೊಳೊಲವಿಂ ಪೋಗೆ ಮ 
ಹಾ ವಿಭವದೊಳವರ ಬೆನ್ನೊಳಾನುಂ ಪೋದೆಂ ೫೬ 


ವ8 ಅಂತು ಪೋಗಿ . 


ಅರ್ಥಶರೀರಮಂ ಗಿರಿಜೆಗಿತ್ತನನಾರ್ತು ನಿಜೋತ್ತಮಾಂಗಮಂ 
ಸ್ವರ್ಧುನಿಗಿತ್ತನಂ ಸಕಲಮಂಗಳಕಾರಣ ಮೋಕ್ಷ ಲಕ್ಷ್ಮಿಯಂ 

ತರ್ಧನನಂ ಶಶಾಂಕಕಳೆಯಂ ತಳೆದಿರ್ದನನೊಲ್ಲು ಪುಣ್ಯ ಸಂ 

ವರ್ಧನನಂ ಕರಂ ಸ್ತುತಿಸಿ ಭಕ್ತಿಯೊಳಾಂ ಪೊಡೆಮಟ್ಟೆನುರ್ವಿಪಾ ೫೭ 


೫೫. ನಾರಿಕೇಳಜಾತಿಯ ಕೋಳಿಯು ಪ್ರತಿಪಕ್ಷಿಗಿಂತ ಹೆಚ್ಚಾದ ಬಲದಿಂದಲೂ ಸಹಜ 
ವಾದ ಲರ್ಯದಿಂದಲೂ ಎದುರು ಕೋಳಿಯನ್ನು ಸೋಲಿಸಿ ಗೆದ್ದಿತು. ಇದರಿಂದ 


9 


ತ್ರವರನು ನಿಧಿಯನ್ನು ಪಡೆದವನಂತೆ ಹರ್ಷಿಸಿದನು. ವ॥ ಮಿತ್ರವರನು ತನ್ನ 
ಕೋಳಿ ಗೆದ್ದುದನ್ನು ನೋಡಿ ನನ್ನನ್ನು ಅಂದಿನಿಂದ ತನ್ನ ಮಿತ್ರನೆಂದು ತಿಳಿದನು. 
ನನ್ನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಸತ್ಕರಿಸಿದನು. ಅಲ್ಲಿ ಆ ದಿನವನ್ನು 
ನಾನು ಕಳೆದೆನು. ಮರುದಿವಸ-೫೬. ಶ್ರಾವಸ್ತಿನಗರದ ಹೊರವಲಯದಲ್ಲಿ ನಗರಾಧಿ 
ದೇವತೆಯಾದ ತ್ರಿಯಂಬಕನ ಜಾತ್ರೆ ನಡೆಯುತ್ತಿತ್ತು. ಎಲ್ಲರೂ ಭಕ್ತಿಯಿಂದ ಆ ಜಾತ್ರೆಗೆ 
ಸಂಭ್ರಮದಿಂದ ಹೋಗುತ್ತಿದ್ದರು. ನಾನೂ ಅವರ ಹಿಂದೆ ಜಾತ್ರೆಗೆ ಹೋದೆನು. ವ॥ 
ಹಾಗೆ ಹೋಗಿ-_೫೭. ಶಿವನು ತನ್ನ ಅರ್ಧ ಶರೀರವನ್ನು ಗಿರಿಜೆಗೆ ಕೊಟ್ಟನು. ತನ್ನ ತಲೆ 
ಯನ್ನು ಗಂಗೆಗಿತ್ತನು. ಸಕಲ ಮಂಗಳಗಳಿಗೂ ಕಾರಣನಾದ ಮೋಕ್ಷ ಲಕ್ಷ್ಮಿಯನ್ನು 
ಅಂತರ್ಧನವಾಗಿ ಮಾಡಿಕೊಂಡನು. ಆವನು ಚಂದ ಕಲೆಯನ್ನು ಧರಿಸಿದವನು. ಪುಣ್ಯ 


ಎ ಒಳ ಪಿ ಹಾ ಜಾತ್‌ ಎ | ಇ ೫1 _ ಕಾ ಇಸ್‌ ರ್‌ ಕ್ಮ ಕೌ 
ಅನ್ನೂ ಹೆಚ್ಚಿಸುವವನು. KC ಶಿವ ನ್ನು ಭಕ್ತಿಯಿಂದ ಚೆನ್ನಾಗಿ ಸುತಿಸಿ ನಮಸರಿಸಿ 
ನ ಭ್ರ 


ರಾ 


ಟಟ ಅಭಿನವ ದಶಕುಮಾರ ಚರಿತೆ 


ವ॥ ಅಂತಾಂ ಸ್ವ್ರೀಕಾಮನಾದುದಜರಿಂ ಸ್ತ್ರೀಮಯನಾಗಿರ್ದ ತ್ರ್ಯಂಬಕನ ಪಾದಕ್ಕೆ 
ನಮಸ್ಕಾರಂಗೆಯ್ದೊಂದು ಬಿಲ್ವಕುಜದ ತಣ್ಣೆಲಲೊಳ್‌ ಕುಳ್ಳಿರಿರ್ಪುದುಮಲ್ಲಿಗೆ 


ರಣಿತಂ ನೂಪುರದಿಂಚರಂ ಸ್ಮರಧನುರ್ಜ್ಯಾರಾವಮಂ ಗೆಲ್ವಿನಂ 

ಮಣಿಹಾರಂ ವಿಟನೇತ್ರವಾಗುರಮೆನಲ್‌ ಸಾರ್ದಿರ್ಪಿನಂ ಚೆಲ್ಲಗಣ" 
ಗಣಿಕಾವಲ್ಲಭ ಸಂಕುಲಕ್ಕೆ ಮಧಿಸಲ್‌ ಸಾಕೆಂಬಿನಂ ನೀರಜೇ 

ಕ್ಷಣೆಯೊರ್ವಳ್‌ ಸಲೆ ಬಂದಳಾ ರತಿ ಪುಳಿಂದಾಕಾರಮಂ ತಾಳ್ಭ ಪೋಲ್‌ ೫೮ 


ಕಂ॥ ಆ ರಮಣಿ ಸಕಳಮಂಗಳ 
ಕಾರಣಮಂ ಪರಮಪುರುಷಲಕ್ಷಣಶುದ್ಧಾ 
ಕಾರಮನದೊಂದು ಚಿತ್ರಮ 
ನಾರಾಧಿಪ ದೈವದಂದದಿಂ ತಳೆದಿರ್ದ೪ ೫೯ 


ವ॥ ಅಂತೊಂದು ಚಿತ್ರಪಟಮಂ ತಳೆದು 


ಕಂ॥ ಅವಳೆನ್ನ ಮೊಗಮನಾ ಚಿ 
ತ್ರವನೊಲವಿಂ ಮಗುಟ್ಟು ಮಗುಟ್ಟು ನೋಡುತ್ತಿರಲಾಂ 
ಯುವತೀಭಾವಮಣಜಳ ದೇ 
ಕೆ ವಿಳಾಸಿನಿ ನಿಲ್ಪೈ ಕುಳ್ಳಿರೆಂದೆನಿಳೇಶಾ ೬೦ 


ವ॥ ಅಂತು ಕುಳ್ಳಿರಲ್ವೇಲ್ದು ಅವಳ ಕೆಯ್ಯ ಚಿತ್ರಪಟವುಂ ನೋಟತ್ಬಿನಮಲ್ಲಿ 


ದೆನು. ವ॥ ಹಾಗೆ ನಾನು ಸ್ತ್ರೀಕಾಮನಾದುದರಿಂದ ಸ್ತ್ರೀಯೊಡನೆ ಕೂಡಿದ್ದ ಶಿವನ 
ಪಾದಕ್ಕೆ ನಮಸ್ಕಾರಮಾಡಿ, ಒಂದು ಬಿಲ್ವಪತ್ರೆಮರದ ತಂಪಾದ ನೆರಳಿನಲ್ಲಿ ಕುಳಿತಿದ್ದೆನು. 
ಆಗ ಅಕ್ಲಿಗೆ_೫೮. ಕಾಲಂದಿಗೆಗಳ ಇಂಚರವು ಮನ್ಮಥನ ಬಿಲ್ಲಿನ ನಾರಿಯ ದನಿಯನ್ನು 
ಗೆದ್ದಿತು. ರತ್ನಹಾರವು ವಿಟರ ಕಣ್ಣುಗಳು ಸಿಕ್ಕಿಕೊಳ್ಳುವ ಬಲೆಯಂತೆ ಕಾಣಿಸಿತು. 
ಚಂಚಲವಾದ ಕಣ್ಣುಗಳು ವೇಶ್ಯಾಕಾಮುಕರ ಹೃದಯವನ್ನು ಕಲಕಲು ಸಾಕಾಗಿದ್ದವು 
ಎಂಬ ರೀತಿಯಲ್ಲಿ ಒಬ್ಬಳು ಕಮಲಾಕ್ಷಿಯು ಬಂದಳು. ಅವಳು ಬೇಡಿತಿಯ ಆಕಾರ 
ವನ್ನು ತಳೆದ ರತಿಯೋ ಎಂಬಂತೆ ಕಂಡಳು. ೫೯. ಆ ರಮಣಿಯು ಸಕಲ ಮಂಗಳ 
ಗಳಿಗೂ ಕಾರಣವಾದ ಪರಮಪುರುಷನ ಲಕ್ಷಣಗಳುಳ್ಳ ಶುದ್ಧವಾದ ಆಕಾರವುಳ ಸ ತಾನು 
ಆರಾಧಿಸುವ : ಚಿತ್ರವೊಂದನ್ನು ಹಿಡಿದಿದ್ದಳು. ವ॥ ಹಾಗೆ ಒಂದು ಚಿತ್ರಪಟ 


ಹಿಡಿದು 


ಹ 
ಬ್ಲ 


ವ 
೬೦. ಅವಳು ನನ್ನ ಮುಖವನ್ನೂ ಅ ಚಿತ್ರವನ್ನೂ ಪ್ರೀತಿಯಿಂದ ಮತ್ತೆ 
ಮತ್ತೆ ನೋಡುತ್ತಿದ್ದಳು. ಆಗ ನಾನು ಆ ತರುಣಿಯ ಅಭಿಪ್ರಾಯವನ್ನು ತಿಳಿದು 
ಕೊಂಡು, "ವಿಲಾಸಿನಿ ಏಕೆ ನಿಂತಿರುವೆ? ಕುಳಿತುಕೋ’ ಎಂದು ಅವಳಿಗೆ ಹೇಳಿದೆನು. 
ವ॥ ಹಾಗೆ ಕುಳಿತುಕೊಳ್ಳೆಲು ಹೇಳಿ ಅವಳ ಕೈಯಲ್ಲಿದ್ದ ಚಿತ್ರಪಟವನ್ನು ನೋಡಿದೆನು. 


4 


ಏಕಾದಶಾಶ್ವಾಸಂ ೪೯೫ 


ಉನ್ನತವಕ್ಷಮಂ ಘನಭುಜದ್ವಯಮಂ ವಿಳಸಲ್ಲಲಾಟ ಸಂ 

ಪನ್ನ ಮನೀಷದುನ್ಮಿಷಿ ಕಲಾಧರಸನ್ನಿಭಮಂ ಮುಖಾಬ್ದಮಂ 
ತನ್ನೊಡನಟ್ಕಲಿಂದೊಳಗಿದಂದಮನೊಪ್ಪಿರೆ ಚಿತ್ರರೂಪದಿಂ 

ದೆನ್ನಯ ರೂಪನೊಲ್ಲು ನವಮಾಲಿಕೆ ಚಿತ್ರಿಸಲಿರ್ದುದುರ್ವಿಪಾ ೬೧ 


ವ8 ಅಂತೆನ್ನ ಚಿತ್ರಮಂ ಕಂಡದಟಿ ಕೆಲದೊಳ್‌ 


ಪದಕವಃಲಂಗಳಂ ಗುರುನಿತಂಬಮನಲ್ಪ್ಬಸುಮಧ್ಯಮಂ ಕದ 

ಕೃದಿಪ ಕುಚಂಗಳಂ ಮಿಸುಪ ಪಣ್ಣುಟಿಯಂ ವಿಳಸತ್ಯಪೋಳಮಂ 
ಸದಮಳನೇತ್ರಮಂ ಪದೆಪಿನಿಂ ಸುಖನಿದ್ರೆಯೊಳಿರ್ದ ಭಾವಮಂ 

ಸುದತಿಯ ರೂಪನಾಂ ಮಗುಲಟ್ಟು ಚಿತ್ರಿಸಿದೆಂ ಕೆಲದೊಳ್‌ ವಿಲಾಸದಿಂ ೬೨ 


ವ8 ಅಂತಾಂ ಬರೆದ ಚಿತ್ರಪಟಮನವಳ ಕೆಯ್ಯೊಳ್‌ ಕುಡಲವಳತ್ತಲ್‌ ಪೋದಳ* 
ಇತ್ತಲಾಂ ಕಾರ್ಯಸಿದ್ಧಿಯಾಯ್ತೇದು ಮಿತ್ರವರನೆಡೆಗೆ ಬಂದಿಂತೆಂದೆಂ 


ಎಡರಡಸಿರ್ದೊಡಂ ಪಗೆಗಳೊತ್ತರಿಸಿರ್ದೊಡಮೆಯ್ದೆ ಮುಂದುಗೆ 
ಟ್ರೊಡಮಳಿಪಿಂ ಮಹಾವ್ಯಸನದೊಳ್‌ ತೊಡರ್ದಿರ್ದೊಡಮನ್ಯದೇಶಮಾ 
ದೊಡಮಿಟಿ*ಕೆಯ್ಯದೊಂದೆ ತನುವೆಂಬವೊಲಾಪ್ತ ಸಹಾಯನಂ ಕರಂ 


ಬಿಡದೊಡನಿರ್ಪವಂ ಸುಜನಮಿತ್ರನವಂ ಕೃತಕೃತ್ಯನುರ್ವಿಯೊಳ್‌ ೬೩ 


ಅಲ್ಲಿ೬೧, ನವಮಾಲಿಕೆಯು, ಚಿತ್ರದಲ್ಲಿ ನನ್ನ ಬ 
ದಿದ್ದಳು. ಉನ್ನತವಾದ ವಕ್ಷಃಸ್ಟಲ, ಉತ್ತಮವಾದ ಎರಡು ತೋಳುಗಳು, ಹೊಳೆ 
ಯುವ ಸುಂದರವಾದ ಹಣೆ, ಸ್ನಲ್ಪ ಅರಳಿದ ಚಂದ್ರನಿಗೆ ಸದೃಶವಾದ ಮುಖ ಕಮಲ 
ಇವುಗಳಿಂದ ಕೂಡಿದ ನನ್ನ ಚಿತ್ರ ೂಪವು ಅವಳ ಜೊತೆಯಲ್ಲಿ ಅಕ್ಕರೆಯಿಂದ ಸೇರಿ 
ದಂತೆ ಬರೆದಿದ್ದಳು, ವ॥ ನನ್ನ ಚಿತ್ರವನ್ನು ನೋಡಿ ಅದರ ಪಕ್ಕದಲ್ಲಿ__೬೨. 
ಪಾದಕಮಲ, ಭಾರವಾದ ನಿತಂಬ, ಬಡನಡು, ಚಲಿಸುವ ಕುಚಗಳು, ಹೊಳೆಯುವ 
ಚೆಂದುಟಿ, ಹೊಳೆಯುವ ಕೆನ್ನೆ, ತಿಳಿಯಾದ ಕಂಗಳು-ಇವುಗಳಿಂದ (ಕೂಡಿದ) 
ನವಮಾಲಿಕೆಯು ನನ್ನ ಚಿತ್ರರೂಪದ ಮಗ್ಗುಲಲ್ಲಿ ಸುಖವಾಗಿ ನಿದ್ರಿಸುತ್ತಿರುವಂತೆ 
ಪ್ರೀತಿಯಿಂದ ಬರೆದೆನು. ವಃ ನಾನು ಬರೆದ ಚಿತ್ರಪಟವನ್ನು ಅವಳ ಕೈಯಲ್ಲಿ 
ಕೊಟ್ಟೆನು. ಅದನ್ನು ತೆಗೆದುಕೊಂಡು ಅವಳು ಅತ್ತಹೋದಳು ಇತ್ತ ನಾನು 
ಕಾರ್ಯವು ಸಿದ್ದಿಸಿತೆಂದು ಮಿತ್ರವರನ ಬಳಿಬಂದು ೬೩. “ಕಷ್ಟಗಳು ಬರಲಿ, 
ಶತ್ರುಗಳು ಆಕ್ರಮಿಸಲಿ, ಮುಂದೇನು ಮಾಡಲು ತೋರದಿರಲಿ, ದುರ್ವ್ವಸನ 
ಗಳಲ್ಲಿ ತೊಡಗಿರಲಿ, ಪರದೇಶದಲ್ಲಿರಲಿ, ಕೈಬಿಡದೆ ಒಂದೇ ಶರೀರವೆಂಬಂತೆ ಭಾವಿಸಿ 
ಸಹಾಯಮಾಡಿ ಎಡಬಿಡದೆ ಜೊತೆಯಲ್ಲಿರುವವನು ಸನ್ಮಿತ್ರನು, ಭೂಮಿಯಲ್ಲಿ 


೪೯೬ ಅಭಿನವ ದಶಕುಮಾರ ಚರಿತೆ 


ವಣ ಎಂಬುದುಮಾ ಮಿತ್ರವರಂ ತುಪ್ಪನಾಗಿ ನಿನಗಾಂ ಮಾಡಲ್ವೇಟ್ಬಿ ಕಾರ್ಯಮಂ 


ಪೇಟ!ಂಬ:ದುಂ 


ಕಂ ಆಂ ಪೇಟ್ದ ಕಾರ್ಯಮಂ ನೀಂ 
ಭೂಪಾಲಕನೆಡೆಗೆ ಪೋಗಿ ಭೂಸುರರೂಪಿಂ 
ದಂ ಪೇಟ್ಹುದೆಂದೊಡಾತನ 
ದೇಂ ಪೇಟಕಿನಲಾಂ ಬಬಿತಿಕ್ಕಮಿಂತೆಂದುಸಿರ್ದೆಂ ಓಳಿ 


ಎನ್ನ ತನೂಜೆಯಂ ಸಕಲಶಾಸ್ತ್ರ ವಿಚಿಕ್ಷಣನಪ್ಪನೊರ್ಬನೊಳ್‌ 

ಮುನ್ನವೆ ವಾಕ್ತದಾನಮನೆಲೇ ನಿನಗಿತ್ತಪೆನೆಂದು ಮಾಡಲಾ 

ತನ್ನಿ ಜದೇಶದಿಂದಮಿನಿತುಂ ದಿನಮಾದುದು ಬಾರನೀಗಳಾ 

ಕನ್ನೆ ಕರಂ ಪ್ರಬುದ್ಧೆಯೆನಿಸಿರ್ದಪಳೇವೆನಿಳಾಧಿನಾಯಕಾ ೬೫ 


ಆಂ ಬಡವನೆನ್ನ ಮನೆಯೊಳ್‌ 

ತುಂಬಿದ ಜವ್ವನೆಯನಿರಿಸಲಣ್ಮೆಂ ಜಾಮಾ 

ತಂ ಬರ್ಪನ್ನೆಗಮಾಕೆಯ 

ನಿಂಬಿನೊಳಿಟ್ಟೆನ್ನ ವಂಶಮಂ ಪೊರೆಯರಸಾ ೬೬ 


ವ॥ ಎಂದು ಧರ್ಮವರ್ಧನಂಗೆ ಪೋಗಿ ಪೇಟಂಬುದುಮಾತನಂತೆಗೆಯ್ದೆ ನೆಂದು 
ಧರ್ಮವರ್ಧನನೆಡೆಗೆ ಪೋಗಿ ಸಮಯುಂಬಡೆದು,. 


ಅಂಥ ಮಿತ್ರನು ಕೃತಕೃತ್ಯನು” ಎಂದು ಹೇಳಿದೆನು. ವ॥ ನನ್ನ ಮಾತನ್ನು ಕೇಳಿ ಆ 
ಮಿತ್ರವರನು ಸಂತೋಷ ಹೊಂದಿದನು. "ನಿನಗೆ ನಾನು ಮಾಡಬೇಕಾದ ಕೆಲಸವಿದ್ದರೆ 
ಹೇಳು' ಎಂದು ಹೇಳಿದನು, ೬೪. "ನಾನು ಹೇಳಿದ ಕೆಲಸವನ್ನು ನೀನು ಬ್ರಾಹ್ಮಣನ 
ರೂಪದಿಂದ ಹೋಗಿ ರಾಜನಿಗೆ ಹೇಳು' ಎಂದೆನು. ಆತನು "ಅದೇನು? ಹೇಳು' 
ಎಂದನು. ಬಳಿಕ ನಾನು ಹೀಗೆ ಹೇಳಿದೆನು. ೬೫. “ರಾಜನೆ! ನನ್ನ ಮಗಳನ್ನು 
ಸಕಲ ಶಾಸ್ತ್ರ ವಿಶಾರದನೊಬ್ಬನಿಗೆ ಕೊಡುವುದಾಗಿ ಮೊದಲೇ ಮಾತನ್ನು ಕೊಟ್ಟಿದ್ದೆನು. 
ಆದರೆ ಆತನು ತನ್ನ ದೇಶದಿಂದ ಇಷ್ಟು ದಿನಗಳಾದರೂ ಬರಲಿಲ್ಲ. ಈಗ ಆ ಕನೈಯು 
ತುಂಬ ದೊಡ್ಡವಳಾಗಿದ್ದಾಳೆ. ಈಗೇನು ಮಾಡಲಿ? ೬೬. ನಾನು ಬಡವನು ನನ್ನ 
ಮನೆಯಲ್ಲಿ ಯೌವನ ತುಂಬಿದ ಕನ್ಶೆಯನ್ನು ಇಟ್ಟುಕೊಳ್ಳೆಲಾರೆ. ಅಳಿಯನು ಬರುವ 
ವರೆಗೂ ಆಕೆಯನ್ನು ನಿಮ್ಮ ಬಳಿ ಇಟ್ಟುಕೊಂಡು, ರಾಜನೇ ನನ್ನ ವಂಶವನ್ನು 
ಕಾಪಾಡು” ವ] ಎಂದು ಧರ್ಮವರ್ಧನನಿಗೆ ಹೋಗಿ ಹೇಳು' ಆತನು 
“ಹಾಗೆಯೇ ಮಾಡುವೆನು' ಎಂದು ಹೇಳಿ ಧರ್ಮವರ್ಧನನ ಹತ್ತಿರಕ್ಕೆ ಹೋದನು. 


ಏಕಾದಶಾಶ್ವಾಸಂ ೪೯೭ 


ಕಂ8 ಎನ್ನ ತನೂಜೆಯನೊಪ್ಪವ 
ಕನ್ನೆಯನೊರ್ಬುತ್ತಮದ್ವಿಬಂಗಿತ್ತಪೆನೆಂ 
ದೆನ್ನಲೊಡಮಾತನೂರಿಂ 
ದಿನ್ನುಂ ಬಾರಂ ಮಗಳ್ಗೆ ನೆಕ*ದುದು ಹರೆಯಂ ೬೭ 


ಏತೆಅದೊಳವಳನೆನ್ನ ನಿ 

ಕೇತನದೊಳ್‌ ನಿಆ೨ಸಲರಿದು ಯೌವನೆಯಂ ಜಾ 

ಮಾತೃ ತಲೆದೋರ್ಪಿನಂ ಮ 

ಜ್ಞಾತೆಯರಮನೆಯೊಳಿರಿಸಿ ರಕ್ಷಿಪುದರಸಾ ೬೮ 


ಪ್ರಜೆಯಭಿಮಾನಮಂ ನಿರುಪಮಾಶ್ರಮಮಂ . . . « - ಎ ಲಸ 

ದ್ಹಿ_ಜಕುಲಮಂ ಸಕರ್ಮಪರರಂ ಬಡಪಟ್ಟರನಾರ್ಪಿನಿಂದೆ ಭೂ 

ಭುಜರೊಲವಿಂದೆ ರಕ್ಷಿಪುದು ಧರ್ಮಮವಂ ತೊಣಕದಿರ್ದೊಡನ್ನೆಗಂ 

ಕುಜಮಜಕಿಯೊಳ್ಳೊದಟ್ಟು ಜನಿಸಿರ್ದವೊಲಿರ್ದಪರಲ್ಲೆ ಧಾತ್ರಿಯೊಳ್‌ ೬೯ 
ವ॥ ಎಂದು ಮಿತ್ರವರಂ ಧರ್ಮವರ್ಧನಂಗೆ ಬಿನ್ನೆಪಂಗೆಯ್ಯಲಾತಂ ನಿನ್ನ ಮಗಳ 

ನೊಡಗೊಂಡುಬಾಯೆಂದು ಕಳಿಪಲ" ಬಟಯಂ 
ಪೆಣ್ಣುಡೆಯಂಟ್ಟು ಬೆ ತಲೆಯನೊಳ್ಳಿನಲೊತ್ತಿ ಶಿರೋಜಬಂಧಮಂ 
ನುಣ್ಣಿಸಿ ಮೈಯೊಳೊಪ್ಪುವ ಹರಿದ್ರಮನಪ್ಪಿ ನಿಮಿರ್ದ ಕಣ್ಣ ಳೊಳ್‌ 


ಸಣ್ಣವೆನಲ್ಕೆ ಕಾಡಿಗೆಯ ರೇಖೆಯ ನಾಂತು ಬರಲೆ ಕಂಡವರ೦* 
ಕಣ್ಣೆರಡೆಯ್ದವೀಕ್ಷಿ ಸಲೆನಲ್‌ ತಳೆದೆಂ ಸತಿರೂಪನುರ್ವಿಪಾ ೭೦ 


ಅಲ್ಲಿ ಸರಿಯಾದ ಸಮಯವನ್ನು ನೋಡಿ- ೬೭. “ನನ್ನ ಮಗಳಾದ ಸುಂದರಿ 
ಯಾದ ಕನ್ಯೆಯನ್ನು ಒಬ್ಬ ಉತ್ತಮನಾದ ಬ್ರಾಹ್ಮಣನಿಗೆ ಕೊಡುವುದಾಗಿ ಹೇಳಿ 
ದೆನ. ಆದರೆ ಆತನು ಊರಿನಿಂದ ಇನ್ನೂ ಬರಲಿಲ್ಲ. ಮಗಳಿಗಾದರೋ ಪ್ರಾಯ 
ತುಂಬಿತು. ೬೮, ಯಾವತೆರದಿಂದಲೂ ಯೌವನ ಬಂದ ಮಗಳನ್ನು ಮನೆಯಲ್ಲಿ 


ಎ ಹ RE, ಫಿ 4 
ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ಅಳಿಯನು ಬರುವವರೆಗೂ, ಅರಸನೇ, ನನ್ನ ಮಗ 


"ಶಿ 
ಳನ್ನು ಅರಮನೆಯಲ್ಲಿ ಇಟ್ಟುಕೊಂಡು ಕಾಪಾಡು. ೬೯, ಪ್ರಜೆಯ ಅಭಿಮಾನವನ್ನೂ 
ಹೋಲಿಸಲಾಗದ ಸನ್ಯಾಸಶ್ರಮವನ್ನೂ ಬ್ರಾಹ್ಮಣಕುಲವನ್ನೂ, ಸರಿಯಾಗಿ ಕರ್ಮ 
ಮಾಡುವವರನ್ನೂ ಬಡವರನ್ನೂ ರಾಜರು ಸಾಹಸತೋರಿ ಪ್ರೀತಿಯಿಂದ ರಕ್ಷಿಸ 
ಬೇಕು. ಅದು ರಾಜಧರ್ಮ. ಆದನ್ನು ಬಿಟ್ಟರೆ ಅಂಥವರು ಮರದ ಮರೆಯಲ್ಲಿ 
ಹುಟ್ಟಿದವರಂತೆ ಭೂಮಿಯಲ್ಲಿ ಅಪ್ಪಸಿದ್ಧರಾಗುತ್ತಾರೆ.? ಎ॥ ಎಂದು ಮಿತ್ರ 
ವರನು ಧರ್ಮವರ್ಧನನಿಗೆ ವಿಜ್ಞಾಪಿಸಿಕೊಂಡನು. ಆಗ ಅರಸನು `ನಿನ್ನ ಮಗಳನ್ನು 
ಜೊತೆಯಲ್ಲಿ ಕರೆದುಕೊಂಡು ಬಾ' ಎಂದು ಹೇಳಿ. ಮಿತ್ರವರನನ್ನು ಕಳುಹಿಸಿದನು. 
ಬಳಿಕ ೭೦. ರಾಜನೆ! ನಾನು ಹೆಣ್ಣಿನ ವೇಷವನ್ನು ಹಾಕಿಕೊಂಡೆನು. ಬೈತಲೆಯನ್ನು 
ಅಂದವಾಗಿ ಬಿಡಿಸಿದೆನು. ತಲೆಗೂದಲನ್ನು ಅಂದವಾಗಿ ಕಟ್ಟಿದೆನು. ಮೈಗೆ ಆರಿಸಿನ 


32 


೪೯೮ ಅಭಿನವ ದಶಕುಮಾರ ಚರಿತೆ 


ವ8 ಅಂತಾಂ ಸ್ತ್ರೀರೂಪಮಂ ತಳೆದು ಮಿತ್ರವರನಪ್ಪವನ ಪಿಂದನೆ ಧರ್ಮವರ್ಧನನಿ 
ರ್ದೆಡೆಗೆ ಪೋಗಿ ನಿಲಲರಸನೊ೪೯ ಮಿತ್ರವರನಿಂತೆಂದಂ 


ಕಂ॥ ಎನ್ನಳಿಯಂ ಬರಲೊಡಮಿ 

ಕನ್ನಿಕೆಯಂ ಧರ್ಮವರ್ಧನಕ್ಸಿತಿಪತಿ ನೀಂ 

ಮನ್ನಿಸಿ ವಿವಾಹಮಂ ಧ 

ರ್ಮನ್ನಿನಗಪ್ಪಂತು ಮಾಟ್ಬುದಿದನರ್ಥಿಸುವೆಂ ೭೧ 
ವ8 ಎಂದೊಡೆ ಧರ್ಮವರ್ಧನನಂತೆಗೆಯ್ವೆನೆಂದು 
ಕಂ॥ ನವಮಾಲಿಕೆ ಮೆಚ್ಚುವವೋ 

ಲಿವಳೊರ್ವಳ? ಕೆಳದಿಯಾದಳೆಂದೆನ್ನಂ ಭೂ 

ಭುವನಷತಿ ನಲ್ಮೆಯಿಂ ಕ 

ನೈವಾಡಕಾ ಕ್ಷಣದೊಳಟ್ಟೆದಂ ನೃಪತಿಲಕಾ ಡಿ 
ವ॥ ಅಂತೆನ್ನನರಸಂ ಕನ್ಯಾಂತಃ ಪುರಕ್ಕೆ ಕಳಿಪಲಾಂ ವಿಂತ್ರವರನ ಕಾಲ್ಫೆಅಗಿ ಏಕಾಂತ 

ದೊಳಿಂತೆಂದೆಂ 


ಕಂ॥ ತ್ಯ ಂಬಕನಿದಿರೊಳ್‌ ಪರಿತ 


ರ್ಷಿಂಬಿನ ಕೊಳದೊಳಗೆ ತಿಂಗಳಿಂ ಮೇಲೆ ಮಗು 
ಟ್ಲಿಂಬರವೆರಡಂ ಕೊಂಡೊಲ 
ಎಂ ಬಂದಿರ್ಪುದು ರಹಸ್ಯಮಿದು ಮಿತ್ರವರಾ ೭೩ 


ವ8 ಎಂದು ಪೇಲ್ಗೂತನನತ್ತಲ್‌ ಕಳಿಪಿಯಾಂ ನವಮಾಲಿಕೆಯಿರ್ದೆಡೆಗೆ ಪೋಗಲವ 
ಳೆನ್ನಂ ಕಂಡು 


ವನ್ನು ಹಚ್ಚಿಕೊಂಡೆನು. ಕಂಗಳಿಗೆ ಸಣ್ಣ ದಾಗಿ ಕಾಡಿಗೆಯನ್ನು ಹಚ್ಚಿಕೊಂಡೆನು. 
ಬರುತ್ತಿದ್ದರೆ ನೆ ನೋಡಲು ಎರಡು ಕಂಗಳು ಸಾಲವು ಎಂಬಂತೆ ಸ್ತ್ರೀರೂಪವನ್ನು ಧರಿಸಿ 
ದೆನು. ವ॥ ಸ್ತ್ರೀರೂಪಧರಿಸಿ. ಮಿತ್ರವರನ ಹಿಂದೆ ಧರ್ಮವರ್ಧನನ ಹತ್ತಿರಕ್ಕೆ 
ಹೋದೆನು. ಆಗ ಮಿತ್ರವರನು ಅರಸನಿಗೆ ಹೇಳಿದನು. ೭೧. “ಧರ್ಮವರ್ಥನ ರಾಜನೇ | 
ನನ್ನ ಅಳಿಯನು ಬಂದೊಡನೆಯೇ ಈ ಕನ್ಯೆಯನ್ನು ಅವನಿಗೆ ಕೊಟ್ಟು ಮದುವೆ ಮಾಡು 
ವುದು. ಇದರಿಂದ ನಿನಗೆ ಧರ್ಮವು ಬರುವುದು. ಇದು ನನ್ನ ಪ್ರಾರ್ಥನೆ... ವ॥ 
ಇದನ್ನು ಕೇಳಿ ಧರ್ಮವರ್ಧನನು ಹಾಗೆಯೇ ಮಾಡುವುದಾಗಿ ಹೇಳಿದನು...೭೨. ನೃಪ 
ತಿಲಕನೇ ! "ಇವಳು ನವಮಾಲಿಕೆಯು ಮೆಚ್ಚುವಂಥ ಕೆಳದಿಯಾಗುತ್ತಾಳೆ' ಎಂದು 
ಯೋಚಿಸಿ ನನ್ನನ್ನು ಕೂಡಲೆ ಅಂತಃಪುರಕ್ಕೆ ಕಳುಹಿಸಿದನು. ವ॥ ನನ್ನನ್ನು ಕನ್ಯಾಂತಃ 
ಪುರಕ್ಕೆ ಕಳುಹಿಸಲು ನಾನು ಮಿತ್ರವರನ ಕಾಲಿಗೆಬಿದ್ದು ಏಕಾಂತದಲ್ಲಿ ಹೇಳಿದೆನು. ೭೩. 
ಇಂದಿನಿಂದ ತಿಂಗಳಾದ ಮೇಲೆ ತ್ರ್ಯಂಬಕ ದೇವರ ಎದುರಿನಲ್ಲಿರುವ ಕೊಳಕ್ಕೆ ಎರಡು 
ಬಟ್ಟೆಗಳನ್ನು ತೆಗೆದುಕೊಂಡು ಬಾ. ಮಿತ್ರವರ, ಇದು ರಹಸ್ಯವಾಗಿರಲಿ.” ವ॥ ಎಂದು 

ಹೇಳಿ ಆತನನ್ನು ಅತ್ತಕಳುಹಿಸಿದೆ. ಮತ್ತೆ ನವಮಾಲಿಕೆಯಿದ್ದಲ್ಲಿಗೆ ಹೋದೆನು. ಅವಳು 


ಣೆ 


ಏಕಾದಶಾಶ್ವಾಸಂ ರ್ಳ 


ಭಾವಕಿಯೆನ್ನನೊರ್ಮೊದಲೆ ಕಾಣಲೊಡಂ ಬೆಮರುಣ್ಮೆ ವಿಸ ಮಯಂ 

ತೀವಿ ಮುಖಂ ವಿಳಾಸರಸಮಂ ತಳೆದಂಗರುಹಂ ಕೊನರ್ತಾ ದೇ 

ಹಾವಯವಂ ಕರಂ ಸ್ಫುರಿಸಿ ನಾಣ ತಲೆದೋರಿ ಕಳಾಪಬಂಧಶೋ 
ಭಾವಳಯಂ ಸಡಿಲ್ಲು ಮರವಟ್ಟವೊಲಿರ್ದಳಿಳಾಧಿನಾಯಕಾ ೭೪ 


ವ॥ ಅಂತಿರ್ದಳಂ ಕಂಡನಂತರಂ 


ಅಲಸದ ನೋಟದಿಂ ಸಡಿಲದಪ್ಪುಗೆಯಿಂ ಗಳಗಟ್ಟಿದೊಲ್ಮೆಯಿಂ 

ಚಲಿಸದ ಚಿತ್ತದಿಂದೆ ತಣಿವಿಲ್ಲದ ಚುಂಬನದಿಂ ನಿರಂತರಂ 

ತೊಲಗದ ಕೂಟದಿಂ ಪದೆಪಿನಿಂ ಪೊಸತಾಗೆ ಮನೋನುರಾಗದಿಂ 

ಕೆಲವು ದಿನಂಗಳಂ ಕಳೆದೆನಾನ ವಳೊಳ್‌ ನೃಪರೂಪಮನ್ಮಥಾ ೭೫% 


ವ॥ ಅಂತಾನವಮಾಲಿಕೆಯೊಳಿಷ್ಟ ಸುಖ ಕಾಮ ಭೋಗಂಗಳನನುಭವಿಸುತ್ತಿರಲೊಂದು 
ದಿನಮಾ ನವಮಾಲಿಕೆ 


ಆ ನಳಿನಾಸ್ಯೆ ಯೌ ವನರಸಾಂಬುಧಿರಾಜಮರಾಳಯಾನೆ ಪಾ 

ಠೀನ ಸಮಾನನೇತ್ರೆ ವಿಮಳೋತ್ಸಳ ಕೇಸರವರ್ಣೆ ಸೈಕತ 

ಸ್ಮಾನನಿತಂಬೆ ಕೋಕಕುಚಮಂಡಲೆಯಾಂ ಸಹಿತಂ ವಯಸ್ಕಸಂ 

ತಾನ ಸಮನ್ಹಿತಂ ಸಲಿಲಕೇಳಿಗೆ ಬಂದಳದೊರ್ಮೆ ಲೀಲೆಯಿಂ ೭೬ 


ಎನೆ ಎಲ್ಲೆ ಎನೆ | ಮಿ BS Cd ವಿ 1. 
ಉಣ್ಣು ಕಂಡು. ೭೪. ರಾಜನೀ ! ಇದ ಕಿದಂತಿ ನನ್ನನು ನೋಡಿದ ಕೂಡಲೆ 
ಎ  ೧ಂೃ ಜ್‌ 4 
ದತ ಪಿ... ಫಾ « AN ಕ್‌ ಜನೆ ಇನೆ ಇ 
೨ವಳು ಬೆವರಿದಳು. ವಿಸ್ಮಯವುಂಟಾಯಿತು. ಮುಖದಲ್ಲಿ ವಿಲಾಸರಸವು ಹೂಮ್ಮಿಶು. 
ಎ — ಲಿ — ಸದರ್‌ 22 ಇ 
ರೋಮಾಂಚವುಂಟಾಯಿತು. : ಶರೀರದ ಅವಯವಗಳು ಅದುರಿದುವು. ನಾಚಿಕೆ ತ 
ಹ ಡ್‌ ಹ ಹ ತ್ಮಾ ಆಫ ಕಾಫ ೧ ಇ ಎವ ಇ ಹ ಹ ಳ್ಳ ತಾ 
ದೋರಿತು. ನಡುಪಟ್ಟಿಯು ಕಳಚಿತು ಎಚ್ಚರದಪ್ಪಿದವಳಂತಾದಳು ವಃ ಹಾಗಿದ್ದ 
pes ಅಆ pe pe pS RS ಇಾಫ್ಸೆ ೧0 ಆ ಲನ ಗಾರ ಇದ್ಲಿ $e ಭೆ ಇರ ಎಳೆ 
ವಳನ್ನು ನೋಡಿ ಅನಂತರ- ೭೫. ನೃಪಠೂಪ ಮನ್ನಥನೀ ಕೆಲವು ದಿನಗಳು 


ಸಾರ್‌ ರ್ಟ ಜಾ ಬ 


ತಣ ಬ ಇಧೆ ಭೆ ಹ್ಗ 
ಮುನೋನುರಾಗದಿಂದ eon ಅವಳೊ 


ನ್‌ ಪಾ 9 | — ಗ್‌ ಹ ಎ — — 
ಗಾಢಾಲಿಂಗನ, ಅತಿಶಯವಾದ ಪ್ರೀತಿ, ಸ್ಥಿರವಾದ ಮನಸ್ಸು ತೃಪ್ನಿಯಾಗದ 


a 


€್ರ 
ಎದೆ ತ್ಯಾ ಹಿ ಶಂಪೊೂ ವೆ 
ತನೆ ಸುಖವಾಗಿ ಕಳೆದೆನು. ಚಂಚಲವಾದನೋಟ, 


) ಲಂ 
ಪಣ ಎ ತಾರಾಂ ರ್ಸ್‌ ೭ ಹ ಗ ಡರ್ಟಿ pd ಂಛರಕ್ಷ ರ ಥೆ ಇ) ಪಿ ರ್‌ ಹ ಲ 
ಚುಂಬನ, ಎಡೆಬಿಡದ ಸಂಭೋಗ-ಇವುಗಳಿಂದ ಅವಳ ಸಹವಾಸ ಹೊಸ ಬಗೆಯದಾ 
೩ ೧ ಫೆ ಹ ಬ ಎ ನೆಗೆ ಸತೆ ಸವಿ ಭೆ ಭೆ 
ಗಿದ್ದಿತು. ವ॥ ಹೀಗೆ ನಾನು ಆ ನವಮಾಲಿಕೆಯೊಡನೆ ಇಷ ಬಂದಷ್ಟು ಕಾಮ 
ಎ ನ ಇಸಾಗೆ ಅಭ ಎಫ pS ೧ ಬ ಎಫ PS ES DA 
ಜೋಗ ಸುಖವನ್ನು ಅನುಭವಿಸುತ್ತಿದ್ದೆ. ಹೀಗಿರಲು ಒಂದುದಿನ ಆ ನವಮಾಲಿಕೆಯು... 
113 ಭೆ ಕಾಣೆ ಕೌ a ಇ. ವಿ py ೨ಎ pS ಬ್ನ 
<A ತನ್ನ ಗೆಳತಿಯರೊಡನೆ ಜಲಕ್ರೀಡೆಗೆ ಲೀಲೆಯಿಂದ ಬಂದಳು. ಅವಳು ಕಮಲ 
“ರ er ರಾಗ ಎ. ಕ್ಕೆ ರಾಳ ಇಲೆ ಕಾಗೆ ಇ ಜು ಕಾಟ್‌ A ಎವಿ ಎವಿ ದೆ ಎ a 
ಮುಖಿ ಯ್‌ಎನದ ರಸಿದಸಿಮುದ್ದಿ, ಅಗ್ನೀ ಹಂಸಗಮನೆ, ೭ ಮೀನ ನೀತಿ, ಅಖಉಂಉಖುಲಿಖಾದಿ 
ರಾಗ 
ತಡವ್‌ ಇತ ಕ್ಯ ತಾತ Bo nn gd pd SS ON 
ಆಟ ಆಲಸಿ Wek F WIV we WV Ld ( MA Hd CAA We ಆ ೬! UV 
«9 w 


೫೮೮ ಅಭಿನವ ದಶಕುಮಾರ ಚರಿತೆ 


ವ॥ ಅವಳೊಡನೆ 


ಜಲರುಹವಕ್ಕೈಯಂ೦್‌ ಶಫರಲೋಚನೆಯರ್‌ ನವಕೂರ್ಮಪಾದೆಯರ್‌ 

ಪುಳಿನ ನಿತಂಬೆಯರ್‌ ಮಿಸುಪ ಶೈವಳಬಾಹುಳತಾ ವಿಳಾಸೆಯರ್‌ 

ಸುಲಲಿತ ಕಂಬು ಕಂಧರೆಯರೊಪ್ಪುವ ವಿದ್ರುಮ ಸನ್ನಿಭೋಷ್ಮೆಯರ್‌ 
ಲಲನೆಯರೊಪ್ಪಿದರ್‌ ನಲಿದು ಜಂಗಮಜಾಹ್ನವಿಯರ್‌ ನಿರಂತರಂ ೭೭ 


ಸುತ್ತಿದ ವೇಣಿಯೊತ್ತಿದ ಕುರುಳ್‌ ನವಕಃ ಚುಕಮುಟ್ಟ ಚಲ್ಲಣಂ 
ಕತ್ತುರಿಬೊಟ್ಟು ಪಚ್ಚದೊಳೊಡಂಬಡೆ ರೌಪ್ಯಸುವರ್ಣಶೃಂಗಮಂ 
ಜೊತ್ತಿನೊಳೊತ್ತಿ ಜೀರ್ಕೊಳವೆಯಂ ಪಿಡಿದೆಯ್ಲಿದರಂಬುಕೇಳಿಗಂ 

ದುತ್ತಮ ಕಾಂತೆಯರ್‌ ವಿನಯವಂತೆಯರಂಗಜ ತಾಪಶಾಂತೆಯರ್‌ ೭೮ 


ಸೊಕ್ಕಿದ ಹಂಸೆಗಳ್‌ ನಡೆಗೆ ಕೋಕಯುಗಂ ಕುಚಕೌತುಕಕ್ಕೆ ನೀ 
ರ್ವಕ್ಕಿಗಳಿಂಚರಕ್ಕೆ ಶಫರಪ್ರಕರಂ ನಯನಕ್ಕೆ ಭಕ್ತಿಯಿಂ 

ಮಿಕ್ಕಿದಿರ್ವರ್ಷಿನಂ ಲಲಿತಯಾನೆಯರುಚ್ಚಕುಚಪ್ಪಸಿದ್ಧೆಯರ್‌ 
ತಕ್ಕಳಿನಾದೆಯರ್‌ ವಿಮಳಲೋಚನೆಯರ್‌ ಜಲಕೇಳಿಗೆಯ್ದ್ಹಿ ದರ್‌ ©; 


ಚಕ್ರವಾಕದಂತ ಕುಚವುಳ್ಳವಳು. ವ॥ ಅವಳೊಡನೆ. ೭೭. ಅವಳ ಗೆಳತಿಯರು 
ಸಂಚರಿಸುವ ಗಂಗೆಯರಂತೆ ಎಸೆದರು. ಅವರು ಕಮಲದಂತೆ ಮುಖವುಳ್ಳವರು. ಮೀನು 
ಗಳಂತೆ ಲೋಚನಗಳುಳ್ಳವರು. ನೂತನವಾದ ಕೂರ್ಮದಂತೆ ಪಾದವುಳ್ಳವರು. ಮರಳು 
ದಿಣ್ಣೆಯಂಥ ನಿತಂಬವುಳ್ಳೆ ವರು. ಹೊಳೆಯುವ ಪಾಚಿಯಂಥ ಬಾಹುಲತೆಗಳಿಂದ 
ಶೋಭಿಸುವವರು. ಸುಂದರವಾದ ಶಂಖದಂಥ ಕುತ್ತಿಗೆಯುಳ ವರು. ಮಿರುಗುವ 
ಹವಳದಂಥ ತುಟಿಗಳುಳ್ಳವರು. [ಗಂಗೆಯಪರವಾಗಿ :-ಕಮಲವೇಮುಖ. ಮೀನು 
ಗಳೇ ಕಂಗಳು ಕೂರ್ಮಪಾದವೇಪಾದ, ಮರಳು ದಿಣ್ಣೆಯೇ ನಿತಂಬ, ಶೈವಾಲವೇ 
ಬಾಹುಗಳು. ಶಂಖವೇ ಕುತ್ತಿಗೆ ಹವಳವೇ ತುಟಿ] ೭೮. ಜಡೆಯನ್ನು ಎತ್ತಿ ಸುತ್ತಿ 
ಕೊಂಡು ಮುಂಗುರುಳುಗಳನ್ನು ಪಕ್ಕಕ್ಕೆ ಸರಿಸಿ ಹೊಸರವಿಕೆಯನ್ನು ಧರಿಸಿ, ಚಲ್ಲಣ 
ವನ್ನು ಹಾಕಿಕೊಂಡು ಕಸ್ತೂರಿಯ ಬೊಟ್ಟನ್ನು ಹಣೆಗಿಟ್ಟುಕೊಂಡು ಒಡವೆಗಳಿಂದ 
ಅಲಂಕರಿಸಿಕೊಂಡರು. ಅನಂತರ ಬೆಳಿ ತ ಮತ್ತು ಚಿನ್ನದ ಜೀರ್ಕೊಳವಿಗಳನ್ನು ಹಿಡಿದು 
ವಿನಯವಂತೆಯರಾದ ಕಾಮತಾಪವನ್ನು ಶಾಂತಗೊಳಿಸುವ ಆ ಉತ್ತಮ ಕಾಂತೆಯರು 
ಜಲಕ್ರೀಡೆಗೆ ಹೊರಟರು. ೭೮. ಸೊಕ್ಕಿದ ಹಂಸಗಳು ಲಲಿತ ಯಾನೆಯರ ನಡೆಗೆ ಭಕ್ತಿ 
ಯಿಂದ ಇದಿರುಗೊಂಡು ಬಂದುವು. ಚಕ್ರವಾಕಗಳ ಜೋಡಿಯು ಉನ್ನತವಾದ ಕುಚ 
ಗಳಿಗೆ ಪ್ರಸಿದ್ಧರಾದ ಈ ಲಲನೆಯರ ಆಶ್ಚರ್ಯಕರವಾದ ಕುಚಗಳಿಗೆ ಭಕ್ತಿಯಿಂದ 
ಇದಿರ್ಗೊಂಡು ಬಂದುವು. ನೀರಹಕ್ಕಿಗಳು ದುಂಬಿಯಂತೆ ಮಧುರವಾಗಿ ಮಾತ 
ನಾಡುವ ಇವರ ಇಂಚರಕೂ ಸ ಮೀನುಗಳು ವಿಮಲ ಲೋಚನೆಯರ ನಯನಕ್ಕೂ ಭಕ್ತಿ 
ಯಿಂದ ಎದಿರ್ಗೊಂಡು ಬಂದುವು. ಇಂಥ ಲಲನೆಯರು ಹೀಗೆ ಜಲ ಕೇಳಿಗೆ ಹೋದರು. 


ಏಕಾದಶಾಶ್ವಾಸಂ ೫೦೧ 


ವ॥ ಅಂತು ತ್ಯ )ಂಬಕದೇವರ ಮುಂದಣ ಸರೋವರಕ್ಕೆ ಬಂದು, 


ಸುಟಕಿ ಸುಟನಾಭಿಯಿಂ ವಳಿ ವಳಿತ್ರಯದಿಂ ಕಮಳಂ ಮುಖಾಬ್ದದಿಂ 
ಪೊಳೆವೆಳಮಾಂಗಳಕ್ಷಿಗಳಿಂ. . . . ದ್ವಯದಿಂದೆ ಶೈವಳಂ 
ಲಲಿತಭುಜಂಗಳಿಂದೊಗೆದುವೆಂಬಿನವಂಬುವಿನೊಳ* ವಿಳಾಸಿನೀ 
ಕುಲಮನುರಾಗದಿಂ ಸಲಿಲಕೇಳಿಯನಂದೆಸಗಿತ್ತು ಲೀಲೆಯಿಂ ೮೦ 


ಮದಭೃಂಗಕ್ಕೆಣೆಯಶ್ಪ ನುಣ್ಣುರುಳ ಕರ್ಪಿಂ ಚಾರುಚಂಚತ್ಕಟಾ 

ಕ್ಷದ ಬೆಳ್ಳಿಂ ನವಪಲ್ಲವಾಧರದ ಕೆಂಪಿಂ ನಾರಿಯರ್‌ ವಾರಿಯೊಳ* 
ಮೃದುಕಸ್ತೂರಿಂಂ ಸುದ್ಧಚಂದನಮನೊಳ್ಳಿಂ ಕುಂಕುಮ ಶ್ರೇಣಿಯಂ 
ಕದಡಿಟ್ಟಂತಿರೆ ಮಾಡಿಯಾಕೊಳನೊಳೊಲ್ಲೋಲಾಡಿದರ್‌ ಲೀಲೆಯಿಂ ೮೧ 


ಕಂ॥ ವಿಕಸದರುಣಾಬ್ಬದೊಳ್‌ ಚಂ 
ದ್ರಕಳಾಕೃತಿ ತೋರ್ಪುದಿದು ವಿಚಿತ್ರಮೆನಲ್‌ ಯಾ 
ವಕರದಿನೆಸೆವ ಕೆಯ್ಯೊಳ್‌ 
ಸುಕರಮೆನಲ್‌ ಶೃಂಗವಿತತಿಯೇನೊಪ್ಪಿದುದೋ ೮೨ 


ಅಂಗಜನೃಪಂಗೆ ಬಾಣನಿ 

ಪಂಗಮನೊಲ್ಲೀವ ರತಿಯವೊಲ್‌ ಪದೆಪಿಂದು 

ತ್ತುಂಗಸ್ತನಿಯರ" ಜಲ ಯಂ 

ತ್ರಂಗಳನುರುಕರದೊಳಾಂತು ಕಣ್ಣೆ ಸೆದಿರ್ದರ್‌ ೮೩ 


Ne 


ವ॥ ಹೀಗೆ ತ್ರ್ಯಂಬಕದೇವರ ಮುಂದಣ ಸರೋವರಕ್ಕೆ ಬಂದು. ೮೦. ಈ ರಮಣಿ 
ಯರ ಸುಳಿ ಹೊಕ್ಕಳಿನಿಂದ ನೀರಿನ ಸುಳಿಯು ಹುಟ್ಟಿತು. ಅಲೆಗಳ ಸಾಲು ಇವರ 
ವಲಿತ್ರಯಗಳಿಂದ ಕಮಲವು ಇವರ ಮುಖಕಮಲಗಳಿಂದ, ಹೊಳೆಯುವ ಎಳೆ ಮೀನು 
ಗಳು ಇವರ ಕಣ್ಣು ಗಳಿಂದ (ಚಕ್ರವಾಕಗಳು ಸ್ತನದ್ವಯದಿಂದ ?) ಪಾಚಿಯು ಲಲಿತ 
ವಾದ ತೋಳುಗಳಿಂದ ಹುಟ್ಟಿದುವು- ಎಂಬ ರೀತಿಯಲ್ಲಿ ವಿಲಾಸಿನಿಯರು ನೀರಿನಲ್ಲಿ 
ಜಲಕ್ರೀಡೆಯನ್ನಾಡಿದರಂ. . ೮೧. ಕಾಂತೆಯರು ಕೊಳದಲ್ಲಿ ಲೀಲೆಯಿಂದ ಕ್ರೀಡಿಸಿದರು. 
ಆಗ ಮದಿಸಿದ ದುಂಬಿಗಳಿಗೆ ಸಮನಾದ ನುಣುಪಾದ ಮುಂಗುರುಗಳ ಕಪ್ಪಿನಿಂದ ನೀರಿ 
ನಲ್ಲಿ ಕಸ್ತೂರಿಯನ್ನು ಕದಡಿದಂತೆ ಕಾಣಿಸಿತು, ಸುಂದರವಾದ ಚಂಚಲವಾದ ಕಡೆಗಣ್‌ 
ನೋಟಗಳ ಬಿಳುಪಿನಿಂದ ನೀರಿನಲ್ಲಿ ಚಂದನವನ್ನು ಕದಡಿದಂತೆ ತೋರಿತು, ಹೊಸ 
ಚಿಗುರಿನಂಥ ಆಧರದ ಕೆಂಪಿನಿಂದ ಕುಂಕುಮವನ್ನು ಕದಡಿದಂತೆ ಕಂಡು ಬಂದಿತು. ೮೨. 
ಆ ತರುಣಿಯರು ಅರಗಿನ ಬಣ್ಣ ಹಚ್ಚಿದ ಕೈಯಲ್ಲಿ ಜೀರ್ಕೊಳವಿಗಳನ್ನು ಹಿಡಿದಿದ್ದರು, 
ಅದು ಅರಳುತ್ತಿರುವ ಕೆಂದಾವರೆಯಲ್ಲಿ ಚಂದ್ರನ ಕಲೆಯು ಹರಡಿದಂತೆ ವಿಚಿತ್ರವಾಗಿ 
ಕಾಣಿಸಿತು, ೮೩, ಜಲಯಂತ್ರಗಳನ್ನು ಕೆ ಯಲ್ಲಿ ಹಿಡಿದಿದ್ದ ಉನ್ನತ ಸ್ವನಿಯರು ಅಂಗಜ 


ಅಭಿನವ ದಶಕುಮಾರ ಚರಿತೆ 


ಕಡುಪಿಂ ಬಂದೊರ್ಬಳಾರ್ಪಿಂ ಕುಳಿರ್ವ ಜಲವನಾರ್ದಂಡೆಯಿಂ ಪೊಯ್ಯಲಿನ್ನಾ 

ವೆಡೆಗೆಂತ್‌ ಪೋಪೆಯೊಡ್ಡೊಡೈೆನಗೆ ಮಗುಬ್ಬು ನೀಂ ಬೆನ್ನನೆಂದಾಗಳೆಯ್ದಂ 

ಡೆಡಗಾಲಂ ನೀಡಿ ಮುಂದಿಟ್ಟಡರ್ದ ಘಟಕುಚಂ ತೋಳ್ಗೆ ಪರ್ಬಲೈ ಶೃಂಗಂ 

ಬಿಡದಂಗೈ ಕೆನ್ನೆಗೆಯ್ದ ೮* ನಿಮಿರ್ದು ಕೆಳದಿಯಂ ಪೊಯ್ದು ಹಿಂತಾದಳೊರ್ಬಳ್‌ 
೮೪ 

ಭವನ ಲಲಾಟಿಲೋಚನದ ವಹ್ಲಿಗೆ ಭಾಜನಮಾದ ಕಾಮದಾ 

ಹವನುಜಿಕ ನಂದಿಸಲ್‌ ಮಗುಲ್ಲು ಪುಟ್ಟಿ  ಸಲಾರ್ತಪರಾದೊಡೇಂ ಸದಾ 

ಶಿವನ ಪರಾಕ್ರಮಕ್ಕೆ ಪಟ ಬಂದಪುದೆಂದುಲಿದಂತರಂಗಸಂ 

ಭವನವನೆಂದು ನೀರ್ದಳಿವರೊರ್ಬರದೊರ್ಬರೊಳಾದವಿಗೈಯರ್‌ ೪೫ 


ತರುಣಿಯರಂಬುಕೇಳಿಗೆ ಲಸಜ್ಜಳವಂ ಪುಗುವಾಗಳೊರ್ಬರೊ 

ರ್ಬರ ನೆಲಲೊಂದನೇಕವಿಧದಿಂ ತೆಣ'ಯೊಟ್ಟಿಲೊಳೆಯ್ದೆ ತೋಲ 
ಚ್ಚರಿಯೆನಲೊಪ್ಪು ಸತಿರ್ದುವಹಿ ಲೋಕದಿನೇಲಿಯ ನಾಗಕನ್ಯಕಾ 
ಪರಿಕರಮೊಳ್ಳಿನಿಂ ಸಲಿಲಕೇಳಿಗೆ ಭೋರೆನೆ ಬರ್ಹ ಮಾಳ್ಕೆಯಿಂ ೮೬ 


ಕಿಳದಿಯರೊರ್ಬರೊರ್ಬರ ಮುಖಾಂಬುಜದೊಳ್‌ ಪೊಸಪೊನ್ನ ಚೆನ್ನಜೀ 
ರ್ಕೊಲವಿಯನೊತ್ತಲಾ ಸಲಿಲಧಾರೆಯ ಬೆಂಬಟಕಿಯೊಳ್‌ ಸಿತಾಕ್ಷಿಕೋ 
ಮಳರುಚಿ ನೀಳ್ದಿರಲ್ಕೆ ಜಲಯಂತ್ರದ ನೀರ್‌ ತವೆತೀರ್ದೊಡಂ ದೃಗಂ 
ಚಳರುಚಿ ನೀಗಳೆಂದು ಜಲಯಂತ್ರಮನೊತ್ತಿ ಬಬಲ್ವರಾಕೆಯರ* ೮೩ 


ಇಜನಿಗೆ ಬಾಣ ಬತ್ತಳಿಕೆಗಳನ್ನು ನೀಡುತ್ತಿರುವ ರತಿಯಂತೆ ಕಂಡರು, ೮೪. ಒಬ್ಬಳು 
ವೇಗದಿಂದ ಬಂದು ತಣ್ಣೀರನ್ನು ಅಂಡೆಯಿಂದ ತೆಗೆದು ಅಪ್ಪಳಿಸಿ ಹೊಡೆದಳು. "ನೀನು 
ಎಲ್ಲಿಗೆ ಹೋಗುತ್ತೀಯೆ ? ಹೀಗೆ ಹೋಗುತ್ತೀಯೆ ? ನಿನ್ನ ಬೆನ್ನನ್ನು ನನಗೆ ಒಡ್ಡು' 
ಎಂದು ಹೇಳುತ್ತಾ ಇನ್ನೊಬ್ಬಳು ಎಡಗಾಲನ್ನು ಮುಂದಿಟ್ಟು ಮೈನಿಮಿರಿಸಿ ಕೆಳದಿ 
ಯನ್ನು ಹೊಡೆದು ಹಿಂದಿರುಗಿದಳು. ಆಗ ಅವಳ ಕುಂಭಕುಚವು ತೋಳವರೆಗೆ 
ಹರಡಿತು. ಜೀರ್ಕೊಳವಿಯನ್ನು ಹಿಡಿದ ಅಂಗೈ ಕೆನ್ನೆಯ ಬಳಿ ಸರಿಯಿತು. 
೮೫. ಆ ವಿದಗ್ಗರಾದ ಅಂಗನೆಯರು ಹರನ ಹಣೆಗಣ್ಣಿನ ಬೆಂಕಿಗೆ ಗುರಿಯಾದ 
ಕಾಮನದಾಹವನ್ನು ನಂದಿಸಲೂಬಲ್ಲರು. ಮತ್ತೆ ಹುಟ್ಟಿಸಲೂ ಬಲ್ಲರು. ಆದರೆ 
ಅದರಿಂದ ಸದಾಶಿವನ ಪರಾಕ್ರಮಕ್ಕೆ ಕುಂದುಂಟಾಗುವುದು ಎಂದು ಆ ಕೆಲಸ ಮಾಡಲಿಲ್ಲ 
ಮತ್ತೆ ಕಾಮನು ಆಂತರಂಗದಲ್ಲಿ ಹುಟ್ಟುವನೆಂದು (ಕಾಮದಾಹವನ್ನು ತಗ್ಗಿ ಸಲು) 
ಅವರು ಒಬ್ಬರ ಮೇಲೆ ಇನ್ನೊಬ್ಬರು ನೀರನ್ನು ಚೆಲ್ಲಿದರು. ೮೬. ತರುಣಿಯರು ಜಲ 
ಕ್ರೀಡೆಗಾಗಿ ನೀರನ್ನು ಹೊಕ್ಕರು. ಆಗ ಅವರೊಬ್ಬೊಬ್ಬರ ನೆರಳೂ ಅನೇಕ ವಿಧವಾಗಿ 
ಅಲೆಗಳ ರಾಶಿಯಲ್ಲಿ ಪ್ರತಿಫಲಿಸಿತು ಅಚ್ಚರಿ ! ಅದು ನಾಗಲೋಕದಿಂದ ನಾಗಕನ್ಯೆಯರು 
ಸಲಿಲ ಕೇಳಿಗಾಗಿ ಎದ್ದು ಬರುತ್ತಿರುವಂತೆ ತೋರಿತು. ೮೭. ಗೆಳತಿಯರು ಒಬ್ಬರು 
ಇನ್ನೊಬ್ಬರು ಮುಖ ಕಮಲಕ್ಕೆ ಹೊಸ ಹೊನ್ನಿನ ಜೀರ್ಕೊಳವಿಗಳಿಂದ ನೀರನ್ನು ಒತ್ತಿ 


ಏಕಾದಶಾಶ್ವಾಸಂ 1 ೫೦೩ 


ವ॥ ಅಂತು ಜಲದೇವತೆಯರೆ ವಿಳಾಸಿನಿಯರಾದಂತೆಯುಂ ಎಳವೂಂಗಳೆ ಕೆಳದಿಯ 
ರಾದಂತೆಯುಂ ತೆರೆದುಜುಗಲೆ ತರುಣಿಯರಾದಂತೆಯುಂ ಮರಾಳಮಂಡಲಿಯೆ ಮಾನಿನಿಯ 
ರಾದಂತೆಯುಂ ಜಲರುಹಪಂಕ್ತಿಯೆ ಲಲನೆಯರಾದಂತೆಯುಂ ಕುಮುದಕುಲಮೆ ರಮಣಿಯರಾ 
ದಂತೆಯುಂ ಬಿಸಜಲತೆಯೆ ಶಶಿಮುಖಿಯರಾದಂತೆಯುಂ ಜಲಕೇಳಿಯನೆಸಗುವ ಲಲನೆಯರ 
ನಡುವೆ 


ನೂತನ ತಾರಕಾತತಿಯುತಂ ಶಶಿಲೇಖೆ ಸುಧಾಬ್ಬಿಯೊಳ್‌ ಪುನ 

ರ್ಜಾತವನಾಂತವೊಲ್‌ ವಿಶದಮಪ್ಪ ಜಲಪ್ಲವದೊಳ್‌ ವಿಳಾಸಿನೀ 
ವ್ರಾತಯುತಂ ವಿದಗ್ಸೆ ನವಮಾಲಿಕೆ ವಾರಿವಿನೋದದಿಂ ಮನೋ 
ಜಾತನ ಬೊಂಬೆಯಂತೆಸೆದಳೇವೊಗಲಕ್ಕಿಂ ಸುಕುಮಾರಲೀಲೆಯಂ ೮೮ ' 


ವ॥ ಅಂತು ನವಮಾಲಿಕೆ ಸಂಭ್ರಮದಿಂ ಜಲಕ್ರೀಡೆಯನಾಡುವ ಸಮಯದೊಳ್‌ 


ಕಂ॥ ನಾರೀವೇಷವೂನುಟಿದಾಂ 
ನೀರೊಳಗೆ ಮುಟುಂಗಿ ಬೇಗದಿಂ ಪೃಥುಮತ್ಸ್ಯಾ 
ಕಾರದಿನುಚ್ಚಳಿಸಿ ಕರಂ 
ದೂರದೊಳಿರ್ದೆಟಕ್ಕಿ ನಂತುಟಂತರ್ಜಲದೊಳ ೮೯ 


ಹಾರಿಸಿದರು. ಆ ನೀರಿನ ಧಾರೆಗಳ ಹಿಂದೆಯೇ “ಅವರ ಬೆಳ್ಸ ಣ್ಣುಗಳ ಕೋಮಲ 
ಕಾಂತಿಯು ನೀಳವಾಗಿ ಹರಡಿತು. ಆಗ ಅವರು ಜಲಯಂತ್ರದಲ್ಲಿ ನೀರು ತೀರಿ 
ಹೋದರೂ ಕಡೆಗಣ್ಣಿನ ಕಾಂತಿಯನ್ನೇ ನೀರೆಂದು ತಿಳಿದು ಜಲಯಂತ್ರವನ್ನೊತ್ತಿ ಬಳಲಿ 
ದರು. ವ||! ಜಲದೇವತೆಯರೇ ವಿಳಾಸಿನಿಯರಾದರು. ಎಳೆ ಮೀನುಗಳೇ ಗೆಳತಿಯ 
ರಾದರು, ಅಲೆಗಳ ಗುಂಪೇ ತರುಣಿಯರಾದರು. ಹಂಸಗಳ ಸಮೂಹವೇ ಮಾನಿನಿಯ 
ರಾದರು. ಕಮಲಗಳ ಸಾಲೇ ಲಲನೆಯರಾದರು. ನೈದಿಲೆ ಹೂಗಳೇ ರಮಣಿಯ 
ರಾದರು. ತಾವರೆ ಬಳಿ ಗಿಯೇ ಶಶಿಮುಖಿಯರಾದರು. ಲಾವಣ್ಯ ರಸವೇ ಭಾವಕಿಯ 
ರಾದರು ಎಂಬಂತೆ ಕಾಣಿಸುವ ಸುಂದರ ಲಲನೆಯರು ಜಲಕೇಳಿಯನ್ನು ನಡೆಸಿದರು. 
ಅವರ ನಡುವೆ- ೮೮. ನಿರ್ಮಲವಾದ ಜಲಪ್ರವಾಹದಲ್ಲಿ ವಿಳಾಸಿನಿಯರ ಜೊತೆ ನವ 
ಮಾಲಿಕೆಯು ಚಾತುರ್ಯದಿಂದ ಜಲಕ್ರೀಡೆಯಾಡುತ್ತಿದ್ದಳು. ಆಗ ಅವಳು, ಚಂದ್ರ 
ಲೇಖೆಯು ನೂತನ ತಾರಕೆಗಳೊಡನೆ ಸುಧಾ ಸಮುದ್ರದಿಂದ ಪುನರ್ಜನ್ಮವನ್ನು ಪಡೆ 
ದಳೋ ಎಂಬಂತೆ ಕಂಡಳು. ಮತ್ತು ಮನ್ಮಥನ ಬೊಂಬೆಯಂತೆ ಹೊಳೆದಳು. ಅವಳ 
ಸುಕುಮಾರ ಲೀಲೆಯನ್ನು ಏನೆಂದು ಹೊಗಳಲಿ! ವ ಹಾಗೆ ನವಮಾಲಿಕೆಯು 
ಸಂಭ್ರಮದಿಂದ ಜಲಕ್ರೀಡೆಯನ್ನಾಡುತ್ತಿರುವಾಗ ೮೯. ನಾನು (ಪ್ರಮತಿ) ನಾರೀವೇಷ 
ವನ್ನು ತೆಗೆದುಹಾಕಿ ನೀರಿನಲ್ಲಿ ಮುಳುಗಿದೆನು. ಬೇಗ ದೊಡ್ಡ ಮೀನಿನ ಹಾಗೆ ನೀರಿ 


೫೦೪ ಅಭಿನವ ದಶಕುಮಾರ ಚರಿತೆ 


ಕಂ8 ಮುಂನಾಂ ಪೇಟ್ಟಿಂದದೊಳೊಲ 
ಎಂ ನದಿಯೊಳದೊಂದು ಕುಲುವದೊಳ್‌ ಮಿತ್ರವರಂ 
ತನ್ನಬ್ಕಅಕಿನಿರ್ದಂ ಬರ 
ವಂ ನೋಡುತ್ತೆರಡು ಸೀರೆಯಂ ಪಿಡಿದೆನ್ನಾ ೯೦ 


ವ ಅಂತಿರ್ದ ಮಿತ್ರವರನಂ ಕಂಡಾತನ ಕೆಯ್ಯೊಳಿರ್ದ ಸೀರೆಯನೀಸಿಕೊಂಡು 


ಕಂ8 ನಿಆವಿಡಿದು ದುಗುಲಮಂ ಮುಂ 
ಜೆಣಿಗೆಸೆವಂತುಟ್ಟು ಮೇಲನುದಕಪ್ಪವದಿಂ 
ಪೊಚಿಮಟ್ಟು ಮಿತ್ರವರನೆೊೊಳ* 
ಮೆಣೆದಿರ್ಪಂತೊಂದು ಮಾತನಾನಿಂತೆಂದೆಂ ೯೧ 


ವ8 ಅದೆಂತೆನೆ 


ಕಂ" ಎನ್ನನೊಡಗೊಂಡು ಪೋಗಿ ಮ 
ಹೋನ್ನತಿಯಿಂ ನೃಪನ ಮುಂದೆ ನಿಂದಿರಿಸಿ ಮಗು 
ಲಕಿ ನ್ನಳಿಯನಿಂದು ಬಂದಂ 
ಕನ್ನಿಕೆಯಂ ಕರೆಸಿ ಕುಡುವುದೆಲೆ ಭೂಪಾಲಾ ೯೨ 


ವ8 ಅಂತೆಂಬುದುಂ ಬಟನಿಯಂ 


ಕನ್ನೆಯನಾತಂ ಕಾಣನೆ 

ಮುನ್ನಮೆ ಪೋಯ್ತೆಂಗುಮೆಂದೊಡೆನ್ನಸುವಂ ಕೇಳ್‌ 

ನಿನ್ನಲ್ಲಿ ತೊಅವೆನೆಂದೊಲ 

ವಿನ್ನೆಟ್ಟನೆ ವಹ್ನಿಕುಂಡಮಂ ಸವೆ ಬೇಗಂ ೯೩ 


ನೊಳಗೇ ಹೋಗಿ ದೂರದಲ್ಲಿ ನೀರಿನಿಂದ ಮೇಲಕ್ಕೆ ಎದ್ದೆನು, ೯೦. ಮೊದಲು ನಾನು 
ಹೇಳಿದ್ದಂತೆ ಮಿತ್ರವರನು ಎರಡು ಬಟ್ಟೆಗಳನ್ನು ಹಿಡಿದುಕೊಂಡು ನದಿಯ ಒಂದು 
ನಡುಗಡ್ಡೆಯಲ್ಲಿ ಪ್ರೀತಿಯಿಂದ . ನನಗಾಗಿ ಕಾಯುತ್ತಿದ್ದನು. ವ॥ ನಡುಗಡ್ಡೆಯಲ್ಲಿ 
ಕಾಯುತ್ತಿದ್ದ ಮಿತ್ರವರನನ್ನು ಕಂಡು ಅವನ ಕೆ ಯಿಂದ ಬಟ್ಟೆಗಳನ್ನು ತೆಗೆದುಕೊಂಡು 
೯೧ ದುಕೂಲವನ್ನು ನಿರಿಹಿಡಿದು ಮುಂಜೆರಗು ಬರುವಂತೆ ಉಟ್ಟು ನೀರಿನಿಂದ ಮೇಲಕ್ಕೆ 
ಬಂದೆನು... ಮತ್ತು ಮಿತ್ರವರನಿಗೊಂದು ಮಾತನ್ನು ಹೇಳಿದೆನು. ವ॥ ಅದು 
ಹೇಗೆಂದರೆ ೯೨. “ನನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿ ರಾಜನ ಮುಂದೆ 
ನಿಲ್ಲಿಸು ಭೂಪಾಲನೇ ! ನನ್ನ ಅಳಿಯನು ಇಂದು ಬಂದಿದ್ದಾನೆ. ನನ್ನ ಮಗಳನ್ನು 
ಕರೆಸಿ ಇವನಿಗೆ ಕೊಡು' ಎಂದು ಹೇಳು. ವ॥ ಹಾಗೆ ಹೇಳಿದ ಮೇಲೆ೯೩. ರಾಜನು 
ಕನೈಯನ್ನು ಕಾಣದೆ "ಅವಳು ಮೊದಲೇ ಹೊರಟು ಹೋಗಿದ್ದಾಳೆ' ಎಂದು ಹೇಳು 
ತ್ತಾನೆ. ಆಗ ನೀನು "ರಾಜನೆ ! ನಾನು ನಿನ್ನ ಮುಂದೆ ಪ್ರಾಣಗಳನ್ನು ತೊರೆಯುವೆನು . 


ಏಕಾದಶಾಶ್ವಾಸಂ ೫೦೫ 


ದ॥। ಎಂದು ಪೇಟಲಾತನಂತೆ ಗೆಯೆ ಎನೆಂದೆನ್ನಂ ಧರ್ಮವರ್ಧನನೆಡೆಗೆ ಕೊಂಡುಪೋಗಿ 


ಕಂ॥ ಎನ್ನಳಿಯನಿಂದು ಬಂದಂ 
ಮುನ್ನಂ ನಿನ್ನೊಡನೆ ಪೇಟ್ಜಿ ತೆಅದಿಂ ವಿದ್ಯಾ 
ಸನ್ನುತನಾಚಾರಪರಂ 
ಮನ್ನಿಸಿ ಕುಡುವೆಡೆಗೆ ತಕ್ಕನೆಂದುಅಕ ಪೇಟ್ವಿಂ ೯೪ 


ವ॥ ಅಂತು ಪೇಟ್ದು ಮತ್ತಂ 


ಸಕಳಾಮ್ನಾಯಮನೊಪ್ಪುವೆತ್ತುಪನಿಷದಾ ಕಾ $ರ್ಥಮಂ ಕಾವ್ಯನಾ 

ಟಕಮಂ ಲೌಕಿಕವಿದ್ಯೆ ಯಂ ಗಣಿತಮಂ ಪಟ್ಮರ್ಕಮಂ ಗೀತವಾ 

ದ್ಯ ಕಳಾಕೌಶಲಮಂ "ಗೃ ಹಸ್ಮಿತಿಯನಾಯುರ್ದಾಯಮಂಂ ಶಿಲ್ಪಕೌ 

ತುಕಮಂ ಭೂಪತಿ ನೀಂ ಪರೀಕ್ಷಿ ಸಿವನೊಳ್‌ ತೋರ್ಪಂ ಮಹಾಚಿತ್ರಮಂ ೯೫ 


ವಾರಣಶಿಕ್ಷೆಯಂ ತುರಗಶಿಕ್ಷೆಯನೊಪ್ಪವ ಚಾಪವಿದ್ಯೆಯಂ 

ಚಾರಣಚೂರಣಾದಿ ತರವಾರಿಯ ವಿದ್ಯೆಯನಾಗಮಂಗಳಂ 

ಮಾರಮತಂಗಳಂ ಸ್ಮೃತಿಪುರಾಣ ಕಥಾಕವಿತಾಪ್ರಸಂಗ ವಿ 

ಸ್ತಾರಮನೀತನಲ್ಲದಿಳೆಯೊಳ್‌ ಮಿಗೆ ಬಲ್ಲವರಾರ್‌ ನೃಪಾಲಕಾ ೯೬ 
ವ8 ಮತ್ತಂ 


ಕನಕಪರೀಕ್ಷೆಯಂ ಸಕಳರತ್ನಪರೀಕ್ಷೆಯನುತ್ತಮಾಂಗನಾ 

ಜನದ ಪರೀಕ್ಷೆಯಂ ನವಸುಗಂಧಪರೀಕ್ಷೆಯನುದ್ಭ್ಧವಸ್ತ್ರ ಸಂ 

ಜನಿತ ಪರೀಕ್ಷೆಯಂ ಭರತಶಾಸ್ತ್ರಪರೀಕ್ಷೆಯನೀತನಲ್ಲದಾ 

ವನುಷುಳ*ಯಂ ಮದೀಯತನುಜಾತೆಗೆ ತಕ್ಕನಿಳಾಧಿನಾಯಕಾ ೯೭ 


ಎಂದು ಹೇಳಿ ಅಗ್ನಿಕುಂಡವನ್ನು ಮಾಡಿಸು. ವ॥ ಎಂದು ಹೇಳಲು ಅವನು 
“ಹಾಗೆಯೇ ಮಾಡುವೆ'ನೆಂದು ಹೇಳಿ ನನ್ನನ್ನು ಧರ್ಮವರ್ಧನನ ಬಳಿಗೆ ಕರೆದುಕೊಂಡು 
ಹೋದನು-೯೪. "ಮೊದಲು ನಾನು ನಿನಗೆ ಹೇಳಿದ್ದಂತೆ ನನ್ನ ಅಳಿಯನು ಇಂದು 
ಬಂದಿದ್ದಾನೆ. ಅವನು ವಿದ್ಯಾವಂತನಾಗಿ ಕೀರ್ತಿಶಾಲಿಯಾಗಿದ್ದಾ ನೆ ಆಚಾರವಂತನಾಗಿ 
ದ್ದಾನೆ. . ಗೌರವಿಸಿ ಹೆಣ್ಣು ಕಾಡಲು ತಕ್ಕವನು' ಎಂದು ಹೇಳಿದನು. ವ॥ ಹಾಗೆ 
ಹೇಳಿ ಮತ್ತೆ ೯೫. “ಭೂಪತಿ! ಸಕಲವೇದಗಳು. ಉಪನಿಷದ್ವ್ದಾಕ್ಕಾರ್ಥ, ಕಾವ್ಯ 
ಗಳು ನಾಟಕಗಳು ಲೌಕಿಕ ವಿದ್ಯೆಗಳು, ಗಣಿತ, ಆರು ಮಾನ ನತ ವಾದ್ಯಕಲಾ 
ಕೌಶಲ, ಗೃಹಶಿಲ್ಪ, ಜೋತಿಷ್ಯ, ಶಿಲ್ಪ ಶಾಸ್ತ್ರ -ಇವುಗಳಲ್ಲಿಲ್ಲಾ ನೀನು ಪರೀಕ್ಷಿಸು. ಈತನು 
ಆಶ್ಚರ್ಯಗಳನ್ನೇ ತೋರಿಸುವನು. ೯೬, ಆನೆ ಕುದುರೆಗಳಿಗೆ ಶಿಕ್ಷಣ 'ಕೊಡುವುದು. 
ಧನುರ್ವಿದ್ಯೆ, ಚಾರಣ ಚೂರಣ ಮೊದಲಾದ ರೀತಿಯ ಕತ್ತಿಯವರಸೆ, ಆಗ ಮಗಳು 
ಕಾಮಶಾಸ್ತ್ರ, ಸ್ಮೃತಿ, ಪುರಾಣ, ಕಥೆ, ಕವಿತಾ-ಇವುಗಳಲ್ಲಿ ಕಾಶಲ ಇವನಿಗುಂಟು. ಈ 
ಭೂಮಿಯಲ್ಲಿ ಇವನಿಗಿಂತ ತಿಳಿದವರು ಬೇರೆ ಯಾರೂ ಇಲ್ಲ. ವಃ ಮತ್ತೂರ೯೭ 
ಭೂಪಾಲನೆ | ಚಿನ್ನದ ಪರೀಕ್ಷೆ, ಸಕಲ ರತ್ನಗಳ ಪರೀಕ್ಷೆ. ಉತ್ತಮ ಸ್ತ್ರೀಜನದ ಪರೀಕ್ಷೆ. 


೫೦೬ ಅಭಿನವ ದಶಕುಮಾರ ಚರಿತೆ 


ಕಂ॥ ಎಲ್ಲಾ ಭಾಷೆಯನೀತಂ 
ಬಲ್ಲಂ ದೇಶಾಂತರಂಗಳೊಳ್‌ ವಿಖ್ಯಾತಂ 
ಸಲ್ಪಲಿತವಂಶಜಂ ಭೂ 
ವಲ್ಲಭ ಕೇಳೆನ್ನ ಕನ್ನೆಗೀತಂ ಕಾಂತಂ ೯೮ 


ವ8 ಎಂದು ಮಿತ್ರವರಂ ಧರ್ಮವರ್ಧನಂಗೆನ್ನಂ ತೋ ಶೋಭಾವತಿಯಂ ಕರೆಸೆಂ 
ಬುದುಮಾತನೊರ್ವ ಕಂಚುಕಿಯಂ ಕನ್ಶಾಂತಃ ಪುರಕ್ಕೆ ಕಳಿಪಲಾತಂ ಶೋಭಾವತಿಯಂ ಕಾಣದೆ 
ಮಗುಟ್ಟು ಬಂದು / 
ಕಂ॥ ಅವಧಾನ ಧರ್ಮವರ್ಧನ 
ನವಮಾಲಿಕೆ ತನ್ನ ಕೆಳದಿಯಂ ಕಾಣದೆ ದುಃ 


ಖವನೆಡೆಗೊಂಡಿರ್ದಪಳೆಂ 
ತು ವಿಚಾರಮೆನುತ್ತೆ ಸಾವಿದಲ್ಲಂ ಪೇಟ್ತಿಂ ೯೯ 


ವ॥ ಅಂತು ಪೇಟಿಲೊಡಂ 


ಭೂವಳಯಾಧಿಪಂ ಬೆಅಗುವೆತ್ತುಮುದಂ ಪೆಜಿಪಿಂಗಿ: ಪಂದೆಯಂ 
ಪಾವಡರ್ದಂತೆ ತೊಟ್ಟನೆ ಕಲಲ್ಲೆಲೆ ಭೂಸುರ ನಿನ್ನ ಕನ್ನೆ ಶೋ 
ಭಾವತಿಯೆತ್ತಪೋದಳಣಯೆಂ ಪರಿಭಾವಿಸಲಿಂತಿದರ್ಕೆ ಹೇ 

ಟೂವುದು ಬಟೆ ಸೆ ಧರ್ಮಮಟಕಿಯಿತ್ತೆನುತುಬ್ಬೆ ಗದೊಳ್‌ ಮುಟುಂಗಿದಂ ೧೦೦ 


ಸುಗಂಧದ ಪರೀಕ್ಷೆ, ಉತ್ತಮವಾದ ವಸ್ತ್ರಗಳ, ಪರೀಕ್ಷೆ, ಭರತಶಾಸ್ತ್ರದ ಪರೀಕ್ಷೆ-ಇವು 
ಗಳನ್ನೆಲ್ಲದೆ ಬೇರೆ. ಯಾರು ಇಷ್ಟು ಚೆನ್ನಾಗಿ ಅರಿಯರು. ಇವನು ನನ್ನ ಮಗಳಿಗೆ 
ಅನುರೂಪನಾದವರನು. ೯೮. ಭೂವಲ್ಲಭನೇ ! ಕೇಳು. ಈತನು ಎಲ್ಲ ಭಾಷೆಗಳನ್ನು 
ಬಲ್ಲನು. ದೇಶಾಂತರಗಳಲ್ಲಿ ಸಂಚರಿಸಿ ವಿಖ್ಯಾತನಾಗಿದ್ದಾನೆ. ಸದ್ವಂಶದಲ್ಲಿ ಹುಟ್ಟಿ 
ದ್ದಾನೆ. ಇವನು ನನ್ನ ಮಗಳಿಗೆ ತಕ್ಕಪತಿ.” ವ॥ ಎಂದು ಹೇಳಿ ಮಿಶ್ರವರನು ಧರ್ಮ 
ವರ್ಧನಿಗೆ ನನ್ನನ್ನು ತೋರಿಸಿ "ಶೋಭಾವತಿಯನ್ನು ಕರೆಯಿಸು' ಎಂದನು. ಆಗ 
ರಾಜನು ಕನ್ಯಾಂತಪುರಕ್ಕೆ ಒಬ್ಬ ಕಂಚುಕಿಯನ್ನು ಕಳುಹಿಸಿದನು. ಆತನು ಶೋಭಾ 
ವತಿಯನ್ನು ಅಲ್ಲಿ ಕಾಣದೆ ಹಿಂದಿರುಗಿ ಬಂದ. “ಧರ್ಮವರ್ಧನ ! ಗಮನಿಸಿ 
ಕೇಳು. ನವಮಾಲಿಕೆಯು ತನ್ನ ಗೆಳತಿಯನ್ನು ಕಾಣದೆ ದುಃಖಿಸುತ್ತಿದ್ದಾಳೆ. ಇದು 
ಇರುವ ವಿಷಯ” ಎಂದು ಕಂಚುಕಿಯು ಹೇಳಿದನು. ವ॥ ಹಾಗೆ ಹೇಳಿದಾಗ_ ೧೦೦. 
ಮಹಾರಾಜನು ಬೆರಗುಗೊಂಡನು. ಅವನ ಹರ್ಷವು ಇಂಗಿಹೋಯಿತು. ಹೇಡಿಯ 
ಮೇಲೆ ಹಾವು ಹತ್ತಿದಂತೆ ಕೂಡಲೆ ಬಲಗುಂದಿದನು. "ಬ್ರಾಹ್ಮಣ ! ನಿನ್ನ ಮಗಳು 
ಶೋಭಾವತಿಯು ಎಲ್ಲಿಗೆ ಹೋದಳೆಂದು ತಿಳಿಯಲಿಲ್ಲ. ಇದಕ್ಕೆ ಬೇರಾವುದಾದರೂ 
ದಾರಿಯಿದೆಯೇ ? ವಿಚಾರಿಸಿ ಹೇಳು "ನನ್ನ ಧರ್ಮ ನಾಶವಾಯಿತು” ಎಂದು ಹೇಳಿ 


ಏಕಾದಶಾಶ್ವಾಸಂ ೫೦೭ 


ವ॥ ಅಂತು ಚಿಂತಿಸುತಿರ್ದ ಭೂಪನೊಳ" ಮಿತ್ರವರನಿಂತೆಂದಂ 


ಎಲೆ ಭೂಪಾಲಕ ನಿನ್ನ ಮಂದಿರದೊಳಾಂ ನಿಕ್ಷೇಪಮಾಗಿಟ್ಟ ಮ 

ತ್ಕುಲ ಚೂಡಾಮಣಿಯಪ್ಪ ಮತ್ತನುಜೆಯಂ ನೀನಿಂತು ಪೋಗಾಡಿ ದು 
ರ್ಬಲನಪ್ಪೆನ್ನನುಪಾಯದಿಂ ಕಳಿಪಲಾಂ ಪೋದಪ್ಪೆನೇ ನಿನ್ನ ಕಾ 

ಲ್ಲೊ ಲವಿಂ ಜೀವಮನೆಯ್ದೆ ನೀಗುವೆನಿದಂ ಕೇಳಿಂತು ನೀವೆಲ್ಲರುಂ ೧೦೧ 


ವಃ ಎಂದು ಮತ್ತಂ 


ಕಂಟ॥ ಸಕಲೋಪಾಯದಿನಾಕ 
ನ್ನಿಕೆಯಂ ತಂದಿತ್ತೊಡುಟ೨ವೆನಲ್ಲದೊಡತಿ ಕೌ 
ತುಕವಾಗಿ ಜೀವಮಂ ಬಿ 
ಟ್ಟು ಕೆಲರ್‌ ನಿಂದಿಸಲಧರ್ಮಮಂ ನಿನಗೀವೆಂ ೧೦೨ 


ವ॥ ಎಂದನಂತರಂ 


ರಾಜದ್ವಾರದೊಳಗ್ನಿ ಕುಂಡಮನಲಂಪಿಂ ಮಾಡಿ ತಂದಿಕ್ಕಿ ನಾ 
ನಾಜೀರ್ಣದ್ರುಮಶುಷ್ಕಮಂ ಬಟಕಿಯಿನಲ್ಲಿ ಪ್ರಾಣಮಂ ನೀಗಲೆಂ 

ದಾಜಾಣಂ ಶಿಖಿಯಂ ಸಮಂತು ಬಲವಂದಿರ್ಪಾಗಳಿೆಟ್ಟುರ್ವಿಪಂ 
ರಾಜೀವಾಕ್ಟಿಯನೆನ್ನ ನಂದನೆಯನಾನೆೊಲ್ಲೀವೆನೆಂದಂ ನೃಪಾ ೧೦೩ 


ಉದ್ವೇಗದಲ್ಲಿ ಮುಳುಗಿದನು. ವ॥ ಹೀಗೆ ಯೋಚಿಸುತ್ತಿದ್ದ . ರಾಜನಿಗೆ ಮಿತ್ರವರನು 
ಹೇಳಿದನು...೧೦೧. “ರಾಜನೇ ! ನನ್ನ ಕುಲಕ್ಕೆ ಚೂಡಾಮಣಿಯಾದ ನನ್ನ ಮಗಳನ್ನು 
ನಿನ್ನ ಮನೆಯಲ್ಲಿ ನಿಕ್ಷೇಪವಾಗಿ ಇಟ್ಟಿದ್ದೆನು. ನೀನು ಅವಳನ್ನು ಹೋಾಗಲುಡಿಸ 
ದುರ್ಬಲವಾದ ನನ್ನನ್ನು ಉಪಾಯವಾಗಿ ಸಮಾಧಾನಮಾಡಿ ಕಳುಹಿಸಲು ಯತ್ನಿಸು 
ತ್ರಿದ್ದೀಯೆ. ಆದರೆ ನಾನು ಹಾಗೆಲ್ಲ ಹೋಗುವುದಿಲ್ಲ. ನಿನ್ನ ಪಾದಗಳಲ್ಲಿ ಪ್ರೀತಿಯಿಂದ 
ನನ್ನ ಪ್ರಾಣಗಳನ್ನು ಕಳದುಕೊಳ್ಳು ವೆನು» ಈ ಮಾತನ್ನು ನೀವೆಲ್ಲರೂ ಕೇಳಿರಿ. ವ॥ 
ಮತ್ತೆ ೧೦೨. ಎಲ್ಲ ಉಪಾಯಗಳನ ನ್ನ ಪ್ರಯೋಗಿಸಿ ನನ್ನ ಮಗಳನ್ನು ತಂದುಕೊಟ್ಟರೆ 
ನಾನು ಬದುಕುವೆನು. ಅಲ್ಲದಿದ್ದ ರೆ ಆಶ್ಚರ್ಯಕರವಾದ ರೀತಿಯಲ್ಲಿ ಜೀವವನ್ನು ಬಿಡು 
ತ್ತೇನೆ. ಎಲ್ಲರೂ ನಿನ್ನನ್ನು ನಿಂದಿಕುವರು. ನಿನಗೆ ಅಧರ್ಮವು ಬರುವುದು” ವ॥ 
ಎಂದು ಹೇಳಿದನು. ಅನಂತರ... ೧೦೩. ಅರಮನೆಯ ಬಾಗಿಲಲ್ಲಿ ಅಗ್ನಿ ಕುಂಡವನ್ನು 
ರಚಿಸಿ ಅದರಲ್ಲಿ ಒಣಗಿದ ಅನೇಕ ಮರಗಳನ್ನು ತರಿಸಿ ಹಾಕಿಸಿದನು. ಆ ಜಾಣನು ಅದರ 
ಹತ್ತಿರ ನಿಂದು ಪ್ರಾಣ ಬಿಡಲೆಂದು ಅಗ್ನಿಯನ್ನು ಪ್ರದಕ್ಷಿಣೆ ಮಾಡತೊಡಗಿದನು. ಆಗ 
ಆ ರಾಜನು 'ಕಮಲಾಕ್ಷಿಯಾದ ನನ್ನ ಮಗಳನ್ನೇ ಕೊಡುವೆನು' ಎಂದು ಹೇಳಿದನು. 


೫೦೮ ಅಭಿನವ ದಶಕುಮಾರ ಚರಿತೆ 
ಹ ವ॥ ಎಂಡಾಗಳ್‌ 


ಚಿತ್ತಜಸನ್ನಿಭಂ ದ್ವಿಜವರಂ ಶ್ರುತಿನೀತಿಕಳಾಪ್ರವೀಣನ 

ತ್ಯುತ್ತಮನೀವರಂಗೆ ನವಮಾಲಿಕೆಯಂ ಕುಡಲಿಪ್ಪರೆಲ್ಲರುಂ 

ಸುತ್ತಣರಾಯರುಂ ಪೊಗಟ್ಟರೆಂದೊಲವಿಂ ಧರಣೇಶನೊಲ್ಮೆಯಿಂ 
ದಿತ್ತನಲಂಪಿನಿಂದೆನಗೆ ತನ್ನ ತನೂಜೆಯನುರ್ವರಾಧಿಪಾ ೧೦೪ 


ಭೂಮಿಪ ಧರ್ಮವರ್ಧನ ನೃಪಾಲಕನೊಪ್ಪಿರೆ ಕಾಮಧೇನುವಂ 

ಕಾಮಿಸಿದಂತೆ ಬೇಟ್ಸಿನಿತು ಮಂಗಳಸಾಧನದಿಂ ಸಭಾಗ್ರದೊಳ್‌ 
ಪ್ರೇಮದೊಳಾಕ್ಷಣಂ ಕರೆಸಿ ತನ್ನ ತನೂಜೆಯನೆನ್ನೊಳಿತ್ತು ಸು 
ಕ್ಷೇಮವನಾಗಿಸೆಂದೊಸೆದು ಸೇಸೆಯನಿಕ್ಕಿದನಾ ಮುಹೂರ್ತದೊಳ* ೧೦೫ 


ಕಂಟಿ ತನಗೆ ಸುತರಿಲ್ಲದುದಅ30 
ದೆನಗೈೆಶ್ಶರ್ಯಪ್ರಸಿದ್ಧಿಯಂ ಮಾಡಿದನಾ 
ಜನಪಂ ಬಲಕಿಯಿಂದಾಂ ತ 
ದ್ವನಿತೆಯೊಳೊಡಗೂಡಿ ಸುಖದೊಳಿರ್ಪನ್ನೆ ವರಂ | ೧೦೬ 


ಅಂಗಂಧಿರಾಜನೊಲವಿಂ 

ಸಂಗರಸಾಹಾಯ್ಯಮಾಗಲೆನ್ನಂ ಕರೆಸಲ್‌ 

ಪೀಗದೆ ಬಂದು ನಿಜಾಂಘ್ರಿಯು 

ಗಂಗಳ್ಗೆ ಅಗಿರ್ಪ ಸೈಪು ದೊರೆದತ್ತಿ ಗಳ* | ೧೦೭ 


ವ॥ ಹಾಗೆ ಹೇಳಿದಾಗ, ೧೦೪. "ರಾಜಹಂಸನೇ! ಈ ಬ್ರಾಹ್ಮಣನು ಮನ್ಮಥನ 
ಹಾಗಿದ್ದಾನೆ. ಶ್ರುತಿ ನೀತಿ ಕಲೆಗಳಲ್ಲಿ ಪ್ರವೀಣನು. ಅತ್ಯುತ್ತಮನು, ಈ ವರನಿಗೆ ನವ 
ಮಾಲಿಕೆಯನ್ನು ಕೊಡುವೆನು. ಎಲ್ಲರೂ ಇದಕ್ಕೆ ಇಷ್ಟ ಪಡುತ್ತಾರೆ. ಸುತ್ತ ಮುತ್ತಣ 
ರಾಜರೂ ಇದನ್ನು ಮೆಚ್ಚಿ ನನ್ನನ್ನು ಹೊಗಳುತ್ತಾರೆ.' ಎಂದು ಹೇಳಿ ಪ್ರೀತಿಯಿಂದ 
ಧರ್ಮವರ್ಧನನು ತನ್ನ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡಿದನು. ೧೦೫, 
ರಾಜವಾಹನ ಮಹಾರಾಜನೆ ! . ಧರ್ಮವರ್ಧನ ಮಹಾರಾಜನು ಸಭೆಯನ್ನಲಂಕರಿ 
ಸಿದನು. ಕಾಮಧೇನುವನ್ನು ಕೇಳಿ ಪಡೆದಂತೆ ಆ ಸಭೆಯು ಕೇಳುವಷ್ಟು ಮಂಗಳ ವಸ್ತು 
ಗಳಿಂದ ಪ್ರಕಾಶಿಸುತ್ತಿತ್ತು. ಕೂಡಲೆ ನನ್ನನ್ನು ಅಲ್ಲಿಗೆ ಕರೆಯಿಸಿ ತನ್ನ ಮಗಳನ್ನು 
ಕೊಟ್ಟನು. ಶುಭಮುಹೂರ್ತದಲ್ಲಿ "ಸುಕ್ಷೇಮದಿಂದಿರಿ' ಎಂದು ಪ್ರೀತಿಯಿಂದ ನಮ್ಮ 
ಮೇಲೆ ಅಕ್ಷತೆ ಚೆಲ್ಲಿದನು. ೧೦೬. ಧರ್ಮವರ್ಧನನು ತನಗೆ ಮಕ್ಕಳಿಲ್ಲದಿದ್ದು ದರಿಂದ 
ನನಗೇ ಐಶ್ವರ್ಯವನ್ನೆಲ್ಲ ಕೊಟ್ಟನು. ಬಳಿಕ ಆ ವನಿತೆಯೊಡನೆ ಕೂಡಿ ಇದುವರೆಗೂ 
ಸುಖವಾಗಿದ್ದೆನು. ೧೦೭. ಅಂಗರಾಜನು ತನಗೆ ಯುದ್ಧದಲ್ಲಿ ಸಹಾಯ ಮಾಡ 
ಬೇಕೆಂದು ಹೇಳಿ ಕಳುಹಿಸಿದನು. ಅದರಿಂದ ಕೂಡಲೆ ಇಲ್ಲಿಗೆ ಬಂದೆನು. ಇದರಿಂದ ಈಗ 


ಏಕಾದಶಾಶಿಸಂ ೫೦೯ 
ವ॥ ಎಂದು ರಾಜವಾಹನಂಗೆ ಪ್ರಮತಿ ತನ್ನ ವೃತ್ತಾಂತಮಂ ಪೇಟ, 


ಪರರಟಕಿವಿಲ್ಲದಂತು ತನಗುತ್ಕಟಪಾತಕಮೆಯ್ದದಂತು ಸ 

ರ್ವರ ಬಗೆಗೊಪ್ಸುವಂತು ಪುರುಷಾರ್ಥಫಲಂ ತನಗೆಯ್ದೂವಂತು ದು 

ಸ್ತರತರ ಕಾರ್ಯಮಂ ಪ್ರಮತಿಯಂತಿರೆ ಮಾಟ್ಟಿ ವನಾವನೆಂದು ಬಂ 
ಧುರವಚನಂಗಳಿಂ ಪೊಗಟ್ಟು ಮೆಚ್ಚಿದನಾಗಳಭಂಗ ವಿಕ್ರಮಂ ೧೦೮ 


ಗದ್ಯ 


ಇದು ನಿಖಳಬುಧಜನೆ ಮನೋವನಜವನ ದಿವಾಕರಕಿರಣಪ್ರತಿಮ ಪ್ರಸನ್ನ ಶ್ರೀಮದ 
ಭಂಗವಿಟ್ಮಲ ಪದಾಂಭೋಜಮತ್ತಮಧುಕರ ಮಧುಸೂದನನಂದನ ಸರಸಕವಿ ಚೌಂಡರಾಜ ವಿರ 
ಚಿತಮಪ್ಪ ಅಭಿನವ ದಶಕುಮಾರ ಚರಿತೆಯೊಳ್‌ ಪ್ರಮತಿಕಥಾವೃತ್ತಾಂತಂ 


ಏಕಾದಶಾಶ್ವಾಸಂ 


ತಮ್ಮ ಪಾದಗಳಿಗೆ ನಮಸ್ಕರಿಸುವ ಪುಣ್ಯವು ದೊರಕಿತು” ವ॥ ಎಂದು ರಾಜವಾಹನ 
ನಿಗೆ ಪ್ರಮತಿಯು ತನ್ನ ಕಥೆಯನ್ನು ಹೇಳಿದನು ೧೦೮. “ಪರರಿಗೆ ಕೇಡಾಗಲಿಲ್ಲ. ತನಗೆ 
ಬಲವಾದ ಪಾಪ ಬರಲಿಲ್ಲ. ಎಲ್ಲರ ಮನಸ್ಸಿಗೂ ಒಪ್ಪಿ ಗೆಯಾಗುವಂತೆ ಪುರುಷಾರ್ಥ 
(ಕಾಮ) ಸಿದ್ಧಿಯಾಯಿತು. ಹೀಗೆ ಮಾಡಲು ಕಷ್ಠ | ಕರವಾದ ಕಾರ್ಯವನ್ನು ಪ್ರವಂತಿಯ 
ಹಾಗೆ ಮಾಡುವವರು ಬೇರೆಯಾರಿದ್ದಾರೆ ?” ಎಂದು ಮಧುರವಾದ ಮಾತುಗಳಿಂದ 

ಅಭಂಗ ವಿಕ್ರಮನಾದ ರಾಜವಾಹನನು ಪ್ರಮತಿಯನ್ನು ಮೆಚ್ಚಿ ಕೊಂಡು ಹೊಗಳಿದನು. 
ಇದು ಎಲ್ಲ ವಿದ್ವಾ ೦ಸರ ಮನಸ್ಸೆಂಬ ಕಮಲವನಕ್ಕೆ ಸೂಯ ೯ನ ಕಿರಣಕ್ಕೆ ಸಮವಾದ, 
ಪ್ರಸನ್ನವಾದ ಶ್ರೀಮದಭಂಗ ವಿಟ್ಮಲನ ಪಾದ ಕಮಲಗಳಲ್ಲಿ : ಮದಿಸಿದ ದುಂಬಿಯಾದ 
ಮಧುಸೂದನನ ಮಗ ಸರಸಕವಿ ಚೌಂಡರಾಜ ವಿರಚಿತವಾದ ಅಭಿನವ ದಶ ಕುಮಾರ 
ಚರಿತೆಯಲ್ಲಿ ಪ್ರಮತಿ ಕಥಾ ವೃತ್ತಾಂತವೆಂಬ ಹನ್ನೊಂದನೆಯ ಆಶ್ಚಾಸ 


ದ್ವಾ ದಶಾಶ್ವಾಸಂ 
ಮಿತ್ರಗುಪ್ತನ ಕಥೆ 


ಕಂ ಶ್ರೀನಂದನಸನ್ನಿಭನಭಿ 
ಮಾನಧನಂ ಮಿತ್ರಗುಪ್ತನಂ ನೋಡಿ ಮನ 
ಕ್ಯಾನಂದಮನೆಸಗೆಂದಂ 
ಭೂನಾರೀಪತಿಯಭಂಗವಿಟ್ಮಲಭೃತ್ಯಂ ೧ 


ವ8 ಎಂಬುದುಂ ಮಿತ್ರಗುಪ್ತಂ ಕೆಯ ಳಂ ಮುಗಿದು 


ಜನಪತಿ ಬಿನ್ನಪಂ ಸಖರೊಳೆಲ್ಲರ ಮಾಲಟಕ್ಕಿಯೊಳಾಂ ತ್ವದೀಯಪಾ 
ವನಪದಪದ್ಮಮಂ ಪದೆಪಿನಿಂದಳಸಲ್‌ ಪೊಜಿಮಟ್ಟು ಸಂತತಂ 
ಜನಪದಮೆಲ್ಲಮಂ ತಿರಿಗಿ ಧರ್ಮನಿವಾಸದ ಸಿಂಹದೇಶಮಂ 

ಮನಮೊಸೆದೆಯ್ದಿ ಸಿಂಹಪುರಮಂ ಮಿಗೆ ಪೊಕ್ಕೆನತೀವರಾಗದಿಂ ಈ 


ವ॥ ಅಂತು ಸಿಂಹಪುರಮಂ ಪ್ರೊಕ್ಕಿರ್ಪನ್ನೆಗಂ 


ಮನಸಿಜಚಿತ್ತಮೋಹಿನಿಗೆ ಸತ್ತಥಗಾಮಿನಿಗುಗ್ರಪಾಶಲೋ 

ಪಿನಿಗೆ ಪುರಾರಿಕಾಮಿನಿಗೆ ಭೀಕರಶೂಲಿನಿಗಗ್ಗಿಭಾಳಲೋ 

ಚನಿಗೆ ಮೃಗೇಂದ್ರ ವಾಹಿನಿಗೆ ವರ್ಣಿತವರ್ಣಿನಿಗೊಲ್ಲು ವಿಂಧ್ಯವಾ 

ಸಿನಿಗೆ ಜಗಜ್ಜನಂ ಪರಕೆಯಂ ಸಲಿಸಲ್‌ ನೆರೆದಿರ್ದುರ್ವಿಪಾ &ಿ 


೧. ಮನ್ಮಥನ ಹಾಗಿದ್ದ ಅಭಿಮಾನಧನನಾದ ಅಭಂಗವಿಟ್ಮಲನ ಸೇವಕನಾದ ಮಹಾ 
ರಾಜ ರಾಜವಾಹನನು ಮಿತ್ರಗುಪ್ತನನ್ನು ನೋಡಿ "ನಿನ್ನ ಕಥೆಯನ್ನು ಹೇಳಿ ಮನಸ್ಸಿಗೆ 
ಆನಂದವನ್ನುಂಟುಮಾಡು' ಎಂದು ಹೇಳಿದನು. ವ॥ ಮಿತ್ರಗುಪ್ತನು ಕೈಗಳನ್ನು 
ಮುಗಿದು ಹೀಗೆಂದನು: ೨. “ಮಹಾರಾಜನೆ, ಕೇಳು. ನಾನೂ ಎಲ್ಲ ಗೆಳೆಯ 
ರಂತೆ ನಿನ್ನ ಪಾದ ಕಾಮಲಗಳನ್ನು ಹುಡುಕಲು ಹೊರಟೆನು. ದೇಶಗಳನ್ನೆಲ್ಲ 
ಸಂಚರಿಸಿ ಧರ್ಮಕ್ಕೆ ವಾಸಸ್ಥಾನವಾದ ಸಿಂಹದೇಶವನ್ನು ಸೇರಿ ಪ್ರೀತಿಯಿಂದ 
ಪ್ರವೇಶಿಸಿದೆನು. ವ।! ಸಿಂಹಪುರವನ್ನು ಪ್ರವೇಶ ಮಾಡಿ 
ದಾಗ ೩. ರಾಜನೆ! ಮದನನ ಮನಸ್ಸನ್ನು ಮೋಹಗೊಳಿಸುವ, ಆಕಾಶ ಗಾವಿನಿ 
ಯಾದ, ಯಮಪಾಶವನ್ನು ಕತ್ತರಿಸಿ ಹಾಕುವ, ಹರನ ಶತ್ನಿಯಾ 


ದು 
ಕ ದ 
ಹಿಡಿದ, ಬೆಂಕಿಯುಗುಳುವ ಹಣೆಗಣ್ಣುಳ್ಳ, ಸಿಂಹವಾಹಿನಿಯಾದ, ಪ್ರಶಂಸ 


ನ್ನ 


ಶೂಲವನ 


ದ್ವಾದಶಾಶ್ವಾಸಂ ೫೧೧ 


ವ॥ ಅಂತಾವಿಂಧ್ಯವಾಸಿನಿಗೆ ಜಾತ್ರೆ ನೆರೆದಿರಲಾಂ ಪೋಗಲಲ್ಲಿ 


ಕಂ8 ಏಕಾಂತಸ್ಮಳದೊಳ* ಚಿಂ 
ತಾಕುಳಮಂ ನೀಗಲೆಂದು ಕುಳ್ಳಿರ್ದು ವಿಪಂ 
ಚೀಕೇಳಿಯೊಳಿರ್ದಂ ನಿ 
ರ್ವ್ಮಾಕುಳದಿಂದೊರ್ಬ ಸೌಮ್ಮನುರ್ವೀನಾಥಾ ೪ 


ತುದಿವೆರಲಿಂದೆ ಮುಟ್ಟಿಯೆಡಗೆಯ್ಯೊಳಮರ್ಚಿಸುಡಾಳದಿಂಪು ನು 

ಣ್ಹೊದವಿರೆ ಕೇಳ್ಮ ಕೋವಿದರ ಕರ್ಣರಸಾಯನಮೆಂಬ ಮಾಟಕ್ಕಿಯಿಂ 
ತೊದಳಿನಿತಿಲ್ಲದೊಳ್ಸೆಸೆವ ವಾಣಿಯ ಜಾಣ್ಣುಡಿ ಕೇಳಲಾಯ್ತೆನಲ್‌ 
ಸದಮಳವೀಣೆಯಂ ಪದೆದು ಬಾಜಿಸುತಿರ್ದನನೇಕ ರೀತಿಯಿಂ ೫ 


ವ8 ಅಂತಿರ್ದ ವೀಣಾಧರನಂ ಕಂಡು, 


ಕಂ॥ ನೆರವಿಯನುಟಕಿದೊರ್ಬನೆ ಬಂ 
ದು ರಹಸ್ಯದೊಳಿರ್ಪೆಯೇಕೆ ನಿನ್ನಯ ಪೆಸರೇಂ 
ಪರಿವಾದಿನಿಯಂ ಸತತಂ 
ಪರಮಪ್ರಿಯತಮೆಯನಪ್ಪುವಂತಪ್ಪಿರಲೇಂ ೬ 


ಹರಕೆಯನ್ನು ಸಲ್ಲಿಸಲು ಅಲ್ಲಿ ನೆರೆದಿದ್ದರು. ವ॥ ಈ ರೀತಿಯಲ್ಲಿ ವಿಂಧ್ಯವಾಸಿನಿಯ 
ಜಾತ್ರೆ ಸೇರಿದ್ದಾಗ ನಾನು ಹೊಕ್ಕೆನು. ಅಲ್ಲ ೪. ಭೂಪಾಲನೆ ! ಒಂದು 
ಏಕಾಂತವಾದ ಜಾಗದಲ್ಲಿ ಒಬ್ಬ ಸೌಮ್ಯ ಪುರುಷನು ಚಿಂತೆಯ ಕಳವಳವನ್ನು ಕಳೆದು 
ಕೊಳ್ಳುವುದಕ್ಕಾಗಿ ಯಾವ ಅಡ್ಡಿ ಯೂ ಇಲ್ಲದೆ ವೀಣೆಯನ್ನು ನಂಡಿಸುತ್ತಾ ಇದ್ದನು. 
೫. ಅವನು ಶುದ್ಧವಾದ ವೀಣೆಯನ್ನು ಅನೇಕ ರೀತಿಯಿಂದ ಅಕ್ಕ ರೆಯಿಂದ ಸಾಮು 
ತ್ತಿದ್ದನು. ತುದಿ ಬೆರಳಿನಿಂದ ತಂತಿಗಳನ್ನು ಮೀಟುತ್ತಿದ್ದನು. ಎಡಗೆ ಯಲ್ಲ ವೀಣೆ 


ಯನ್ನು ಧರಿಸಿದ್ದನು. ತೆ ಲಿಯು ಇಂಪಾಗಿದ್ದಿತಂ. ಕೇಳಿದವರ ಕಿವಿಗಳಿಗೆ 


ರಸಾಯನದಂತೆ ಹಿತವಾಗಿತ್ತು. ಲ್ಪವೂ ದೋಷವಿಲ್ಲದ ಮಧುರವಾದ ಸರಸ [ತಿಯ 
ನಲ್ನುಡಿಯೇ ಕೇಳಿಸುತ್ತಿದೆ aed ್ತಿ ಆ ವೀಣಾಗಾನ. ವ ಹಾಗೆ ನುಡಿಯಿಸು 
ತ್ತಿದ್ದ ವೀಣಾಪಾಣಿಯನ್ನು ತ ೬, “ಗುಂಪಿನಿಂದ ದೂರವಾಗಿ ಒಬ್ಬನೇ 


ಬಂದು ರಹಸ್ಯವಾಗಿ ಏಕಾಂತ ಸ್ಥಳದಲ್ಲಿ | ಏಕೆ ಕುಳಿತಿದ್ದೀಯೆ ? ನಿನ್ನ ಹೆಸರೇನು ? 
ಒಂದೇ ಸಮನಾಗಿ ಪ್ರಿಯತಮೆಯನ್ನು ನ ಬ ಅಪ್ಪುವಂತೆ ವೀಣೆಯನ್ನೆ ಕೆ ಅಪ್ಪಿದ್ದೀಯೆ ?” 
ವಃ ಎಂದು ನಾನು ಪ್ರಶ್ನಿಸಲು ಆತನು ಹೇಳಿದನು ೭. “ನನ್ನ ಮನಸ್ಸಿಗೆ ಹಿಡಿಯಂ 
ದವರು ಎಷ್ಟು ಜನವಿದ್ದರೇನು? ಅದು ಹಾಗಿರಲಿ. ಜ್‌ ನನ್ನ ಹೆಸರನು K 


೫೧೨ ಅಭಿನವ ದಶಕುಮಾರ ಚರಿತೆ 


ವ॥ ಎಂದಾಂ ಬೆಸಗೊಳಲಾತನಿಂತೆಂದಂ 


ಕಂ॥ ತನ್ನೆಯ ಮನಕ್ಕೆ ಬಾರದ 
ರೆನ್ನರ್‌ ನೆರೆದಿರ್ದೊಡೇನದಂತಿರ್ಕೆ ನಿಜ 
ಕನ್ನ ಪೆಸರಂ ವಿಚಾರಿಸೆ 
ಸನ್ನು ತಮತಿ ಕೋಶದಾಸನೆಂಬುದು- ಕೆಳೆಯಾ ೭ 


ವ॥ ಎಂದು ತನ್ನ ಪೆಸರಂ ಪೇಟಕ್ಕಿನ್ನಂ ಮುತ್ರನಂತಪ್ಪಂತು ಭಾವಿಸಿ ಕೋಶದಾಸಂ 
ವೀಣೆಯನಪ್ಪಿದ ಕಾರಣಮಂ ಪೇಲಲೆಂದಿಂತೆಂದಂ 


ಪೆಸರ್ವೆತ್ತೀ ಶುಭಸಿಂಹಪತ್ತನದಧೀಶಂ ತುಂಗಧನ್ವಂ ತದೀ 

ಯಸತಿ ಪ್ರಸ್ತುತಿವೆತ್ತ ಮೇದಿನಿಯವರ್‌ ಬಂದಿಲ್ಲಿಗೀದುರ್ಗೆಯಂ 
ಪಸೆದಿರ್ದರ್ಚಿಸಿ ರತ್ನಸಂತತಿಗಳಿಂ ಮತ್ತಂತವರ್‌ ಬೇಡಿದರ್‌ 
ವಸ:ಧಾವಂದಿತಪುತ್ರನಪ್ಪ ವರಮಂ ಚಂಚತ್ತಪೋನಿಷ್ಮೆಯಿಂ ೮ 


ವ॥ ಆತನರ್‌ ತಪೋನಿರ್ಬಂಧದಿಂದಿರಲೊಡಂ ಎಂಧ್ಯವಾಸಿನಿ ಪ್ರಸನ್ನೆಯಾಗಿ 


ಮನಸಿಜ ಮತ್ತ ಹಸ್ತಿನಿಯೆನಿಪ್ಪ ಕುಮಾರಿಯನೊರ್ಬಳಂ ಜಗ 
ಜ್ವನಹಿತಕಾರಿಯಪ್ಪ ಸುತನೊರ್ಬನನಂತವರ್ಗೊಲ್ಲು ವಿಂಧ್ಯವಾ 

ಸನಿ ಪದೆದಿತ್ತೆನೆಂದು ವರಮಂ ದಯೆಗೆಯ್ಯಲೊಡಂ ನೃಪಾಲನುಂ 
ವನಿತೆಯುಮಿರ್ಬರುಂ ಸುಖಸುಧಾಂಬುಧಿಯೊಳ್‌ ಮುಲಟುಗಿರ್ದರಬಶ್ತಿಯಿಂ ೯ 


ವ॥ ಅಂತು ಸಂಕಲ್ಲಸಿದ್ದರಾದ ದಂಪತಿಗಳ್ಳೆ ವಿಂಧ್ಯವಾಸಿನಿ ಮಗುಲಕ್ತಿಂತೆಂದಳ್‌ 


ವಿಚಾರಿಸಿದೆ. ಗೆಳೆಯ ನನ್ನ ಹೆಸರು ಕೋಶದಾಸ” ವ॥ ಹೀಗೆ ತನ್ನ ಹೆಸರನ್ನು 
ಹೇಳಿ ನನ್ನನ್ನು ಮಿತ್ರನೆಂದು ತಿಳಿದನು ಮತ್ತು ತಾನು ವೀಣೆಯನ್ನಪ್ಪಿದುದಕ್ಕೆ ಕಾಕಣ 
ವನ್ನು ಹೇಳಿದನು. ೮, “ಹೆಸರುವಾಸಿಯಾದ ಈ ಸಿಂಹನಗರದ ರಾಜ ತುಂಗಧನ್ಹ. 
ಅವನ ಹೆಂಡತಿ ಮೇದಿನಿ. ಇಬ್ಬರೂ ಇಲ್ಲಿಗೆ ಬಂದು ದುರ್ಗಿಯನ್ನು ಅನೇಕ ರತ್ನಗಳಿಂದ 
ಪೂಜಿಸಿದರು. ಮತ್ತೆ ಅವರು ತಪಸ್ಸನ್ನಾಚರಿಸಿ ಲೋಕ ಪ್ರಸಿದ್ಧನಾದ ಮಗನಾಗ 
ಬೇಕೆಂದು ವರವನ್ನು ಕೇಳಿದರು. ವ॥ ಅವರು ಕಠಿಣವಾದ ತಪಸ್ಸನ್ನಾಚರಿಸಿದರು. 
ಆಗ ವಿಂಧ್ಯವಾಸಿನಿಯು ಪ್ರಸನ್ನಳಾಗಿ... ೯. ಮದನನ ಮದ್ದಾನೆಯೆಂದು ಹೇಳುವ 
ಕುಮಾರಿಯೊಬ್ಬಳನ್ನೂ ಜಗತ್ತಿನ ಜನಕ್ಕೆ ಹಿತಕಾರಿಯಾದ ಮಗನೊಬ್ಬನನ್ನೂ ವರವಾಗಿ 
ದಯಪಾಲಿಸಿದಳು. ಅರಸನೂ ಅರಸಿಯೂ ಹರ್ಷದಿಂದ ಸುಖಸಾಗರದಲ್ಲಿ ಮುಳು 


ಗಿದರು. ವ॥ ಹಾಗೆ. ಸಂಕಲವು ಸಿದಿ ಸಿದ ಆ ರಾಜದಂಪತಿಗಳಿಗೆ ವಿಂಧ್ಧವಾಸಿನೀ 
wd ed ಈ 


ಏಕಾದಶಾಶ್ವಾಸಂ ೫೧೩ 


ನಿಮಗಾನಿತ್ತ ತನೂಜೆ ಬಂದೆನಗೆ ತತ್ಪೂರ್ವಾಹ್ನದೊಳ್‌ ಕೂರ್ತು ಸಂ 
ಭ್ರಮದಿಂ ಕಂತುಕ ಕೇಳಿಯಂ ಸಲಿಸುತಿರ್ಕಾಕುಂತೆಯೊಳ* ಕೂರ್ತವಂ 

ರಮಣಂ ತಾನೆನಿಸಿರ್ಕೆ ತದ್ರಮಣನಂ ನಿಮ್ಮಾತ್ಮಜಂ ಸೇವೆಗೆ 

ಯ್ಲೆ ಮಗಳ್ಳೊಪ್ಪುವ ಕಂತುಕಾವತಿಯೆನಿಪ್ಪಾನಾಮಮಕ್ಕಾವಗಂ ೧೦ 


ವ॥ ಎಂದು ಮತ್ತಮಿಂತೆಂದಳ* 


ನಿನ್ನ ಮಗಳುತ್ಸವಂ ಮಿಗ 

ಲೆನ್ನಿದಿರೊಳ್‌ ಮನಾಲ್ಪಿ ಕಂತುಕಕ್ರೀಡಾ ಸಂ 

ಪನ್ನದ ದೆಸೆಯಿಂ ತತ್ಪ 

ರ್ವನ್ನೋಡೆ ಸುಕಂತುಕಾಖ್ಯಮಂ ತಳೆದಿರ್ಕುಂ ೧೦ 


ವ॥। ಎಂದು ಭವಿಷ್ಯದ್ವರ್ತಮಾನವಂ ಪೇಟಲಾತುಂಗಧನ್ವಂ ಮಹಾಪ್ರಸಾದಮೆಂದು 
ವಿಂಧ್ಯವಾಸಿನಿಯಂ ಬೀಟಕ್ಕೊಂಡು ಮೇದಿನೀಸಹಿತಂ ನಿಜನಿವಾಸಕ್ಕೆ ಬಂದಿರಲ್‌ ಕೆಲವು ದಿನಕ್ಕೆ 


ಧರೆ ಪೊಗಟ* ತುಂಗಧನ್ನಂ 

ಗರವಿಂದಾಮೋದೆ ಮೇದಿನೀದೇವಿಗೆ ಸು 

ಸ್ಮಿರದಿಂದೆ ಜನಿಸಿದರ್‌ ಭಾ 

ಸೃರದೀಧಿತಿಸನ್ನಿಭರ್‌ ಕುಮಾರಿಕುಮಾರರ' ೧೨ 


ವ॥ ಅಂತು ಜನಿಸಲೊಡಂ, 


ಇಲಿಗೆ ಪ್ರೀತಿಯಿಂದ ಬಂದು ಪೂರ್ವಾಹ್ಞದಲ್ಲಿ ನನಗೆ ಸಂಭ್ರಮದಿಂದ ಚೆಂಡಾಟದ 
ಸೇವೆಯನ್ನು ಸಲ್ಲಿಸಲಿ. ಆ ಕಾಂತೆಯಲ್ಲಿ ಪ್ರೇಮ ತೋರಿಸಿದವನು ಅವಳಿಗೆ ಪತಿಯಾಗಲಿ, 
ನಿವ ಮಗನು ಅವನ ಸೇವೆ ಮಾಡಲಿ. ನಿಮ್ಮ ಮಗಳಿಗೆ ಕಂತುಕಾವತಿಯೆಂಬ ಹೆಸರು 
ಬರಲಿ”. ವ॥॥ ಎಂದು ಹೇಳಿ ಮತ್ತೆ ಹೇಳಿದಳು. ೧೧. “ನಿನ್ನ ಮಗಳು ಸಂಭ್ರಮಾದರ 
ಗಳಿಂದ ನನ್ನ ಎದುರಿನಲ್ಲಿ ಕಂತುಕ ಕ್ರೀಡೆಯನ್ನು ನಡೆಯಿಸುವುದರಿಂದ ಆ ಹಬ್ಬಕ್ಕೆ ಕಂತು 
ಕೋತ್ಸ್ಸವವೆಂಬ ಹೆಸರು ಬರಲಿ” ವ।। ಹೀಗೆ ದೇವಿಯು ಮುಂದೆ ಆಗುವ ವಿಷಯ 
ವನ್ನು ಹೇಳಿದಳು. ಆ ತುಂಗಧನ್ಹನೂ ಮಹಾಪ್ರಸಾದವೆಂದು ಹೇಳಿ ದೇವಿಯಿಂದ 
ಬೀಳ್ಕೊಂಡು ಮೇದಿನಿಯೊಡನೆ ತನ್ನರಮನೆಗೆ ಬಂದನು. ಕೆಲವು ದಿನಗಳಾದ ಮೇಲೆ, 


—— 


೧೨. ತುಂಗಧನ್ನ ಮಹಾರಾಜನಿಗೂ ಕಮಲಗಂಧಿ ಮೇದಿನೀ ದೇವಿಗೂ 'ಸೂರ್ಯನಿಗೆ 
ve 


ತ್‌ — ~~ — — ಬಾ pe ಬು ಕ ಹ ಚ್‌ [a ಚ್‌ ಉತ್‌. ಕ್ರಾ ಕಾಣೆ ಅಲೆ 
ಸಮನಾದ ಕುಮಾರನೂ. ಸೂರ್ಯ: ಎಂತಿಗೆ ' ಸಮಳಾದ ಕುಖಿಏಿಿ0ರಿಯೂ ಬಒಬಟಸಿದಿರುು, 


್‌ 


ee ಜಾಮಿ PN — _ ೧ ಸ್‌ ಷ್ಟ ಇತಾಹಾಗೆ ಇಹ ಇತ್‌ ಇ ಕ್‌ ಇಗೆ ಇ ಈಟ್‌ ಹ ಇ ನ 
ಜಗತ್ತೇ ಅವರನ್ನು ಹೊಗಳಿತು. ವಃ ಹಾಗಿ ಕುಮಾರ ಕುಮಾರಿಯರಂ ಹೂಟ ಲ... 
we 


33 


೫೧೪ ಅಭಿನವ ದಶಕುಮಾರ ಚರಿತೆ 


ತನಯಂಗೆ ಭೀಮಧನ್ವಂ 

ತನೂಜೆಗತಿಮುದದೆ ಕಂತುಕಾವತಿಯೆಂದೊ 

ಳ್ಲಿನ ಪೆಸರ್ಗಳನೊಸೆದಿಟ್ಟಿಂ 

ಜನನಾಥಂ ತುಂಗಧನ್ವನುತ್ಸವದಿಂದಂ ೧೩ 


ವ॥  ಅಂತವರ್ಗೆ ಪೆಸರಿಡಲ್‌ ವರ್ಷಕ್ರಮದಿಂದವರ್‌ ಪರಿವರ್ಧಿಸೆ 


ಪೆಸರ್ವೆತ್ತ ಕಂತುಕಾವತಿ | 

ಗೆ ಸಖತ್ವಮನಾಂತು ಜೀವದಂತಿರ್ಪಳ್‌ ಭಾ 

ವಿಸೆ ಚಂದ್ರಸೇನೆಯೆಂಬಳ್‌ 

ಕುಸುಮಾಯುಧನರಲ ಸರಲನೀಟ್ಕುಳಿಗೊಳ್ಹ೪ ೧೪ 


ಪದನಖಕಾಂತಿ ತಾರಗೆಗಳಂ ಗೆಲೆ ನಿರ್ಮಳದಂತದೀಪ್ತಿ ಕೌ 

ಮುದಿಗೊಟಕಿಗಟ್ಟೆ ಲೋಚನಯುಗಾಂಚಲರಶ್ಮಿ ಚಕೋರಿಗಳ್ಲೆ ಸಂ 
ಪದಮನಮರ್ಚೆ ಮೆಲ್ಲುಡಿ ಕರಂ ಸುಧೆಗಿಂಪನೊಡರ್ಚೆ ಕಾಮುಕ 

ರ್ಗದವಬಲಂ ಮುಖೇಂದು ಕುಡೆ ಬಣ್ಣಿಸದಿರ್ಪರೆ ಚಂದ್ರಸೇನೆಯಂ ೧೫ 


ಆ ಚಂಬ್ರಸೇನೆಗೆನಗೆ ಮ 

ಹಾಚೇತಃಪ್ರೀತಿ ಪೆರ್ಚಲಂಗಜನಿರ್ಬ 

ರ್ಗಾಚಾರ್ಯನಾಗಿ ಮಂಗಳ 

ವಾಚಕದಿಂದೊಂದುಗೂಡಿದಂ ಮುದಮೆಸೆಯಲ್‌ ೧೬ 


೧೩. ಮಹಾರಾಜ ತುಂಗಧನ ನು ಮಗನಿಗೆ ಭೀಮಧನ್ನನೆಂದು ಹೆಸರಿಟ್ಟನಂ. ಮಗಳಿಗೆ 
ಕಂತುಕಾವತಿಯೆಂದು ಹೆಸರಿಟ್ಟನು... ದೊಡ್ಡ ಉತ್ಸವವನ್ನು ನಡೆಯಿಸಿದನು. 
ವಃ ಹೀಗೆ ಹೆಸರಿಡಲು ಅವರು ವರ್ಷ ವರ್ಷಕ್ಕೂ ಕ್ರಮವಾಗಿ ಬೆಳೆದರು. ೧೪. ಹೆಸರು 
ವಾಸಿಯಾದ ಕಂತುಕಾವತಿಯ ಗೆಳತಿ ಚಂದ್ರಸೇನೆಯೆಂಬವಳು ಅವಳ ಜೀವದಂತಿದ್ದಾಳೆ. 
ಅವಳು ಮನ್ಮಥನ ಹೂ ಬಾಣವನ್ನೂ ಮೀರಿಸಿದ್ದಾಳ- ೧೫. ಚಂದ್ರಸೇನೆಯ 
ಪಾದಗಳ ಉಗುರುಗಳ ಕಾಂತಿಯು ನಕ್ಷತ್ರಗಳನ್ನು ಮೀರಿಸುತ್ತದೆ. ನಿರ್ಮಲವಾದ 
ದಂತಕಾಂತಿಯು ಬೆಳದಿಂಗಳಿಗೆ ಸಮನಾಗಿದೆ. ಕಡೆಗಣ್ಣ ಳರಡರ ಕಾಂತಿಯು ಚಕೋರಿ 
ಗಳಿಗೆ ಆನಂದ ಸಂಪದವನ್ನುಂಟುಮಾಡುತ್ತದೆ. ಮೃದುವಾದ ಮಾತುಗಳು ಅಮೃತದ 
ಮಾಧುರ್ಯವನ್ನುಂಟುಮಾಡುತ್ತವೆ. ಅವಳ ಮುಖಚಂದ್ರನು ಕಾಮುಕರಿಗೆ ಸಂತಾಪ 
ವನ್ನುಂಟುಮಾಡುತ್ತದೆ. ಚಂದ್ರಸೇನೆಯನ್ನು ವರ್ಣಿಸದೇ ಯಾರು ಇದ್ದಾರು? 
೧೬. ಆ ಚಂದ್ರಸೇನೆಗೂ ನನಗೂ ಅತಿಶಯವಾದ ಮನಃ ಪ್ರೀತಿಯು ಬೆಳೆಯಿತು. 


ಎಳ 


ಮನ್ಮಥನು ಇಬ್ಬರಿಗೂ ಆಚಾರ್ಯನಾಗಿ ಮಂಗಳ ಮಂತ್ರ ಹೇಳಿ ಒಂದುಗೂಡಿಸಿದನು. 


ಏಕಾದಶಾಶ್ವಾಸಂ ೫೧೫ 


ವ॥ ಅಂತಾ ಚಂದ್ರಸೇನೆಗಮೆನಗಮನ್ಯೋನ್ಯ ಸ್ನೇಹಂ ಸಂದಿರೆ 


ಈಗಳ್‌ ಕಾಮುಕಭೀಮಧನ್ವನವಳಂ ತನ್ಮೊಲ್ಮೆಯಿಂ ನಿತ್ಯಸಂ 

ಭೋಗಸ್ವ್ರೀಯನೆ ಮಾಡಿಕೊಂಡಿರಲವಂ ಮತ್ಸಾಾಾಮಿಪುತ್ರಂ ಕನ 

ಲ್ಹೇಗೆಯ್ವೆಂ ಕೊಲಲಾಗದೆಂದು ಮನದೊಳ್‌ ಕಟ್ಟೇವಮೆಯ್ದಲೈ ವೀ 
ಣಾಗಾಂಧರ್ವದ ಸೌಖ್ಯದಿಂ ಮೆಜಕಿವೆನೆಂದಿರ್ದಪ್ಪೆ ನೀ ತಾಣದೊಳ ೧೭ 


ಮುದದೆಡೆಗೆ ದುಃಖದೆಡೆಗಂ 

ಸುದತಿಯರ ವಿಯೋಗದೆಡೆಗೆ ಕೂಡಿರ್ದೆಡೆಗಂ 

ಕದಡಿರ್ದ ಚಿತ್ತದೆಡೆಗಂ 

ಪದೆಪಿಂದಂ ಬಂಧುವಲ್ಲೆ ಸಂಗೀತರಸಂ ೧೮ 


ವ8 ಎಂದು ಕೋಶದಾಸಂ ತನ್ನ ವೃತ್ತಾಂತಮಂ ಪೇಟ್ಜಿ ಸಮಯದೆೊಳ್‌ 


ನೂಪುರದಿಂಚರಂ ನವಕಳಾಪಮನೂನ . . . 
2" ರತ್ನವಳಯಧ್ವನಿ ಚಿತ್ತಜಚಾಪಟಂಕೃತಂ 
` ವ್ಯಾಪಿಸಿದತ್ತು ನಾಲ್ದೆಸೆಯನೆಂಬಿನಮೊಂದೆಸೆಯಲ್ಕದೊರ್ವ ಶೋ 


ಭಾಷರಿಪೂರ್ಣೆ ಬಂದಳತಿ ಸಂಭ್ರಮದಿಂ ಪದೆದಲ್ಲಿಗಾಕ್ಷಣಂ ೧೯ 
ಆನಂದವಾಯಿತು. ವ॥ ಹೀಗೆ ಚಂದ್ರಸೇನೆಗೂ ನನಗೂ ಪರಸ್ಪರ ಸ್ನೇಹವು ಬಲಿಯಿತು. 
೧೭. ಈಗ ಕಾಮುಕನಾದ ಭೀಮಧನ್ರನು ಅವಳನು ಶೆ ತನ po ಶ್ಯ ಸಂಭೋಗದ 


ನಾರಿಯನ್ನಾಗಿ ಮಾಡಿಕೊಂಡಿದ್ದಾನೆ. ಅವನು ನನ್ನ ಸಾ ಮಿಯ ಮಗ. ಕೋಪಿಸಿ 
ಕೊಂಡು ಏನು ಮಾಡಲಿ ? ಅವನನು ಕೊಲುವಂತಿಲ್ಲ.. ಮನಸಿ ನಲಿ: ಮಾತ ಯ 
Ci ೧೧೨ ೧೨ ಗೀ ~ 


ತುಂಬಿದೆ. ಅದರಿಂದಾಗಿ ನಾನು ಇಲ್ಲಿ ಕುಳಿತು ವೀಣಾಗಾನ ಮಾಧುರ್ಯದಿಂದ 


— x — ನರರ ರಂ ದಾರ್‌ ತಕ್‌ ಇಬ್ಬ ಕೆ ~ ಎಮಿ ನೀ ಎಪಿ - 
ಮನಸ್ಸನ್ನು ಸಮಾಧಾನ ಮಾಡಿಕೊಳ್ಳು ತ್ತಿದ್ದೇನೆ. ೧೮. ಸಂತೋಷದಲ್ಲಿಯೂ, 
Nad ಹಸತ PE J ಇ ಖೋ $ | 
ದುಃಖದಲ್ಲಿಯೂ, ಅಂಗನೆಯರ ವಿರಹದಲ್ಲಿಯೂ, ಅಂಗನೆಯರೊಡನೆ ಕೂಡಿದ್ದಾ ಗಲೂ 
ನ್ನ ಕ ಗಾ ಕ — ~~ ತ 
ಮನಸ್ಸು ಕ್ಷೋಭೆಗೊಂಡಾಗಲೂ ಸಂಗೀತ ರಸವು ಬಂಧುವಾಗಿ ಶಾಂತಿಯನ್ನು ನೀಡು 
— Ke ೩ yA ಕಾರ್ಕ್‌ ಕಿ ಹ ಇವಿ ಲಾಲ 1೪೪% 
ತ್ತದೆ”. ವ॥ ಎಂದು ಕೋಶದಾಸನು ತಿನ್ನಿ ವಿಚಾರವನ್ನು ಹೇಳಿದನು. - ಆಗ ೧೯, ಅಲಿಗೆ 
ಗ 
We 


1% A ವ Aಗಿಲ ಕಹಾ ಅಪ್ಲೊ ಅವೆ J pp 
ಳು: ಸುಂದರಿಯ ಸಂಭ್ರವುದಿಂದ ಬಂದಳು. ಆಗ ಅವಳ ಕಾಲಂದಿಗೆಗಳ 
~ ೧೫ 


ಈ ಎಂಗ ೧. 
ವಿದನಿಯೂ K ೮ 


ಇ ತ ತಡಿಯೋಕೆ ಆಹೆ ಅತಾ ಇ Na 
ಬಳೆಗಳ ದನಿಯೂ, ಒವಿನ್ನ ಧಣ ಬಿ೦ನ ಟಂಕ್ಷತಿಯಂತೆ ನಾಲ್ಕು ದಿಕ್ಕುಗಳಿಗೂ 
ಶೆ ಸು 4 


4) 


ಇ ಜಾನಾ ಪಾಷ a ೩ 
ನವಾದ ಕಾಂಚಿಯ ಗೆಜ್ಜೆಗಳ ದನಿಯೂ ..... 174-೪ ರತದ 


೫೧೬ ಅಭಿನವ ದಶಕುಮಾರ ಚರಿತೆ 


ವ॥ ಅಂತವಳ್‌ ಬರಲೊಡಂ 


ಶಂಕಿಸದೆ ಕೋಶದಾಸಂ 

ಭೋಂಕೆನಲೆಟ್ಲವಳನಪ್ಪಿಯಂಕದೊಳ್‌ ಪೆಂ 

ಪಿಂ ಕುಳ್ಳಿರಿಸಿ ಬಲಿಿಕ್ಕಾ 

ತಂ ಕಡುಪಿಂದಂ ಪೇಲ್ದನೆನಗೆ ತತ್ಕೌತುಕಮಂ ೨೦ 


ವ॥ ' ಅದೆಂತೆನೆ 


ನಿನ್ನೊಳ್‌ ಮುದದಿಂದಾಂ ಪೇ 

ಟ್ಮಿನ್ನ ಪ್ರಾಣಾಧಿನಾಥೆಯಾಕೆ ಕಳಾಸಂ 

ಪನ್ನಗುಣೆ ಚಂದ್ರಸೇನೆ ಮ 

ಹೋನ್ನತ ಸೌಭಾಗ್ಯವಂತೆ ಭಾವಿಸು ಕೆಳೆಯಾ ೨೧ 


ವ॥ ಎಂದಾ ಚಂದ್ರಸೇನೆಯನೆನಗೆ ತೋಣಕಿ ಮಗುಲ್ಲೂಕೆಯೊಳಾತನಿಂತೆಂದಂ (ಇಲ್ಲಿ 
ಗ್ರಂಥವು ಉಪ್ತವಾಗಿದೆ. ರಂ) 


ಪೀನನಿತಂಬೆಯರ್‌ ಗುರುಪಯೋಧರೆಯರ್‌ ನಳಿತೋಳ ಬಾಲೆಯರ" 
ವಿತಾನನಿಭಾಕ್ಷಿಯರ್‌ ಕುಟಿಲಕುಂತಳೆಯರ್‌ ನವಕಂಬುಕಂಶೆಯರ್‌ 
'ಮಾನಿನಿಯರ್‌ ಕೆಲರ್‌ ಮದನಲಕ್ಷಿ ಒಯರಂತಿರೆ ಎಂಧ್ಯವಾಸಿನೀ 
ಸ್ಮಾನಮನೆಯ್ದಿ ದರ್‌ ಪದೆದು ನೋಟ್ಬರ ಕಣ್ಗಳ ಪರ್ವಮೆಂಬಿನಂ ಸ! 


ಹರಡುತ್ತಿತ್ತು. ವ॥ ಹಾಗೆ ಅವಳು ಬಂದಾಗ... ೨೦. ಕೋಸದಾಸನು ಸ್ವಲ್ಪವೂ 
ಸಂಕೋಚವಿಲ್ಲದೆ ಥಟ್ಟನೆ ಎದ್ದು ಅವಳನ್ನಪ್ಪಿಕೊಂಡನು. ಪ್ರೀತಿಯಿಂದ ಅವಳನ್ನು 
ತನ್ನ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡನು, ಬಳಿಕ ಆವೇಗದಿಂದ ಆ ಆಶ್ಚರ್ಯವನ್ನು ನನಗೆ 
ಹೇಳಿದನು. ವ॥ ಅದು ಹೇಗೆಂದರೆ--೨೧. “ನಿನಗೆ ನಾನು ಸಂತೋಷದಿಂದ ಹೇಳಿದ 
ನನ್ನ ಪ್ರಾಣನಾಯಿಕೆಯು ಇವಳೇ. ಇವಳು ಕಳಾಸಂಪನ್ನೆ. ಗುಣವತಿ. ಮಹೋ 
ನ್ನತವಾದ ಸೌಭಾಗ್ಯವುಳ್ಳ ಚಂದ್ರಸೇನೆ. ಗೆಳೆಯನೇ ಇದನ್ನು ನೀನು ತಿಳಿದುಕೋ?” 
ವ॥ ಎಂದಂ ಹೇಳಿ ಚಂದ್ರಸೇನೆಯನ್ನು ನನಗೆ ತೋರಿಸಿದನು. ಮತ್ತೆ ಆತನು ಅವಳಿಗೆ 
ಹೇಳಿದನು. (ಇಲ್ಲಿ ಕೋಶದಾಸನು ಹೇಳಿದ ಗ್ರಂಥಭಾಗ ಲುಪ್ತವಾಗಿದೆ. ರಂ) 


9 
ಆಂ 
ಕೆ 
ಕಾಲ 


ದೊಡ್ಡವು. ಕಂಗಳು ಮೀನಿನಂತಿದ್ದುವು. ತಲೆಗೂದಲು ಸುರುಳಿ ಸುರು 
ದ್ಲುವು. ಕುಶ್ತಿಗೆಯು ಶಂಖದಂತಿದ್ದುವು. ಅವರು ಮಾನವತಿಯರು. ಕೆಲವರು ರತಿ 


ಏಕಾದಶಾಶಾ ಸಂ ೫೧೭ 


ವ8 ಅಂತು ನೆರೆದು ಬಂದ ತರುಣಿಯರ ನಡುವೆ 


ನಗೆಗಣ" ಮಿಂಚಿನ ಗೊಂಚಲಂ ಮಿಗುವಿನಂ ಕರ್ಪಿಂ ಲಸದ್ವೇಣಿ ಕಾ 
ರ್ಮೂಗಿಲಂಗೆಲ್ವಿನಮಿಂದ್ರ ಚಾಪರುಚಿಯಂ ಭೂಷಾಮಣಿಜ್ಯೋತ್ಸ್ನೆಗಳ್‌ 
ನಗ:ವಂತಿರ್ಪಿನಮಾತ್ತಯೌವನರಸಂ ತೇರೈಪಿನಂ ಧೂರ್ತರಂ 
ಚೆಗಳಂತಂಜುವಿನಂ ಪಯೋಧರೆಯದೊರ್ಬಳ ಕಣ್ಣೆ ವಂದಳ್‌ ನ ಪಾ ೨೩ 


ವ॥ ಅಂತಿರ್ದ ವಿಳಾಸಿನಿಯಂ ಕಂಡಿವಳಾರೆಂದಾಂಚಂ ದ್ರಸೇನೆಯಂ ಕೇಳಲವಳಿಂ 
ತೆಂದಳ್‌ 


ಇವಳಲ್ತೆ ಕಂತುಕಾವತಿ 

ಭುವನೇಶ್ವರಿಯೆನಿಪ ವಿಂಧ್ಯವಾಸಿನಿಗೆ ಮಹೋ 

ತ್ಸವದಿಂ ಕಂತುಕಕೇಳಿಯ 

ನವಿರಳದಿಂದೆಸಗಲೆಂದು ಬಂದಳಿ" ನಲವಿಂ ೨೪ 


ವ॥ ಎಂದು ಮತ್ತಂ 


ನಿಮ್ಮಯ ಕಣ್ಗಳ ಪರ್ವಮ 

ನೆಮ್ಮರಸಿಯ ಸೆಂಡಿನಾಟದೊಳ್‌ ಪಡೆದೊಡೆ ನೀ 

ವುಮ್ಮಹದಿಂ ನೋಟಕ್ಕೆಯೆನು 

ತ್ತೆಮ್ಮಿರ್ಬರನಾಕೆಯೆಡೆಗೆ ಸಖ ಕೊಂಡುಯ್ಸಳ್‌ ೨೫ 


ಯಂತಿದ್ದರು. ವ॥ ಹಾಗೆ ಗುಂಪಾಗಿ ಬಂದ ತರುಣಿಯರ ನಡುವೆ... ೨೩. ರಾಜನೇ! 
ಒಬ್ಬಳು ಯುವತಿಯು ಕಾಣಿಸಿದಳು. ಅವಳ ನಗೆಗಣ್ಣು ಮಿಂಚಿನ ಗೊಂಚಲನ್ನು ಮೀರಿ 
ಸಿತು. ಹೊಳೆಯುವ ಜಡೆಯ ತನ್ನ ಕಪ್ಪುಬಣ್ಣದಿಂದ ಮಳೆಗಾಲದ ಮೋಡವನ್ನು 
ಸೋಲಿಸಿತು. ಒಡವೆಗಳ ರತ್ನಗಳ ಕಾಂತಿಯೆಂಬ ಬೆಳುದಿಂಗಳು ಕಾಮನಬಿಲ್ಲಿನ ಕಾಂತಿ 
ಯನ್ನು ನೋಡಿ ನಗುವಂತಿತ್ತು. ಯೌವನರಸವು ಧೂರ್ತರಾದ ವಿಟರನ್ನು ಗುಂಪು 
ಕೂಡುವಂತೆ ಮಾಡುತ್ತಿತ್ತು. ಹಂಸಗಳು ಅಂಜಿದುವು. ವ॥ ಹಾಗಿದ್ದ ವಿಳಾಸಿನಿ 
ಯನ್ನು ನೋಡಿ 'ಇವಳಾರು' ಎಂದು ನಾನು (ಮಿತ್ರಗುಪ್ತ) ಚಂದ್ರಸೇನೆಯನ್ನು ಕೇಳಿ 
ದೆನು. ಆದಕ್ಕೆ ಅವಳು ಹೇಳಿದಳು. ೨೪. “ಇವಳೇ ಕಂತುಕಾವತಿ. ಭುವನೇಶ್ವರಿ 
ಯೆಂದು ಹೆಸರು ವಾಸಿಯಾದ ವಿಂಧ್ಯವಾಸಿನೀದೇವಿಗೆ ಕಂದುಕಕೇಳೀ ಸೇವೆಯನ್ನು 
ಮಾಡಲು ಸಂಭ್ರಮದಿಂದ ಬಂದಿದ್ದಾಳೆ. ವ॥ ಎಂದು ಹೇಳಿ ಮತ್ತೆ ೨೫. “ನಮ್ಮ 
ಅರಸಿಯ ಚೆಂಡಾಟದಿಂದ ನಿಮ್ಮ ಕಣ್ಣು ಗಳಿಗೆ ಹಬ್ಬವನ್ನುಂಟುಮಾಡಿಕೊಳ್ಳುವ ಆಸೆ 
ಯಿದ್ದರೆ, ಬನ್ನಿರಿ, ನೀವು ಉತ್ಸಾಹದಿಂದ ನೋಡಿ” ಎಂದು ಹೇಳಿ ನಮ್ಮಿಬ್ಬರನ್ನೂ 


೫೧೮ ಅಭಿನವ ದಶಕುಮಾರ ಚರಿತೆ 


ದ॥ ಅಂತೆಮ್ಮಿರ್ಬರಂ ಚಂದ್ರಸೇನೆ ರಂಗಭೂಮಿಗೊಡಗೊಂಡು ಪೋಗಲ್‌ ಆಗಳ* 
ಕಂತುಕಾವತಿ 
ಅಳಕಂ ಜೋಲ್ಡಿರೆ ಹಾರಮೊರ್ಗುಡಿಸೆ ಚಂಚತ್ಕರ್ಣಪತ್ರಂ ಕರಂ 
ಪೊಳಯಲ್‌ ವೇಣಿ ಕೆಲಕ್ಕೆ ಜಾಜಕಿ ಏಳಸತ್ಸ€ವ್ಯಾನಬಂಧಂ ಕುಚ 
ಸ್ಮಳದಿಂದೊಯ್ಯನೆ ಹಿಂಗೆ ತೋಳ್ಗಳ ಮೊದಲ್‌ ಚೆಲ್ವಾಗಿರಲ್‌ ಕೋಮಳಾಂ 
ಜಳಿಹಸ್ತಂಗಳಿನೊಲ್ಲು ಕಾಂತೆ ಪೊಡೆಮಟ್ಟಳ್‌ ದೇವಿಗಾನಂದದಿಂ ೨೬ 
ವ॥ ಅಂತು ಕಂತುಕಾದತಿ ವಿಂಧ್ಯ ವಾಸಿನಿಗೆ ನಮಸ್ಕರಿಸಿಯನಂತರಂ 


ಮಣಿಮಯಕಾಂಚಿಯಂ ಬಿಗಿದು ಕಂಚುಕಮಂ ಕುಚಮಂಡಲಕ್ಕೆ ಕೇ 
ವಣಿಸಿಯೆಲಲ್ವ ಮುಂಜೆಜಿಗನೊಯ್ಯನೆ ಸೆಕ್ಕಿ ನವೀನರತ್ನ ಕಂ 

ಕಣಮೆಸೆವಂಗದಂ ದನಿಗುಡಲ್ಕೆ ಭವಾನಿಯ ಮುಂದೆ ಯಾವಕಾ 

ರುಣಕರದೊಳಿ್‌ ಕುಮಾರಿ ತಳೆದಳ್‌ ಪೊಸಸೇಡನನಂಗಪಿಂಡವಂಂ ೨೭ 


ಮದನನ ಶ ಬಂಗಾರಮನೊ 

ರ್ಮೊದಲಂಗನೆ ಮುದ್ದೆಮಾಡಿ ತೋರ್ಪವೊಲೊಪ್ಪಿ 

ರ್ದುದು ಚೆಲ್ವ ಸೆಂಡು ವಿಟರ 

ಳೈರ್ದೆಯೊಯ್ಕೆನೆ ಕಂತುಕಾವತಿಯ ಬಲಗೆಯ್ಯೊಳ್‌ ೨೮ 


ವ॥ ಅಂತಿರ್ದ ಸೆಂಡಂ ಕೊಂಡು 


ಗೆಳತಿ ಚಂದ್ರಸೇನೆಯಯ ಆಕೆಯಿದ್ದ ಸ್ಥಳಕ್ಕೆ ಕರೆದುಕೊಂಡು ಹೋದಳು. ವ॥ ಹಾಗೆ 
ನಮ್ಮಿಬ್ಬರನ್ನೂ ಚಂದ್ರಸೇನೆಯು ರಂಗಭೂಮಿಗೆ ಕರೆದುಕೊಂಡು ಹೋದಳು. ಆಗ 
ಕಂತುಕಾವತಿಯಣ ೨೬. ಕೋಮಲವಾದ ಅಂಜಲಿಗಳನ್ನು ಜೋಡಿಸಿ ದೇವಿಗೆ ಅನಂದ 
ದಿಂದ ನಮಸ್ಕರಿಸಿದಳು. ಆಗ ಅವಳ ಮುಂಗುರುಳು ಮುಂದೆ ಜೋತವು. ಹಾರವು 
ಪಕ್ಕಕ್ಕೆ ವಾಲಿತು. ಓಲೆಗಳು ಚೆನ್ನಾಗಿ ಹೊಳೆದುವು. ಜಡೆಯು ಪಕ್ಕಕ್ಕೆ ಜಾರಿತು. 
ಸ್ತನಗಳ ಮೇಲೆ ಕಟ್ಟಿದ್ದ ಬಟ್ಟೆಯು ಕುಚಸ್ಥಳದಿಂದ ಹಿಂದೆ ಜರುಗಿತು. ಅಗ ಅವಳ 
ಕಂಕುಳು ಸುಂದರವಾಗಿ ಹೊಳೆಯಿತು. ವ ಹಾಗೆ ಕಂತುಕಾವತಿಯು ವಿಂಧ್ಯವಾಸಿನಿಗೆ 
ನಮಸ್ಕರಿಸಿದಳು. ಅನಂತರ. ೨೭. ರತ್ನಮಯವಾದ ಒಡ್ಯಾಣವನ್ನು ಬಿಗಿಪಡಿಸಿದಳು. 
ಕಂಚುಕವನ್ನು ಕುಚಮಂಡಲದಲ್ಲಿ ಸಿಕ್ಕಿಸಿದಳು. ನೇತಾಡುತ್ತಿದ್ದ ಮುಂಜೆರಗನ್ನು ಬಿಗಿ 
ಯಾಗಿ ಬಿಗಿದಳು. ಆನಂತರ ಭವಾನಿಯ ಮುಂದೆ ಆರಗಿನ ರಸದಿಂದ ಕೆಂಪಾದ 
ಕೈಯಲ್ಲಿ ಅನಂಗಪಿಂಡದಂತಿದ್ದ ಚೆಂಡನ್ನು ಹಿಡಿದಳು, ಅಗ ಆವಳ ರತ್ನದ ಕೈಬಳೆಗಳೂ 
ತೋಳಬಳೆಗಳೂ ಸದ್ದು ಮಾಡಿದುವು, ೨೮. ಅವಳ ಕೈಯಲ್ಲಿದ್ದ ಅಂದವಾದ ಚೆಂಡು 
ಮದನನ ಶೃಂಗಾರವನ್ನೆಲ್ಲ ಮೊಟ್ಟ ಮೊದಲೇ ಒಟ್ಟಿಗೆ ಸೇರಿಸಿ ಮುದ್ದೆ ಮಾಡಿ ತೋ 
ಸುವಂತಿತ್ತು. ವಿಟರ ಅಳುಕುವ ಹೃದಯವೇ ಕಂತುಕಾವತಿಯ ಬಲಗೈಯ್ಯಲ್ಲಿದ್ದಂತೆ 
ಚೆಲುವಾದ ಚೆಂಡು ಕಾಣಿಸಿತು. ವ॥ ಹಾಗಿದ್ದ ಚೆಂಡನ್ನು ಹಿಡಿದುಕೊಂಡು... 


ಏಕಾದಶಾಶಾ ರಸಂ ೫೧೯ 


ಮೊದಲೊಳ್‌ ಮೆಲ್ಲನೆ ಸೆಂಡನಿಟ್ಟು ನೆಗೆಯಲ್‌ ಮೆಲ್ಪಿಂದವಳ್‌ ಪೊಯ್ದು ಪೊ 

ಣ್ಮಿದ ಸೆಂಡಂ ನಖದೀಪ್ತಿ ರಂಜಿಸುವಿನಂ ಮೇಗೆಯ್ಯೊಳಾಂತಾಗಳಂ 

ತದನಾರ್ಪಿಂ ಮಗುಟ್ವುರ್ವಿಯೊಳ್‌ ಪೊಡೆದು ಗೋಮೂತ್ರಂಬೊಲೊರ್ಮೆ 
ಯೆತಾ 

ಳದ ಸೂಲಂ ತಿಳಿದಾಡಿದಳ್‌ ಸುದತಿ ಪೆಂಪಿಂ ಕಂತುಕಕ್ರೀಡೆಯಂ ೨೯ 


ಮಲ್ಲಿಕಾಮಾಲೆ 


ವಾರಿಜಾನನೆ ಸೆಂಡನಿರ್ಕೆಲದೊಳ್‌ ನಿಮಿರ್ದು ಕರಾಗ್ರದಿಂ 

ಜಾಣಕಿ ಮೆಟ್ಟುತೆ ಪೊಯ್ಯಲಂಗದರತ್ನ ಕಂಕಣನೂತ್ನಮಂ 

ಜೀರಕಧ್ವನಿ ಪಂಚಬಾಣಶರಾಸನ ಧ್ವನಿಯಂತೆ ವಿ 

ಸ್ತಾರದಿಂ ಪ್ಯೊಜಿಪೊಣ್ಮಲಾಡಿದಳಂತು ಕಂತುಕಕೇಳಿಯಂ ಸಕಾ 


ಭ್ರಮರಿಗುಡುತ್ತೆ ಕಂತುಕಮನಂಗನೆ ಪೊಯ್ಯಲಲಾತಚಕ್ರದಂ 

ತಮರ್ದಿರೆ ಸೆಂಡು ವೃತ್ತತೆಯೊಳಂಗನೆ ಮಧ್ಯದೊಳೊಪ್ಪುತಿರ್ದಳು 
ತ್ತಮಪರಿವೇಷ ಮಧ್ಯದ ಶಶಾಂಕಕಳಾಕೃತಿಯಂತೆ ಚಿತ್ತ ವಿ 
ಭ್ರಮಮನೊಡರ್ಚುತೆಲ್ಲರೊಳದೇವೊಗಲಕ್ಕಿಂ ಕಮನೀಯ ಕೇಳಿಯಂ ೩೧ 


೨೯. ಮೊದಲು ಮೆಲ್ಲಗೆ ಚೆಂಡನ್ನು ನೆಲದ ಮೇಲೆ ಹೊಡೆದಳು. ಅದು ಮೇಲೆ ನೆಗೆ 
ಯಿತು. ಮತ್ತೆ ಮೃದುವಾಗಿ ಹೊಡೆದಳು. ಮತ್ತೆ ಮೇಲೆದ್ದ ಚೆಂಡನ್ನು ಉಗುರುಗಳ 
ಕಾಂತಿಯು ಹೊಳೆಯುತ್ತಿರಲು ಮೇಗಯ್ಯಿಂದ ಹಿಡಿದಳು. ಮತ್ತೆ ಅದನ್ನು ನೆಲದ 
ಮೇಲೆ ಒತ್ತಿ ಹೊಡೆದಳು, ಗೋಮೂತ್ರ ಚೆಲ್ಲಿದಂತೆ ತಾಳಕ್ಕೆ ಸರಿಯಾಗಿ ಚೆಂಡ 
ನ್ನಾಡಿದಳು. ೩೦. ಕಮಲಮುಖಿ ಕಂತುಕಾವತಿಯು ಎರಡು ಪಕ್ಕಕ್ಕೂ ಮೇಲಕ್ಕೆ 
ಹಾರುತ್ತ ಕೈ ತುದಿಯಿಂದ ಜಾರಿದ ಚೆಂಡನ್ನು ಕಾಲಿನಿಂದ ಹೊಡೆಯುತ್ತಿದ್ದಳು. ಆಗ 
ಅವಳ ತೋಳು ಬಳೆಗಳೂ ರತ್ನದ ಕೈಬಳೆಗಳೂ ಕಾಲಂದಿಗೆಗಳೂ ಮನ್ಮಥನ ಬಿಲ್ಲಿನ 
ಧ್ವನಿಯಂತೆ ಧ ಸನಿಮಾಡಿದುವು. ಹೀಗೆ ಅವಳು ಬಹುಕಾಲ ಚೆಂಡಾಟವನ್ನಾಡಿದಳು. 
೩೧. ಕಂತುಕಾವತಿಯು ಸುತ್ತ ತಿರುಗುತ್ತಾ ಚೆಂಡನ್ನು ಹೊಡೆದಳು. ಅಗ ಚಂಡು 
ಕೊಳ್ಳಿಯ ಸಂತ್ರಿನಂತೆ ಕಾಣಿಸಿತು. ಅವಳು ಆ ವೃತ್ತದ ನಡುವೆ ನಿಂತು ಪರಿವೇಷದ 
ನಡುವಿನ ಚಂದ್ರಕಲೆಯೂತೆ ಕಾಣಿಸಿ ನೋಡಿದವರಲ್ಲೆಲ್ಲ ಚಿತ್ತಭ್ರಾಂತಿಯನ್ನುಂಟು 
ಮಾಡಿದಳು. ಅವಳ ಕಮನೀಯವಾದ ಚೆಂಡಾಟವನ್ನು ಏನೆಂದು ಹೊಗಳಲಿ? 


೫೨೧ ಅಭಿನವ ದಶಕುಮಾರ ಚರಿತೆ 


ವಣ ಅಂತು ಭ್ರಮರಿಗುಡುವಾಗಳ್‌ 


ಸೊಗಸೆಸೆಯೆ ಕೋತದಾಸನ 

ಪೆಗಲೊಳ್‌ ಮುಂಗೆಯ್ಯನಿಟೀಿಸಿ ನಿಂದಿರ್ದೆನ್ನಂ 

ಮೃಗನೇಶ್ರೆ ಕಂಡು ಚಿತ್ತಂ 

ಬುಗುವಂತಿರೆ ಮಗುಟ್ಟು ಮಗುಟ್ಟು ನೋಡಿದಳಾಗಳ್‌ ೩೨ 


ವ॥ ಅಂತು ನೋಡಿ ಮತ್ತಂ 


ಬಡನಡುವಿಂಗೆ ಲಂಘಿಸಿ ಕುಚಕ್ಕಡರ್ದಿಂದುಟಿಯಂ ತುಡುಂಕಿ ಮೇ 
ಣುಡಿಗಿರದೆಯ್ದೆ ಮುಂದಲೆಗೆ ಪಾಯ್ಡು ವಿಟಾಗ್ರಣಿಯಂತೆ ಕಂತುಕಂ 
ತೊಡರ್ದಪುದೆಂದು ಕಾಂತೆ ಮೃದುಹಸ್ತದಿನೋವದೆ ಪೊಯ್ಯೆ ಮತ್ತೆ ಮೆ 
ಲಡಿಗಳನಂಟಿ ಹೆರ್ಚುವುದದಲ್ತೆ ಗುಣಾಧಿಕ ನೀತಿ ಧಾತ್ರಿಯೊಳ್‌ ೩೩ 


ವಿಲಸತ್ಕಂತುಕಮಂ ಪುಟಂನೆಗೆವವೋಲ್‌ ಮಾರ್ಪೊಯ್ದು ಸೆಂಡೆಯ್ತರಲ್‌ 
ನಲವಿಂದಂ ಪೊಜಕೆಯ್ಯೊಳಾಂತು ಮಗುಟ್ಟಾರ್ಪಿಂ ಮಾಣದೋರಂತೆ ತಾ 
ಳಲಯಂ ರಂಜಿಸೆ ಚಿತ್ರಬಂಧಗತಿಯೊಳ್‌ ಸೂಲಸ್ಕಿಟ್ಟಿನೊಳ್‌ ಪೊಯ್ದು ಕೋ 


& 
ಮಳೆ ಪು್ರಪ್ಪಾಸ್ತ್ರವನೀಟ್ದಿ ಮೂಡಿಗೆಗಳಿಂ ಪುಷ್ಪಾಸ್ತ್ರಮಂ ಪೊಯ್ಯಳೇ ೩೪ 


ವಃ ಹಾಗೆ ಸುತ್ತತಿರುಗುತ್ತಾ ಆಡುವಾಗ ೩೨. ಸೊಗಸಾದ ರೀತಿಯಲ್ಲಿ ಕೋಶ 
ದಾಸನ ಹೆಗಲ ಮೇಲೆ ಕೈಹಾಕಿಕೊಂಢು ನಿಂತಿದ್ದ ನನ್ನನ್ನು ಆ ಹರಿಣಾಕ್ಷಿಯು ನೋಡಿ 
ದಳು. ನನ್ನ ಮನಸ್ಸಿನಲ್ಲಿ ಪ್ರವೇಶಿಸುವಂತೆ ಮತ್ತೆ ಮತ್ತೆ ನೋಡಿದಳು. ವ॥ ಹಾಗೆ 


ನೋಡಿ ಮತ್ತೆ- ೩೩. ಚೆಂಡು ಜಾಣನಾದ ವಿಟಪುರುಷನಂತೆ ಬಡವಾದ ಸೊಂಟಕ್ಕೆ 
ಹಾರಿ ಕುಚದ ಮೇಲೇರಿ ಸಿಹಿಯಾದ ತುಟಿಯನ್ನು ಸ್ಪರ್ಶಿಸಿ ಮತ್ತೆ ಅಲ್ಲಿಗೇ ನಿಲ್ಲದೆ 
ಮುಂದಲೆಗೆ ಹಾಯುತ್ತದೆ ಎಂದು. ಕಾಂತೆಯು ದುವಾದ ಹಸ್ತದಿಂದ 
ಒಂದೇ ಸಮನಾಗಿ ಹೊಡೆದಳು. ಆದರೆ ಅದು ಮತ್ತೆ ಮೆಲ್ಲಡಿಗಳಿಗೆ ಬಿದ್ದು ಮತ್ತೆ 


ಮೇಲೆಕ್ಕೆರಗುತ್ತದೆ.. ಭೂಮಿಯಲ್ಲಿ ಇದು ಗುಣಾಧಿಕರನೀತಿಯಷ್ಟೆ ! ಹೆಚ್ಚು ಗುಣ 
ಸ ಮಾ ಮಿ (ನ ಾಇನೌಗಿಂ ಇ ೮೫7 ಜ್‌ 
ವುಳ್ಳವರು ಕೆಳಕ್ಕೆ ಬಗ್ಗಿ ಕಾಲಿಗೆಬಿದ್ದು ಶರಣಾಗತರಾಗಿ ವೃದ್ಧಿಯನ್ನು ಹೊಂದುತ್ತಾ 
ರಲ್ಲವೇ ? ಹಾಗೆಯೇ ಚೆಂಡು ಅವಳ ಕಾಲಿಗೆ ಬಿದ್ದು ಮತ್ತೆ ಮೇಲಕ್ಕೆ ಪುಟಿಯಿತು. 
೩೪, ಸುಂದರವಾದ ಚೆಂಡು ಪುಟ ನೆಗೆದು ಎದುರಿಗೆ ಹೊಡೆದು ಹಿಂದಿರುಗಿತು. ಆಗ 


ಅದನ್ನವಳು ಹೊರ ಕೈಯಿಂದ ಒತ್ತಿ ತಾಳಲಯಕ್ಕೆ ಸರಿಯಾಗಿ ಚಿತ್ರ ಬಂಧಗತಿಯಲ್ಲಿ 


ಮತ್ತೆ, ಮತ್ತೆ ಹೊಡೆದಳು. ಆಗ ಆ ಕೋಮಲೆಯು ಮನ್ಮಥನ ಬತ್ತಳಿಕೆಯಿಂದ ಹೂ 


ಸಾಲಿ 
ಬ್ಬ 
ಡಿ 


ಏಕಾದಶಾಶ್ವಾಸಂ ೫೨7 


ನಡೆಸೆಂಡಂ ಪೊಡೆಸೆಂಡನಾರ್ಪಿನೊದೆಸೆಂಡಂ ಪಾರ್ವಸೆಂಡಂ ಕರಂ 

ಪಡಿಸೆಂಡಂ ಸುಟ್‌ಸೆಂಡನಿರ್ದೆಸೆಗಳೊಳ್‌ ಪೊಯ್ಸೆಂಡನೂಧ ರಕ್ಕೆ ಪೊ 

ಯ್ದಿ ಡುಸೆಂಡಂ ಪೊಜಿಕೆಯ್ಯೊಳಪ್ಪಳಿಪ ಸೆಂಡಂ ಚಿತ್ರಬಂಧಂಗಳೊಳ್‌ 
ತೊಡರ್ದೊಪ್ಪಂಬಡೆದಾಡಿದಳ್‌ ವಿಟಜನಂ ಕೊಂಡಾಡಿ ಬೆಂಡಪ್ಪಿನಂ ೩೫ 


ವ॥ ಅಂತು ಕಂತುಕಕ್ರೀಡೆಯಂ ಮಾಡಿ ಕಾಮನಂ ಕಾಡಿ ವಿಂಧ್ಯವಾಸಿನಿಯಂ 
ಬೀಟಕ್ಕೊಂಡು ವಿಳಾಸಿನೀಜನಂಬೆರಸು ನಿಜನಿವಾಸಕ್ಕೆ ಪೋಗುತ್ತೆ 


ಅಂತಾಕೆ ಮನೆಗೆ ಪೋಗು 

ತ್ತುಂ ತಿರಿಗಿ ಮದೀಯವಕ್ತಮಂ ನೋಡಿದಳೋ 

ರಂತೆಸೆವ ತನ್ನ ಜೀವಂ 

ಹಿಂತಿರ್ದತ್ತೆಂಬ ತೆಅನನನುಕರಿಸುತ್ತುಂ ೩೬ 


ಏಣವಿಶಾಲನೇತ್ರೆ ಪದೆದೆನ್ನ ಮನೋಹರವಕ್ತ ಪದ್ಮಮಂ 

ಕೂಣಿತದೃಷ್ಟಿಯಿಂದಡರ್ದು ನೋಡಲೊಡಂ ಕಡುಕೆಯ್ದು ಮನ್ಮಥಂ 

ಬಾಣಸಮೂಹಮಂ ಮುಳಿಸಿನಿಂ ಪದೆದಾರ್ದುಮದೆನ್ನ ಮೇಲವಂ 

ಮಾಣದೆ ಸೂಸಲಾಂ ಮನದ ಧೆ ರ್ಬ್ಯದ ಬಲ್ಬಿನೊಳಿರ್ದೆನುರ್ವಿಪಾ ೩೭ 
ವ॥ ಅಂತೆನ್ನಂ ನೋಡುತ್ತವಳತ್ತಲ್‌ ಪೋದಳ್‌ ಇತ್ತಲಾನುಂ ಕೋಶದಾಸನುಂ 


ಪೂರ್ವಸ್ಥಾನಕ್ಕೆ ಬಂದಿರ್ಪುದುಮಲ್ಲಿಗೆ ಚಂದ್ರ ಸೇನೆ ಬಂದು 


ಬಾಣಗಳನ್ನೆಳದು ಹೊಡೆಯುತ್ತಿರುವಂತೆ ಕಂಡಳು. ೩೫. ನಡೆದಾಡುತ್ತಾ ಚೆಂಡಾಡಿ 
ದಳು. ಕೈಯಿಂದ ಹೊಡೆದು ಕಾಲಿನಿಂದ ವೇಗವಾಗಿ ಒದ್ದು ಚೆಂಡಾಡಿದಳು. ಮೇಲಕ್ಕೆ 
ಎಸೆದು, ಹೊಡೆದು, ತಿರುಗಿಬರುವುದನ್ನು ಮತ್ತೆ ಹೊಡೆದು ಚೆಂಡಾಡಿದಳು. ಎರಡು 
ಕಡೆಗೂ ಸುಳಿಯುತ್ತಾ ಮೇಲಕ್ಕೆ ಎಸೆದು ಚೆಂಡಾಡಿದಳು, ನೆಲಕ್ಕೆ ಹೊಡೆದು ಹೊರ 
ಗೈಯಿಂದ ಅಪ್ಪಳಿಸಿ ಚೆಂಡಾಡಿದಳು. ಹೀಗೆ ಅನೇಕ ಚಿತ್ರಬಂಧಗಳಿಂದ ಚೆಂಡನ್ನು ವಿಲಾಸ 
ದಿಂದ ಆಡಿದಳು. ವಿಟಜನರಂ ಇವಳ ಆಟವನ್ನು ಹೊಗಳಿ ಹೊಗಳಿ ಬಳಲಿದರು. ವಃ 
ಹೀಗೆ ಅವಳು ಚೆಂಡಾಟವನ್ನಾಡಿ ಕಾಮನನ್ನು ಕಾಡಿದಳು. ವಿಂಧ್ಯವಾಸಿನೀ ದೇವಿ 
ಯನ್ನು ಬೀಳ್ಕೊಂಡು ಪರಿಜನರೊಡನೆ ತನ್ನರ ಮನೆಗೆ ಹೊರಟಳು. ಹೋಗುವಾಗ 
೩೬. ಅವಳು "ತನ್ನ ಜೀವವು ಹಿಂದೆ ಉಳಿದಿದೆ' ಎಂಬ ಅರ್ಥವನ್ನು ಅನುಕರಿಸುತ್ತಾ 
ನನ್ನ ಮುಖವನ್ನು ಹಿಂದಿರುಗಿ ನೋಡಿದಳು. ೩೭. ರಾಜನೇ! ಕೇಳು. ಹುಲ್ಲೆಯಂತೆ 
ವಿಶಾಲವಾದ ಕಂಗಳುಳ್ಳ ಆ ಕಂತುಕಾವತಿಯು ನನ್ನ ಮನೋಹರವಾದ ಮುಖ 
ಕಮಲವನ್ನು ಆಸೆಯಿಂದ ಕಡೆಗಣ್‌ ನೋಟದಿಂದ ನೋಡಿದಳು. ಕೂಡಲೇ ಮನ್ಮಥನು 
ಒಂದೇ ಸಮನಾಗಿ ಎಡೆಬಿಡದೆ ಕೋಪದಿಂದ ನನ್ನ ಮೇಲೆ ಬಾಣಗಳನ್ನು ಬಿಟ್ಟನು, 
ಧೈರ್ಯದಿಂದ ಮನಸ್ಸನ್ನು ತಡೆದುಕೊಂಡಿದ್ದೆನು. ವ॥ ಹಾಗೆ ನನ್ನನ್ನು ನೋಡುತ್ತಾ 
ಅವಳತ್ತ ಹೋದಳು. ಇತ್ತ ನಾನೂ ಕೋಶದಾಸನು ಮೊದಲಿದ್ದ ಸ್ಥಾನಕ್ಕೆ ಬಂದನು. 


೫೨೨ ಅಭಿನವ ದಶಕುಮಾರ ಚರಿತೆ 


ಪಾಪಾತ್ಮಭೀ ಮಧನ ೈಂಿ 

ಕೋಪಿಸುವಂ ಪಿಂದೆ ತಡೆದಿರಲೈನ್ನಂ ಕಾಂ 

ತಾ ಪತಿಯೊಡನಾಂ ಬೇಗಂ 

ಪೋಪೆಂ ಕೇಳ್‌" ಕೋಶದಾಸ ಬೆಸಸೇಗೆಯ್ದೆಂ ೩೮ 


ವ॥ ಎಂದು ಚಂದ್ರಸೇನೆ ಕೋಶದಾಸಂಗೆ ಪೇಟ್ತುಿ ಪೋಪೆನೆಂಬಾಗಳಾನವಲ್ಲಿ ಂತೆಂದೆಂ 


ಆನೊಂದೌಪಧಿಯಾಯ ಲ 

ವಾನರಿಯಾಗಿರ್ಹೆಯವನ ಕಣ್ಗಳ್ಳೆಲೆ ಚಂ 

ದ್ರಾನನೆಯದಣಅ30 ಬಿಡುಗುಂ 

ಮಾನಿನಿ ನಿನ್ನಾಸೆ ಭೀಮಧನ ೈಲಗಾಗಳ್‌ ೩೯ 


ವ॥ ಎಂಬುದುವುವಳಿಂತೆಂದಳ್‌ 


ಇನಿತೊಂದಾಯಾಸಮೇತರ್ಕೆನಗೆ ಕಪಿಮುಖಂ ತಾನದೇತರ್ಕೆ ಕಾಂತಾ 

ಜನರತ್ನಂ ತುಂಗಧನಾ _ತ್ಮಜೆ ನಿನಗೆನಸುಂ ಕಾಂತೆಯಾಗಲ್ಕೆ ನಿನಾ ೫ 

ಳೆನಿಸಿರ್ಕಂ ಭೀಮಧನ್ವಂ ಜನನಫಲವವಂಗಾಂ ಬಲಕಿಕ್ಕಾತನಿಂ ಭೋಂ 

ಕೆನೆ ಪಿಂಗಿರ್ಪಂತುಟಕ್ಕುಂ ಸತಿಯೆನಿಸುವೆನೀ ಕೋಶದಾಸಂಗೆ ಸತ್ಯಂ ೪೦ 


ವ॥ ಎಂದವರ ಪೇಟ ಕಂತುಕಾವತಿ ಕಾಂತೆಯಪ್ಪ ಕಾರಣಮಂತೆಂದಾಂ ಕೇಳ್ವುದು 
ಮವಳಿಂತೆಂದಳ 


ಅಲ್ಲಿಗೆ ಚಂದ್ರಸೇನೆಯು ಬಂದು--೩೮. “ಪಾಪಿಷ್ಠನಾದ ಭೀಮಧನ್ಹನು ತಡ ಮಾಡಿದರೆ 
ನನ್ನ ಮೇಲೆ ಕೋಪಿಸಿಕೊಳ್ಳುತ್ತಾನೆ. ಆದುದರಿಂದ ನಾನೀಗ, ಕಾಂತನೆ, ಪತಿಯೊಡನೆ 
ಸೇರಲು ಬೇಗ ಹೋಗುವೆನು. ಹೇಳು. ಕೋಶದಾಸ ಹೇಳು. ನಾನೇನು ಮಾಡಲಿ ?” 
ವ॥ ಎಂದು ಚಂದ್ರಸೇನೆಯು ಕೋಶದಾಸನಿಗೆ ಹೇಳಿ "ಹೋಗುವೆನು' ಎಂದು 
ಹೇಳಿದಳು. ಆಗ ನಾನು ಅವಳಿಗೆ ಹೇಳಿದೆನು... ೩೯. “ಚಂದ್ರಮುಖಿ ! ನಾನು ನಿನಗೆ 
ಒಂದು ಔಷಧಿಯನ್ನು ಕೊಡುವೆನು, ಅದರಿಂದ ನೀನು ಅವನ ಕಂಗಳಿಗೆ ವಾನರಿಯಾಗಿ 
ಕಾಣಿಸುವೆ ! ಆಗ ಭೀಮಧನ್ವನಿಗೆ ನಿನ್ನ ಮೇಲಿನ ಆಸೆಯು ಬಿಟ್ಟು ಹೋಗುವುದು” 
ವ॥ ಎಂದು ಹೇಳಲು ಅವಳು ಹೇಳಿದಳು... ೪೦. “ನನಗೆ ಇಷ್ಟೊಂದು ಆಯಾಸ 
ವೇಕೆ ಆಗಬೇಕು? ನನಗೆ ಕಪಿಯ ಮುಖ ತಾನೇ ಏಕಾಗಬೇಕು ? ಸ್ತ್ರೀರತ್ನವಾದ 
ತುಂಗಧನ್ಹನ ಮಗಳು ನಿನಗೆ ಹೆಂಡತಿಯಾದರೆ ಭೀಮಧನ ನು ನಿನಗೆ ಆಳಾಗುತ್ತಾನೆ. 
ಅದು ಅವನ ಜನ್ಮಕಾಲದ ಫಲ. ಬಳಿಕ ನಾನು ಆತನಿಂದ ಬೇರೆಯಾಗಿ ಈ ಕೋಶ 
ದಾಸನಿಗೆ ಸತಿಯೆನಿಸುವೆನು”  ವ॥ ಎಂದು ಚಿತ್ರಸೇನೆಯು ಹೇಳಿದಳು, “ಕಂತು 
ಕಾವತಿಯು ನನಗೆ ಹೆಂಡತಿಯಾಗುವ ದಾರಿ ಯಾವುದು ?” ಎಂದು ನಾನು ಅವಳನ್ನು 


ಏಕಾದಶಾಶ್ವಾಸಂ ೪೨೩ 


ಸೆಂಡಾಡುತ್ತಮೆ ಕಂತುಕಾವತಿ ಕಳಾಸಂಪನ್ನೆ ನಿನ್ನಾಸ್ಯಮಂ 
ಕಂಡುನ್ಮಾದಮನೆಯ್ದೆ ಮೆಯ್ಮಅಕಿದು ತನ್ನೊಳ್ತಾನೆ ಮತ್ತಮ್ಮನಂ 
ಗಂಡಪ್ಪರ್ಕೆಲರೆಂದು ವಂಚಿಸಿಯನಂಗೋದ್ರೇಕದಿಂ ಪೋಗಲಾಂ 

ಕಂಡೆಂ ಕಾಂತೆಯ ಭಾವಮಂ ನಿನಗವಳ್‌ ಸ್ತಿ ಯಪ್ಪಳೆಂಬಂದವಮುಂ ೪೧ 


ಭವಮೂರ್ತಿ ವಿಂಧ್ಯವಾಸಿನಿ 

ಭವಿಷ್ಯದರ್ಥಮನಲಂಪಿನಿಂ ಪೇಟ್ಜಳ್‌ ಕೇಳ್‌ 

ಯುವತಿಗೆ ವಲ್ಲಭನಾಗಿ 

ರ್ಪವಂಗೆ ಮಿಗೆ ಭೀಮಧನ್ವನಾಳೆಂದೊಲವಿಂ ೪೨ 


ವ॥ ಅದಣಂ ನಿನಗೆ ಕಂತುಕಾವತಿ ಕಾಂತೆಯುಂ ಭೀಮಧನ್ವಂ ಭೃತ್ಯನುಮಪ್ಪುದು 
ತಪ್ಪದೆಂದು ಚಂದ್ರಸೇನೆ ಪೇಟ್ಜು ಮತ್ತಂ 


ಎನ್ನಯ ಮಾತೃ ತನ್ನ ಪತನೂಚೆಗೆ ಧಾತ್ರಿಕೆಯಪ್ಪಳಾನಿದಂ 

ತನ್ನೊಡನಿಂದು ಪೇಟಲವಳೊಪ್ಪುವ ಮೇದಿನಿಗೊಲ್ಲು `ಪೇಟಕ್ಟೊಡ 

ತ್ಯುನ್ನತ ತುಂಗಧನ್ಹನೃಪನೊಳ್‌ ಸಲೆ ಮೇದಿನಿ ಪೇಟಲಾಕ್ಷಣಂ 

ನಿನ್ನಯ ಕಾರ್ಯಮಪ್ಪುದಿದು ದೇವತೆಯಾಜ್ಞೆ ಕುಮಾರಶೇಖರಾ ೪೩ 


ಕೇಳಿದೆನು. ಅದಕ್ಕೆ ಅವಳು ಹೀಗೆ ಉತ್ತರಗೊಟ್ಟಳು....೪೧. “ಕಂತುಕಾವತಿಯು 
ಕಳಾಸಂಪನ್ನೆ. ಅವಳು ಚೆಂಡಾಡುತ್ತಾ ನಿನ್ನ ಮುಖವನ್ನು ನೋಡಿ ಉನ್ಮದವನ್ನು ಪಡೆದು 
ತನ್ನಲ್ಲಿ ತಾನೇ ಮೆಯ್ಮರೆತಳು. ಮತ್ತೆ ಯಾರಾದರೂ ನೋಡಿಯಾರೆಂದು ಅಮ್ಮನನ್ನು 
ಪ್ರಕಾರಾಂತರದಿಂದ ವಂಚಿಸಿ ಕಾಮೋದ್ರೇಕದಿಂದ ಹೋದಳು. ನಾನು ಆ ಕಾಂತೆಯ 
ಅಭಿಪ್ರಾಯವನ್ನು ಕಂಡಿದ್ದೇನೆ. ನಿನಗೆ ಅವಳು ಹೆಂಡತಿಯಾಗುವಳು ! ಸಂಶಯವಿಲ್ಲ. 


ಸಂತೋಷದಿಂದ ಹೇಳಿದಾಳೆ. ವಃ ಆದುದ 


2 
ಹ y ) 

ರಿಂದ ಕಂತುಕಾವತಿಯು ತಪ್ಪದೆ ನಿನಗೆ ಕಾಂತೆಯಾಗುವಳು. ಹಾಗೆಯೇ ಭೀಮ 

ಧನ್ವನೂ ನಿನಗೆ ತಪ್ಪದೆ ಸೇವಕನಾಗುವನು” ಎಂದು ಚಂದ್ರಸೇನೆಯು ಹೇಳಿದಳು. 

ಮತ್ತೆ ೪೩. “ಕುಮಾರ ಶ್ರೇಷ್ಠನೇ! ನನ್ನ ತಾಯಿಯು ಆ ರಾಜಕುಮಾರಿ 

ಕಂತುಕಾವತಿಯ ದಾದಿ. ನಾನು ಈ ವಿಚಾರವನ್ನು ಇಂದು ಅವಳಿಗೆ ಹೇಳುವೆನು. 

ಅವಳು ಇದನ್ನು ಮೇದಿನೀ ದೇವಿಗೆ ಹೇಳುವಳು. ಮೇದಿನಿಯು' ಮಹಾರಾಜ 


ತುಂಗಧನ್ವನಿಗೆ ಹೇಳಿದರೆ ನಿನ್ನ ಕೆಲಸವಾಯಿತೆಂದು ತಿಳಿ, ಇದು ದೇವತೆಯ ಆಜ್ಞೆ.” 
ಹ 


೫೨೪ ಅಭಿನವ ದಶಕುಮಾರ ಚರಿತೆ 


ವ| ಎಂದು ಹೇಣ್ಣು ಚಂದ್ರಸೇನೆ ಪೋಗಲೊಡಂ 


ಎನ್ನಯ ಹೃದಯದ ತಾಪಂ 

ತನ್ನಂ ಬಂದೆಯ್ದ ಲುಷ್ಜಮಿರ್ಮಡಿಸುಗುವೆಂ 

ಬುನ್ನತಚಿಂತೆಯಿನೆಯ್ದಿದ 

ನನ್ನೆಗಮಪರಾಬ್ಬಿಗಬ್ಬಿನೀ ಪ್ರಾಣೇಶಂ ೪೪ 


ವ॥ ಅಂತು ಸಾರ್ಯಾಸ್ತಮಯವಾಗಲೊಡಂ 


ಒಂದಿರುಳನೇಕಯುಗದಂ 

ತೊಂದಿರಲೆಂತಾನುಮೆನ್ನ ಪುಣ್ಯೋದಯಮೆಂ 

ಬಂದದಿನುದಯಾಚಲದೊಳ್‌ 

ಬಂದಿರ್ದಂ ಕೂರ್ತು ಪದ್ಮಿನೀನಿಜಕಾಂತಂ ೪೫ 


ವ॥ ಅಂತುದಯಮಾಗಲ್‌ ಸಂಧ್ಯಾವಂದನಂಗೆಯ್ದು ವಿಂಧ್ಯವಾಸಿನಿಗೆ ನಮಸ್ಕಾರಂ 
ಗೆಯ್ಯಲೆಂದಾಂ ಪೋಪಾಗಳ* 


ಪೊಡವಿಪತಿ ಕೂರ್ತು ಕೆಲಬರ 

ಗಡಣದಿನಾಭೀಮಧನ ೈನೊಲವೆಂದಾನಿ 

ರ್ದೆಡೆಗೇಟ್ತಂದೆನ್ನಂ ತ 

ನ್ನೊಡನೆ ಬರಲ್ವೇಲ್ಲು ಪಿರಿದು ಮನ್ನಿಸಿ ಕರೆದಂ ೪೬ 


ವ॥ ಅಂತು ಕರೆಯಲ್ಯಾನದರ್ಕೊಡಂಬಡಲೊಡಂ ಭೀಮಧನ್ವನೆನ್ನಂ ಮನೆಗೊಡಗೊಂಡು 
ಪೋಗಿ ಮಜ್ಜನಭೋಜನಾದಿಕ್ರಿಯೆಗಳಂ ಮಾಡಿಸಿ ಪಗಲಂ ಕಳೆಯಲೊಡಂ 


ವಃ ಎಂದು ಹೇಳಿ ಚಂದ್ರಸೇನೆಯು ಹೋದಳು. ಆಗ ೪೪. ನನ್ನ ಹೃದಯದ 
ತಾಪವು ತನಗೆ ಬಂದು ಬಡಿದರೆ ತನ್ನ ಉಷ್ಣವು ಇಮ್ಮಡಿಯಕಾಗುವುದು !- ಎಂದು 
ಯೋಚಿಸಿ ಸೂರ್ಯನು ಪಶ್ಚಿಮ ಸಮುದ್ರದಲ್ಲಿ ಮುಳುಗಿದನು. ವ॥ ಹಾಗೆ 
ಸೂರ್ಯನು ಮುಳುಗಲು. ೪೫. ಆ ಒಂದು ರಾತ್ರಿಯನ್ನು ಅನೇಕ ಯುಗದಂತೆ 
ಕಳೆದನು. ಹೇಗೋ ನನ್ನ ಪುಣ್ಯವು ಉದಯಿಸಿತೋ ಎಂಬಂತೆ ಸೂರ್ಯನು ಉದಯ 
ಗಿರಿಯೇರಿದನು. ವ॥ ಉದಯವಾದ ಕೂಡಲೆ ಸಂಧ್ಯಾವಂದನೆಯನ್ನು ಮಾಡಿ ವಿಂಧ್ಯ 
ವಾಸಿನೀ ದೇವಿಗೆ ನಮಸ್ಕಾರ ಮಾಡಲು ನಾನು ಹೋದೆನು. ಆಗ--೪೬, ರಾಜನೇ! 
ಆ ಭೀವಂಧನ್ಹನು ಕೆಲವರೊಡನೆ ಸ್ನೇಹದಿಂದ ನಾನಿದ್ದ ಸ್ಥ ೪ಕ್ಕೆ ಬಂದನು. 
ಮತ್ತು ನನ್ನನ್ನು ತನ್ನ ಜೊತೆಯಲ್ಲಿ ಬರಬೇಕೆಂದು ತುಂಬ ಗೌರವದಿಂದ ಕರೆದನು. 
ವ ಹಾಗೆ ಕರೆಯಲು ನಾನು ಅದಕ್ಕೊಪ್ಪಿದೆನು. ಕೂಡಲೆ ಭೀಮಧನ್ವನು ನನ್ನನ್ನು 
ಮನೆಗೆ ಕರೆದುಕೊಂಡು ಹೋಗಿ ಸ್ನಾನ ಸೋಜನಾದಿಗಳನ್ನು ಮಾಡಿಸಿದನು. ಹಗಲು 


ಏಕಾದಶಾಶ್ವಾಸಂ ೫೨೫ 


ಗಗನಸ್ಮಲದೊಳ್‌ ತಿರುಗುವ 

ಖಗನಪರಾದ್ರೀಂದ್ರ ಕೋಟರಕ್ಕತಿಮುದದಿಂ' 

ದೊಗೆಯಲ" ಪದೆಪಿಂದಾಗಳ್‌ 

ಜಗಜ್ಜನಂ ನಿದ್ರೆಗೆಳಸಿಯೊಅಗಿತ್ತಾಗಳ್‌ | ೪೭ 


ವ॥ ಅಂತಸ್ತಮಾನಮಾಗಲೊಡಂ ಪ್ರಾಪ್ತಕಾಲದೊಳ್‌ ಸಜ್ಜೆವನೆಯೊಳಾನೊಜಿಗಿರ್ಪಾ 
ಗಳ್‌ 


ನಡುವಿರುಳೆಟ್ಟಿಂದು ಕೆಲರ್‌ 

ಪಿಡಿದೆನ್ನಂ ಪೊಡೆದು ಕಟ್ಟಿ ಕುಳ್ಳಿರಿಸಲೈ ಎ 

ಗಡ ಭೀಮಧನ್ವನಲ್ಲಿಗೆ 

ಸಡಗರದಿಂ ಬಂದು ನಸುನಗುತ್ತಿಂತೆಂದಂ ೪೮ 


ನಿಮ್ಮೇಕಾಂತ ವಿಚಾರದ 

ಸಮ್ಮಂಧಮನೆಮ್ಮ ದೂಡಿ ವಾತಾಯನದಿಂ 

ಸುಮ್ಮನೆ ಬಂದಿರ್ದಣ?ದಿ 

ನ್ನೈಮ್ಮೊಳ" ಪೇಟ್ಮಿಳ್‌ ವಿಚಾರಮದು ದಿಟಮಲ್ಲೇ ರ್ಳ 


ನೀನರಸಾಗಳ೯ ನಿನಗಾಂ 

ಮಾನಸನಾಗಿರ್ದು ಪೇಟ್ವುದಂ ಗೆಯ್ವೆಂ ಸ 

ನ್ಮಾನನಿಧಿ ಕಂತುಕಾವತಿ 

ಮಾನಿನಿ ನಿನಗಾದಪಳ್‌ ಗಡಂ ದಿಟಮಲ್ತೇ ೫೦ 


ಕಳೆದಕೂಡಲೆ. ೪೭. ಆಕಾಶದಲ್ಲಿ ತಿರುಗುವ ಸೂರ್ಯನು ಅಸ್ತ ಪರ್ವತದ ಗುಹೆ 
ಯನ್ನು, ಹಕ್ಕಿಯು ಪೊಟರೆಯನ್ನು ಸೇರುವಂತೆ, ಹರ್ಷದಿಂದ ಸೇರಿದನಂ. ಆಗ ಜಗತ್ತಿನ 
ಜನರೆಲ್ಲರೂ ನಿದ್ದೆಯನ್ನು ಬಯಸಿ ಮಲಗಿದರು. ವಃ ಸೂರ್ಯನು ಮುಳುಗಿದ 
ಮೇಲೆ ನಾನು ಶಯ್ಯಾಗೃಹದಲ್ಲಿ ಸಕಾಲದಲ್ಲಿ ಮಲಗಿದೆನು. ಆಗ ೪೮. ನಟ್ಟಿರುಳಿನಲ್ಲಿ 
ಕೆಲವರು ಬಂದು ನನ್ನನ್ನು ಹಿಡಿದು ಹೊಡೆದು ಕಟ್ಟೆ ಕುಳ್ಳಿರಿಸಿದರು. ಆಗ ಅಲ್ಲಿಗೆ 
ವಿಗಡ ಭೀಮಧನ್ವನು ಬಂದು ನಸು ನಗುತ್ತಾ ಹೇಳಿದನು. ೪೯. “ನಿಮ್ಮ ಏಕಾಂತ 
ವಿಚಾರಕ್ಕೆ ಸಂಬಂಧಿಸಿದ ವಿಷಯವನ್ನು ನಮ್ಮ ದೂತಿಯು ಕಿಟಕಿಯ ಬಳಿ ಬಂದು 
ನಿಂತು ತಿಳಿದು ಬಂದು ನಮಗೆ ಹೇಳಿದ್ದಾಳೆ. ಆ ವಿಚಾರವು ನಿಜತಾನೇ ! ೫೦, ನೀನು 


ಕ ಪಿ adh Neda av ಇವೆ Pa ೫46 ಕ್‌ 
ಅರಸನಾಗುವೆ. ನಾನು ನೀನು ಹೇಳಿದಂತೆ ಮಾಡುವ ಸೇವಕನಾಗುವನು. ಮಾನನಿಧಿ ! 


೫೨೬ ಅಭಿನವ ದಶಕುಮಾರ ಚರಿತೆ 
ವ॥ ಎಂದೆನ್ನಂ ಭೀಮಧನ್ವಂ ಜಡಿದು 


ನಿರ್ಬಂಧಿಸಿ ಸಂಕಲೆಯಂ 

ಸರ್ಬಾಂಗದೊಳಿಕ್ಕಿ ಕಡಲ ನಡುನೀರೊಳ್‌ ತ 

ನ್ನುರ್ಬಿಟಕಿಯೆ ಬಿಸುಟು ಬಾಯೆಂ 

ದೊರ್ಬನ ಕೆಯ್ಸಿತ್ತನೆನ್ನನಾನೃಪತನಯಂ ೫೦ 


ವ॥ ಅಂತು ಕುಡಲವನೆನ್ನಂ ಕೊಂಡು ಪೋಗಿ 


ಲಲಿತಪ್ರೋದ್ಯತ್ತರಂ ಗೋಚ್ಚಳಿತಕಮಠಪಾಠೀನ ನೀರೇಭಕೋಳಾ 
ಹಳಚಂಚಚ್ಚೀಕರೋದ್ಯತ್ಯುಸುಮಿತನವವೇಳಾವನಪ್ರಾಂತದಿಂ ಕ 
ಟ್ರಿಲೆಯೆಂದುಂ ಪಿಂಗದೆಂಬಂತೆಸೆವ ಕಡಲ ತನ್ಮಧ್ಯದೊಳ್‌ ನಿರ್ದಯಂ ಸಂ 
ಕಲೆಯಿಕ್ಕಿರ್ದೆನ್ನನನ್ಯಾಯದಿನುಜ* ಬಿಸುಟಂ ನೀರ್ಗಳಿರ್ಬಾಗಮಾಗಲ್‌ ೫೨ 


ವ॥ ಅಂತವನೆನ್ನಂ ಸಮುದ್ರಮಧ್ಯದೊಳ್‌ ಬಿಸುಟು ಪೋಗಲ್‌ 


ವಡಬಾಜ್ವಾಲೆಯೊಳುಣ್ಣೊಡಂ ವಿಷಧರಂ ಬಾಯ್ಚಿಟ್ಟು ಮೇಲಾ ಯ್ಞೊಡಂ 
ಕಡಲೊಳ್‌ ಬಿಟೂಕ್ತಿಡಮದ್ರಿಶೃಂಗದಿನಿಳಾಭಾಗಕ್ಕೆ ಪಾಯ್ತರ್ಪೊಡಂ 
ಸಿಡಿಲಾರ್ಪಿಂ ಮಿಗೆ ಪಾಯ್ದೊಡಂ ನಿಜಲಲಾಟಪ್ಪಾಪ್ತೆಸಿದ್ಕಾ ಕ್ಷರಂ 

ತೊಡೆವನ್ನಂ ಭಯವೇಕೆ ದೇಹಿಗೆ ಬಲಕ್ಕಾರ್‌ ಬಾಧಿಪರ್‌ ಬಾಧೆಯಂ ೫೩ 


ಕಂತುಕಾವತಿಯು ನಿನಗೆ ಹೆಂಡತಿಯಾಗುವಳು ! ಇದು ನಿಜವಲ್ಲವೇ 7 ವ॥ ಎಂದು 
ನನ್ನನ್ನು ಭೀಮಧನ್ವನು ಹಂಗಿಸಿ__೫೧. ಸರ್ವಾಂಗಗಳಿಗೂ ಸಂಕೋಲೆಯನ್ನು ಹಾಕಿ 
ಬಿಗಿದು “ಇವನನ್ನು ಕಡಲ ನಡುನೀರಿನಲ್ಲಿ ಬಿಸಾಡಿ ಬಾ” ಎಂದು ಹೇಳಿ ಆ ರಾಜ 

ಒಬ್ಬನ ಕೈಗೆ ಒಪ್ಪಿಸಿದನು. ವಃ ಅವನು ನನ್ನನ್ನು ಕರೆದು 
ಕೊಂಡು ಹೊ ೫೨. ಸುಂದರವಾದ ಎತ್ತರಕ್ಕೇಳುವ ತರಂಗಗಳು. ಅವು 
ಗಳೊಡನೆಯೇ . ಮೇಲಕ್ಕೆ ಹಾರುವ ಆವೆ, ಮೀನು, ನೀರಾನೆಗಳು,' ಚಂಚ 
ವಾದ ಮೇಲಿದ್ದ ತುಂತುರು ಹನಿಗಳು ಹೂವರಳಿದ ತೀರದ ವನಪ್ರಾಂತ 


ಇವುಗಳಿಂದ ಕತ್ತಲೆಯು ಎಂದೂ ಹೋಗುವುದೇ ಇಲ್ಲ ಎಂಬಂತೆ ಕಡಲು 


1) 


೩ 
rs 3 
UU 


ಪ್ರಕಾಶಿಸಿತುು ಆ ನಿರ್ದಯಿಯು ಸಂಕೋಲೆಯಿಂದ ಬಿಗಿಯಲ್ಪಟ್ಟ ನನ್ನನ್ನು 
ಅನ್ಯಾಯದಿಂದ ಅಂಥ ಕಡಲ ನಡುವೆ ಎಸೆದನು. ಎಸೆದಾಗ ಬಿದ್ದ ವೇಗಕ್ಕೆ 


ನೀರು ಇಬಾ ))ಗವಾಯಿತು. ವ॥ ಹಾಗೆ ಅವನು ನನ್ನನ್ನು ಸಮುದ್ರ ಮಧ್ಯದಲ್ಲಿ ಎಸೆದು 
' ಹೋಗಲು-.-೫೩. “ಬಡಬಾಗ್ಲಿಯ ಉರಿಗಳು ನುಂಗಿದರೂ. ವಿಷ ಸರ್ಪವು ಬಾಯಿ 
ತೆರೆದುಕೊಂಡು ಮೇಲೆ ನುಗ್ಗಿದರೂ. ಕಡಲಿನಲ್ಲಿ ಬಿದ್ದರೂ. ಬೆಟ್ಟದ ತುದಿಯಿಂದ 


po med ಜಾಲಿ sn ತಡಿ 
ನೆಲಕ್ಕೆ ಹಾರಿದರೂ. ಸಿಡಿಲು ವೇಗದಿಂದ ಹೊಡೆದರೂ. ತನ್ನೆ ಹಣೆ ಬರಹವು ಅಳಿಸದೆ 
w 


“ 


ಏಕಾದಶಾಶ್ವಾಸಂ ೫೨೭ 


ವ॥ ಎಂದೆನ್ನೊಳ" ಪರಿಭಾವಿಸುತಿರ್ಪನ್ನೆಗಂ, 


ಕಟ್ಟಿದ ಚೌರಿಗಳ್‌ ಗಗನಮಂ ಮಿಗೆ ಚುಂಬಿಪ ಕೂವಕಂಭಮೊ 

ಟ್ವಿಟ್ಟ ಸುವರ್ಣರತ್ನತತಿ ಗಾಳಿಯ ಕೋಟ್ಲಿನುಕೂಲಮಪ್ಲಿನಂ 

ಬಿಟ್ಟಪಟಂ ಪ್ರಮಾದಫಲಕಸ್ಮಿತನಾದ ವಣಿಗ್ವರಂ ಕರಂ 

ದಿಟ್ಟಿಗೆ ಚೆಲ್ವನಾಗಿ ಕಡಲೊಳ್‌ ಬರುತಿರ್ದುದು ಯಾನಪಾತ್ರಕಂ ೫೪ 


ವ॥ ಅಂತೊಂದು ಬಹಿತ್ರಂ ಬರಲದಟಕೊಳಿರ್ದ ವಣಿಕೃತಿ 


ಮುಡುಪಿಂದೀಸಾಡುತ್ತುಂ 

ಕಡಲೊಳಗಿರ್ದೆನ್ನನಾವಣಿಕ್ಟತಿಯೊಲವಿಂ 

ಕಡುಪಿಂ ಕಂಡತಿದಯೆಯಿಂ 

ನಿಡುನೇಣಂ ನೀಡಿ ತೆಗೆದುಕೊಂಡನಿಳೇಶಾ ೫೫ 


ವ॥ ಅಂತೆನ್ನಂ ತೆಗೆದು ಮದ್ವ ೃತ್ತಾಂತಮನಾವಣಿಕ್ಟತಿ ಕೇಳುತ್ತುಮಿರ್ಪಾಗಳ್‌ 


ತಂಬಟವಂಂ ಸೂಬಸ್ಸೌಸು 

ತ್ತಂಬುಧಿಯೊಳ್‌ ಕಳ್ಳ ಪಡಗಿನವರ್ಗಳ್‌ ರತ್ನಂ 

ತುಂಬಿರ್ದ ತದ್ದಹಿತ್ರಮ 

ನಂಬುಗಳ್ಳಿಂದೆಚ್ಚು ಮುಂದುಗಿಡಿಸಿದರಾಗಳ* ೫೬ 
ವ॥ ಅಂತೊಂದು ಕಳ್ಳಪಡಗು ಬಂದು ಮುಂದುಗೆಡಿಸಲದಂ ಕಂಡು ತದ್ಬಹಿತ್ರದ 


ವಣಿಕ  ತಿಯೊಳಾನಿಂತೆಂದೆಂ 


ಲ್ಲಿ ಯೋಚಿಸುತ್ತಿದ್ದೆನು. ಆಗ, ೫೪. ಕಡಲಿನಲ್ಲಿ ಒಂದು ಹಡಗು 
ಬರುತ್ತಿತ್ತು. ಅದಕ್ಕೆ ಚೌರಿಗಳನ್ನು ಕಟ್ಟಿತ್ತು. ನಡುವಿನ ಹಾಯ್ಗ್ಸಂಬವು ಗಗನವನ್ನು 


ರ ಲ 
ಚುಂಬಿಸುತ್ತಿತ್ತು. ಆದರಲ್ಲಿ ಜಿನ್ನ, ರತ್ನ, ಮೊದಲಾದುವು ತುಂಬಿದ್ದವು. ಗಾಳಿಯ 


ಸೆಳತಕ್ಕೆ ಅನುಕೂಲವಾಗಿ ಹಾಯಿಬಟ್ಟೆಯನ್ನು ಬಿಚ್ಚಿದ್ದಿತು. ಅದರಲ್ಲಿ ಹಲಗೆಯ 
ಮೇಲೆ ಸುಂದರನಾದ ವರ್ತಕ ಶ್ರೇಷ್ಠನೊಬ್ಬನು ಕುಳಿತಿದ್ದನು. ವ॥ ಹಾಗೆ ಬಂದು 
ಹಡಗು ಬರಲು ಅದರಲ್ಲಿದ್ದ ವರ್ತಕ ಶ್ರೇಷ್ಠನು ೫೫. ಕಡಲಿನಲ್ಲಿ ಹೆಗಲಿನಿಂದ ಈಜಾ 
ಡುತ್ತಿದ್ದ ನನ್ನನ್ನು ಕಂಡು ಉದ್ದವಾದ ಹಗ್ಗವನ್ನು ನೀಡಿ, ರಾಜನೇ, ನನ್ನನ್ನು ಎಳೆದು 


ಎ 
ಕೊಂಡನು. ವ॥ ಹಾಗೆ ನನ್ನನ್ನು ಹೊರಕ್ಕೆ ತೆಗೆದು ನನ್ನ ವೃತ್ತಾಂತವನ್ನು ಆ ವರ್ತಕ 


ಶ್ರೇಷ್ಠನು ಕೇಳುತ್ತಿರುವಾಗ, ೫೬. ಕಳ ಗೈ ಹಡಗಿನವರು (ಹಡಗಿನ ಕಳ ರು) ಸಮುದ್ರದ 
ಮೇಲೆ ತಮಟೆಗಳನ್ನು ಹೊಯಿಸುತ್ತಾ, ರತ್ನ ತುಂಬಿದ್ದ ಆ ಹಡಗನ್ನು ಮುತ್ತಿ ಬಾಣ 
ಗಳನ್ನು ಬಿಟ್ಟು ಮುಂದೆ ಹೋಗದಂತೆ ತಡೆದರು. ವ॥ ಹಾಗೆ ಬಂದು ಕಳ್ಳರು 


ಟಾ! ಅ 
sw 


ಹ ಷ್ಠ ತ್‌ ಸಾಜಾ ಹ ಗ ಎಮ ೯ py ed “ನ pos pS ಜ್ನ ಇಸಿ Po ಅ 
ತುಂಬಿದ ಹಡಗು ಬಂದು ಮುಂದಿ ಹೋಗದ ಕಉಂಯುಯಲು ಆದನ್ನು ಬೋದ್ರಿ, ಆ ಹಡ 


ತೇ 


೫೨೮ ಅಭಿನವ ದಶಕುಮಾರ ಚರಿತೆ 


ಮುಳಿದಾಂತ ಪಡಗಿನವರ್ಗಳ 

ಬಲಮಂ ತತ್‌ ಕ್ಷಣದೊಳಾಂತು ಕಿಡಿಸಿದಪೆಂ ಮ 

ದೃಲದಿಂದೆನಗಿಕ್ಕಿದ ಸಂ 

ಕಲೆಯಂ ಬಿಡಿಮೆಂದೊಡಾತನಾಗಳೆ ಬಿಟ್ಟಂ ೫೭ 


ವ॥ ಅಂತೆನ್ನಂ ಬಿಡಲೊಡಂ, 


ಕಡುಕೆಯ್ದಾನಾರ್ಷಿನಿಂ ಬಿಲ್ಪಿಡಿದು ನಿಶಿತಬಾಣೋತ್ಕರಾಸಾರದಿಂ ಮಾ 
ರ್ಪಡಗಂ ಪೂಣ್ಣೆಯ್ದಿ ಬೇಗಂ ತುಡುಕಿ ಪಿಡಿದು ಕಳ್ಳರ್ಕಳಂ ನೀಳ್ದ ನೇಣಿಂ 
ಪೆಡಗೆಯ್ಯಂ ಕಟ್ಟಿಯಲ್ಲಿರ್ದವರೊಡೆಯನೆನಿಪ್ಬಾತನಂ ನೋಡಲಿನ್ನೇಂ 
ಪಡಿಮಾತಂ ಪೇಟಕ್ಕಿನೆನ್ನಾನಿಜರಿಪುವೆನಿಪಾಭೀಮಧನ್ವಾಂಕನಾದಂ ೫೮ 


ವ॥ ಅಂತಾಂ ಪಿಡಿದ ಪಡಗಿನೊಡೆಯಂ ಭೀಮಧನ ೈನಾಗಿರೆ 


ಮಾಡಿತ್ತಂ ಪರಲೋಕದೊ 

ಳಾಡುತ್ತನುಭವಿಪರೆಂಬರದು ಪುಸಿಯಿಹದೊಳ್‌ 

ನೋಡಲನುಭವಿಪುದದು ದಿಟ ; 

ಮಾಡಂಬರಮೇಕದರ್ಕೆ ರಾಜಕುಮಾರ ರ್ಜ 


ವ॥ ಎಂದಾತನಂ ಮುಟ್ಟಿ ಮೂದಲಿಸಿಯನಂತರಂ 


ಗಿನ ವಿಕೃತಿಗೆ ನಾನು ಹೀಗೆ ಹೇಳಿದೆನು ೫೭. “ಕೋಪಗೊಂಡು ಮುತ್ತಿದ ಕಳ್ಳ 
ಹಡಗಿನವರ ಬಲವನ್ನು ಕೂಡಲೆ ಎದುರಿಸಿ ನಾಶಮಾಡುತ್ತೇನೆ. ನನ್ನ ಬಲವನ್ನು ತೋರಿ 


ಸುತ್ತೇನೆ. ಈಗಲೆ ನನಗೆ ತೊಡಿಸಿರುವ ಸಂಕೋಲೆಗಳನ್ನು ಬಿಡಿಸಿರಿ.” ಆತನು ಹಾಗೆಯೇ 
ನನ್ನನ್ನು ಸಂಕೋಲೆಗಳಿಂದ ಬಿಡಿಸಿದನು. ವ॥ ಹಾಗೆ ನನ್ನನ್ನು ಬಿಡಲು ಕೂಡಲೆ 
" ೫೮. ಪರಾಕ್ರಮದಿಂದ ಬಿಲ್ಲನ್ನು ಹಿಡಿದು ಎದುರು ಹಡಗಿನಮೇಲೆ ಹರಿತವಾದ ಬಾಣಗಳ 
ಮಳೆಗರೆದೆನು. ಹಡಗಿಗೆ ನುಗ್ಗಿ ಕಳ್ಳರನ್ನು ಹಿಡಿದು ಉದ್ದವಾದ ಹಗ್ಗ ದಿಂದ ಕೈಗಳನ್ನು 
ಹಿಂದಕ್ಕೆ ಸೇರಿಸಿ ಬಿಗಿದೆನು. ಆ ಕಳ್ಳರ ಒಡೆಯನು ಯಾರು ? ಎಂದು ನೋಡಲು 
ಏನು ಹೇಳಲಿ ! ಅವನು ನನ್ನ ಶತ್ರುವಾದ ಭೀಮಧನ್ವನೇ ಆಗಿದ್ದನು! ವ॥ ನಾನು 
ಹಿಡಿದ ಹಡಗಿನೊಡೆಯನು ಭೀಮಧನ್ಹನಾಗಿರಲು, ೫೯. “ಮಾಡಿದ ಕರ್ಮಫಲ 
ಗಳನ್ನು ಪರಲೋಕದಲ್ಲಿ ಅನುಭವಿಸುವರು ಎಂದು ಹೇಳುವ ಮಾತು ಸುಳ್ಳು. ನೋಡಿ 
ದರೆ ಇಹಲೋಕದಲ್ಲಿಯೇ ಅನುಭವಿಸುವರು. ಇದು ನಿಜ. ರಾಜಕುಮಾರನೆ ಹೀಗಿ 


ರುವಾಗ ಈ ಆಡಂಬರವು ಏತಕ್ಕೆ ?” ವ।। ಎಂದು ಆತನ ಮನಸ್ಸಿಗೆ ತಗಲುವಂತೆ 


ಏಕಾದಶಾಶ್ವಾಸಂ | ೫೨೯ 


ಮುನ್ನೆನಗಿಕ್ಕಿದ ಸಂಕಲೆ 

ಯನ್ನೀಳ್ನ ಶರೀರದಲ್ಲಿ ತುಡಿಸಿ ಕುಮಾರಂ 

ಗಿನ್ನೇಗೆಯ್ದೆ ನೆನುತ್ತುಂ 

ಬಿನ್ನವಿಸಲ್‌ ಭೀಮಧನ್ವನೆರ್ದೆಗೆಟ್ಟಿರ್ದಂ ೬೦ 


ವ॥ ಅಂತು ಕಳ್ಳರಂ ಗೆಲ್ಲು ಆತನಂ ಸಂಕಲೆಯೊಳಿಕ್ಕಿದುದರ್ಕೆ ಮೆಚ್ಚಿ ವಣಿಗ್ವರನೆನ್ನಂ 
ಮನ್ನಿಸಿ ಬಟಿ೨ಯಂ 


ಸ್ವಾದೂದಕದಶನಂ ಚೆ 

ಲ್ವಾದಾತಾಂಬೂಲಮೆಯ್ದೆ ಸವಿಯಲ್‌ ತತ್ಸಂ 

ಪಾದನೆಗೆ ವಣಿಗ್ವರನ 

ತ್ಯಾದರದಿಂ ಪಟಮನೆತ್ತಿ ತಡಿಗೇಟ್ತಂದಂ ೬೧ 


ವ॥ ಅಂತು ತಡಿಗೆ ಬರ್ಪಿನಮಾನುಂ ತಡಿಗಿಟಶಿದೊಂದು ಕಡೆಯಂ ನೋಟ್ಬಿನ್ನೆಗಂ 


ಭಾರತದಂತೆ ಭೀಮನಕುಲಾರ್ಜುನವಿಕ್ರಮದಿಂ ನೆಗಬ್ಹಿ ದೈ 

ತ್ಯಾರಿಯ ವಕ್ಷದಂತೆ ಭೃಗುಸಂಪದದಿಂ ಹರನಂತೆ ಸದ್ಗುಹಾ 

ಕಾರವಿಳಾಸದಿಂ ರಘುಜನಂತೆ ವಿಚಿತ್ರಧರಿತ್ರಿಸಂಭವೋ 

ದಾರದಿನಿರ್ದುದೊಂದು ಕುಧರಂ ಗಗನಸ್ಮಳಮಂ ತುಡುಂಕುತುಂ ೬೨ 


ಮೂದಲಿಸಿ ನುಡಿದೆನು. ಅನಂತರ, ೬೦. ಮೊದಲು ನನಗೆ ಹಾಕಿದ್ದ ಸಂಕೋಲೆ 
€ ಅವನ ಉದ್ದವಾದ ಶರೀರಕ್ಕೆ ತೊಡಿಸಿದೆನು. ರಾಜಕುಮಾರನಿಗೆ “ನಿನಗಿನ್ನೇನು 
ಮಾಡಲಿ” ಎಂದು ಕೇಳಿದೆನು. . ಭೀಮಧನ್ನನು ಧೆ } ರ್ನುಕಳೆದುಕೊಂಡಿದ್ದನು. ವ! 
ಹಾಗೆ ಕಳ ರನ್ನು ಗೆದ್ದು ಆ ಭೀಮಧನ ನಿಗೆ ಸಂಕೋಲೆಯನ್ನು ತೊಡಿಸಿದುದಕ್ಕೆ ಆ 
ಣಿಗ್ವರನಂ ಮೆಚ್ಚಿಕೊಂಡು ನನ್ನನ್ನು ತುಂಬ ಗೌರವಿಸಿದನು. ಬಳಿಕ, ೬೧. ಸಿಹಿ 
ನೀರನ್ನು ಕುಡಿದು ಊಟಮಾಡಿ ಸೊಗಸಾದ ತಾಂಬೂಲವನ್ನು ಸವಿದೆನು. ಅನಂತರ 
ವ್ಯಾಪಾರಮಾಡಿ ಸಂಪಾದಿಸುವುದಕ್ಕಾಗಿ ಆ ವರ್ತಕನು ಹಡಗಿನ ಹಾಯಿಬಟ್ಟೆಯನ್ನು 


2 
ಇಳಿಸಿ ದಡಕ್ಕೆ ಬಂದನು. ದಡಕ್ಕೆ ಬರಲು ನಾನೂ ಹಡಗಿನಿಂದ ಇಳಿದು ದಡಸೇರಿ 


ಸಿತು. ಅದು ಭಾರತದ ಹಾಗೆ ಭೀಮ, ನಕುಲ, ಅರ್ಜುನರ ವಿಕ್ರಮದಿಂದ ಕೂಡಿ 
ತು. (ಭಯಂಕರವಾದ ಮುಂಗುಸಿಗಳೆ ಸಂಚಾರ ಮತ್ತು ವಿಶಾಲವಾದ ಮತ್ತಿಮರ) 

ಛದಂತೆ ಭೃಗು ಸಂಪದದಿಂದ ಕೂಡಿದ್ದಿತ 
ಳೆ ಯ ಗುಹೆಗಳಿಂದ ರಂಜಿಸುತ್ತಿತ್ತು. 


ಳಿ 
ಸಿ — — ೧ ಕಕ್ಕೆ ಪಸಕ ಕಾಗೆ ಕಾಡ ಕಳ್ಳ ಮ್ಮ ಕಾಲೆ ಸ ಲ € ರ 
ವಿಬಿತ್ರವಾ Wd ಧರಿತ್ರಿ ಸ೦ಭಬಿಬ೦ದ ಉದ ಓಂಚಾಗಿ 


೫೩೦ ಅಭಿನವ ದಶಕುಮಾರ ಚರಿತೆ 


ವ॥ ಅದಂ ಕಂಡಲ್ಲಿಗೆಯ್ದಲದಜಿ ನಿತಂಬದಲ್ಲಿ 


ಕುಮುದಾಬ್ಜಸ್ಮಿತಿ ರಾಜಹಂಸಗತಿಯಿಂ ಚೆಲ್ವಪ್ಪಿನಂ ತಣ್ಣನ 

ಪ್ಪಮೃತಂ ಸಾರ್ದನಿಮೇಷಸಂತತಿಗೆ ಪೆರ್ಚಂ ಮಾಲಕ್ತಿನಂಕೂಲವಿ 
ದ್ರುಮಮೊಳ್ಳಿಂದನುರಾಗಮಂ ಪಥಿಕರೊಳ್‌ ಕೂರ್ತಿವಿನಂ ಚಿತ್ತವಿ 
ಭ್ರಮಮಂ ಪುಟ್ಟಿ ಸುತಿರ್ದುದದ್ರಿತಟದೊಳ್‌ ತಾನಾಗಳುಂ ಪೂಗೊಳಂ ೬೩ 


ವ॥ ಅಂತಿರ್ದ ಪೂಗೊಳನಂ ಕಂಡಲ್ಲಿ ನೀರ್ಗುಡಿಯಲೆಂದು ಪೋಪಲ್ಲಿ 


ಕಿಡಿಯಂ ಸೂಸುವ ಕಣ್‌ ಕರಾಳವದನಂ ಕೂರ್ದಾಡೆ ಕೆಮ್ಮಿಸೆ ನಿ 
ಟ್ಯೊಡಲೌರ್ವಾನಳದೇಹದೀಪ್ತಿಯಡರ್ದಿರ್ದೂರುದ್ವಯಂ ನೀಳ್ಬ ಕೆಂ 

ಜೆಡೆ ಕಾಳಾಯಸದಂಡಹಸ್ತಮೆನಸುಂ ಚೆಲ್ವಾಗಲೊರ್ಬಂ ಕರಂ 

ದಡಿಗಂ ರಕ್ಕಸನೆನ್ನಿದಿರ್ಗ್ಗೆ ಮುಳಿಸಿಂದೇಟ್ವಿಂದನಾಶೈಲದಿಂ ೬೪ 


ವ8 ಅಂತು ಬಂದೊರ್ಬ ಬ್ರಹ್ಮರಾಕ್ಷಸನೆನ್ನ ಪ್ರಶ್ನೆಗುತ್ತರಮಂ ಕೊಟ್ಟು ನೀರ್ಗುಡಿ 
ಯೆಂದಿಂತೆಂದಂ 


ಪ್ರಶ್ನೆಗಳ 


ದ್ದಿತು. [ಮರಗಳು ಸೀತೆ] ವ॥ ಅದನ್ನು ನೋಡಿ ಅಲ್ಲಿಗೆ ಹೋದೆನು. 
ಅದರ ಮಧ್ಯಪ್ರದೇಶದಲ್ಲಿ, ೬೩. ಬೆಟ್ಟದ ಪಕ್ಕದಲ್ಲಿದ್ದ ಹೂಗೊಳವೊಂದು 
ಇರಿಗರಿಗೆ ಚಿತ್ತಭ್ರಾಂತಿಯನ್ನು ಹುಟ್ಟಿಸುತ್ತಿತ್ತು. ಕುಮುದ, ಅಬ್ಬ ಮತ್ತು 
ರಾಜಹಂಸಗಳ ಸಂಚಾರದಿಂದ ಸುಂದರವಾಗಿದ್ದಿತು. [ಚಂದ್ರ, ಸೂರ್ಯ, ರಾಜಹಂಸ] 
ತಣ್ಣಗಿರುವ ಅಮೃತದಂಥ ನೀರು ಅನಿಮೇಷಗಳಿಗೆ [ದೇವತೆಗಳಿಗೆ-ಮೀನುಗಳಿಗೆ] 
ಆನಂದವನ್ನುಂಟುಮಾಡುತ್ತಿದೆ. ದಡದ ವಿದ್ರುಮದ [ಹವಳ_ ವಿಶಾಲವಾದ ಮರ] 
ಚೆಲುವಿನಿಂದ ದಾರಿಗರಲ್ಲಿ ಅನುರಾಗವನ್ನುಂಟುಮಾಡುತ್ತಿದೆ. ಆದುದರಿಂದ 
ಚಿತ್ತವಿಭ್ರಮಣೆಯಂಂಟಾಗುತ್ತಿದೆ. ವ! ಹಾಗಿದ್ದ ಹೂಗೊಳವನ್ನು ನೋಡಿ 
ನೀರು ಕುಡಿಯಬೇಕೆಂದು ಹತ್ತಿರ ಹೋದೆನು. ಆಗ, ೬೪. ಆ ಬೆಟ್ಟದಿಂದ ಒಬ್ಬ 
ದಡಿಗನಾದ ರಾಕ್ಷಸನು ನನ್ನೆದುರಿಗೇ ಬಂದನು. ಕಂಗಳಿಂದ ಕಿಡಿಗಳನ್ನು ಹಾರಿಸುತ್ತಿದ್ದನಂ. 
ಮುಖ ಭಯಂಕರವಾಗಿದ್ದಿತು. ಕೋರೆ ಹಲ್ಲು ಹರಿತವಾಗಿತ್ತು. ಮೀಸೆ ಕೆಂಪಾಗಿದ್ದಿ ತು. 
ಶರೀರವು ಎತ್ತರವಾಗಿದ್ದಿತು. ಎರಡು ತೊಡೆಗಳು ಬಡವಾಗ್ನಿಯ ಉರಿಯಂತೆ 
ಹೊಳೆಯುತ್ತಿದುವು. ಕೆಂಪಾದ ಜಡೆಗಳು ಉದ್ದವಾಗಿದ್ದವು. ಉದ್ದವಾದ ಕಬ್ಬಿಣದ ದಂಡ 
ವನ್ನು ಕೈಯಲ್ಲಿ ಹಿಡಿದಿದ್ದನು. ಹೀಗೆ ಅವನು ಆಕರ್ಷಕನಾಗಿದ್ದನು. ವಃ ಹಾಗೆ ಬಂದ 


ಒಬ್ಬ ಬ್ರಹ್ಮರಾಕ್ಷಸನು 'ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ನೀರನ್ನು ಕುಡಿ' ಎಂದು 


ಏಕಾದಶುಶ್ವಾಸಂ ೫೩೧ 


ಕ್ರೂರಮದಾವುದು ಗೃಹವಿ 

ಸ್ತಾರಂ ತಾನಾವುದೆಸೆವ ಕಾಮದ ನೆಲೆಯೇಂ 

ಬಾರಿಯ ದುಃಖದ ಸಾಧನ 

ಮಾರಯ್ಯಲದಾವುದೆನಗೆ ಪೇಟನುನಯದಿಂ ೬೫ 


ವ॥ ಎಂದೊಡಾನಿಂತೆಂದೆಂ 


ಸ್ತಿ ಫೀಹೃದಯಂ ಕ್ರೂರಂ ನಿಜ 

ಗೇಹಸುಖಂ ಸತಿಯರೊಳ್ಳು ಕಾಮಂ ಚಿತ್ತ 

ಸ್ನೇಹದ ಸಂಕಲ್ಪಂ ಮತಿ 

ಯೂಹೆ ಮಹತ್ಕಾರ್ಯಸಾಧನಂ ತಾನಲ್ಲೇ ೬೬ 


ವಃ ಎಂದು ಮತ್ತಂ 


ಧೂಮಿನಿ ನೆಗಲ3, ರಂಜಿಪ 

ಗೋಮಿನಿ ಪೆಂಪಿಂ ನಿತಂಬವತಿ ನಿಂಬವತೀ 

ನಾಮಂ ಮೆಳ್‌ ವಬಲೆಯರೊಳಿ್‌ 

ಧೀರ್ಮಾತ್ವತ್ವ ಶ್ಲೆಯರ್ಥಮೆಸೆದಪುವಸುರಾ | ೬೭ 


ವ॥ ಅದೆಂತೆಂದು ರಾಕ್ಷಸಂ ಕೇಳಲಾನಿಂತೆಂದೆಂ 


ಮೇದಿನಿಯೊಳ್‌ ಪ್ರಸಿದ್ಧಿ ವಡೆದಿರ್ಪ ತ್ರಿಗರ್ತದ ದೇಶದೊಳಿ” ನಿಜಾ 
ಹ್ಲಾದದಿನಾವಗಂ ಧನಿಕಧನ್ಯಕಧಾನ್ಯಕರೆಂಬ ಮೂವರುಂ 

ಸೋದರರಾದ ವೈಶ್ಯಪತಿಗಳ್‌ ಮೆಜಿಕೆಯುತ್ತಿರೆ ತದ್ಭರಿತ್ರಿಗಂ 

ದಾದುದು ಘೋರಮಪ್ಪ ಬಜಿನೊರ್ಬರನೊರ್ಬರಡುರ್ತು ತಿಂಬಮೋಲ್‌ ೬೮ 


ಹೇಳಿ ಹೀಗೆ ಪ್ರಶ್ಲಿಸಿದನು-೬೫. 1 “ಕ್ರೂರವಾದುದು ಯಾವುದು? 2 ಮನೆಯಲ್ಲಿ 


ಹಿತವುಂಟುಮಾಡುವುದು ಯಾವುದು? 3 ಕಾಮದ ನೆಲೆಯಾವುದು ? 4 ಕಷ್ಟಕರವಾದು 
ದನ್ನು ಸಾಧಿಸಿಕೊಡುವುದು ಯಾವುದು ? ಯಾವುದೆಂದು ಆಲೋಚಿಸಿ ನನಗೆ ಹೇಳು.” 
ವಃ ಎಂದು ಪ್ರಶ್ನಿಸಲು ನಾನು ಉತ್ತರಿಸಿದೆನು-೬೬, “ಕ್ರೂರವಾದುದು ಹೆಂಗಸಿನ 
ಹ ಸತಿಯರ ಸದ್ಗುಣಗಳು ಗೃಹಸುಖವನ್ನುಂಟುಮಾಡುತ್ತವೆ. 3 ಮನಸ್ಸಿ 


ಎ 
ಹಾಲ್‌ ?ೌ, ಹ ಪ್‌ ಅತ್‌ ಹರಾ ಎಸ ಪಿ ಸಕ್ಕ ಇಸಿ ' ಹ ಹ 
ಲ್ಲಿಸ್ಲೇಹದ ಸಂಕಲ್ಪವು ಕಾವಂದನೆಲ. 4 ಬುದ್ದಿಯಲ್ಲಿ ಆಳವಾಗಿ ಊಹಿಸುವುದು 


ಸ ೦2 
ಮಹಾಸಾಧಕವು.” - ವ ಎಂದು ಹೇಳಿ ಮತ್ತೆ-_.೬೭. . “ಅಸುರನೇ 1! `ಧೂಮಿನಿ, 
ಪ್ರಸಿದ್ಧಳಾದ ಗೋಮಿನಿ, ನಿತಂಬವತಿ, ನಿಂಬವತೀ....ಎಂದು ಹೆಸರುಳ್ಳ ಆಬಲೆಯರಲ್ಲಿ 
ನಿನ್ನ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕುತ್ತದೆ.” ವ “ಅದು ಹೇಗೆ' ಎಂದು ರಾಕ್ಷಸನು ಕೇಳಿ 
ದನಂ. ' ಅದಕ್ಕೆ ನಾನು ಉತ್ತರ ಕೊಟ್ಟೆನು. . ೬೮, “ಮೇದಿನಿಯಲ್ಲಿ ಪ್ರಸಿದ್ಧವಾದ 
ತ್ರಿಗರ್ತ ದೇಶದಲ್ಲಿ ಧನಿಕ ಧನ್ಯಕ ಧಾನ್ಯಕರೆಂಬ ಮೂವರು ವೃಶ್ಯಪತಿಗಳು ಆನಂದ 
ದಿಂದ ವಾಸಿಸುತ್ತಿದ್ದರು. ಒಂದುಸಲ ಒಬ್ಬರು ಇನ್ನೊಬ್ಬರನ್ನು ಹಿಡಿದು ತಿನ್ನುವಂಥ 

ಇ ಆಜ ಇ ಸಿ ~ ಲ್ನ 


೫೩೨ ಅಭಿನವ ದಶಕುಮಾರ ಚರಿತೆ 


ಕ್ಷಾಮಮಡುರ್ತು ಧಾನ್ಯತೃಣಪತ್ರಜಲಂ ತವಿಲಾಗಲೆಲ್ಲರುಂ 
ಗೋಮಹಿಷೀಪ್ರತಾನದಡಗಂ ತವೆ ತಿಂದು ನಿರಂತರ ಮನು 

ಷ್ಯಾಮಿಷಮಂ ತಿನಲ್ತೊಡಗಲನ್ಯಜನಂ ನೆಣ? ತೀದರ೯ ಪೆಂಡಿರಂ 

ಪ್ರೇಮದ ಪುತ್ರರಂ ಸೊಸೆಯರಂ ಕ್ರಮದಿಂ ತಿನುತಿರ್ದರಾವಗಂ ೬೯ 


ವ॥. ಅಂತು ಬಳನಲ ಯಟ್ಟಲೊರ್ಬರನೊರ್ಬರ್‌ ತಿನುತ್ತಿರೆ 
ಧನಿಕಂ ಧನ್ಯಂ ಧಾನ್ಯಕ 
ನನುಪೂರ್ವಕ್ರಮದಿನೊರ್ಬರೊರ್ಬರ ವನಿತಾ 
ಜನಮಂ ತಿನಲನುಗೆಯ್ದ ರ 
ಮನಮೆ:ಳ «ಲ್‌ ಜಠತವಹ್ನಿಯೇಂ ಕೇವಲಮೇ ೭೦ 


ವ॥ ಅಂತು ಧನಿಕ ಧನ್ಯ ಕರೀ ತಮ್ಮಿ ರ್ಬರ ಕಾಂತೆಯರನೆಲ್ಲರ' ಕೂಡಿ ತಿಂದನಂತರಂ 
ವ್ಯೆ ಕನ ಕಾಂತೆಯಪ್ಪ ಧೂಮಿನಿಯಂ ನಾಳೆ ತಿನಲೆಂದುದ್ಯೊ ೀಗಿಸುವುದಂ ಧಾನ್ಯಕನಜಕಿದು 


ಇವರ್ಗಳ ಸಂಗಮಂ ತೊಣ?ದು ಕಾನನದೊಳೀ ನವಕಂದಮೂಲಪ 
ಲ್ಲವಚಯಭೈ ಕ್ಷದಿಂ ಬಜಿನನೊಯ್ಯನೆ ನೀಗುವೆನೆಂದು ಧಾನ್ಯಕಂ 
ಯುವತಿಯನಾರ್ಪಿನಿಂ ಪೆಗಲನೇಜಕಸಿಕೊಂಡಿರುಳೆಟ್ಟ ರಣ್ಮಮಾ 


ರ್ಗವನೊಲವಿಂದೆ ಪತ್ತಿ ಬರುತಿರ್ದನವಂ ಮಿಗೆ ರಾಕ್ಷಸೇಶ್ವರಾ 


[೧೨ 
ಹು 


ಹಾ 


ಘೋರವಾದ ಕ್ಷಾಮವೊಂದುಂಟಾಯಿತು. ೬೯. ಕಾಮವು ಉಗ್ರವಾಯಿತು. ಧಾನ್ಯ 
ಹಲ್ಲು ಎಲೆನೀರು ಎಲ್ಲತಿಂದು ಮುಗಿದುಹೋಯಿತು. ಆನಂತರ ಎಲ್ಲರೂ ಎಮ್ಮೆ ಹಸು. 
ಮೊದಲಾದ ಪ್ರಾಣಿಗಳ ಮಾಂಸವನ್ನೂ ತಿಂದು ಮುಗಿಸಿದರು, ಕೊನೆಗೆ ಮನುಷ್ಯರ 
ಮಾಂಸವನ್ನೂ ತಿನ್ನ ತೊಡಗಿದರು. ಬೇರೆ ಜನ ಮುಗಿಯಲು ಜನರು ತಮ್ಮ ಹೆಂಡಿ 
ರನ್ನು ಪ್ರೇಮದ ಮಕ್ಕಳನ್ನೂ ಸೊಸೆಯರನ್ನೂ ಕ್ರಮವಾಗಿ ತಿನ್ನತೊಡಗಿದರು. ಏ॥ 
ಹೀಗೆ ಬರವು ಬೆನ್ನುಹತ್ತಲು ಒಬ್ಬರು ಇನ್ನೊಬ್ಬರನ್ನು ತಿನ್ನುತ್ತಿದ್ದರು. ೭೦. ಧನಿಕ 
ಧನ್ಯ ಧಾನ್ಯಕ ಈ ಮೂವರೂ ಒಂದು ಕ್ರಮದಿಂದ ಒಬ್ಬೊಬ್ಬರ ಹೆಂಡಿರನ್ನು ತಿನ್ನಲು 
ಸಿನ್ಹ ಪುನರ. ಜಠರಾಗ್ನಿಯ ರು ಏನು ಸಾಮಾನ್ಯವೇ? ವ ಹೀಗೆ ಧನಿಕ. ಧನ್ಯಕರು 
ತಮ್ಮಿ ಬ್ಬ ರ ಹೆಂಡಿರನ್ನು ಎಲ್ಲರೂ ಸೇರಿ ತಿಂದರು ಅನಂತರ ಧಾನ್ಯಕನ ಹೆಂಡತಿ ಧೂಮಿ:ನಿ 
ಚ್ಟ “ಮಾರನೆಯದಿನ ತಿನ್ನಲು ಪ್ರಯತ್ನಿಸುತ್ತಿದ್ದರು. ಅದನ್ನು ಧಾನ್ಯಕನು ತಿಳಿದು 
೭೧. ರಾಕ್ಷಸರಾಜನೇ ! ಕೇಳು. ಇವರ ರ ಸಂಗವನ್ನು ತೊರೆದು ಕಡಿನಲ್ಲಿ ಗೆಡ್ಡೆಗೆಣಸು 

ಎಲೆಗಳನ್ನು ತಿಂದು ಬರಗಾಲವನ್ನು ಕಳೆಯುವೆನು' ಎಂದು ಯೋಚಿಸಿ ಅವನು 
ಹೆಂಡತಿಯನ್ನು ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ರಾತ್ರಿಯಲ್ಲಿ ಕಾಡಿನ ದಾರಿಯಿಂದ 


ಏಕಾದಶಾಶ್ವಾಸಂ ೫೩೭. 


ವ॥ ಅಂತರಣ್ಯಮಾರ್ಗಕ್ಕೆ ಪೋಪಾಗಳ್‌ 


ಕರಚರಣರಹಿತನೊರ್ವಂ 

ಪೊರಟುತ್ತಿರಲೂರ ಪೊಜಿಗೆ ಮೋಟನನೆನ್ನಂ 

ಕರುಣಿಸಿ ಪೊರೆದಪರಾರೆಂ 

ದು ರೋದನಂಗೆಯ್ಯುತು: ಕರಂ ಸುಯ್ಯುತ್ತುಂ ೭೨ 


ವ॥  ಅಂತಿರ್ದ ಮೋಟನಂ ಧಾನ್ಯಕಂ ಕಂಡು 


ಕರುಣಿಸಿಯವನೆಂ ಧಾನ್ಯಕ 

ನುರುಮುದದಿಂದೊಂದ: ಪೆಗೆಲನೇಆ್‌ಸಿಕೊಂಡಾ 

ದರದಿಂ ಮೆಲ್ಲನೆ ನಡೆಗೊಂ 

ಡರಣ್ಯಮಂ ಪೊಕ್ಕದೊಂದು ತಾಣದೊಳಿರ್ದಂ ೩೩ 


ಚೂತಕುಜಾತಮಿಪ್ರೆಯರನೇಟಲು ಬಿಕ್ಕೆ ಬೆಳಲ್‌ ತಳಿರ್ತ ನಾ 

ನಾತರು ತೀವಿದೊಂದು ತರುಮಧ್ಯದೊಳೊಪ್ಪುವಗಾಧಕೂಪದಿಂ 

ನೂತನ ಶೋಭೆಯಂ ತಳೆದ ತಾಣಮದೊಷಪ್ಪಿರಲಿರ್ದನಲ್ಲಿ ಸೌ 

ಖ್ಯಾತಿಶಯಂ ಕರಂ ನೆಲಸೆ ಧೂಮಿನಿಸಂಯುತನೊಲ್ಲು ಧಾನ್ಯಕಂ ೭೪ 


ವಃ ಅಂತಿರ್ದು 


ಫಲ ಕಂದ ಮೂಲ ನಾನಾ 

ಜಲಂಗಳಾನಾಪಿನನಿಂದೆ ತಂದು ನಿತಾಂತಂ 

ಲಲನೆಯನಾಮೋಟನನ 

ಗ್ಗಳದಿಂ ಪೊರೆಯುತ್ತೆ ಧಾನ್ಯಕಂ ಸುಖಮಿರ್ದಂ ೭೫ 


ಬರುತ್ತಿದ್ದನು. ವಃ ಹಾಗೆ ಕಾಡಿನ ದಾರಿಯಲ್ಲಿ ಹೋಗುತ್ತಿರುವಾಗ- ೭೨. ಊರಿನ 
ಹೊರಗೆ ಕೈಕಾಲುಗಳಿಲ್ಲದವನೊಬ್ಬನು.ನೆಲದ ಮೇಲೆ ಹೊರಳುತ್ತಿದ್ದನು. : "ಅಂಗಹೀನ 
ನಾದ ನನ್ನನ್ನು. ದಯೆದೋರಿಸಿ ಕಾಪಾಡುವರಾರು ?' ಎಂದು ನಿಟ್ಟುಸುರುಬಿಡುತ್ತಾ 
ಅವನು ಅಳುತ್ತಾ ಇದ್ದನು. ವ॥ ಹಾಗಿದ್ದ ಅಂಗವಿಕಲನನ್ನು ಧಾನ್ಯಕನು ನೋಡಿ. - 
೭೩. ಕರುಣೆಯಿಂದ ಅವನನ್ನು ತನ್ನ ಒಂದು ಹೆಗಲ ಮೇಲೆ ಏರಿಸಿಕೊಂಡು ಆದರದಿಂದ 
ನಡೆದನು. ಕ್ರಮವಾಗಿ ಕಾಡನ್ನು ಹೊಕ್ಕು ಒಂದು ಸ್ಥಳ ಸೇರಿಸಿದನು. ೭೪. ಮಾವಿನ 
ಮರ, ಹಿಪ್ಪೆವುರ, ಅರನೇರಿಲು ಮರ-ಮೊದಲಾದ ಚಿಗುರಿದ ಬಗೆಬಗೆಯ ಮರಗಳು 
ತುಂಬಿದ್ದ ಸ್ಥಳದಲ್ಲಿ ಮರಗಳ ನಡುವೆ ಒಂದು ಆಳವಾದ ಭಾವಿಯಿದ್ದಿತು. ಅದರಿಂದ 
ಶೋಭಿಸುತ್ತಿದ್ದ ಒಂದು ಸ್ಥಳದಲ್ಲಿ ನೆಲಸಿ 'ಧೂಮಿನಿಯೊಡನೆ ಧಾನ್ಯಕನು ಅತಿಸೌಖ್ಯ 
ದಿಂದ ಇದ್ದನು. ವ ಹಾಗಿದ್ದು ೭೫. ಹಣ್ಣು ಗೆಣಸುಗೆಡ್ಡೆಗಳನ್ನೂ ನೀರನ್ನೂ 
ತಂದುಕೊಟ್ಟು ಧೂಮಿನಿಯನ್ನೂ ಅಂಗವಿಕಲನನ್ನೂ ಚೆನ್ನಾಗಿ ಸಾಕುತ್ತಾ ಧಾನ್ಯಕನು 


೫೩೪ | ಅಭಿನವ ದಶಕುಮಾರ ಚರಿತೆ 


ವ8 ಅಂತಿರ್ದೊಂದು ದಿವಸಂ 


ಪಲವು ದಿನಕ್ಕೆ ತಕ್ಕಶನಮಂ ಕಡುಪಿಂ ಗಳಿಸಲ್ಕೆ ವೇಟ್ಕುಮೆಂ 

ದಲಸದೆ ಧಾನ್ಯಕಂ ಹಿರಿದು ದೂರದರಣ್ಯಕೆ ಪೋಗಲಿತ್ತಲ 
ಗ್ಗಲಿಸಿದನಂಗತಾಪದೊದವಿಂ ನಿಲಲಾಜಿದೆ ಮೋಟನೊಳ* ಮನಂ 

ಚಲಿಸದ ಕೂಟಮಂ ಬಯಸಿದಳ್‌ ಮಿಗೆ ಧೂಮಿನಿ ಸೀಮೆಗೆಟ್ಟವಳ ೭೬ 


ಏಕಾಕಿನಿ ಪತಿವಿರಹಿಣಿ 

ಯೇಕಾಂತಸ್ಥ್ಮಾನಮೊರ್ವ ಪುರುಷಸವೂಪಂ 

ಪ್ರಾಕೃತಸತಿ ತಾನಾಗಿರ 

ಲಾಕೆಯ ನಿಜಬುದ್ಧಿ ಚಲಿಸದಿರ್ಪದೆ ಸತತಂ ತೆ 


ವ॥ ಅದು ಕಾರಣಂ 


ಮೋಟನೊಡಂಬಡದಿರೆಯಂಂ 

ಬೇಟದ ಕೋಟಲೆಯೊಳವನ ಮೇಲ್ವಾಯ್ಡು ಕರಂ 

ಕೂಟಮನೊಡರ್ಚಿದಳ್‌ ಸ್ತ್ರೀ ; 

ನಾಟಕಮಂ ನಂಬುವವನೆ ಗಾವಿಲನಲ್ತೇ ೭೮ 


ವಃ ಅಂತಾಧೂಮಿನಿ ಕಾಮೋದ್ರೇಕದಿಂ ಮೋಟನೊಳ್‌ ಕೂಟಮನೆಸಗುತ್ತಿರೆ ಮಣು 
ದೆವಸಂ 


ಸುಖವಾಗಿದ್ದನು. ವ॥ ಹಾಗಿದ್ದಾಗ ಒಂದು ದಿವಸ--೭೬. ಹಲವು ದಿನಗಳಿಗೆ 
ಬೇಕಾಗುವಷ್ಟು ಆಹಾರವನ್ನು ಕೂಡಿಹಾಕಬೇಕೆಂದು ಆಲಸ್ಯವಿಲ್ಲದೆ ಧಾನ್ಯಕನು 
ದೂರದ ಕಾಡಿಗೆ ಹೋದನು. ಇತ್ತ ಮಿತಿಮೀರಿದ ಕಾಮತಾಪವನ್ನು ತಡೆಯಲಾರದೆ 
ನೀತಿಗೆಟ್ಟ ಧೂವಿಂನಿಯು ಅಂಗವಿಕಲನೊಡನೆ ಸಂಭೋಗವನ್ನು ಬಯಸಿದಳು. ೭೭. 
ಏಕಾಕಿನಿ, ಪತಿಯಿಂದ ಅಗಲಿವವಳು. ಯಾರೂ ಇಲ್ಲದ ಏಕಾಂತವಾದ ಜಾಗ, ಪುರುಷನ 
ಸಾಮೀಪ್ಯ, ಸಂಸ್ಕೃತಿಯಿಲ್ಲದ ಹೆಂಗಸು. ಹೀಗಿರುವಾಗ ಆವಳ ಬುದ್ದಿಯು ಚಲಿಸದೆ 
ಇರುತ್ತದೆಯೇ ? ಈ ಆದರೆ ೭೮. ಅಂಗವಿಕಲನು ಅವಳೊಡನೆ ಸಂಭೋಗಕ್ಕೆ 
ಒಪ್ಪಲಿಲ್ಲ. ಆಗ ಅವಳು ಕಾಮಪೀಡೆಯನ್ನು ತಡೆಯಲಾರದೆ ಬಲಾತ್ಕಾರವಾಗಿ ಅವನ 
ಮೇಲೆ ಬಿದ್ದು ಸಂಭೋಗವನ್ನು ಮಾಡಿದಳು. ಸ್ತ್ರೀಯರ ನಾಟಕವನ್ನು ನಂಬುವವನು 
ದಡ್ಡನಲ್ಲವೇ ? ವ ಹಾಗೆ ಧೂಮಿನಿಯು ಕಾಮೋದ್ಧೇಕದಿಂದ ಅಂಗವಿಕಲನೊಡನೆ 


ಏಕಾದಶಾಶಾ ಸಂ ೫೩೫ 


ವನತೃಣಧಾನ್ಯಮಂ ಸುರಸಪಕ್ವಫಲಂಗಳನಿಂಪುವೆತ್ತ ಮಾಂ 

ಸವನತಿಸೀಪೆಯಪ್ಪ ಮಧುವಂ ಪಲವುಂ ದಿವಸಕ್ಕೆ ತಕ್ಕ ವ 

ಸ್ತುವನನುರಾಗದಿಂ ಗಳಿಸಿಕೊಂಡು ನಿಜಾಂಗನೆಯಿರ್ದ ತಾಣಮಂ 
ತವಕದಿನೆಯ್ದಿದಂ ಪದೆದು ಧಾನ್ಯಕನುಗ್ರನಿದಾಘ ಕಾಲದೊಳ್‌ ೭೯ 


ವ8 ಅಂತು ಧಾನ್ಯಕಂ ಬಂದು ಪೊತ್ತ ಪೊಳಿ*ಯಂ ಪೊಣಿಗಿರಿಸಿ 


ಮಾರ್ಗಶ್ರಮದಿಂ ಬೆಮರ್ಗಳ್‌ 

ಭೋರ್ಗರೆದವಯವದೊಳೆಯ್ದೆ ಸುರಿಯುತ್ತಿರೆ ಸ 

ನ್ಮಾರ್ಗನಿಧಿ ವೈಶ್ಯಪುತ್ರಂ 

ನೀರ್ಗುಡಿಯಲ್‌ ಬೇಡಿದಂ ನಿಜಪ್ರಿಯಸತಿಯಂ ೮೦ 


ವ8 ಅಂತು ನೀರ್ಗುಡಿಯಲ್‌ ಬೇಡಲೊಡಂ 


ನರಳುತ್ತುಂ ಸುಯ್ಯುತ್ತುಂ 

ಶರೀರ ವಶಮಲ್ತೆನುತ್ತೆ ಧೂಮಿನಿ ಪತಿಗ 

ಚ್ವರಿಯೆನೆ ಸೇದೆಯ ನೇಣಂ 

ಕರಗಮನೊಲ್ಲಿತ್ತು ಸೇದಿ ನೀರ್ಗುಡಿಯೆಂದಳ* ೮೧ 
ವ॥ ಎಂದೊಡಾತಂ ನೀರನೆಯ್ದುತಿರ್ಪಾಗಳ* 


ಸಲೆ ಸಂಧ್ಯಾಂಗನೆ ಪಶ್ಚಿಮ 

ಜಲನಿಧಿಯೊಳ್‌ ಜಲಜಮಿತ್ರನಂ ನೂಂಕುವವೋಲ್‌ 

ಮುಳಿಸಿಂ ಧೂಮಿನಿ ಕೂಪ 

ಸ್ಮಲದೊಳ್‌ ಧಾನ್ಯಕನನಳುರ್ದು ನೂಂಕಿದಳಾಗಳ್‌ ೮೨ 


ಸಂಭೋಗವನ್ನು ನಡೆಯಿಸುತ್ತಿರಲು ಮಾರನೆಯ ದಿವಸ ೯. ಕಾಡಿನ ಒಂದು 
ಜಾತಿಯ ಹುಲ್ಲಿನಿಂದ ಬೆಳೆಯುವ ಧಾನ್ಯವನ್ನೂ, (ಸಾವೆ) ರಸಭರಿತವಾದ ಮಾಗಿದ 
ಹಣ್ಣುಗಳನ್ನೂ, ಸೊಗಸಾದ ಮಾಂಸವನ್ನೂ ತುಂಬ ಸಿಹಿಯಾದ ಜೇನನ್ನೂ, ಹಲವು 
ದಿವಸಗಳಿಗೆ ಸಾಕಾಗುವಷ್ಟು ಇತರ ವಸ್ತುಗಳನ್ನೂ ಪ್ರೀತಿಯಿಂದ ಸಂಗ್ರಹಿಸಿಕೊಂಡು 
ಧಾನ್ಯಕನು ಉಗ್ರವಾದ ಬೇಸಿಗೆಯಲ್ಲಿ ತನ್ನ ಹೆಂಡತಿಯಿದ್ದ ಸ್ಥಳಕ್ಕೆ ತವಕದಿಂದ 
ಬಂದನು. ವಃ ಹಾಗೆ ಧಾನ್ಯಕನು ಬಂದು ಹೊತ್ತ ಹೊರೆಯನ್ನು ಹೊರಗೆ ಇರಿಸಿ ' 
೮೦. ಸನ್ಮಾರ್ಗ ನಿಧಿಯಾದ ವೆ ೈಶ್ಯಪುತ್ರನು ನಡೆದು ತುಂಬ ಆಯಾಸಗೊಂಡಿದ್ದನು. 
ಮೈಯಲ್ಲಿ ಬೆವರು ಉಕ್ಕಿ ಹರಿಯುತ್ತಿತ್ತು. ಈ ಸ್ಥಿತಿಯಲ್ಲಿ ಅವನು ತನ್ನ ಹೆಂಡತಿ 
ಯನ್ನು ಕುಡಿಯಲು ನೀರು ಕೇಳಿದನು. ವ॥ ಹಾಗೆ ಕುಡಿಯಲು ನೀರನ್ನು ಬೇಡಿದಾಗ 
೮೧. ನರಳುತ್ತಾ ನಿಟ್ಟುಸಿರುಬಿಡುತ್ತಾ ಶರೀರ ಸ್ಥಿತಿಯು ಸರಿಯಾಗಿಲ್ಲವೆಂದು ಹೇಳಿ 
ಧೂಮಿನಿಯು ಗಂಡನಿಗೆ ಸೇದುವ ಹಗ್ಗ ವನ್ನು ಬಿಂದಿಗೆಯನ್ನೂ ಕೊಟ್ಟು "ಸೇದಿ ನೀರು 
ಕುಡಿ' ಎಂದು ಹೇಳಿದಳು. ಧಾನ್ಯಕನಿಗೆ ಆಶ್ಚರ್ಯವಾಯಿತು. ವ॥ ಅವನು ನೀರಿನ 
ಹತ್ತಿರಕ್ಕೆ ಹೋಗುತ್ತಿರುವಾಗ--೮೨. ಸಂಧ್ಯಾ ಎಂಬ ನಾರಿಯು ಸೂರ್ಯನನ್ನು 


೫೩೬ ಅಭಿನವ ದಶಕುಮಾರ ಚರಿತೆ 


ತೊಲಗದ ಮೃತ್ಯುದೇವತೆಯವೊಲ್‌ ಸತಿ ಪಿಂತನೆ ಬಂದು ಗಂಡನಂ 
ತಲೆಕೆಳಗಾಗಿ ಗುಣ್ಣೆಸೆದ ಬಾವಿಯೊಳೋವದೆ ನೂಂಕಿ ಮೋಟನೊಲ್‌ 

ಚಲಿಸದ ಸಂಗಮಂ ತಳೆದು ತದ್ವ್ಧನದೊಳ್‌ ಸಲೆ ನಾಲ್ಕೆರಟಕ್ಷಿನಂ 

ನೆಲಸಿ ಬಲಕಿಕ್ಕವಳ್‌ ಪದೆದು ಮೋಟನನಾಂತು ತಳರ್ದಳಟಿಕ್ಕಿಯಿಂ ೮೩ 


ತಾಟಿಕೆಯಂತೆ ವರ್ತಿಸುವ ಧೂಮಿನಿ ಬಾವಿಗೆ ನೂಂಕಿಯಳ್ಲನಂ 
ಮೋಟನೆನೆತ್ತಿಕೋಡು ಮನಮೊಲ್ಲು ಪತಿವ್ರತೆಯೆಂಬುದೊಂದು ಬ 
ಲ್ನಾಟಕಮಂ ಕರಂ ನಟಿಸಿ ನಾಲ್ಡೆಸೆಯೊಳ್‌ ತೊಟಲುತ್ತದೊಂದು ಭ 
ದ್ರಾಟವಿಯೆಂಬ ಪತ್ತನಮನೆಯ್ದಿ ದಳಾಕೆ ಮನೋನುರಾಗದಿಂ ೮೪ 


ವ॥ ಅಂತು ಭದ್ರಾಟಿವಿಯೆಂಬ ಪತ್ತನಕ್ಕೆ ಬಂದು ಅಲ್ಲಿ ನೀತಿವಿಳಾಸನೆಂಬರಸಿನಿಂ 
ಮನ್ನಿಸಿಕೊಳುತ್ತಿರೆ 


ಮಡದಿಯ ಭತೃಭಕ್ತಿ ಪೊಸತಲ್ತೆ ಕರಂ ಪತಿ ಮೋಟಿನಾದೊಡಂ 
ಬಿಡದನುರಾಗದಿಂ ಪೆಗಲನೇಜಕಿಸಿಕೊಂಡು ತೊಟಲ್ಲು ನಿಂದೆಯೊಳ್‌ 
ತೊಡರದೆ ಸರ್ವರುಂ ತನಗೆ ಕೆಯು ಒಗಿದಿರ್ಪತಿಭಾಗ್ಯ ದೊಳ್ಳಮಂ 
ಪಡೆದವಳಾವಳೀಕೆಯವೊಲೆಂದೊಸೆದಿರ್ಪದು ಪೌರನಾರಿಯರ್‌ ೮೫ 


ಪಶ್ಚಿಮ ಸವಣದ್ರಕ್ಕೆ ನೂಕುವ ಹಾಗೆ, ಧೂಮಿನಿಯು ಕೋಪದಿಂದ ಧಾನ್ಯಕನನ್ನು 
ಭಾವಿಗೆ ನೂಕಿದಳು. ೮೩. ಬೆನ್ನು ಬಿಡದ ಮೃತ್ಯುದೇವತೆಯಂತೆ ಧೂಮಿನಿಯು ಗಂಡನ 
ಹಿಂದೆಯೇ :. ಬಂದು ಅವನನ್ನು ತಲೆಕೆಳಗಾಗಿ ಭಾವಿಗೆ ದಯೆತೋರದೆ ತಳಿ ದಳು. 
ಅಂಗವಿಕಲನಲ್ಲಿ ಎಡಬಿಸದೆ ಕೂಡಿದಳು. ಆ ಕಾಡಿನಲ್ಲಿ ನಾಲ್ಕೆರಡು ದಿನಗಳು ವಾಸ 
ಮಾಡಿದಳು. ಬಳಿಕ ಅವಳು ಆ ಆಂಗವಿಕಲನನ್ನು ಕರೆದುಕೊಂಡು ಅಲ್ಲಿಂದ ಹೊರಟಳು. 
೮೪. ತಾಟಕೆಯಂತೆ ನಡೆದುಕೊಳ್ಳುವ ಧೂಮಿನಿಯು ಗಂಡನನ್ನು ಭಾವಿಗೆ ತಳ್ಳಿ 
ಮೋಟನನ್ನು ಹೊತ್ತುಕೊಂಡು ಹೊರಟಳು. ಆನಂದದಿಂದ ಪತಿವ್ರತೆಯೆಂಬಂತೆ 
ನಾಟಕವನ್ನಾಡಿದಳು. ನಾಲ್ಕು ದಿಕ್ಕುಗಳಲ್ಲಿಯೂ ಆಲೆದಾಡಿದಳು. ಕೊನೆಗೆ ಅನುರಾಗ 
ದಿಂದ ಭದ್ರಾಟವಿಯೆಂಬ ಪಟ್ಟಣವನ್ನು ಸೇರಿದಳು. ವ॥ ಹಾಗೆ ॥| 
ನಗರಕ್ಕೆ ಬಂದು ಅಲ್ಲಿ ನೀತಿವಿಲಾಸನೆಂಬ ಅರಸನಿಂದ ಮನ್ನಣೆಯನ 
೮೫. `ಈ ಹೆಂಡತಿಯ ಪತಿಭಕ್ತಿಯು ಹೊಸರೀತಿಯದು. ಪತಿಯ 
ನಾಗಿದ್ದರೂ ಬಿಡದೆ ನಿಂದಿಸದೆ ಅನುರಾಗದೀದ ಹೆಗಲಮ 
ತಿರುಗುತ್ತಾಳೆ.. ಎಲ್ಲರೂ ಹೀಗೆಂದು ಅವಳಿಗೆ ಕೈಮ ನರನ 


ವಿಶೇಷವನ್ನು ಪಡೆದವಳು ಇವಳಿಗಿಂತ ಬೇರೆ "ಯಾರಿದ್ದಾರೆ ?.: ಎಂಡು ನಗರದ 


ತ್ರ 
ಆ ೀ೯್ಪ್ರ 
es 

© 

¥ 2೪ 
೮೬ 

೪ 

) 

1 

«_/ 


ಏಕಾದಶಾಶ್ವಾಸಂ ೫೩೭ 


ವ8 ಅಂತು ಭದ್ರಾಟವಿಯೊಳಿರಲಿತ್ತ ಲ 


ಕೆಲವರ' ಪಥಿಕರ್‌ ಬರುತ 

ಗ್ಗಲಿಸಿದ ತೃಷೆಯಿಂ ಬಿಗುರ್ತು ತತ್ಕಾನನದೊಳ೯' 

ಜಲಮನಜಅಸುತ್ತೆ ಬಂದಾ 

ಗಳೆ ಕಂಡರ" ವೈಶ್ಯನಿರ್ದ ಕೂಪಸ್ಥಲಮಂ ೮೬ 


ವ॥ ಅಂತಾಪಧಿಕರಾಬಾವಿಯಂ ನೋಟಿಕ್ಸಿನಂ 


ಸ್ತ್ರೀಗೆ ಕಡುಕೂರ್ತ ಮನುಜರ 

ಧೋಗತಿಯೊಳ" ಬೀಟ ರೆಂಬುದಂ ಸಲೆ ತೋರ್ಪಂ 

ತಾಗಳ್‌ ಧಾನ್ಯಕನಿರ್ದಂ 

ನಾಗಾಲಯದಂತಿರೆಸೆದ ಕೂಪಾಂತರದೊಳಿ್‌ ೮೭ 


ವ॥ ಅಂತಿರ್ದನಂ ಕಂಡು 


ತೋಳ ಕಡುಪಿಂದದೊರ್ಬ ದ 

ಯಾಳು ಮಹಾಕೂಪದಿಂದೆ ಧಾನ್ಯಕನಂ ನೇ 

ಣ್ಗೋಲಿಂ ತೆಗೆಯಲ*" ಬಂದಂ 

ಗಾಳದ ನೇಣ್‌ ತೊಡರ್ದ ಮಾನವೋಲ್‌ ತಡಿಗಾಗಲ್‌ ೮೮ 


ವ॥ ಅಂತು ತೆಗೆಯೆ ಧಾನ್ಯಕಂ ಪುನರ್ಜಾತನಾಗಿ 


ಕೃಪೆಯಿಂದಂ ಪ್ರಾಣಮನೊ 

ಲ್ಹುಪಕರಿಸಿದವಂಗೆ ವಾಟ್ಬನಾವಂ ಕೇಳ್‌ ಪ್ರ 

ತ್ಯುಪಕಾರಮನೆಂದು ನಿಷಾ . 
ಧಿಪನವನಂ ಪಲವು ತೆಣಿದೊಳೊಲವಿಂ ಪೊಗಲ್ತಂ ರ್ಲ 


ನಾರಿಯರೆಲ್ಲರೂ ಹೊಗಳಿದರು. ವ ಹೀಗೆ ಅವಳು ಭದ್ರಾಟವಿ ನಗರದಲ್ಲಿದ್ದರು- 
ಅತ್ತ ೮೬. ಕೆಲವರು ದಾರಿಗರು ಆ ದಾರಿಯಲ್ಲಿ ಬರುತ್ತಾ ವಿಪರೀತ ಬಾಯಾರಿಕೆ 
ದ ಪೀಡಿತರಾಗಿ ನೀರನ್ನು ಹುಡುಕುತ್ತಾ ಆವೆ ಶ್ಯನು (ಧಾನ್ಯಕನು) ಬಿದ್ದಿದ್ದ 
ಬಾವಿಯನ್ನು ಕಂಡರು. ವ ಹಾಗೆ ಆ ದಾರಿಗರು ಆ ಬಾವಿಯನ್ನು ನೋಡಲು- 
೭. ಸ್ತ್ರೀವ್ಯಾಮೋಹವುಳ್ಳೆ ಮನುಷ್ಯರು ಆಧೋಗತಿಯನ್ನು . ಪಡೆಯುವರು ಎಂಬ 
ವಿಷಯವನ್ನು ತೋರಿಸುವಂತೆ ಆಗ ಆ ಧಾನ್ಯಕನು ಪಾತಾಳದಂತಿದ್ದ ಬಾವಿಯಲ್ಲಿ 
ಕಾಣಿಸಿದನು. ವ॥ ಹಾಗಿದ್ದವನನ್ನು ಕಂಡು - ೮೮. ಒಬ್ಬ. ದಯಾಳು ತೋಳಬಲ 
ದಿಂದ ಆ ಧಾನ್ಯಕನನ್ನು ಗಾಳದ ಹಗ್ಗಕ್ಕೆ ಸಿಕ್ಕಿದ ಮೀನನ್ನು ದಡಕ್ಕೆಳೆಯುವಂತೆ ಹಗ್ಗ 
ಕಟ್ಟಿದ ಕೋಲಿನಿಂದ ಹೊರಕ್ಕೆ ತೆಗೆದನು. ವ. ಹಾಗೆ ಹೊರಕ್ಕೆ ತೆಗೆಯಲು ಧಾನ್ಯ 
ಕನು ಪುನರ್ಜನ್ಮ ಹೊಂದಿದನು. ೮೯. "ದಯೆಯಿಂದ ಪ್ರಾಣಗಳನ 


es pus ಫೆ ವಾ್‌ ಇಹ ಜ್ನ ಈ ped 
ಕಾರ ಮಾಡಿದವನಿಗೆ ಪ್ರತ್ಯುಪಕಾರವನ್ನು ಮಾಡಬಲ್ಲವನು ಯಾವನಿದ್ದಾನೆ? ಎಂದು 
ತ್‌ 


೫೩೮ ಅಭಿನವ ದಶಕುಮಾರ ಚರಿತೆ 


ವ ಅಂತು ಪೊಗಲ್ಲು ಸಂತೋಷಮನೆಯ್ಲಿ ಯನಂತರಂ 


ಅವಿರಳ ದೇಶಾಂತರಮಾ 

ರ್ಗವಿನೋದದಿನೆಯ್ದಿ ಧಾನ್ಯಕಂ ಬರೆವರೆ ಸಂ 

ಭವಿಸಿದ ಮುದದಿಂ ಭದ್ರಾ 

ಟವಿಗೇಟ್ರಂದಂ ಯದ ೈಚ್ಛೆಯಿಂ ಕೇಳಸುರಾ ೯೦ 


ವ॥ ಅಂತು ಭದ್ರಾಟವಿಗೆ ಬಂದು 


ಕೇರಿಯ ಚೆಲ ನಂಗಡಿಯ ಸೊಂಪನಿಳಾಧಿಪಗೇಹರಮ $ಮಂ 

ವಾರವಿಳಾಸಿನೀಗ ಹವಿಳಾಸಮನೊಪು ವ ಸೂಳೆಗೇರಿಯಾ 

ಕಾರಮನಾನೆಸಾಲೆಗಳೆ ಸಂಭ್ರಮಮಂ ಪುರಮಧ್ಯದೇವತಾ 

ಗಾರವಿಶೇಹಮಂ ಪದೆದು ಧಾನ್ಯಕನೀ ಕ್ಲಿಸುತಿರ್ದನಾವಗಂ ೯೧ 


ವ॥ ಅಂತೆಲ್ಲೆಡೆಯೊಳ್‌ ತೊಲಲುತ್ತಿರ್ದ ಧಾನ್ಯಕನಂ ಕೈತವಪತಿವ್ರತೆಯಪ್ಪ 
ಧೂಮಿನಿ ಕಂಡು 
ನೀತಿವಿಳಾಸ ನೃಪಾಲಂ 
ಗೋತಣಿಪುವನಿವನನೀಕ್ಷಣಂ ಕೊಲಿಸುವೆನೆಂ 


ದಾತುರದೊಳೆಯ್ದಿ ದಳ್‌ ದು 
ರ್ನೀತಿಯೊಳರಮನೆಗೆ ಧೂರ್ತೆ ಧೂಮಿನಿಯಾಗಳ ೯೨ 


ವ ಅಂತರಮನೆಗೆ ಪೋಗಿ ಬಾಗಿಲೊಳಿರ್ದು ಪತಿವ್ರತೆ ಬಂದಿರ್ಪಳೆಂದು ನೀತಿ 
ಎಳಾಸಂಗಅ ಪೆಂದು ದೌವಾರಿಕರ್ಗೆ ಪೇಟಿಲವರ್‌ ಪೋಗಿ 


ಧಾನ್ಯಕನು ಅವನನ್ನು ಬಗೆಬಗೆಯಿಂದ ಹೊಗಳಿದನು. ವ॥ ಹಾಗೆ ಹೊಗಳಿ ಸಂತೋಷ 
ವನ್ನು ಪಡೆದನು. ಅನಂತರ- ೯೦. ಅಸುರನೇ ಕೇಳು. ಧಾನ್ಯಕನು ಎಡೆಬಿಡದೆ 
ಬೇರೆಬೇರೆ ದೇಶಗಳಲ್ಲಿ ಸಂಚರಿಸುತ್ತಾ ಯದ್ಭಚ್ಛೆ ಯಿಂದ ಭದ್ರಾಟವೀನಗರಕ್ಕೆ ಬಂದನು. 
ವ॥ ಹಾಗೆ ಭದ್ರಾಟವಿಗೆ ಬಂದು- ೯೧. ಕೇರಿಗಳ ಅಂದ, ಅಂಗಡಿಗಳ ಸೊಂಪು. 
ಅರಮನೆಯ ಚೆಂದ, ಸೂಳೆಯರ ಮನೆಗಳ ವಿಲಾಸ, ಸೂಳೆಗೇರಿಯ ಆಕಾರ, ಗಜ 
ಶಾಲೆಗಳ ಸಂಭ್ರಮ, ನಗರದ ಮಧ್ಯದಲ್ಲಿದ್ದ ವಿಶೇಷವಾದ ದೇವಾಲಯ-ಇವುಗಳನ್ನೆ ಲ್ಲ 
ಧಾನ್ಯಕನು ಸಂತೋಷದಿಂದ RE ಬಂದನು. ವ॥ ಹೀಗೆ ಎಲ್ಲಕಡೆ ತಿರುಗು 
ತ್ತಿದ್ದ ಧಾನ್ಯಕನನ್ನು ಪತಠಿವ್ರತೆಯಂತೆ ನಟಿಸುತ್ತಿದ್ದ ಧೂಮಿನಿಯು ನೋಡಿ 
೯೨. "ನೀತಿವಿಳಾಸ ಮಹಾರಾಜನಿಗೆ ಹೇಳಿ ಈ ಕ್ಷಣ ಇವನನ್ನು ಕೊಲ್ಲಿಸುವೆನು' ಎಂದು 
ಯೋಚಿಸಿಕೊಂಡು ಕೆಟ್ಟಭಾವನೆಯಿಂದ ಆ ಧೂರ್ತೆ ಧೂಮಿನಿಯ ಅರಮನೆಗೆ ಆತುರ 
ವಾಗಿ ಹೋದಳು. ವ॥ ಅವಳು ಅರಮನೆಗೆ ಹೋಗಿ ಬಾಗಿಲಲ್ಲಿ ನಿಂತಳು. “ಪತಿ 
ವೃತೆಯ ಬಂದಿದ್ದಾ ಳೆ ಎಂದು ನೀತಿವಿಳಾಸನಿಗೆ ತಿಳಿಸಿ, ಎಂದು ಬಾಗಿಲು ಕಾಯುವ 


ಏಕಾದಶಾ ಸಂ ೫೩೯ 


ನೃಪತಿ ಪತಿವ್ರತೆ ಬಂದಿ 

ರ್ದಪಳರಮನೆಯೆಸೆವ ಬಾಗಿಲೊಳ್‌ ಸಮಯಂಬಾ 

ರ್ದುಪಚರಿಸಿ ಕರೆಯಲೋ ಕಾ 

ಣ್ಚ ಪೊಲಕ್ತಿದಲ್ಲೆಂದು ಕಳಿಪಲೋ ಬೆಸಸೊಲವಿಂ ೯೩ 


ವ॥ ಎಂಬುದುಮರಸಂ ಪರಮಪತಿಭಕ್ಕೆಯಂ ಕರೆಯೆಂದು ಕರೆಯಿಸಲವಳ್‌ ಬಂದರ 
ಮನೆಯಂ ಪೊಕ್ಕರಸನಂ ಕಂಡಿಂತೆಂದಳ 


ನೀತಿವಿಳಾಸ ಕೇಳ್‌ ಪೆಗಲೊಳಾಂತ ಮದೀಶನ ಹಸ್ತಪಾದಮಂ 
ಘಾತಕನಾರ್ಪಿನಿಂ ಕಡಿದ ಪಾತಕನಿಲ್ಲಿಗೆ ಬಂದನಾತನಂ 

ಭೂತಪಿಶಾಚ ಸಂತತಿಗೆ ದಿಗ್ಬಲಿಗೊಟ್ಟು ಕರಂ ಪತಿವ್ರತಾ 
ಪ್ರೀತಿಯನೀವುದೆಂದು ನ ಪನೊಳ್‌ ಮಿಗೆ ಧೂಮಿನಿ ಪೇಳ್ಮಳಾಕ್ಷಣಂ ೯೪ 


ವ॥ ಅಂತು ಪೇಟ್ಟ್ದು ಮತ್ತಂ 


ಅತಿದುಷ್ಟಶಾಸ್ತಿ ಶಿಷ್ಟ 

ಪ್ರತಿಪಾಲನೆಯಿಲ್ಲದರಸಿನರಸುತನಂ ಹಾ 

ಸೃತೆವಡೆದು ಹಗರಣಿಗರರ 

ಸುತನಂ ತನಗಕ್ಕುಮಲ್ತೆ ಕಜ್ಜದ ಕಡೆಯೊಳ* ೯೫ 


ವನಿಗೆ ಹೇಳಿದಳು. ಅವರು ಒಳಕ್ಕೆ ಹೋಗಿ - ೯೩. 'ಮಹಾರಾಜನೆ! ಪತಿವ್ರತೆಯು 
ಆರಮನೆಯ ಬಾಗಿಲಿನಲ್ಲಿ ಬಂದು ನಿಂತಿದ್ದಾಳೆ. ಸಮಯೋಚಿತವಾಗಿ ಉಪಚರಿಸಿ 
ಒಳಕ್ಕೆ ಕರೆಯಲೋ? ಇದು ಕಾಣುವ ಸಮಯವಲ್ಲೆಂದು ಹೇಳಿ ಕಳುಹಿಸಿಬಿಡಲೋ? 
ಅಪ್ಪಣೆಮಾಡಿ. ವ ಎಂದು ಹೇಳಲು ರಾಜನು "ಪರಮಪತಿಭಕ್ತೆಯನ್ನು ಒಳಕ್ಕೆ 
ಕರೆ” ಎಂದು ಹೇಳಿದನು. ಕರೆಯಿಸಲು ಅವಳು ಬಂದು ಅರಮನೆಯನ್ನು ಪ್ರವೇಶಿಸಿ 
ದಳು. ಮತ್ತು ರಾಜನನ್ನು ಕಂಡು (ಹೇಳಿದಳು ೯೪. 'ನೀತಿವಿಳಾಸನೇ | ಕೇಳು. 
ಹೆಗಲಮೇಲೆ ನಾನು ಹೊರುವ ನನ್ನ ಪತಿಯ ಕೈಕಾಲುಗಳನ್ನು ಕಡಿದ ಘಾತುಕನು ಈ 
ಊರಿಗೆ ಬಂದಿದ್ದಾನೆ! ಅತನನ್ನು ಭೂತಪಿಶಾಚಿಗಳಿಗೆ ದಿಗ್ಬಲಿ ಹಾಕಿ ಈ ಪತಿವ್ರತೆಗೆ 
ಪ್ರೀತಿಯನ್ನುಂಟುಮಾಡಬೇ ೫” ಎಂದು ಧೂಮಿನಿಯು ಆರಸನಿಗೆ ಹೇಳಿದಳು, 
ವ॥ ಹಾಗೆ ಹೇಳಿ ಮತ್ತೆ. ೯೫. “ಅತಿದುಷ್ಟರನ್ನು ದಂಡಿಸುವುದು ಸಾಧು 
ಗಳನ್ನು ರಕ್ಷಿಸುವುದು ರಾಜರಧರ್ಮ. ಇದನ್ನು ಮಾಡದ ಅರಸನ ಆರಸುತನವು 
ಭಿ 


ಇತ್‌ 


ಹಾಸ್ಯಾಸ್ಟದವಾಗುತ್ತದೆ. ಮತ್ತು ಕಾರ್ಯದ ಕೊನೆಯಲ್ಲಿ ಒಣಜಂಭದವರ ಅರಸು 


೫೪೦ ಅಭಿನವ ದಶಕುಮಾರ ಚರಿತೆ 


ಮಲಕಿಕೊಳ್ಳದು ಕಾಲದೊಳೆಳೆ 

ಫಲವಾಗದು ಧಾನ್ಯವಸ್ತು ವಾಹನನಿಚಯಂ 

ನೆಲಸದು ಪತಿವ್ರತಾವಾ 

ಕ್ಯಲಂಘನಂಗೆಯ್ಯಲರಸ ಕೇಳಿದು ಸತ್ಯಂ ೯೬ 


ವ॥ ಎಂದು ದೃಢಮಪ್ಪಂತು ಪೇಲ್ಟಿವನಂ ಕೊಲ್ತಿಸಿದೊಡಲ್ಲದೆ ಇಲ್ಲಿಂ ಪೋಗೆನೆಂದಿ 
ರ್ಪದುಂ 


ಪುರಮಿದು ಚೋದ್ಯಮೆನಲ್ಕಾ 

ದುರಾತ್ಮನಂ ಕೇರಿಕೇರಿಯೊಳ್‌ ಮೆಜಿಸಿ ದಿಶಾಂ 

ತರದೊಳ್‌ ಕಡಿದು ಬಿಸುಟ್ಟತಿ 

ನಿರವಯಲೆಯ್ದಿ ಸುವುದೆಂದು ಬೆಸಸಿದನರಸಂ ೯೭ 


ವ॥ ಅಂತು ಬೆಸಸಲೊಡಂ ತಳವಣಿರ್‌ ಪತಿವ್ರತೆಯ ಗಂಡನ ಕೆಯ್‌ ಕಾಲ್ಗಳಂ ಕಡಿದ 
ದುರಾತ್ಮಂ ಸಿಲ್ಕಿದನೆಂದಾತನಂ ಪಿಡಿದು 
ಪೆಡಗೆಯ್ಯಂ ಪಿಡಿದೀಟ್ದು ಕಟ್ಟಿ ತಲೆಯೊಳ್‌ ಪೂಮಾಲೆಯಂ ಸುತ್ತಿ ಬೊ 
ಬ್ಬಿಡುತುಂ ಭಂಡಿಯ ಮೇಲೆ ಕುಳ್ಳಿರಿಸಿ ನಾನಾವಾದ್ಯದಿಂ ಪೆರ್ಚಿನಿಂ 


ಗಡಿಯೊಳಿ ಕೇರಿಯೊಳಾತನಂ ಮೆಣಸ ಖಂಡಂಗೊಯ್ವೆ ನೆಂಬಾಗಳಾಂ 
ಕಡಿದಂಗಂಗಳ ಮೋಟನಂ ಕರಸಿಮೆಂದಂ ಧಾನ್ಯಕಂ ಧೈರ್ಯದಿಂ ೯೪ 


ತನವು ನಿನಗೆ ಬರುತ್ತದೆ. ಸತ್ವವಿಲ್ಲದ ಜಂಭಗಾರರಾಜನೆನ್ನುತ್ತಾರೆ. ೯೬. ಅರಸನೇ ! 
ಕೇಳು. ಪತಿವ್ರತೆಯ ಮಾತನ್ನು ಮೀರಿದರೆ ಸಕಾಲದಲ್ಲಿ ಮಳೆಬೀಳುವುದಿಲ್ಲ. ಭೂಮಿ 
ಯಲ್ಲಿ ಧಾನ್ಯಾದಿಗಳು ಬೆಳೆದು ಫಲ ನೀಡುವುದಿಲ್ಲ. ವಾಹನಗಳು ಸ್ಥಿರವಾಗಿರುವುದಿಲ್ಲ. 
ಇದು ಸತ್ಯ” ವ॥ ಎಂದು ಧೃಢವಾಗುವಂತೆ ಹೇಳಿ “ಇವನನ್ನು ಕೊಲ್ಲಿಸಿದ ಹೊರತು 
ನಾನು ಇಲ್ಲಿಂದ ಹೋಗುವುದಿಲ್ಲ' ಎಂದು ಹೇಳಿದಳು, : ಆಗ ೯೭. “ಪುರವೇ 
ಆಶ್ಚ ಶರ್ಯಪಡುವಂತೆ ಆ ದುರಾತ್ಮನನ್ನು ಹಿಡಿಸಿ ಕೇರಿಕೇರಿಯಲ್ಲಿ ಮೆರವಣಿಗೆ ಮಾಡಿ 
ಮೆರೆಯಿಸಬೇಕು. ಅನಂತರ ದಿಗಂತಕ್ಕೆ ಕೊಂಡು ಹೋಗಿ ಕಡಿದು ಬಿಸಾಡಿ ನಿಶ್ಶೇಷ 
ವಾಗಿ ಕೊಲ್ಲಬೇಕು' ಎಂದು ಅರಸನು ಅಪ್ಪಣೆ ಮಾಡಿದನು. : ವ ಹಾಗೆ ಹೇಳಲು 
ಕೂಡಲೇ ತಳವಾರರು ಪತಿವ್ರತೆಯ ಗಂಡನ ಕೈಕಾಲುಗಳನ್ನು ಕಡಿದ ದುರಾತ್ಮನು 
ಸಿಕ್ಕಿದನೆಂದು ಆ ಧಾನ್ಯಕನನ್ನು ಹಿಡಿದು -. ೯೮. ಕೈಗಳನ್ನು ಹಿಂದಕ್ಕೆ ಎಳೆದು 
ಸೇರಿಸಿ ಕಟ್ಟಿದರು. ತಲೆಗೆ ಹೂಮಾಲೆಯನ್ನು ಸುತ್ತಿದರು. ಬೊಬ್ಬೆಹಾಕುತ್ತಾ 
ಬಂಡಿಯ ಮೇಲೆ ಕುಳ್ಳಿರಿಸಿದರು. 'ವಿಧವಿಧವಾದ್ಯಗಳನ್ನು ಬಾರಿಸುತ್ತಾ ಕೇರಿ 
ಕೇರಿಗಳಲ್ಲೂ ಮೆರೆಯಿಸಿ ತುಂಡು ಇರಾಡುವೆವು!? ಎಂದು ಹೇಳಿದರು, ಆಗ 
ಧಾನ್ಯಕನು ಧ್ಯರ್ಯದಿಂದ "ನಾನು ಕೈಕಾಲುಗಳನ್ನು ಕಡಿದ ಮೋಟನನ್ನು ಕರೆಯಿಸಿ' 


ಏಕಾದಶಾಶ್ವಾಸಂ ೫೪೧ 


ವ॥ ಎಂಬುದುಮಾ ತಳವಅಿರಿವನಂ ದಿಗ್ಬಲಿಗುಡುವುದಂ ನೋಡಲ್ವೇಟಕ್ಕಿಂದು 
ಮೋಟನಂ ಧಾನ್ಯಕನೆಡೆಗೆ ಕೊಂಡು ಬರ್ಪದುಂ 


ಕಾಣಲೊಡನಶ್ರುವಿಂ ಮುಂ 

ಗಾಣದೆ ಗಡಗಡನೆ ನಡುಗಿ ಮೋಟಂ ತನ್ನಾ 

ಪ್ರಾಣಂ ಬಂದಂತಾಗಳ್‌ 

ಮಾಣದೆ ಧಾನ್ಯಕನ ಮೆಣಿವ ಕಾಲ್ಗೆಅಗಿರ್ದಂ ೯೯ 


ವ॥ ಅಂತು ಕಾಲ್ಗೆಅಗಿ 


ಅರೆವೆಣನಾಗಿರೆ ಪುಣ್ಣೊಳ್‌ 

ಮಟುಗುತ್ತಿರ್ದೆನ್ನನೆತ್ತಿ ಕೊಂಡಾವನದೊಳ" 

ಬಣನೊಳ೪್‌ ಸಾಕಿದ ನಿನ್ನಂ 

ಮಳಿಕದೊಡೆ ನರಕಕ್ಕೆ ಭಾಜನಂ ತಾನಲ್ಲೇ ೧೦೦ 


ವ॥| ಎಂಬ ಮೋಟನ ಮಾತಿಂಗ ತಳವಣರ್‌ ವಿಸ್ಮಯಂಬಟ್ಟು ಧಾನ್ಯಕನಂ 
ಮೋಟನಂ ನೀತಿವಿಳಾಸನೆಡೆಗೆ ತಂದು ತತ್ಕೌತುಕಮಂ ಪೇಟ್‌ ನೀತಿವಿಳಾಸಂ ಮೋಟನೊಳಿಂ 
ತೆಂದಂ' 


ಎಲೆ ಮಹಿಮ ಪೂತಕನ ಕಾ 

ಲ್ಲಳ ಮೇಲೆಅಗಿರ್ದೆಯೇಕೆ ನಿನ್ನಯ ಕೆ ಕಾ 

ಲ್ಲಳನೋವದೆ ಕಡಿದುಂ ಮಗು 

ಲಕ್ಷಿ ಳೆಯೊಳ್‌ ಸಾಧುವಿನ ತೆಅಿದಿನಿರ್ದಪನಲ್ಲೇ ೧೦೧ 


ಎಂದು ಹೇಳಿದನು. ವ॥ ಇದನ್ನು ಕೇಳಿ ಆ ತಳವಾರರು "ಇವನನ್ನು ದಿಕ್ಕುಗಳಿಗೆ 
ಕತ್ತರಿಸಿ ಬಲಿಹಾಕುವುದನ್ನು ನೋಡು ಬಾ' ಎಂದು ಹೇಳಿ ಆ ಮೋಟನನ್ನು ಧಾನ್ಯಕನ 
ಬಳಿಗೆ ಕರೆದುಕೊಂಡು ಬಂದರು. ಆಗ ೯೯. ಅವನು ಧಾನ್ಯಕನನ್ನು ಕಂಡ ಕೂಡಲೆ 
ಕಣ್ಣೀರು ಹರಿದು ಮುಂಗಾಣದಾದನು. ಮೋಟನು ಗಡಗಡ ನಡುಗಿದನು. : ಆವನಿಗೆ 
ಪ್ರಾಣಬಂದಂತಾಯಿತು. ಕೂಡಲೆ ಅವನು ಧಾನ್ಯಕನ ಕಾಲ್ಗೆರಗಿದನು. ವಃ ಹಾಗೆ 
ಕಾಲುಗಳಿಗೆ ಬಿದ್ದು ನಮಸ್ಕರಿಸಿ ೧೦೦. “ಅರ್ಧ ಹೆಣವಾಗಿದ್ದ, ಹುಣ್ಣುಗಳಿಂದ 
ಸಂಕಟಪಡುತ್ತಿದ್ದ, ನನ್ನನ್ನು ಎತ್ತಿಕೊಂಡು ಆ ವನದಲ್ಲಿ ಬರಗಾಲದಲ್ಲಿ ಸಾಕಿ ಸಲ 
ಹಿದೆ. ನಿನ್ನನ್ನು ಮರೆತರೆ ನಾನು ನರಕಕ್ಕೆ ಬೀಳುವುದು ಖಂಡಿತ” ಎಂದನು. 


41 


4 


ಫಿ ಣಾ « ನಿ ಶ್ರ 
ವಃ! ಮೋಟನ ಮಾತುಗಳನ ಸ್ಮಯ ಹೊಂದಿದರು. ಧಾನ್ಯ 
0 
ಇರಿ ಹಾಹ್‌ ತ್‌ ~) ೧ ky 
ಕನನ್ನೂ ಮೋಟನನ್ನೂ ನೀತಿ ಬಳಿ ಕರೆ ತಂದರು. ಅರಸನಿಗೆ ಈ ಕೌತುಕ 
pes ತ್‌ ಹಾಡಿ —— Pa a 
ಕ್ಲಿ ಹೇಳಿದರು. ಅಣತಿ "೪ ನೀತಿವಿಲಾಸನು ಮೋಟನಿಗೆ ಹೇಳಿದನು. 
__ 2 Kx ಎ ಹಾ ತೆ ಡ್‌ ~ PR 
೧೦೧. ಎಲೆ ಮಹಿಮಾಶಾಲಿಯೇ |! ಈ ಪಾಪಿಯ ಕಾಲುಗಳ ಮೇಲೆ ಏಕೆ ಬದ 
ಇಲ ವೆ 
Wd 


ನಮಸ್ಕರಿಸಿದೆ? ಇವನು ನಿನ್ನ ಕೈಕಾಲುಗಳನ್ನು 


೫೪೨ ಅಭಿನವ ದಶಕುಮಾರ ಚರಿತೆ 


ವ8 ಎಂಬುದುಂ ಮೋಟನಿಂತೆಂದಂ 


ಎನ್ನ ಪಿತ ಮಾತೃ ಗುರುವೀ 

ತನ್ನೆಟ್ಟನೆ ಪುತ್ರನಪ್ಪೆನೀತಂಗಾಂ ಕೇ 

ಳೆನ್ನ ಕರಚರಣಮಾಂ ಮಿಗೆ 

ಮುನ್ನೆಸಗಿದ ಕರ್ಮದಿಂದೆ ಪೋದುವಿಳೇಶಾ ೧೦೨ 


ವ॥ ಎಂದರಸಂಗೆ ಪೂರ್ವವೃತ್ತಾಂತಮೇನುಮುಟಯದಂತು ಪೇಟ್ಮು ಮತ್ತ 
ಮಿಂತೆಂದಂ 
ಏಗೆಯ್ದೆಂ ದುರ್ಬಲಂ ಧೂಮಿನಿ ಮನದಳುಷಿಂ ಮೇಲೆ ಬೀಟಲ್ಕೆ ಬೇಡೆಂ 
ದಾಗಂ ನೂಂಕಲ್ಕೆ ಕೆಯ್ಯಿಲ್ಲಳವಿಗಟೌದು ಪೋಗಲ್ಕೆ ಕಾಲಿಲ್ಲ ತನ್ನೊಳ್‌ 


ಕೂಗಿಟ್ಟಾಂ ಪೇಟಕ್ಟೊಡಂ ತನ್ನಯ ಬರವಿನಿತಂ ಕಾಣೆನಂತಿರ್ದೊಡೆನ್ನೊಳ್‌ 
ಬೇಗಂ ನಾಣ್ಣೆಟ್ಟು ತನ್ನಂಗನೆ ನಗೆಗೆಡೆಯಂ ಮಾಡಿದಳ್‌ ಪೇಟಕ್ಕೆನೇನಂ ೧೦೩ 


ವ॥ ' ಎಂಬುದುಂ ನೀತಿವಿಳಾಸಂ ವಿಸ್ಮಯಂಬಟ್ಟು ಅವಿಚಾರದಿಂದೆನಗೆ ದೋಷಂ 
ಬರುತಿರ್ದುದೆಂದು ಕೆಲದೊಳಿರ್ದ ಧೂವಿನಿಯಂ ನೋಡಿ 


ಎಲೆ ಪಾತಕಿ ನಿಜಕಾಂತನ 

ನುಟಿ್‌ದೀ ಮೋಟಂಗೆ ಕೂರ್ತು ಪತಿಹಿತೆಯೆಂಬೀ 

ಬಲೆಯ? ಬೀಸಿ ಧರಾಮಂ 

ಡಲಮಂ ವಂಚಿಸಿದೆ ನೋಡಲಾಗದು ನಿನ್ನಂ ೧೦೪ 


ಏನಂತೆ ನಟಿಸುತ್ತಿದ್ದಾನಷ್ಟೆ?” ವ॥ ಎಂದು ಹೇಳಲು ಮೋಟನು ಹೇಳಿದನು. 
೧೦೨. “ನನಗೆ ತಂದೆತಾಯಿ ಗುರು ಎಲ್ಲರೂ ಇವನೇ. ಈತನಿಗೆ ನಾನು ಮಗನಿದ್ದಂತೆ. 
ಕೇಳು. ರಾಜನೇ ! ನನ್ನ ಕೈಕಾಲುಗಳು ಹಿಂದೆ ನಾನು ಮಾಡಿದ ಪಾಪಕರ್ಮಗಳಿಂದ 
ಹೋದುವು.” ವ॥ ಎಂದು ಅರಸನಿಗೆ ತನ್ನ ಹಿಂದಿನ ವೃತ್ತಾಂತವನ್ನೆಲ್ಲ ಏನೂ ಉಳಿಯ 
ದಂತೆ ಪೂರ್ತಿಯಾಗಿ ಹೇಳಿದನು, ಮತ್ತೆ ಹೇಳಿದನು. ೧೦೩. "ಏನು ಮಾಡಲಿ! ನಾನು 
ಬಲಹೀನನು. ಧೂಮಿನಿಯು ಮನದ ಉದ್ರೇಕದಿಂದ ಮೇಲ ಬಿದ್ದಳು. ಬೇಡವೆಂದು 
ಆಗ ಅವಳನ್ನು ನೂಕಲು ಕೈಗಳಿಲ್ಲ. ತಪ್ಪಿಸಿಕೊಂಡು ಹೋಗಲು ಕಾಲಿಲ್ಲ. ಗಟ್ಟಿಯಾಗಿ 
ಕೂಗಿ ಹೇಳಿದರೂ ನೀನು ಬರುವ ಸುಳಿವು ಕೂಡ ಇಲ್ಲ. ಆ ಸ್ಥಿತಿಯಲ್ಲಿದ್ದ ನನ್ನೊ 
ಡನೆ ನಿನ್ನ ಹೆಂಡತಿಯು ನಾಚಿಕೆ ಬಿಟ್ಟು ಕೂಡಿ ಹಾಸ್ಯಕ್ಕೆ ಗುರಿಮಾಡಿದಳು. ' ಏನು 
ಹೇಳಲಿ!” ವ॥ ಎಂದು ಹೇಳಲು ನೀತಿವಿಳಾಸನು ಕೇಳಿ ಆಶ್ಚರ್ಯಪಟ್ಟನು, ಅವಿ 
ಚಾರದಿಂದ ನನಗೆ ದೋಷವು ಬರುತ್ತಿತ್ತು ಎಂದು ಪರಿತಪಿಸಿ ಪಕ್ಕದಲ್ಲಿದ್ದ ಧೂಮಿನಿ 
ಯನ್ನು ನೋಡಿ, ೧೦೪, “ಎಲೆ ಪಾತಕಿ ಗಂಡನನ್ನು ತೊರೆದು ಈ 


೪ 
pdt 
ಬ 
ತ್ನ 
€ 
ಆ) 
ತ 
© 


ಏಕಾದಶಾಶಾ ಸಸಂ ೫೪೩ 


ವ॥ ಎಂದು ಧಾನ್ಯಕಂಗೆ ಮಾಡುವ ಶಾಸ್ತಿಯಂ ಧೂಮಿನಿಗೆ ಮಾಡಿಯನಂತರಂ 


ಗುಣನಿಧಿ ಧಾನ್ಯಕಂಗೆ ಸುಮುಹೂರ್ತದೊಳೊಲ್ಲು ಎಳಾಸಿನೀಕುಲಾ 

ಗ್ರಣಿಯೆನಿಸಿರ್ಪ ವೈಶ್ಯಕುಲ ಕನ್ನಿಕೆಯಂ ತರಿಸಿತ್ತು ನಲ್ಮೆಯಿಂ 

ವಣಿಗಧಿನಾಥನೆಂಬ ಪೆಸರಿಟ್ಟೊಲವಿಂ ಪೊರೆದಂ ನೆಗಬ್ಬ ಧಾ 

ರಿಣಿಪತಿ ಕೇಳ್‌ ನಿಶಾಚರ ದುರಾತ್ಮಿಕೆ ಧೂಮಿನಿ ಮಾಡಿದರ್ಥಮಂ ೧೦೫ 
ವ॥ ಅದಂ ಸ್ತ್ರೀಹೃದಯಂ ಕ್ರೂರಷುಂದು ಬ್ರಹ್ಮರಾಕ್ಷಸಂಗೆ ಪೇಟ್ಟು ಗೋಮಿನೀ 


ವೃತ್ತಾಂತಮಂ ಪೇಟಲ್‌ ತಗುಳ್ಳೆ ನದಂತೆನೆ 


ಪ್ರಕಟ ಪ್ರಸ್ತುತಿವೆತ್ತ ಕಾಂಚಿಪುರದೊಳ್‌ ವಿಖ್ಯಾತಿಯಿಂದಿರ್ಪ ಶ 

ಕ್ತಿ ಕುಮಾರಾಖ್ಯನದೊರ್ಬ ತಾಂ ಮದುವೆಯಾಗಲ್ವೇಟ್ಕುಮೊಲ್ಗೆನ್ನಂತೆ 

ತ್ತಕೆ ಬರ್ಪಂತು ಸಲಕ್ಷಣಂ ಮೆಠ್‌ವ ಜಾಯಾಸದ್ಗುಣಂ ತೋರ್ಪ ಕ 

ನ್ನಿಕೆಯಂ ಕಾಣೆನೆನುತ್ತವಂ ಮನದೊಳಂದುದ್ವೇಗಮಂ ತಾಳ್ದಿದಂ ೧೦೬ 


ವ॥ ಅಂತು ಚಿಂತೆಯಂ ತಾಳ್ದು ಮತ್ತಂ 


ಪತಿಹಿತಕಾರೈೆಯಂ ವಿನಯ ಭಾಷಿಣಿಯಂ ಕಮನೀಯಲಕ್ಷಣಾ 

ನ್ವಿತೆಯನತೀವ ಶೀಲವತಿಯಂ ಗೃಹಕಾರ್ಯನಿಮಗ್ನ ಚಿತ್ತೆಯಂ 

ಸತತ ವಿಕಾಸವಕ್ಕೈೆಯನಪಾರಗುಣಾಧಿಕೆಯಂ ಕಳತ್ರಮೆಂ 

ದತಿಶಯದಿಂದೆ ಪಾಲಿಸುವುದಲ್ಲದೆ ಪೆಂಡಿರನಿಕ್ಕು ಕಿಚ್ಚಿನೊಳ್‌ ೧೦೭ 


ವನ್ನೇ ಮೋಸಗೊಳಿಸಿದೆ. ನಿನ್ನನ್ನು ನೋಡಬಾರದು,” ವಃ ಎಂದು ಹೇಳಿ ಧಾನ್ಯ 
ಕನಿಗೆ ಮಾಡಬೇಕಾದ ದಂಡನೆಯನ್ನು ಧೂಮಿನಿಗೆ ವಿಧಿಸಿದನು, ಅನಂತರ - 
೧೦೫. ಗುಣನಿಧಿಯಾದ ಧಾನ್ಯಕನಿಗೆ ರಾಜನಂ ಸುಮುಹೂರ್ತದಲ್ಲಿ ವೈ ಓಶೈಜಾತಿಯ 
ಶ್ರೇಷ್ಠಳಾದ ಕನೈೆಯನ್ನು ತಂದು ವಿವಾಹ ಮಾಡಿಸಿದನು. ಅವನಿಗೆ ವಣಿಗಧಿನಾಥನ 
ಪದವಿಯನ್ನಿತ್ತು ಸನ್ಮಾನಿಸಿದನು. ರಾಕ್ಷಸನೆ, ದುಷ್ಪಳಾದ ಧೂಮಿನಿಯು ಮಾಡಿದ 
ವ್ಯವಹಾರಗಳನ್ನು ಕೇಳಿದೆಯಾ? ವ||. ಆದುದರಿಂದ ಸ್ತ್ರೀ ಹೃದಯವು ಕ್ರೂರ 
ವಾದಂದು ಎಂದು ಬ್ರಹ್ಮರಾಕ್ಸಸನಿಗೆ ಹೇಳಿ ಗೋಮಿನಿಯ ವೃತ್ತಾಂತವನ್ನು ಹೇಳತೊಡ 
ಗಿದನು. ೧೦೯, ಪ್ರಸಿದ್ಧವಾದ ಕಾಂಚೀಪುರದಲ್ಲಿ ಶಕ್ತಿಕುಮಾರನೆಂಬುವನು ಹೆಸರು 
ವಾಸಿಯಾಗಿದ್ದನು. 'ನಾನು ಮದುವಮಾಡಿಕೊಳ್ಳಬೇಕು. ಆದರೆ ನನ್ನನ್ನು ಪ್ರೀತಿಸಿ 
ನನಗೆ ಬೇಕಾದಂಥ ಸಲ್ಲಕ್ಷಣಗಳಿಂದ ಕೂಡಿದ ಹೆಂಡತಿಯಲ್ಲಿರಬೇಕಾದ ಸದ್ಗುಣಗಳಿಂದ 
ಕನೈೆಯೆಲ್ಲೂ ಕಾಣಿಸುತ್ತಿಲ್ಲ' ಎಂದು ಯೋಚಿಸಿ ಮನಸ್ಸಿನಲ್ಲಿ ಕಳವಳಗೊಂಡನು, 
ವ॥ ಹಾಗೆ ಚಿಂತೆಯನ್ನು ಹೊಂದಿ ಮತ್ತೆ ೧೦೭. " ಪತಿಗೆ ಹಿತವಾದ ಕಾರ್ಯ 
ಗಳನ್ನು ಮಾಡುವವಳಾಗಿರಬೇಕು. ವಿನಯದಿಂದ ಮಾತನಾಡುವವಳಾಗಿರಬೇಕು 
ಸುಂದರವಾದ ಲಕ್ಷಣಗಳಿಂದ ತುಂಬಿರಬೇಕು. ಒಳ್ಳೆ ಯ ಶೀಲವತಿಯಾಗಿರಬೇಕು, 


ಯಾವಾಗಲೂ ಮನೆಗೆಲಸದಲಿ ನಿರತಳಾಗಿರಬೇಕು. ಯಾವಾಗಲೂ ಮುಖದಲ್ಲಿ ನಗು 


೯೨ 


೫೪೪ ಅಭಿನವ ದಶಕುಮಾರ ಚರಿತೆ 


ವ8 ಅಂತೆಂದು 


ಇಳೆಯೊಳ್‌ ಪುಟ್ಟಿದ ಕನ್ಯಾ 

ಕುಳಮಂ ತವೆ ನೋಟಕ್ತಿನೆಂದು ಶಕ್ತಿಕುಮಾರಂ 

ಘಳಿಲನೆ ಸೆಜಗಿನೊಳಂದೂ 

ರ್ಬಳ ನೆಲ್ಲಂ ಕಟ್ಟಕೊಂಡವಂ ಪೊಳಿಮಟ್ಟಂ ೧೦೮ 


ಕಾಂತಾಲಕ್ಷಣಮಂ ನಾ 

ನಾತೆಅದಿಂ ನೋಡಲಣಅ೨ವೆನೆಂದೆಲ್ಲರುಮಂ 

ಕೈತವದಿಂ ನೋಡುತ್ತುಂ 

ಜ್ಯೋತಿಷ್ಯನುಮೆನಿಷನಾಮಮಂ ತಳೆದಿರ್ದಂ ೧೦೯ 


ವ॥ ಅಂತು ಶಕ್ತಿಕುಮಾರಂ ಕಾಂತಾರ್ಥಿಕನಾಗಿ ಕಂಡ ಕಂಡ ಕನ್ನಿಕೆಯ ಲಕ್ಷಣಮಂ 
ನೋಡಿ ನೋಡಿ ; 


ಎಲ್ಲೆಲ್ಲಿ ಪುಗುವನವನೊ 
ಲ ಲಲಿಯ ಕನ್ಯಕಾಗೃಹಂಗಳೊಳೆನಗೊ 


ಎಣಿ 


ಲ್ಹೊಳ್ಳುಣಿಸನಿಕ್ಕಿಮೊರ್ಬಳ ಶಿ 
ನೆಲ್ಲಂ ಕೊಂಡೆಂದು ಕೇಳ್ವಸತಿ ಮುದದಿಂದಂ | ೧೧೦ 


ವಣ ಅಂತಾತಂ ಕೇಳಲೊಡಂ 


ಇನ್ನೊರ್ಬಳ ನೆಲ್ಲಂ ನಿನ 

ಗನ್ನಂ ನೆಅಕಿವಂತು ಕುಡುವೆನೆಂದವರೆಲ್ಲರ್‌ 

ತನ್ನಂ ಕಳಿಪಲ್‌ ನಡೆಗೊ 

ಛ್ಹ೦ ನಯದಿಂ ಮಗುಟ್ಟು ಮತ್ತಮೊಂದೆಡೆಗಾಗಳ್‌ ೧೧೧ 


ವಿರಬೇಕು. ಅಮಿತವಾದ ಗುಣಗಳಿಂದ ಶ್ರೇಷ್ಠಳಾಗಿರಬೇಕು. ಇಂಥವಳನ್ನು ಹೆಂಡತಿ 
ಯೆಂದು. ಪಾಲಿಸಬೇಕು. ಇದಕ್ಕೆ ವಿರುದ್ಧವಾದ ಹೆಂಡತಿಯರನ್ನು 
ಬೇಕು!' ವ ಎಂದು ಹೇಳಿದನು - ೧೦೮. “ಭೂಮಿಯಲ್ಲಿ ಹುಟ್ಟಿರುವ ಕನೈಗಳನೆ 
ನೋಡುವೆನು, ಎಂದು ಯೋಜಿಸಿ ಶಕ್ತಿಕುಮಾರನು ಬೇಗ ಸೆರಗಿನಲ್ಲಿ ಒಂದು. ಬಳ ಟ 
ಭತ್ತವನ್ನು ಕಟ್ಟಿಕೊಂಡು ಹೊರಟನು. ೧೦೯. ಸ್ತ್ರೀಯರ ಲಕ್ಸಣಗಳನ್ನು ಅನೇಕ 
ರೀತಿಯಿಂದ a ಪರೀಕ್ಬಿಸಬಲ್ಲೆನು.ಎಂದು ಹೇಳಿಕೊಂಡು ಜೋಯಿಸನೆಂದು 
ಮರೆಮಾಚಿ ಎಲ್ಲರನ್ನೂ ನೋಡುತ್ತಾ ಹೋದನು. ವ1। ಹೀಗೆ ಶಕ್ತಿಕುಮಾರನು 


ಹೆಂಡತಿಯನ್ನು ಆರಿಸಲು ಕಂಡಕಂಡ ಕನ್ಯೆಯರ ಲಕ್ಷಣವನ್ನು ನೋಡಿ ನೋ 
೧೧೦. ಅವನು ಪ್ರವೇಶಿಸಿದ ಕನ್ನೆಯರ ಮನೆಗಳಲ್ಲೆಲ ನನ್ನಲಿರುವ ಒಂದು ಬಳ 
೫ Rel ಇದಾ ಲೃ) 

ಭತ್ತವನ್ನು ತೆಗೆದುಕೊಂಡು ನನಗೆ ಒಳ್ಳೆಯ ಊಟವನ್ನು ಹಾಕಿರಿ ಎಂದು ಮುದದಿಂದ 


ಕೇಳುತ್ತಿದ್ದನು. ವ।। ಹಾಗೆ ಅವನು ಕೇಳಿದಾಗ - ೧೧೦೧. "ಇನ್ನು ಒಂದು ಬಳ್ಳಭತ್ತ 
ವನ್ನು ತೆಗೆದುಕೊಂಡು ನಿನಗೆ ಅನ್ನವನ್ನು ವರಾಡಿ ಹಾಕಬೇಕೋ 


ಏಕಾದಶಾಶ್ವಾಸಂ | ೫೪೫ 
ವ॥ ಅಂತೆಲ್ಲಿಯುಂ ತನ್ನ ಮನಕ್ಕನುಗುಣವಪ್ಪ ಕನ್ನಿಕೆ ದೊರಕದಿರ್ಪುದುಂ 


ನಿರವಧಿದೇಶಮಂ ಸಕಳಪತ್ತನಮಂ ಸತತಂ ತೊಟಲ್ಲು ಬಂ. 
ಧುರಕುಲಕನ್ಯಕಾವಿತತಿಯಂ ತನಗಪ್ಪವೊಲೆಲ್ಲಿ ನೋಡೆಯುಂ 

ದೊರಕದಿರಲ್ಕೆ ಚಿಂತೆ ತಲೆದೋಅಕ ಮಗುಟ್ಬತಿಧೈರ್ಯವೃತ್ತಿಯಿಂ 
ಭರವಸದಿಂದವಂ ಶಿಬಿಕದೇಶದ ರತ್ನಪುರಕ್ಕೆ ಸಾರಿದಂ ೧೧೨ 


ವ॥ ಅಂತು ರತ್ನಪುರಕ್ಕೆ ಬಂದು 


ಮನೆಮನೆದಪ್ಪದೆ ಸತತಂ 

ವನಿತಾಲಕ್ಷಣಮನೊಲ್ಲು ನೋಡುತ್ತುಂ ಬ 

ರ್ಷಿನಮೊಂದು ಭವನದೊಳ ಗೋ 

ಮಿನಿಯೆಂಬ ಕುಮಾರಿಯಂ ಕುಮಾರಂ ಕಂಡಂ ೧೧೩ 


ವ॥ ಅಂತವಳಂ ಕಂಡು ಲಕ್ಷಣಮಂ ನೋಲಕಿನಂ 


ಪೊಂಗಿದ ಪಾದಮುಂ ಸಮಪದಾಂಗುಲಿಯುಂ ಮ )ದುಗೂಢ ಗುಲ್ಭಮುಂ 
ಮಂಗಳವೃತ್ತ ಜಂಘೆಗಳುವೊಪ್ಪುವ ಕೋಮಳಪೂರ್ಣ ಜಾನುಯು 
ಗ್ಮಂಗಳುಮೊಲ್ಮೆವೆತ್ತುರು ನಿತಂಬಮುಮಲೃ ಸುಮಧ್ಯಮುಂ ಸಮು 
ತ್ತುಂಗಕುಚಂಗಳುಂ ವಿಕಸಿತಾನನಮುಂ ಮೆಣ್‌ದಿರ್ಪುವಾಕೆಯೊಳ್‌ ೧೧೪ 


3 


ಎಲ್ಲರೂ ಹಾಸ್ಯಮಾಡಿ ಕಳುಹಿಸಿದರು. ಆದರೂ ಮುಂದೆ ನಡೆಯುತ್ತ ವಿನಯದಿಂದ 
ಮತ್ತೊಂದು ಮನೆಗೆ ಹೋದನು. ವ॥ ಎಲ್ಲಿಯೂ ತನಗೆ ಅನುಗುಣವಾದ ಕನ್ಯೆಯು 
ಸಿಕ್ಕದಿರಲು, ೧೧೨. ಎಲ್ಲೆಯಿಲ್ಲದೆ ಬೇರೆಬೇರೆ ದೇಶಗಳನ್ನೂ ಅನೇಕ ಪಟ ಗಳನ್ನೂ 
ಅಲೆದನು. ಒಳ್ಳೆಯ ಕುಲದ ಆತನಿಗೆ ಅನುಗುಣವಾದ ಕನ್ಯೆಯು ಹುಡುಕಿದರೂ ಸಿಕ್ಕ 

ತೆ ಹೆಚ್ಚಿತು. ಕೊನೆಗೆ ಧೈರ್ಯವನ್ನು ತಂದುಕೊಂಡು ನಂಬಿಕೆ 
ಯಿಂದ ಶಿಬಿಕ ದೇಶದ ರತ್ನಪುರಕ್ಕೆ ಹೋದನು. ವ॥। ಹಾಗೆ ರತ್ನಪುರಕ್ಕೆ ' ಬಂದು, 
ದೆ, ಒಂದೇ ಸಮನಾಗಿ ಸ್ತ್ರೀ ಲಕ್ಷಣಗಳನ್ನು ಪರೀಕ್ಷಿ 
೦ದು ಮನೆಯಲ್ಲಿ ಶಕ್ತಿಕುಮಾರನು ಗೋಮಿನಿಯೆಂಬ 


೧ 
ಟ್ರಾ 
ಕುಮಾರಿಯನ್ನು ಕಂಡನು. ವ॥ ಅವಳನ್ನು ಕಂಡು ಅವಳ ಲಕ್ಷಣವನ್ನು ನೋಡಿದಾಗ 


ಡೆ 
[ಿ 
Pe 
el 
₹1 
ಚ 
೪2೬ 
«೨ 
© 
©L 
42 
ಟ್ರಿ G 
₹1 


|“ ಮ್‌ ತ 
ಸುತ್ತಾ ಯದ, ಆಗ 


ಎ (ಆ ಷಾ ಇ ಫಿ ಎ ಅ) ತ ) ಜನಿ 
೧೧೪. ಅವಳ ಪಾದವು ಉಬ್ಬಿದ್ದಿತು. ಕಾಲಬೆರಳುಗಳು ಸಮವಾಗಿ ಸೇರಿಕೊಂಡಿದ್ದವು. 
ಮ ತಗೆ ಎ ಹಾಹಾ: ಕ ತೆ — _~ pe ೧% - pe pe ಹ 
ಮೃದುವಾದ ಹಿಮ್ಮಡಿಗಳು ಅಡಗಿದ್ದುವು. ಕಾಲುಗಳು ಮಂಗಳಕರವಾಗಿ ದುಂಡಗಿ 
— ನ ಮಿ “dnd ಸ್ರಿ ನಾಾನ್ನಾ 6 2, ಡು ನ್ನ ಇಗೆ 
ದುವು'' ಅವಳ ಮೊಣಕಾಲುಗಳು ಕೋಮಲವಾಗಿ ಪುಷ್ಪವಾಗಿ ಸುಂದರವಾಗಿದ್ದು ವು. 
ತ « po — 41.41 ರಾಗಾ ಹ ಇ ಹಾಣಿ] ಹ —— 
ನಿತಂಬವು ಭಾರವಾಗಿ ಸುಂದರವಾಗಿದ್ದಿತು. ಸೊಂಟವು ತೆಳುವಾಗಿದ್ದಿತು. ಸ್ತನಗಳು 
— ದಾತ K pe A ಕಾಳ್‌ ಇ ೪ ಕಾಣೆ ಎರಳೆ ಗ್‌ ರ ಫೂಟ LN ಇ ಆ, ಬ ವಾಗ 
ದಪ್ಪಗೆ ಎತ್ತರವಾಗಿದು ವು. ಮುಖವು ನಗುವಿನಿಂದ ಅರಳಿದಿ ತು. "ಇವುಗಳಿಂದ 
ಆತ್‌ ಇ ಎಕ್‌ ಹ ಈ 


೫೪೬ ಅಭಿನವ ದಶಕುಮಾರ ಚರಿತೆ 


ಎವೆ ವಜ್ರಾಂಕುಶಚಕ್ರಚಾಪಚಮರೋದ್ಯಚ್ಚಿಹ್ನಮಂಗಯ್ಕೊಳಿ 

ರ್ಹವಳಂ ನೀರಜಮೂರ್ಥ್ವರೇಖೆಪದೆಪಿಂದಂಗಾಲೊಳೊಪ್ಪಿರ್ಪಳಂ 

ಕಿವಿಯಂ ಚುಂಬಿಪ ಕಣ್ಣ ಳೊಳಿ್‌ ಧವಳನೀಲಾರುಣ್ಯ ಚಂಚತ್ರಿಭೂ 
ಗವನಾಂತಿರ್ದವಳಂ ವಿಳಾಸಪರನೊಲ್ಹಾನಂದದಿಂ ನೋಡಿದಂ ೧೧೫ 


ಮುಡಿಯನೆಟಲ್ವ ನೀಳಕಚಮುದ್ಧಲಲಾಟಮರೋಮಜಂಘೆ ಮೆ p>, 
ಲ್ಲುಡಿ ಮದಗಂಧಮಾಂಸಳ ಮನೋಹರವಕ್ಷಮದಭ್ರಗಂಡಮಿ 
ಟೈಡೆಯೆನಿಸಿರ್ಹಡರ್ದ ಜಘನಂ ಪರಿಪೂರ್ಣ ಪಯೋಧರಂ ಕರಂ 
ಕುಡಿನಿಮಿರ್ದಕ್ಷಿಗೆಳೆ ಮೆಣಕಿವ ಕನ್ನೆಯನೀಕ್ಸಿಸಿದಂ ಕಳಾವಿದಂ ೧೧೬ 


ಸಲೆ ಚೆನ್ನೆಯ್ದಿಲ ಕಾವನಿರ್ಮಡಿಸಿದಂತೊಪ್ಪಿರ್ದ ಕರ್ಣಂ ನಿಮಿ 
ರ್ದೆಳನೀಲಚ್ಛವಿಯಂತೆ ರಂಜಿಪ ಲಸದ್ಭೂ ಲೇಖೆಗಳ್‌ ಕುಂದಕು 

ಟ್ಮಲಮಂ ಸೇರಿಸಿದಂತೆ ತೋರ್ಪ ರದನೋದ್ಯತ್ಪಜಕ್ಕಿನೂತ್ನಪ್ರವಾ 
ಳಲತಾಸಾರದೊಳಲಕ್ಲಿ ದಂತೆಸೆದುದಾಬಿಂಬಾಧರಂ ಕನ್ನೆಯಾ ೧೧೭ 


ವ॥ ಅಂತಿರ್ದ ಗೋಮಿನಿಯನಾಪಾದಮಸ್ತಕ ಸಂಪೂರ್ಣ ಲಕ್ಷಣಮಂ ಶಕ್ತಿಕುಮಾರಂ 
ನೋಡಿ ಸಂತೋಹಂಖಡುತ್ತಿಂತೆಂದಂ 


ಆಕೆಯು ಮನೋಹರಳಾಗಿದ್ದಳು. ೧೧೫. ಅವಳ ಅಂಗೈಯಲ್ಲಿ ಗೋಧಿ, ವಜ್ಞಾ 
ಯುಧ, ಅಂಕುಶ, ಚಕ್ರ, ಬಿಲ್ಲು, ಚಾಮರಗಳ ಚಿಹ್ನೆಗಳು ಸ್ಪಷ್ಟವಾಗಿ ಕಾಣಿಸುತ್ತಿದ್ದುವು. 
ಅಂಗಾಲಿನಲ್ಲಿ ಕಮಲ ಮತ್ತು ಮೇಲ್ಸೆರೆಗಳು ಅಂದವಾಗಿ ಕಾಣಿಸುತ್ತಿದ್ದುವು. ಕಿವಿ 

ವರೆಗೂ ಹರಡಿದ ಕಣ್ಣುಗಳಲ್ಲಿ ತುದಿಗಣ್ಣು ಬಿಳುಪು, ನೀಲಿ, ಕೆಂಪುಬಣ್ಣಗಳಿಂದ 
ಪ್ರಕಾಶಿಸುತ್ತಿತ್ತು. ಇಂಥ ವಿಲಾಸಿನಿಯನ್ನು ವಿಲಾಸಪರನಾದ ಕುಮಾರನು ಆನಂದ 
ದಿಂದ ಪ್ರೀತಿಸಿ ನೋಡಿದನು. ೧೧೬. ತಲೆಯಿಂದ ಕೆಳಕ್ಕೆ ಜೋಲುವ ನೀಲಿಯಾದ 
ಕೇಶ, ಶ್ರೇಷ್ಠವಾದ ಹಣೆ, ಕೂದಲಿಲ್ಲದ ಕಾಲುಗಳು, ಮೃದುವಾದ ಮಾತು, ಮದ 
ವನ್ನುಂಟುಮಾಡುವ ಪ್ರಷ್ಟವಾದ ಮನೋಹರವಾದ ವಕ್ಷಸ್ಥ ಲ, ಅತಿಶಯವಾದ ಕೆನ್ನೆ, 
ಒತ್ತಾಗಿ ಸೇರಿ ವಿಶಾಲವಾದ ಜಘನ, ತುಂಬಿದ ಕಂಚಗಳು, ಬಳ್ಳಿಯಂತೆ ದೀರ್ಫ್ಥವಾದ 
ಕಂಗಳು. ಇವುಗಳಿಂದ ಮನೋಹರಳಾದ ಕನೈಯನ್ನು ಆ ಕಲಾವಿದನಾದ ಕುಮಾರನು 
ನೋಡಿದನು. ೧೧೭. ಆ ಕನ್ಯೆಯ ಕಿವಿಗಳು ಸುಂದರವಾದ ನೆಯ್ದಿಲೆ ಹೂವಿನ 
ಕಾವನ್ನು ಎರಡರಷ್ಟು ಮಾಡಿ ಇಟ್ಟ ಕಂತೆ ರಂಜಿಸಿದುವು. ಹೊಳೆಯುವ ಹುಬ್ಬಿನ ಗೆರೆಗಳು 
ನೀಳವಾದ ನೀಲಕಾಂತಿಯಂತೆ ಕಾಣಸಿದುವು. ಹಲ್ಲಿನ ಸಾಲು ಮೊಲ್ತಮೊಗ್ಗು ಗಳನ್ನು 
ಸೇರಿಸಿದಂತೆ ತೋರಿತು. ತೊಂಡೆ ಹಣಿ ನಂಥ ತುಟಿಯು ಹವಳದ ಬಳಿ ಯ ರಸದಲ್ಲಿ 


ಣ 


ಅದ್ದಿದಂತೆ ಕಂಗೊಳಿಸಿತು. ವಿ ಕಾಲಿನಿಂದ ತಲೆಯವರೆಗೂ ಸಂಪೂರ್ಣ ಲಕ್ಷಣಗಳಿಂದ 
(99) 


ಏಕಾದಶಾಶ್ವಾಸಂ ೪೪೬ 


ಈ ನೆಲ್ಲೊರ್ಬಳನಂ ಕೊಂ 

ಡೇನಂ ಮತ್ತೆಆಸದೆನಗೆ ಪರ್ಯಾಪ್ತ್ರಮೆನಲ 

ಸಾನಂದದಿನುಣಲಿಕ್ಕಲ್‌ 

ಮಾನಿನಿ ನೀನಾರ್ಪೆಯೆಂದು ಕೇಳ್ದನಲಂಪಿಂ ೧೧೮ 


ವ॥ ಎಂದು ಕೇಳ್ಲೊಡವಳಂತೆಗೆಯೆ ನೆಂದು ನೆಲ್ಲನೀಸಿಕೊಂಡು 


ಕಟ್ಟೊಣಗಿಲಾಗದೊಣಗಿಸಿ 

ಕುಟ್ಟಲ್‌ ನುರ್ಚಾಗದಂತೆ ನುಣ್ಣೆಸೆವಿನೆಗಂ 

ನೆಟ್ಟಕ್ಕಿ ಮಾಡಿಯುಯ್ಯಂ 

ಕೊಟ್ಟಳ್‌ ಸತಿ ಕರೆದು ತನ್ನ ದಾದಿಯ ಕೆಯ್ಯೊಳ | ೧೧೯ 


ವ ಅಂತಾದಾದಿಯ ಕೆಯ್ಕೊಳುಯ್ಕಂ ಕೊಟು R 


ಇದನಕ್ಕ ಸಾಲೆಗಳ್ಲಿ 

ತ್ತದಅ೨3ಂದಂ ಬಂದ ಕಾಸಿನಿಂ ಮಡಕೆಗಳೆಂ 

ಪದೆದಿಂಧನೋಪದಂಶತಮ 

ನೊದವಿಸಿಕೊಂಡೀಗ ಬರ್ಪದೊಲವಿಂ ಧಾತ್ರೀ ೧೨೦ 


ವ॥ ಎಂಬುದುಮೆವಳಾಪರಿಯೊಳುಯ್ಯಂ ಕೊಟ್ಟು ಮಡಕೆಯಿಂಧನಮಾದುರಂಗಳಂ 
ತಪು ದುಂ ಬಲಕಿಯಂ 


ಕೂಡಿದೆ ಆ ಗೋಮಿನಿಯನ್ನು ಶಕ್ತಿಕುಮಾರನು ನೋಡಿ ಸಂತೋಷಿಸಿದನು. ೧೧೮, 
"ಈ ಒಂದು ಬಳ್ಳ ಭತ್ತವನ್ನು ತೆಗೆದುಕೊಂಡು ಮತ್ತೆ ಏನನ್ನೂ ಹುಡುಕದೆ ಕೇವಲ 
ಇದರಿಂದಲೇ ನನಗೆ ಸಾಕಷ್ಟು ಊಟವನ್ನಿಡಲು ನಿನಗೆ ಸಾಧ್ಯವೇ ?' ಎಂದು ಹರ್ಷ 
ದಿಂದ ಅವಳನ್ನು ಕೇಳಿದನು. ವ॥ ಅವಳು ಹಾಗೆಯೇ ಮಾಡುವೆನೆಂದು ಹೇಳಿ ಆ 
ಭತ್ತವನ್ನು ತೆಗೆದುಕೊಂಡಳು. ೧೧೯. ಕಟ್ಟೊಣಗಿಲಾಗದಂತೆ ಬೇಕಾದಷ್ಟು ಮಾತ್ರ 
ಭತ್ತವನ್ನು ಒಣಗಿಸಿ ನುಚ್ಚಾಗದಂತೆ ಕುಟ್ಟಿದಳು. ಅಕ್ಕಿಯನ್ನು ಬೇರೆಮಾಡಿದಳು. 
ಹೊಟ್ಟನ್ನು ತೆಗೆದು ದಾದಿಯ ಕೈಯಲ್ಲಿ ಕೊಟ್ಟಳು. : ವ॥ ದಾದಿಯ ಕೈಯಲ್ಲಿ 
ಹೊಟ್ಟನ್ನು ಕೊಟ್ಟು...೧೨೦. "ದಾದಿ! ಇದನ್ನು ಅಕ್ಕಸಾಲಿಗನಿಗೆ ಮಾರು. ಬಂದ 
ಕಾಸಿನಿಂದ ಮಡಕೆಗಳನ್ನೂ ಸೌದೆಯನ್ನೂ ಮಸಾಲೆ ವಸ್ತುವನ್ನೂ ಹೊಂದಿಸಿಕೊಂಡು 
ಬೇಗ ಬಾ' ವಃ ಎಂದು ಹೇಳಿದಳು. ದಾದಿಯು ಹಾಗೆಯೇ ಹೊಟ್ಟನ್ನು ಮಾರಿ 


೫೪೮6 ಅಭಿನವ ದಶಕುಮಾರ ಚರಿತೆ 


ಹದನಜಿಕಿದೆಸಜಿಟ್ಟೊಯ್ಯನೆ ರ ಈ 

ಮ )ದುವಹಿ ಯನೆ ಸಗಿ ಪದೆದೆಸಜು*- ಕಾಯಲ್‌:ನಿ 

ಲದೆಯಕ್ಕಿ ಯೆರಡನೊಲೆಯೊಳ್‌ | “op 
2; ಬಿದಿರ್ದೆಸಅಕೊಳ! ಪೊಯ್ದಳಕ್ಕಿಯಂ ಸತಿಯಾಗರ್ಳ | fp ೧೨೧ 

ವ॥ ಅಂತಕ್ಕಿಯಂ ಪೊಯ್ದು ತೊಳಸಿ 
ಸ ಇ ೌ ಲ ಕ ತ್ಯೊ 

ಕುದಿ ಬರಲೊಯ್ಯನೆ ಮೇಲು 

ರ್ಬಿದ ನೊರೆಯಂ ತೆಗೆದು ಬಿಸುಟು ಮೇಲೆಸಅಂ ಸಾ 

ಲ್ಲು ದನೆಅ?ದು ಮೆಗುಟ್ಟ ಗುಟ್ಕ ೪. LST A 

ಹದನಂ ತೆಗೆದೊತ್ತಿ ನೋಡಿ ಬಾಗಿದಳಾಗಳ್‌ ೧೨೨ 
” ವ॥ ಅಂತು ಓಗರಮೆಂ ಜಾಗಿ | ನ 

ತಿಳಿಗಂಜಿಯನೊಪ್ಪುವೃತ bd: 

ಗಳಸದೊಳೆಅಕ'ದಿರಿಸಿ Re (ಛೂ | 

ಗಳೆ ಪಾಕಂಗೆಯ್ದೊ ಲೆಯೊಳ್‌ SME: NER 

ತಿಳಿನೀರಂ ತಳಿದು ಮಸ್ಸಿಯ್ದನಾಗಳ ತೆಗೆದಳ್‌ ಇ rN ೧೨೩ 

ವ॥ ಅಂತಾಮಸಿಯಂ ತೆಗೆದು ತನ್ನ ದಾಸಿಯಂ ಕರೆದು 
ಏರಣಿಗರ್ಗೀಮಸಿಯಂ ' ' ಬ ಲ್‌ 
. ಭೋರೆನೆ ಕೊಟ್ಟವರ್ಗಳಿತ್ತ ಕಾಸ್ತಿಂಗೀಗಳ್ಳ 
ಗೋರಸಮಂ ದೊರಿ ಜ್‌ 
ಡೋರಂತಿರೆ ಬರ್ಪುದೆಂದು ಕಳಿಪಿದಳವಳಂ ನ ೧೨೪ 


ಮಡಕೆ, ಸೌದೆ, ಮಸಾಲೆಗಳನ್ನು ಕೊಂಡುತಂದಳು. ಬಳಿಕ. ೧೨೧. ಅಳತೆಯನ್ನ 
ನುಸರಿಸಿ ಎಸರಿಟ್ಟಳು. ಕೂಡಲೆ ನಿದಾನವಾಗಿ ಬೆಂಕಿಯನ್ನುರಿಸಿದಳು.  `ಎಸರು`ಕಾದ 
ಕೂಡಲೆ ಎರಡಕ್ಕಿಯನ್ನು ಒಲೆಗೆ ಹಾಕಿ 'ಅಕ್ಕಿಯನ್ನು ಅವಳು ಎಸರಿಗೆ: ಸುರಿದಳು. 
ವ॥ ಹಾಗೆ ಅಕ್ಕಿಯನ್ನು:'ಸುರಿದು ತೊಳಸಿದಳು. ೧೨೨. ಕುದಿಬಂದಕೂಡಲೆ ಮೇಲಕ್ಕೆ 
ಉಬ್ಬಿಬಂದ" ನೊರೆಯನ್ನು ತೆಗೆದು ಬಿಸಾಡಿದಳು. ಮೇಲೆಸರನ್ನು ಸ ಸ್ವಲ್ಪ ಸುರಿದಳು. 
ಪತ್ತೆ ' ಅಗುಳು ಹದವಾಗಿ ಬೆಂದಿದೆಯೆ ನೀ ಎಂದು ಕ್ಸೈ ಯಲ್ಲಿ ಒತ್ತಿನೋಡಿ ಗಂಜಿಯನ್ನು 
ಬಸಿದಳು. : ವ॥ ಹಾಗೆ ಅನ್ನ ಫ್‌ ಸ ಶಾ ತಿಳಿಯಾದ ಗಂಜಿಯನ್ನು 
ಮಡಕೆಯಲ್ಲಿ 'ತುಂಬಿಸಿದಳು. ತಂದಿದ್ದ ತರಕಾರಿ ಮಸಾ ಸಾಲೆ ಮೊದಲಾದ್ದನ್ನು ಕೂಡಲೆ 
ಬೇಯಿಸಿದಳು. ತಿಳಿನೀರನ್ನು ಚುಮಾಕಿಸಿ ಇದ್ದ ಲನ್ನು ತೆಗೆದಳು. ll ಇದ್ದಿಲನ್ನು 
ತೆಗೆದು ದಾಸಿಯನ್ನು ಕರೆದು- ೧೨೪. “ಬೇಗ ಹೋಗಿ ಈ ಇದ್ದಿಲನ್ನು ಅಕ್ಕಸಾಲಿಗರಿಗೆ 


ಠಿ 
ಮಾರಿ ಅವರು'ಕೆ ಇಟ್ಟ ಕಾಸಿನಿಂದ ಮಜ್ಜಿಗೆಯನ್ನು ದೊರಕಿಸಿಕೆ ನ :ಗ ಬಾ ಎಂದು" 


ಓಟ್‌ ಈ 


ಏಕಾದಸಾಶ್ವಾಸಂ, . . .. ಫರ್ಸಿ 


Pa 


ವ8 ಎಂದು ಕಳಿಪಲವಳಾಕ್ರಮದಿಂ ಸ್ನೇಹದ್ರವ್ಯ ಮಂ. ಕೊಂಡು ಬರಲೊಡಂ ಶಕ್ತಿ 
ಕುಮಾರನಂ ಕರೆದು ; 


೪ ತಿಂಗಳ ಬೆಳಗಿನ ದಾರೆಯ 
ಸಂಗಡಮೆನೆ ಮೆಅಯುತಿರ್ಪ ಗಂಜಿಯ:ನಾಗಳ್‌ 
ತೆಂಗಿನ ತಿಳಿವಟ್ಟಲೊಳಾ p 
ತಂಗೆಅಔದಳ* ತೊಳಸಿ ತೊಳಸಿ ಸವೆಯಪಿ ನಗೂ p ೧೨೫ 


ವ॥ ಅಂತೆ" ಯಲಾಗೆಂಜಿಯಂ 'ಕುದಡಿಯಲೊಡಂ 


ನೆರೆಯಮೃತರಸಕ್ಕಿನಿದೆಂ : 

ದೊರೆಗಟ್ಟುವ. ಗಂಜಿ ಪೊಕ್ಕು ತತ್ತನುರಸಮಂ 

ಪೊಅಮಡಿಸಿದಂತೆ ಬೆಮರ್ಗಳ್‌ - 
ಪೊಜಿಫೊಣ್ಮೆದುವವನ ರೋಮಕೂಪದೊಳಾಗಳ್‌ | ೧೨೬ 


ವ॥ ಅಂತವನ ದೇಹಂ ಬೆಮರಲ್‌ 
ಅರೆದಿರಿಸಿದ ನೆಲ್ಲಿಯ ಸ 
ಟ್ಟು ರುಳಿಯೊಳತಿನಯಮದಾಗಲೆಣ್ಣೆ ಯ್ದ ಪನಿಯಂ | 


ಬೆರಸಿಟ್ಟು ಕೊಟ್ಟ ಲಾತಂ. DRE Cg! 
ಗಿರದೀಗಳೆ ಮಿಂದು ಬರ್ಪದೆಂದವಳಾಗಳ್‌' ey ೧೨೭ 


ತಡ 


ಹ 20; 


ವ॥ ಅಂತಾತನಂ ಮಾಯಲ್‌ ಕಳಿಪಿ ಮನೆಯೊಳೆಡೆಮಾಡಿಯಿಡಿಸಿ ಮಗುಟ್ಟಾತಂ 
ಬರಲೊಡಂ 


ಹೇಳಿ ಕಳುಹಿಸಿದಳು. ವ॥ ಅವಳಾ, ಹೇಳಿದ ರೀತಿಯಲ್ಲಿ ಜಿಡ್ಡಿನ ಪದಾರ್ಥವನ್ನು 
(ಹಾಲು, ಮೊಸರು, ತುಪ್ಪ). ಕೊಂಡು ಬಂದಳು. : ಕೂಡಲೆ ಶಕ್ತಿ ಕುಮಾರನ ನ್ನು ಕರೆದು- 
ಬೆಳದಿಂಗಳ ಬೆಳಕಿನಂತೆ ಪ್ರಕಾಶಿಸಂತ್ತಿದ್ದ ಗಂಜಿಯನ್ನು ' ಆಗ ತೆಂಗಿನ ಕರಟದಲ್ಲಿ ಸವಿ 
ಯಾಗುವಂತೆ ಕಲಕಿ ಕಲಕಿ -ಅವನಿಗೆ ಸುರಿದುಕೊಟ್ಟಳು. ವ ಹಾಗೆ ಸುರಿದ ಗಂಜಿ 
ಯನ್ನು : ಕುಡಿದನು. . ೧೨೬. ಅಮೃತರಸದಂತೆ - ಇನಿದಾದ ' ಗಂಜಿಯು. ಶರೀರ 
ದೊಳಕ್ಕೆ ಹೋದಕೂಡಲೆ. ಅವನ ರೋಮ ಕೂಪಗಳಿಂದ ಬೆವರು ಚಿಮ್ಮಿತು. ಅದು 
ಶರೀರದ ರಸವನ್ನೇ ಗಂಜಿಯು ಹೊರಕ್ಕೆ ಉಕ್ಕಿಸಿತೋ ಎಂಬಂತೆ ಕಾಣಿಸಿತು. . ವ॥| 
ಹಾಗೆ ಅವನ ಶರೀರವು ಬೆವರಲು-.-೧೨೭. ಸ ಅರೆದು ಇಟ್ಟಿದ್ದ ನೆಲ್ಲಿಚೆಟ್ಟಿ ಕೈನ 
ಉಂಡೆಯಲ್ಲಿ ನಲ್ಲಿ ಎಣ್ಣೆ ಯ ಹನಿಗಳನ್ನು ಬೆರಸಿದಳು. ಅದನ್ನು ಅವನಿಗೆ ಕೊಟ್ಟು ಇದನ್ನು 
ಹಚ್ಚಿಕೊಂಡು ಬೆ ಬೇಗ ಸ್ನಾನ ಜಾ ಜು ಬಾ-ಎಂದು ಹೇಳಿದಳು. ವ॥। ಅವನನ್ನು 
ಸ್ನಾನಕ್ಕೆ. ಕಳುಹಿಸಿ ಮನೆಯಲ್ಲಿ ಊಟಕ್ಕೆ ಸಿದ್ಧಮಾಡಿದಳು; ಮತ್ತೆ ಆತನು ಬಂದ 


೫೫೦ ಅಭಿನವ ದಶಕುಮಾರ ಚರಿತೆ 


ಎಳೆಯಳ್‌ ಪಿತ್ರಿಲ ಬಾಟೆಗ 

ಳೆಲೆಯೊಳಳ ಮೂಜನೆಯ ಬಾಗಮಂ ಬಿಟ್ಟಗ್ರಂ 

ತಳಿರೆಸೆಯುತಿರ್ಪ ಕದಳೀ 

ದಳಮಂ ಮೆಲ್ಪೆಸೆಯೆ ಚಿವುಟಿ ತಂದಳ್‌ ಬೇಗಂ ೧೨೮ 
ವ8 ಅನಂತರಂ 


ನೆಲದೊಳ ಕುಡಿತೆಯ ನೀರಂ 
ತಳಿದೊಯ್ಯನೆ ತೊಡೆದು ಪೆಂಪಿನಿಂ ಚತುರಶ್ರ 
ಸ್ಮಳಮನೊಸೆದಿಟ್ಟು ರಂಭಾ 
ದಳಮಂ ನೀರ್ಗೊಟ್ಟಳೊಂದು ಪೊಸತಂಬುಗೆಯಿಂ ೧೨೯ 
ವ॥ ಅಂತು ನೀರ್ಗುಡಲಾತಂ ಕರಚರಣಪ್ಪ ಕ್ಷಾಳನಂಗೆಯ್ದು ಕುಳ್ಳಿರ್ಷುದುಂ 
ಪವಣಜಕದಿಕ್ಕಿಯೋಗರಮನುಪ್ಪಿನ ಕಾಯ್ದಳನಿಕ್ಕಿದೊಂದು ಶಾ 
ಕವನೊಸೆದಿಕ್ಕಿಯಲ್ಪಫೃತಮಂ ತಲೆದೋಳಿ* ಮಗುಳ್ಗು ತುತ್ತುಗಳ್‌ 
ಸವಿವಡೆವಂತು ಪೊಂಬೆಸಜ ಸೂಪವನೊಪ್ಪವ ಮೂದುರಂಗಳಂ 
ಯಾವತಿ ತೆರಳ್ಲಿ ಬಡ್ಡಿ ಸಿದಳಾಸುಖಿಯೊಳ್‌ ಪರಿತೃಷ್ತಿಯಪಿ ನಂ ೧೩೦ 
ಚ vs ಲ po) 
ವ॥| ಅಂತಾತಂ ಭೋಜನೆದಿಂ ತುಪ್ಪ ನಾಗೆ 


ಸುರುಚಿರಮಪ್ಪ ತೆಂಗಿನೆಳನೀರ್ಗಳಸಂದಳದಂತೆ ಕಾಂತೆ ತ 

ಣ್ಲರಗಮನೆತ್ತಿ ಶೈತ್ಯಜಲಮಂ ಪದೆಪಿಂದೆಆ್‌ಯಲೈಶೀಕರೋ 
ತ್ಕರಮೆರ್ದೆಯೊಳ್‌ ನಿಮಿರ್ದೇಸೆವ ಮಾಸೆಗಳೊಳ್‌ ತುಜುಗಲ್‌ ಪೊದಬ್ಜ ಕ 
ಣ್ಲರೆಮುಗಿವಂತಿರೀಂಟಿ ಕಡೆಯೊಳ್‌ ತಲೆದೂಗಿ ಮಗುಟ್ಟು ತೇಗಿದಂ ೧೩೧ 


ಕೂಡಲೆ೧೨೮. ಆ ಕುಮಾರಿಯಂ ಹಿತ್ತಿಲಿನಲ್ಲಿದ್ದ ಬಾಳೆಮರಗಳ ಎಲೆಗಳಲ್ಲಿ 
ಮೂರನೇ ಒಂದು ಭಾಗವನ್ನು ಬಿಟ್ಟು ಚಿಗುರಾದ ಒಂದು ಬಾಳೆಯೆಲೆಯ ಅಗ್ರವನ್ನು 
: ಮೃದುವಾಗಿ ಉಗುರಿನಿಂದ ಚಿವುಟಿತಂದಳು. ವ॥ ಅನಂತರ ೧೨೯. ನೆಲದ ಮೇಲೆ 
ಕುಡಿಕೆಯ ನೀರನ್ನು ಚುಮುಕಿಸಿ ಒರೆಸಿದಳು. ಮತ್ತೆ ಚೌಕವಾಗಿ ಸ್ಥಳಮಾಡಿದಳು. ಬಾಲೆ 
ಎಲೆ ಹಾಸಿದಳು. ಒಂದು ಹೊಸ ತಂಬಿಗೆಯಲ್ಲಿ ನೀರನ್ನು ಕೊಟ್ಟಳು. ವ॥ ಅವನು ಆ 
ನೀರಿನಿಂದ ಕೈಕಾಲುಗಳನ್ನು ತೊಳೆದುಕೊಂಡು ಕುಳಿತುಕೊಳ್ಳೆಲು ೧೩೦. ಪ್ರಮಾಣ 
ವನ್ನರಿತು ಅನ್ನವನ್ನು ಬಡಿಸಿದಳು. ಉಪ್ಪಿನ ಕಾಯ್ಸಳನ್ನೂ ಒಂದು ತರಕಾರಿಯನ್ನೂ 
ಬಡಿಸಿದಳು. ಸ್ವಲ್ಪ ತುಪ್ಪ ಹಾಕಿದಳು. ತುತ್ತುಗಳು ರುಚಿಯಾಗುವಂತೆ ತೊವ್ದೆಯನ್ನು 
ಹಾಕಿದಳು. ಮತ್ತೆ ಮಧುರವಾದ ವಸ್ತುಗಳನ್ನು ಬಡಿಸಿದಳು. ಅವನಿಗೆ ತೃಪ್ತಿಯಾಗು 
ವಂತೆ ಬಡಿಸಿದಳು. ವ॥ ಆತನು ಭೋಜನದಿಂದ ತುಷ್ಟನಾಗಲು--೧೩೧. ತೆಂಗಿನ ಎಳ 
ನೀರಿನಂತೆ ಸಿಹಿಯಾದ ತಣ್ಣೀರನ್ನು ಅವಳು ತಣ್ಣಗಿರಂವ ಗಡಿಗೆಯಿಂದ ಎತ್ತಿಸುರಿದಳು. 
ನೀರಿನ ತುಂತುರುಗಳು ಎದೆಯ ಮೇಲೂ ನೀಳವಾದ ಮೀಸೆಗಳ ಮೇಲೂ ಒಟ್ಟುಗೂಡಿ 
ನಿಂತು ಕಣ್ಣುಗಳನ್ನು ಅರ್ಧಮಂಚ್ಚಿದನು. ಕೊನೆಯಲ್ಲಿ ತಲೆದೂಗಿ ಮೆಚ್ಚಿ ತೇಗಿದನು- 


ಏಕಾದಶಾಶ್ವಾಸಂ ೫೫೧ 


ವ॥ ಅಂತು ತೇಗಿ ಗೊಟ್ಟಂಗೊಂಡು ಕೈದೊಳೆದು ಗೃಹೀತತಾಂಬೂಲನಾಗಿ 
ಸಂತೋಪಂಬಟ್ಟವಳಂ ವಿವಾಹಮಾಗಿ ಸುಖದಿನಿರ್ದಂ ಅದಜಿ30 ಗೃಹಸುಖಂ ಸತಿಯರೊಳ್ಳೆಂದು 
ರಾಕ್ಷಸಂಗೆ ಪೇಟಿಲ್‌ ಸಂತೋಷಂಬಟ್ಟು ನಿಂಬವತಿಯ ಕ್ರಮಮೆಂತೆಂದು ಕೇಳಲಾತಂ ಪೇಲಲ್‌ 
ತಗುಳ್ಹನದೆಂತೆನೆ 


ಪದೆಪಿಂ ಸೌರಾಷ್ಟ್ರದೊಳ್‌ ರಂಜಿಪುದು ವಳಭಿ ವಾಣೀವಿಲಾಸಕ್ಕೆ ಶೋಭಾ 
ಸದನಂ ತಾನೆಂಬಿನಂ ತತ್ಪುರದೊಳೆ ಗೃಹಗುಪ್ತಂ ವಣಿಜ್ಮುಖ್ಯನಿರ್ಪಂ 
ಮುದದಿಂ ಕಲ್ಯಾಣದಿಂದಂ ತವೆಯದ ನವರತ್ನಂಗಳಿಂ ರಾಜರಾಜಾ 
ಭ್ಯುದಯಂ ತನ್ನೇಕದೇಶಕ್ಕೆಣೆವಡೆಯದೆನಿಪ್ಪಂದದಿಂ ಸಂದಗುರ್ಬಿಂ ೧೩೨ 


ವ॥ ಅಂತಿರ್ಪ ಗೃಹಗುಪ್ತಂಗೆ 


ಸತತಂ ರೋಹಣಶೈಲದೊಳ್‌ ಮಣಿ ಸುಧಾಂಭೋರಾಶಿಯೊಳ್‌ ಚಂದ್ರಲೇ 

ಖೆ ತಪಶ್ಯಕ್ತಿಯೊಳುದೃಶಾಂತಿ ಕವಿತಾವಿಸ್ತಾರದೊಳ್‌ ಪ್ರೌಢಿ ಪು 
ಪ್ಟಿತಪದ್ಮಸ್ಥಳದೊಳ್‌ ಲಸತ್ಕಮಳೆ ಪೆಂಪಿಂ ಪುಟ್ಟುವಂತಾವಣಿ 

ಕೃತಿಯೊಳ್‌ ಪುಟ್ಟಿದಳೊಲ್ಲು ರತ್ನವತಿಯೆಂಬಳ್‌ ಶಂಬರಾರಿಪ್ರಿಯಳ್‌ ೧೩4 


ವ॥ ಅನಂತರ ಗೊಟ್ಟವನ್ನು ತೆಗೆದುಕೊಂಡು ಕೈತೊಳೆದುಕೊಂಡನು. ತಾಂಬೂಲವನ್ನು 
ಸವಿದು ಸಂತೋಷಪಟ್ಟನು. ಆಮೇಲೆ ಅವಳೊಡನೆ ಮದುವೆಯಾಗಿ ಸುಖವಾಗಿ 
ದ್ದನು. ಆದುದರಿಂದ ಸತಿಯರ ಒಳ್ಳೆಯ ಗುಣಗಳೇ ಗೃಹಸುಖ ಎಂದು ರಾಕ್ಷಸನಿಗೆ 
ಹೇಳಲು ಅವನು ಸಂತೋಷಪಟ್ಟನು. ಮತ್ತೆ ರಾಕ್ಷಸನು "ನಿಂಬವತಿಯ ಕ್ರಮವೆಂಥದು 
ಹೇಳು' ಎಂದು ಕೇಳಿದನು. ಅದಕ್ಕೆ ಮಿತ್ರಗುಪ್ತನು ಹೇಳತೊಡಗಿದನು. ೧೩೨. 
ಸೌರಾಷ್ಟ್ರದೇಶದಲ್ಲಿ ವಲಭೀ ಎಂಬ ನಗರವು ರಂಜಿಸುತ್ತದೆ. ಅದು ಸರಸ್ವತಿಯ ನಿವಾಸ 
ಸ್ಥಾನ. ಆ ನಗರದಲ್ಲಿ ಗೃಹಗುಪ್ತನೆಂಬ ವೈಶ್ಯ ಶ್ರೇಷ್ಠನಿದ್ದಾನೆ. ಸಂತೋಷದಿಂದ 
ಸುಖವಾಗಿದ್ದಾನೆ. ನವರತ್ನಗಳಿಂದ ತುಂಬಿದ ಅವನ ಐಶ್ವರ್ಯದ ಮುಂದೆ ಕುಬೇರನ 
ಐಶ್ವ್ಚರ್ಯವು ಒಂದು ಭಾಗಮಾತ್ರ. ಹೀಗೆ ವೈಭವದಿಂದ್ದನು. ವ॥ ಹಾಗಿದ್ದ ಗೃಹ 
ಗುಪ್ತನಿಗೆ ೧೩೩. ರೋಹಣ ಶೈಲದಲ್ಲಿ ರತ್ನ, ಅಮೃತಸಾಗರದಲ್ಲಿ ಚಂದ್ರಲೇಖೆ, 
ತಪಶ್ಶಕ್ತಿಯಲ್ಲಿ ಶ್ರೇಷ್ಠವಾದ ಶಾಂತಿ, ವಿಸ್ತಾರವಾದ ಕವಿತೆಯಲ್ಲಿ ಪ್ರೌಢಿಮೆ, ಅರಳಿದ 
ಕಮಲವನದಲ್ಲಿ ಲಕ್ಷ್ಮಿ ಇವು ಹುಟ್ಟುವ ಹಾಗೆ ಮನ್ಮಥ ನಿಗೆ ಪ್ರಿಯಳಾದ ರತಿಯಂತೆ 


೫೫೨ ಅಭಿನವ ದಶಕುಮಾರ ಚರಿತೆ 


'ವಿಲಸನ್ಮಾಣಿಕ್ಯಮಂ ಚೆಲ್ವಧರದ ರುಚಿಯಿಂ ನವ್ಯನೈರ್ಮಲ್ಯಮುಕ್ತಾ 

ವಲಿಯಂ ದಂತಪ್ರಭಾಸಂಪದದಿನುರುಮರುನ್ನೀಲಮಂ ಸಂತತಂ ಕುಂ 
ತಲಚಂಚತ್ಕಾಂತಿಯಿಂ ವಿದ್ರುಮಮನಮಂಳಹಸ್ತಾಬ್ಬದಿಂ ಗೆಲ್ಲು ತತ್ಕೋ 

ಮಲೆ ಮತ್ತಂ ರತ್ನಪಾಂಚಾಲಿಕೆಯೆನಲೆಸೆವ೪್‌ ತನ್ನ ದೃಗ್ಹೀಪ್ತಿಯಿಂದಂ ೧೩೪ 


ಅಂತೆಸೆದಿರ್ಪ ರತ್ನವತಿಯಂ ಗೃಹಗುಪ್ತನೊಟಿಲ್ಲು ತತ್ಕಳಾ 

ವಂತನೆನಲ್ಕೆ ಸಾಲ್ವ ಬಲಭದ್ರನೆನಿಪ್ಪ ವಣಿಗೃರಂಗೆ ಕೊ 

ಟ್ಬಿಂ ತಪನೀಯರತ್ನವಿವಿಧಾಂಬರ ಸಂತತಿಯಿಂ ಸುಹೃಜ್ವನಂ 

ಸಂತತವರ್ತಿಗಳ್‌ ತಣಿವಿನಂ ವಿಭವಸ್ಮಿತಿ ಚೆಲ್ಹನಪ್ಪಿನಂ ೧೩೫ 


ವ॥ ಅಂತು ರತ್ನವತಿಯಂ ಮಧುರಾಪುರಿಯ ಬಲಭದ್ರಂಗೆ ಗೃಹಗುಪ್ತಂ 
ಕುಡಲೊಡಂ 


ರಜನಿಕರಾಸ್ಕೆ ರತ್ನವತಿ ಪೂರ್ವದೊಳಾರ್ಜಿಸಿದುಗ್ರಕರ್ಮದಿಂ 

ನಿಜಪತಿ ಸಂತತಂ ಮದುವೆಯಾದ ದಿನಂ ಮೊದಲಾಗಿ ತನ್ನ ವಾ 
ರಿಜಮುಖಮಂ ನಿರೀಕ್ಷಿಸದೆ: ತನ್ನೊಡಗೂಡದಿರಲ್‌ ದುರಾತ್ಮನಂ 

ಗಜನ ಸುಮಾಸ್ತ್ರಸಂತತಿಗೆ ತತ್ಸತಿಯಂ ಗುಳಿ'ಮಾಡಿ ಕಾಡಿದಂ ೧೩೬ 


ರತ್ನವತಿಯೆಂಬ ಮಗಳು ಹುಟ್ಟಿದಳು. ೧೩೪. ಆ ರತ್ನವತಿಯು ತನ್ನ ಅಧರ ಕಾಂತಿ 
ಯಿಂದ ಹೊಳೆಯುವ ವರಾಣಿಕ್ಯವನ್ನು ಗೆದ್ದಳು. ಹಲ್ಲುಗಳ ಕಾಂತಿಯಿಂದ ನಿರ್ಮಲವಾದ 
ಹೊಳೆಯುವ ಮುತ್ತಿನಸರದ ಕಾಂತಿಯನ್ನು ಗೆದ್ದಳು. ತನ್ನ ತಲೆಗೂಂದಲ ಕಾಂತಿಯಿಂದ 
ಶ್ರೇಷ್ಠವಾದ ನೀಲರತ್ನವನ್ನು ಗೆದ್ದಳು. ನಿರ್ಮಲವಾದ ಕರಕಮಲದಿಂದ ಹವಳವನ್ನು 
ಗೆದ್ದಳು. ಹೀಗೆ ಆ ಕೋಮಲೆಯು ಕಣ್‌ಬೆಳಕಿನಿದಲೂ ರತ್ನಗಳಿಂದ ಮಾಡಿದ 
ಬೊಂಬೆಯಂತೆ ಪ್ರಕಾಶಿಸಿದಳು. ೧೩೫. ಹೀಗಿದ್ದ ರತ್ನವತಿಯನ್ನು ಸ್ನೇಹಿತರು 
ತೃಪ್ತಿಪಡುವಂತೆ ತನ್ನ ವೈಭವಕ್ಕೆ ತಕ್ಕಂತೆ ಗೃಹಗುಪ್ತನು ಕಲಾವಿದನಾದ ಒಲಭದ್ರನೆಂಬ 
ವರ್ತಕ ಶ್ರೇಷ್ಠನಿಗೆ ಕೊಟ್ಟು ಮದುವೆಮಾಡಿದನು. ಚಿನ್ನ ರತ್ನ ಮತ್ತು ವಿಧವಿಧವಾದ 
ಬಟ್ಟೆಗಳನ್ನು ಬಳವಳಿಯಾಗಿತ್ತನು. ವ॥ ಗೃಹಗುಪ್ತನು ಮಧುರಾಪುರಿಯ ಬಲ ಭದ್ರ 
ನಿಗೆ: ರತ್ನವತಿಯನ್ನು ಕೊಟ್ಟ ನಂ. ಆಗ- ೧೩೬. ಚಂದ್ರಮುಖಿಯಾದ ರತ್ತ [ವತಿಯು 
ಪೂರ್ವಜನ್ಮದಲ್ಲಿ ಮಾಡಿದ ಕರ್ಮಫಲದಿಂದ ಅವಳ ಗಂಡನು ಮದುವೆಯಾದ ದಿನ 
ದಿಂದಲೂ ಅವಳ ಮುಖವನ್ನು ನೋಡದೇ ಇದ್ದನು. ಅವಳೊಡನೆ ಬೆರೆಯಲೇ ಇಲ್ಲ. 
ಮನ್ಮಥನು ಆ ಸತಿಯನ್ನು ತನ್ನ ಹೂಬಾಣಗಳಿಗೆ ಗುರಿಮಾಡಿ ಕಾಡಿದನು. 


ಏಕಾದಶಾಶ್ವಾಸಂ ೫೫೩ 
ವಣ ಅಂತಿರ್ದ ರತ್ನವತಿಯಂ ಕಂಡು 


ಈ ವನಿತೆ ರತ್ನವತಿಯ 

ಲ್ಹಾವಗಮಿನ್ನೀಕೆ ನಿಂಬವತಿಯೆಂದು ಪುರ 

ಸ್ತ್ರೀವೃಂದಂ ಪೆಸರಿಡೆ ತ 

ದ್ಭಾವಕಿ ಕಡುನಾಣ್ಣಿ ಚಿಂತೆಯಂ ತಳೆದಿರ್ದಳ ೧೩೬ 


ವ8 ಅಂತು ಚಿಂತಿಸುತ್ತಿರ್ಪಾಗಳ್‌ 


ತನಗನುರಕ್ತೆಯೆನಲ್‌ ಮು 

ನ್ನನುಕೂಲೆಯೆನಲೈ ಮೆಅಕಿವ ಭಿಕ್ಷುಕಿಯೊರ್ವಳ 

ಮನೆಗೆ ಬರಲ್ಕಾಕೆಗೆ ಭೋಂ 

ಕೆನೆ ದುಗುಡಮನಾಂತ ರತ್ನವತಿಯಿಂತೆಂದಳ " ೧೩೮ 


ಎನ್ನಿನಿಯನೆನ್ನನೆಂದುಂ 

ಮನ್ನಿಸನೇನೆಂದು ನುಡಿಸನೇಕಾರಣಮಾಂ 

ಮುನ್ನೆಸಗಿದ ದುಷ್ಕರ್ಮಮೊ 

ತನ್ನಯ ದೌರ್ಭಾಗ್ಯಲಕ್ಷಣಮೊ ಪೇಟ ಲವಿಂ ೧೩೯ 


ವ! ಅದಂ ಕಂಡಲ್ಲಿಯ ವಿಳಾಸಿನಿಯರ್‌ ರತ್ನವತಿಯೆಂಬುದಂ ಮಾಣ್ಣು ನಿಂಬವತಿ 
ಯೆಂಬ ಹೆಸರಂ ಕೊಟ್ಟರೆಂದು ಭಿಶ್ಚುಕಿಗೆ ಪೇಟಿಲವಳಿಂತೆ?ದಳ್‌ 


ವ॥ ಹಾಗಿದ್ದ ರತ್ನವತಿಯನ್ನು ನೋಡಿ-೧೩೭. "ಈ ವನಿತೆಯು ರತ್ನವತಿಯಲ್ಲ. ಈಕೆ 
ನಿಂಬವತಿ' ಎಂದು ಹೆಂಗಸರೆಲ್ಲರೂ ಹೆಸರಿಟ್ಟರು. ಆ ತರುಣಿಯು ನಾಚಿಕೊಂಡು 
ಚಿಂತಿತಳಾದಳು. ಷ॥ ಹಾಗೆ ಯೋಚಿಸುತ್ತಿರುವಾಗ ೧೩೮. ಅವಳಲ್ಲಿ : ಅನು 
ರಕ್ತಳಾಗಿದ್ದ ಮೊದಲಿನಿಂದಲೂ ಅನುಕೂಲೆಯಾಗಿದ್ದ ಭಿಕ್ಷುಕಿಯೊಬ್ಬಳು ಅವಳ 
ಮನೆಗೆ ಬರುತ್ತಿದ್ದಳು. ರತ್ನವತಿಯು ಅವಳಲ್ಲಿ ತನ್ನ ದುಃಖವನ್ನು ಹೇಳಿಕೊಂಡಳು. 
೧೩೯. ನನ್ನ ಗಂಡನು ನನ್ನನ್ನು ಎಂದೂ ಗೌರವಿಸುತ್ತಿಲ್ಲ. ಏನೆಂದು ಮಾತನಾಡಿಸು 
ವುದಿಲ್ಲ. ಏನು. ಕಾರಣವೋ ? ನಾನು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಕರ್ಮದ 
ಫಲವೋ ? ನನ್ನ ದೌರ್ಭಾಗ್ಯದ ಲಕ್ಷಣವೋ ? ತಿಳಿಯದು. ನೀನು ಪ್ರೀತಿಯಿಂದ 
ಕಾರಣವನ್ನು ಹೇಳು. ವ॥ ಇದನ್ನು ನೋಡಿ ಇಲ್ಲಿಯ ಸ್ತ್ರೀಯರು ರತ್ನವತಿ 
ಎಂಬ ಹೆಸರನ್ನು: ಬಿಟ್ಟು ನಿಂಬವತಿ ಎಂಬ ಹೆಸರನ್ನು ಕೊಟ್ಟಿದ್ದಾರೆ' ಎಂದು 


೫೫೪ ಅಭಿನವ ದಶಕುಮಾರ ಚರಿತೆ 


ವನಜಮುಖ ರತ್ನವತಿ ನಿ 

ನ್ನಿನಿಯಂ ನಿಧಿಪತಿ ವಣಿಗ್ವರೇಣ್ಯನ ಸುತೆ ತ 

ತೃನಕಲತಾಖೈಗೆ ಕೂರ್ಪಂ 

ನಿನಗಮವಲ್ಗೆ ಂ ಸ್ವರೂಪಮೊಂದೆನಿಸಿರ್ಕುಂ ೧೪೦ 


ವ8 ಎಂಬುದುಮಾಭಿಕ್ಸುಕಿಗೆ ರತ್ನವತಿಯಿಂತೆಂದಳ* 


ಆದೊಡೆ ನಿಧಿಪತಿಯ ಪ್ರಾ 

ಸಾದದ ಮೇಲಿರ್ದು ಕನಕಲತೆಯವೊಲಾಂ ಸ 

ಮ್ಮೋದದೆ ಸೆಂಡಾಡುವ ಪೊ 

ಟ್ರಾದರದಿಂದಲ್ಲಿಗಧಿಪನಂ ಬರಿಸೊಲವಿಂ ೧೪೧ 


ವ॥ ಅಂತು ಬರಿಸಲೊಡಂ 


ಸೆಂಡಂ ಭೋಂಕೆನೆ ಕಾಂತನ 

ಮಂಡೆಯೊಳಾಂ ಮೆಲ್ಲನಿಡಲೊಡಂ ನೀನಾಗಳ್‌ 

ಕಂಡಾಸತಿಯೊಲವಂ ನೀಂ 

ಕೊಂಡುಯ್ಕಿಲ್ಲಿಂದೆ ಕನಕಲತೆಯಂ ಬೇಗಂ ೧೪೨ 


ವ॥| ಎಂದು ನೀಂ ಪೇಲಿಕ್ಟೊಡಾತನೆನ್ನಂ ಕನಕಲತೆಯೆಂಬ ಭಾವನೆಯಿಂದಿಲ್ಲಿಂದಂ 
ಕೊಂಡುಯ್ಯಲಾಂ ಕೂಡೆ ಸುಖದಿನಿರ್ಪೆನೆಂಬುದುಂ ಭಿಕ್ಸುಕಿಯಂತೆಗೆಯ್ವೆನೆಂದು 


ಭಿಕ್ಷುಕಿಗೆ ಹೇಳಿದಳು. ಅದನ್ನು ಕೇಳಿ ಅವಳು ಹೇಳಿದಳು. ೧೪೦. “ಕಮಲ 
ಮುಖಿ, ರತ್ನವತಿ |! ನಿನ್ನ ಗಂಡನು ನಿಧಿಪತಿಯೆಂಬ ವರ್ತಕ ಶ್ರೇಷ್ಠನ ಮಗಳಾದ 
ಕನಕಲತೆಯಲ್ಲಿ ಅನುರಕ್ತನಾಗಿದ್ದಾನೆ. ನಿಮ್ಮಿಬ್ಬರ ಆಕೃತಿ ಒಂದೇ ತೆರನಾಗಿದೆ.” 
ವ॥ ಎಂದು ಹೇಳಲು ರತ್ನವತಿಯು ಆ ಭಿಕ್ಷುಕಿಗೆ ಹೇಳಿದಳು—೧೪೧. “ಹಾಗಾದರೆ 
ನಿಧಿ ಪತಿಯ ಪ್ರಾಸಾದದ ಮೇಲೆ ನಿಂತು ಕನಕಲತೆಯ ಹಾಗೆ ನಾನು ಸಂತೋಷದಿಂದ 
ಚೆಂಡಾಟವಾಡುವ ಸಮಯದಲ್ಲಿ ನನ್ನ ಪತಿಯನ್ನು ಆದರದಿಂದ ಅಲ್ಲಿಗೆ ಬರಿಸು. ವಃ 
ಹಾಗೆ ಬರಿಸಿದಾಗ- ೧೪೨. ಚೆಂಡನ್ನು ನಾನು ಭೋಂಕೆಂದು ಪತಿಯ ತಲೆಗೆ ಮೆಲ್ಲನೆ 
ಹೊಡೆಯುತ್ತೇನೆ. ಆಗ ನೀನು ಕನಕಲತೆಯನ್ನು ಕಂಡು “ಆ ಸತಿಯ ಪ್ರೀತಿಯನ್ನನು 
ಸರಿಸಿ ಅವಳನ್ನು ಅಲ್ಲಿಂದ ಬೇಗ ಬೇರೆ ಕಡೆಗೆ ಕರೆದುಕೊಂಡು ಹೋಗು.” ವ॥ ಹೀಗೆ 
ನೀನು ಬಲದ್ರನಿಗೆ ಹೇಳಿ ಅದರಂತೆ ಮಾಡಿದರೆ, (ರಂ) ಆತನು ನನ್ನನ್ನು ಕನಕಲತೆಯೆಂಬ 
ಭಾವನೆಯಿಂದ ಇಲ್ಲಿಂದ ಕರೆದುಕೊಂಡು ಹೋಗುವನು. ಆಗ ನಾನು ಅವನೊಡನೆ ಕೂಡಿ 
ಸುಖವಾಗಿರುವೆನು. ಎಂದು ಹೇಳಿದೆನು, ಭಿಕ್ಷುಕಿಯು "ಹಾಗೆಯೇ ಮಾಡುವೆನು' ಎಂದು 


ಏಕಾದಶಾಶ್ವಾಸಂ ' ೫೫೫% 


ಬಲಭದ್ರನೆಡೆಗೆ ಭಿಕ್ಷುಕಿ 

ನಲವಿಂದಂ ಪೋಗಿ ಕೇಳ್‌ ಮನೋಹರೆ ತತ್ಕೋ 

ಮಲೆ ಸೆಂಡನಾಡುವಳ್‌ ಕನ 

ಕಲತಾವಧು ನೋಲೈ ವೇಟಕ್ಕಿನುತ್ತುಂ ಪೇಟ್ಜಳ್‌ ೧೪೩ 


ವ॥ ಅಂತು ಪೇಟಲಾತನಾಗಳೆ ನಿಧಿಪತಿಯರಮನೆಯ ಪ್ರಾಸಾದದ ಕೆಳಗೆ ಬಂದಿ 
ರ್ಪದುಂ 
ತ್ರಿಜಗನ್ಮೋಹನಮಿಶ್ರಿತಾಂ ಜನಕರಂಡಂ ವಶ್ಯಕುಂಡಂ ರುಷ 
ಧ್ವಜಕಾಂಡಂ ವಿಟಚಿತ್ತಖಂಡಮನೆರಾಗಾಪೂರ್ಣಭಾಂಡಂ ಗುಣ 
ವ್ರಜಪಂಡಂ ಖರದಂಡತುಂಡಮುಕುಳೋದ್ದಂಡಂ ದಿಟಕ್ಕೆಂಬಿನಂ 
ನಿಜದಿಂ ರಂಜಿಪ ಸೆಂಡನಿಟ್ಟಳಿದಿರೊಳ್‌ ತತ್ಕಾಂತೆ ತನ್ನೋಪನಾ ೧೪೪ 


ವ॥ ಅಂತು ನಿಂಬವತಿ ಕನಕಲತಾವ್ಯಾಜದಿಂ ಕಂತುಕಮಂ ಕಾಂತನ ಮೇಲಿಡಲೊಡ 
ಮಾತಂ ಪರಮಾನಂದದಿಂ ಪ್ರಾಸಾದದ ಮೇಲಂ ನೋಲಶ್ಬಿನಂ 


ಪ್ರಾಸಾದಶಿಖರಗಗನಾ 

ವಾಸದೊಳಮಳಾಂಗಿ ನಿಂಬವತಿ ರುಚಿರಾಂಶು 

ನ್ಯಾಸಂ ಬಲಭದ್ರನ ಕ 

ಣ್ಸಾಸುರಮೆನಿಪಂತು ತೋಜಿ*ಸಿತ್ತನುನಯದಿಂ ೧೪೫ 


ಹೇಳಿದಳು. ೧೪೩ ಭಿಕ್ಷುಕಿಯು ಬಲಭದ್ರನ ಹತ್ತಿರಕ್ಕೆ ಹೋಗಿ "ಕೇಳು, ಮನೋ 
ಹರಳಾದ ಕೋಮಲಳಾದ ಕನಕಲತೆಯು ಚೆಂಡನ್ನಾಡುವಳು. ನೋಡು' ಎಂದು ಹೇಳಿ 
ದಳು. ವ॥ ಹಾಗೆ ಹೇಳಲು ಆ ಬಲಭದ್ರನು ಆಗ ನಿಧಿ ಪತಿಯ ಅರಮನೆಯ 
ಮಹಡಿಯ ಕೆಳಭಾಗಕ್ಕೆ ಬಂದು ನಿಂತಿರಲು ೧೪೪. ಮೂರು ಲೋಕಗಳನ್ನೂ ಮೋಹ 
ಗೊಳಿಸುವ ಅಂಜನ ಮಿಶ್ರಿತವಾದ ಭರಣಿ, ಎಲ್ಲರನ್ನೂ ವಶಪಡಿಸಿಕೊಳ್ಳುವ ಕುಂಡ, 
ಮನ್ಮಥನ ಕಾಂಡ (ಬಾಣ) ವಿಟರ ಮನಸ್ಸನ್ನು ಖಂಡಿಸುವ ಅನುರಾಗ ತುಂಬಿದ 
ಭಾಂಡ, ಗುಣಸಮೂಹದ ಬಂದುಂಡೆ, ಒರಟಾದ ಕೋಲಿನ ಬಾಯಲ್ಲಿ ಮೊಗ್ಗಿನಂತೆ 
ಎದ್ದು ಹೊಳೆಯುವುದು. ಹೀಗೆ ಮನೋಹರವಾದ ಚೆಂಡನ್ನು ಆ ಕಾಂತೆಯು ತನ್ನ 
ಪತಿಗೆ ಎದುರಾಗಿ ಎಸೆದಳು. ವ॥ ಹೀಗೆ ನಿಂಬವತಿಯು ಕನಕಲತೆಯ ವ್ಯಾಜದಿಂದ 
ಚೆಂಡನ್ನು ಗಂಡನ ಮೇಲೆ ಎಸೆದ ಕೂಡಲೆ ಆತನು ಪರಮಾನಂದದಿಂದ ಉಪ್ಪರಿಗೆಯ 
ಮೇಲೆ ನೋಡಿದನು. ಆಗ ೧೪೫. ಉಪ ಶರಿಗೆಯ ತುದಿಯೆಂಬ ಗಗನ ಪ್ರದೇಶದಲ್ಲಿ ಅಮ 
ಲಾಂಗಿ ಯಾದ ನಿಂಬವತಿಯ ಆಕರ್ಷಕವಾದ ದೇಹ ಕಾಂತಿಯ ಪ್ರಸರವು ಬಲಭದ್ರನ 


೫೫೬ | ಅಭಿನವ ದಶಕುಮಾರ ಚರಿತೆ 
ವಗ ಅಂತಿರ್ದ ಸತಿಯಾತಂ ನೋಡಲ್‌ ಭಿಕ್ಷಂಕಿಯಿಂತೆಂದಳ್‌ 


ಮನಸಿಜನವ್ಯಮೂರ್ತಿ ಬಲಭದ್ರವಣಿಗ್ವರ ಕೇಳ್‌ ನಿರಂತರಂ 
ಕನಕಲತಾಖ್ಯೆ ನಿನ್ನೊಡನಿರಲ್‌ ಬಯಸಿರ್ದಪಳಿಲ್ಲಿರಲೈ ತ 
ಜ್ವನಕನ ಬಾಧೆಗಂಜುವಳಿರುಳ್‌ ಕವಿದಾಕ್ಷಣಮನ್ಯದೇಶದ 
'ತ್ರನುನಯದಿಂದೆ ಪೋಪ್ರದವಳಂ ಧನಮಂ ಮಿಗೆ ಕೊಂಡು ಬೇಗದಿಂ ೧೪೬ 


ವ8 ಎಂದು ಮತ್ತಂ 


ಇಂದಿರುಳಾಂ ಕನಕಲತಾ 

ಸುಂದರಿಯಂ ಬೇಟ್ಬಿ ರತ್ನಷುಂ ಬಹುಧನಮಂ 

ತಂದಿತ್ರಪೆನಾಂ ನೀನಿ | 

ಲ್ಲಿಂದಂ ಪೋಗನ್ಯದೇಶದತ್ತಲ್‌ ನಲವಿಂ ೧೪೭ 


ವ॥। ವಎಂದೊಡಾತನಂತೆಗೆಯೆ ನೆಂಬುದುಮೊಂದುದಿನಂ | 


ದೆಸೆಯಂ ಬಾಸಣಿಸಿರ್ಪ ಕಟ್ತಿಲೆಯೊಳಂದೀರ್ಪಾಳುಮೋಹಂ ವಿಗು 

ರ್ವಿಸೆ ತದ್ಭಿ ಕ್ಷುಕಿ ಕೂರ್ತು ನಿಂಬವತಿಯಂ ಬೇಟ್ಬರ್ಥಮಂ ರತ್ನಮಂ 
ಪೊಸತಪ್ಪಂಬರಮಂ ನೆಗಟ್ಜಿ ಬಲಭದ್ರಂಗಾಕೆ ತಂದಿತ್ತು ಪೋ 

ಗು ಸುಖಂ ರಂಜಿಸುವಂತಿವಂ ತಳೆದು ನೀಂ ದೂರಕ್ಕೆನುತ್ತಾತನೊಳ ೧೪೮ 


ಕಣ್ಣಿಗೆ ಮಿತಿಮೀರಿ ಸುಂದರವಾಗಿ ಕಾಣಿಸಿತು. ವ ಹಾಗಿದ್ದ ಕಾಂತೆಯನ್ನು ಆತನು 
ನೋಡಲು ಭಿಕ್ಷುಕಿಯು ಹೇಳಿದಳು... ೧೪೬, “ಮನ್ಮಥನ ಹೊಸ ಬಗೆಯ ಅಕಾರವನ್ನು 
ತಳೆದ ಬಲಭದ್ರವಣಿಗೃರನೆ ಕೇಳು, ಕನಕಲತೆಯು ಎಡೆಬಿಡದೆ ನಿನ್ನೊಡನೆ ಇರಲು ಬಯ 
ಸುತ್ತಾಳೆ. ಇಲ್ಲಿರಲು ಅವಳಿಗೆ ತಂದೆಯ ಹೆದರಿಕೆ. ಕತ್ತಲೆಯಾದ ಕೂಡಲೆ ಅವಳನ್ನೂ 
ಧನವನ್ನೂ ತೆಗೆದುಕೊಂಡು ಬೇರೆ ದೇಶದ ಕಡೆ ಬೇಗ ಹೋಗು,” ವ।। ಎಂದು ಹೇಳಿ 
ಮತ್ತು ಇಂದು ರಾತ್ರಿ ಕನಕಲತಾ ಸುಂದರಿಯನ್ನೂ ಬೇಕಾದಷ್ಟು ರತ್ನವನ್ನೂ ಬಹು 
ಧನವನ್ನೂ ನಾನು ನಿನಗೆ ತಂದು ಕೊಡುವೆನು. ನೀನು ಆನಂದದಿಂದ ಬೇರೆ ದೇಶದ ಕಡೆ 
ಹೊರಡು. 'ವ ಎಂದು ಹೇಳಿದಳು. ಅವನು. "ಹಾಗೆಯೇ ಮಾಡುವೆನು' ಎಂದು ಹೇಳಿ 
ದನು. ಒಂದು ದಿನ-೧೪೮. ದಿಕ್ಕುಗಳನ್ನು ಆವರಿಸಿಕೊಂಡಿದ್ದ ಕತ್ತಲೆಯಲ್ಲಿ (ಈರ್ಷ್ಯೆ 
ಯುಳ ಸವರ ಮೋಹವು ವೃದ್ಧಿ ಹೊಂದಲು ?) ಆ ಭಿಕ್ಷುಕಿಯು ಸ್ನೇಹದಿಂದ ನಿಂಬವತಿ 
ಯನ್ನೂ. ಬೇಕಾದ ಹಣವನ್ನೂ .ರತ್ನವನ್ನೂ ಹೊಸ ಬಟ್ಟೆಗಳನ್ನೂ ಬಲಭದ್ರನಿಗೆ ತಂದು 
ಕೊಟ್ಟಳು, "ಹೋಗು, ಇವನ್ನು ತೆಗೆದುಕೊಂಡು ಸುಖವಾಗಿ ದೂರಕ್ಕೆ ಹೋಗು' ಎಂದು 


ಸ್ತ 
ಏಕಾದಶಾಶ್ವಾಸಂ. | ೫೫೬ 


ವಃ ಅಂತೆನಲವಂ ನಿಂಬವತಿಯುಂ ಕನಕಮತಿಯುಮೊಂದೆ ಚಂದಮಪ್ಪುದಟ್‌ಂದವಳಂ 
ಕೊಂಡು ನಿಶಾಮಾರ್ಗದಿಂದೆ ವಳಭಿಯಂ ಪೊಜಮಟ್ಟು ಪೋಗುತುಂ ದಾರಿಯೊಳ್‌ 


ಪ್ರಿಯೆಗೆ ನುಡಿ ನೆರವು ಪರಚ 
ರ್ಯೆಯನೊಲವಿಂ ಮಾಲ್ತಳೆಂದು ಬಲಭದ್ರಂ ದಾ 
ಸಿಯನೊರ್ಬಳಂ ನಿತಾಂತ 
ಕ್ರಯಮಾಗಲ೯ಕೊಂಡು ಪೊಜಿಸಿಸಿದಂ ಬಲ್ಲೊಟಿಯಂ, ೧೪೯ 


ವ॥ ಅಂತವಳ ಮಂಡೆಯೊಳ್‌ ಪೊಠಿ!ಯನಿಟ್ಟು 


ದಿವಸಕ್ರಮದಿಂ ಪೊಕ್ಕಂ 

ಯುವತಿಯುತಂ ಶೂರಸೇನದೇಶದೊಳಂದೊ ' 

ಪ್ಲುವ ಮಧುಮತಿಪತ್ತನಮಂ 

ನವರತ್ನಾಧಿಪ ವಣಿಗ್ವರಂ ಬಲಭದ್ರಂ ,. 0೫೦ 


ವ॥ ಅಂತಾಮಧುಮತಿಹತ್ತನಮಂ ಪೊಕ್ಕು 


ದಿನದಿನದೊಳ್‌ ಬಲಭದ್ರಂ 

ಧನಕನಕ ಸಮೃದ್ಧಿಯಿಂ ಕರಂ ಪೆರ್ಚಿ ದಿಶಾ 

ನನದೊಳ್‌ ಕೀರ್ತಿಯನಾಂತಂ | 

ತನಗಾರ್ಜಿತ ಪುಣ್ಯಮುಳ್ಳೊಡೆಲ್ಲಿರ್ದೊಡಮೇಂ ೧೫೦ 


ಬಲಭದ್ರನಿಗೆ ಹೇಳಿದಳು. ವ॥ ಹಾಗೆನ್ನಲು ನಿಂಬವತಿಯೂ, ಕನಕವತಿಯೂ ಒಂದೇ 
ರೀತಿಯಾಗಿದ್ದುದರಿಂದ ನಿಂಬ ವತಿಯನ್ನು. ಕರೆದುಕೊಂಡು ರಾತ್ರಿಯಲ್ಲಿ ನಗರದಿಂದ 
ಹೊರಟನು. ದಾರಿಯಲ್ಲಿ. ೧೪೯. “ದೌಸಿಯೊಬ್ಬಳಿದ್ದರೆ ಪ್ರಿಯೆಯೊಡನೆ' ವರಾತ 
ನಾಡುವಳು. ಸಹಾಯ ಮಾಡುವಳು. "ಪ್ರೀತಿಯಿಂದ. ಸೇವೆ ಮಾಡುವಳು”-ಎಂದಂ 
ಯೋಚಿಸಿ ಬಲಭದ್ರನು ಒಬ್ಬಳು ದಾಸಿಯನ್ನು ದೊಡ್ಡ ಬೆಲೆ ಕೊಟ್ಟು ಕೊಂಡ 
ಕೊಂಡನು ಮತ್ತು ಅವಳ ತಲೆಯ ಮೇಲೆ ಆ ದೊಡ್ಡ ಹೊರೆಯನ್ನು ಹೊರಿಸಿದನು. 
ವಃ! ಹಾಗೆ ಅವಳ ತಲೆಯ ಮೇಲೆ ಹೊರೆಯನ್ನು. ಇಟ್ಟು ೧೫೦. 'ನವರತ್ನಗಳಿ 
ಗೊಡೆಯನಾದ ವಣಿಗೃರ ಸಜಜ ನು ಕೆಲವು ದಿವಸಗಳಲ್ಲಿ ಯುವತಿಯೊಡನೆ ಶೂರ 
ಸೇನ ದೇಶದಲ್ಲಿ ಪ ವಿ ವಾದ ಮಧುಮತಿ ನಗರವನ್ನು ತಲಪಿದನು.``` ವ।। ಹಾಗೆ ಆ 
ಮಧುಮತಿ ನಗರವನ್ನು ಹಸಗ ದಿನ ದಿನಕ್ಕೆ ಬಲ ಸಟ ಧನ ಕನಕ 
ವ 


ಜಾತೆ 
1 
ಸಮೃ ಲ್ಲ ಯಿಂದ ಅತ್ರುನ ತಿಂ ಣಿ ಪಡೆದು ದಿಗಂತರಗಳವರೆಗೆ ಕೀರ್ತಿ `ರಾಲಿಯಾವನು; 


0“ 


೫೫೮ ಅಭಿನವ ದಶಕುವವಣರ ಚರಿತೆ 
ವ॥ ಅಂತಿರ್ಪುದುಂ 


ಇತ್ತಲ್ಲ ಗೃಹಗುಪ್ತಂ ನಿಜ 

ಚಿತ್ತದೊಳತಿ ಚಿಂತಿಸುತ್ತುಮೆನ್ನಳಿಯಂ ತಾ 

ನೆತ್ತಲ್‌ ಪೋದಪನೊಡಗೊಂ 
ಡುತ್ತಮಗಜಗಮನೆ ರತ್ನವತಿಯನಲಂಪಿಂ ೧೫೨ 


ವ॥ ಎಂದು ಚಿಂತಿಸುತ್ತಿರ್ಪದುಮತ್ತಲ್‌ ಮಧುಮತಿ ಪತ್ತನದೊಳ್‌ 


\ 


ಅಡಿಗಳನೊತ್ತುತ್ತುಂ ತೂಂ 

ಕಡಿಸುವ ನಿಜದಾಸಿಯಂದಮಂ ಕಂಡಾಗಳ್‌ 

ತುಡುಗುಣಿ ತೊಲಿಕ್ಕಿಯೆನುತ್ತುಂ 

ಪೊಡೆದಳ್‌ ಕಡುಮುಳಿದು ನಿಂಬವತಿಯಂತವಳಂ ೧೫೩ 


ವ॥ ಅಂತು ಆ ತೊಲ್ಬಂ ಜಡಿದು ಪೊಡೆಯಲವಳ್‌ 


ಕಂಡವರೆಲ್ಲರೊಳ್‌ ಕಪಟದಿಂ ಬಲಭದ್ರನದೊರ್ಬ ಸೆಟ್ಟಿಯಾ 

ಪೆಂಡತಿಯಂ ಸಮಸ್ತಧನಮಂ ನವರತ್ಸಮನೀಟ್ಲು ತಂದು ಭೂ 
ಮಂಡಲದೊಳ್‌ ಕರಂ ಶುಚಿಯೆನಿಪ್ಪವೊಲಿರ್ದಪನೆಂದು ಕೋಪದು 
ದ್ಹಂಡತೆಯಿಂದೆ ಪೇಲ್ಮಳತಿ ಚೋದ್ಯಮೆನಲ್‌ ನಿಜದಾಸಿ ಸಾಸದಿಂ ೧೫೪ 


ವ8 ಅಂತು ಪೇಟ್ವುದುಮಲ್ಲಿಯ ಸಮೆಯಸಂಕೇತದವರೊಂದುಗೂಡಿ ಬಲಭದ್ರನಂ 
ಕರೆಯಿಸಿ 


ಹಿಂದೆ ಸಂಪಾದಿಸಿದ ಪೂರ್ವ ಪುಣ್ಯವಿದ್ದರೆ ಎಲ್ಲಿದ್ದರೇನು? ವ॥ ಹಾಗಿರಲು-೧೫೨. 
ಇತ್ತ ಗೃಹಗುಪ್ತನು ತನ್ನ ಅಳಿಯನು ಗಜಗಾಮಿನಿಯಾದ ರತ್ನವತಿಯನ್ನು (ನಿಂಬವತಿ 
ಯನ್ನು) ಕರೆದುಕೊಂಡು ಎತ್ತಕಡೆ ಹೋದೆನೋ ಎಂದು ಮನಸ್ಸಿನಲ್ಲಿ ತುಂಬ ಆಲೋಚಿಸಿ 
ದನು. ವ॥ ಎಂದು ಚಿಂತಿಸುತ್ತಿರುವಾಗ ಅತ್ತ ಮಧುಮತಿ ನಗರದಲ್ಲಿ-_೧೫೩. ಒಂದು 
ದಿನ ಕಾಲುಗಳನ್ನು ಒತ್ತುತ್ತಾ ದಾಸಿಯು ಹಾಗೆಯೇ ತೂಕಡಿಸುತ್ತಿದ್ದಳು. ಅದನ್ನು 
ನೋಡಿ ನಿಂಬವತಿಯು 'ಏ ಕಳ್ಳಿದಾಸಿ' ಎಂದು ಹೇಳುತ್ತಾ ಅವಳನ್ನು ಹೊಡೆದಳು. 
ವ ಹಾಗೆ ಆ ದಾಸಿಯನ್ನು ಜರಿದು ಹೊಡೆಯಲು, ಅವಳು--೧೫೪. ಬಲಭದ್ರನೆಂಬ 
ಶೆಟ್ಟಿ ಇನ್ನೊಬ್ಬನ ಹೆಂಡತಿಯನ್ನೂ ಧನವನ್ನೂ ನವರತ್ನಗಳನ್ನೂ ಮೋಸದಿಂದ ಕದ್ದು 
ತಂದಿದ್ದಾನೆ. ಭೂಮಂಡಲದಲ್ಲಿ ತಾನು ಪವಿತ್ರನೆಂದು ನಟಿಸುತ್ತಿದ್ದಾನೆ. ಎಂದು 
ಕೋಪದಿಂದ ಕಂಡವರ ಮುಂದೆಲ್ಲ ಹೇಳಿದಳು. ಆ ದಾಸಿಯ ಸಾಹಸವು ಆಶ್ಚರ್ಯಕರ 
ವಾಗಿದ್ದಿತು. ವಗ ಆಗ ಆಲ್ಲಿಯ ಸಮಯವನ್ನೂ ರಹಸ್ಯವನ್ನೂ ಅರಿತವರೆಲ್ಲ ಒಟ್ಟು 


ಏಕಾದಶಾಶ್ವಾಸಂ | ೫೫೪೯ 


ಪರಸತಿಯಂ ಪರಾತ್ತಧನಮಂ ಮಿಗೆ ವಂಚಿಸಿ ತಂದ ದೋಷಿ ಮ 
ತ್ಹುರದೊಳಿರಲ್ಕೆ ನಿಂದೆಯೆಮಗಪ್ಪುದೆನುತ್ತೆ ವಣಿಗ್ವರ್ಕಳುಂ 

ಪರಿಭವಮಪ್ಪಿನಂ ಪೊಳಿಮಡೀಪೊಬಲಿಂ ಪರಪತ್ನಿಯಂ ಪರರ” 
ದೊರಕಿಸಿದರ್ಥಮಂ ಸುಖದೊಳಿಲ್ಲಿರಿಸೆಂದವರೆಲ್ಲರಾತನಂ ೧೫೫ 


ವ॥ ಅಂತೆಂಬುದುಮಾಬಲಭದ್ರಂ ಚಿಂತಾಕ್ರಾಂತನಾಗಿ ಮನೆಗೆ ಬಂದು ಸತಿಯೊಳ* 
ಪೇಟಲಾಕೆಯಿಂತೆಂದಳ್‌ 


ಪರಸತಿಯಲ್ತು ಮತ್ಸತಿ ಪರಾರ್ಥಮದಲ್ಲು ಮದೀಯವಿತ್ತಮೆಂ 

ದರಸಿನ ಮುಂದೆ ನಿಂದು ಕಡುಬಾಸೆಯನೊಲ್ಲದೊಡೋಲೆಯಂ ಮನು 
ಷ್ಯರನತಿವೇಗದಿಂ ವಳಭಿಗಟ್ಟಿ ವಿಚಾರಿಪುದೆನ್ನ ಕಾಂತೆಯಿ 
ರ್ದಿರವನ,..... ೬... SET + ೧೫೬ 


ವ॥ ಎಂದೊಡಾತಂ ಮಗುಟ್ಕರಸನಿರ್ದೆಡೆಗೆ ಪೋಗಿ ಬಿನ್ನವಿಸಿ ಸಕಲರಂ ಕರೆಯಿಸಿ 
ತನ್ನ ಕಾಂತೆ ಪೇಟ್ಜಕ್ರಮಮಂ ಪೇಟಲವರಿದು ನ್ಯಾಯಮೆಂದು ವಳಭಿಗೋಲೆಯಂ ಕಳಿಪಲದ 
ಆಸೊಳ್‌ 


ಗೂಡಿ ಬಲ ಭದ್ರನನ್ನು ಕರೆಯಿಸಿ-೧೫೫. “ಪರಸ್ತ್ರೀಯನ್ನೂ ಪರಧನವನ್ನೂ 
ಮೋಸದಿಂದ ತಂದಿರುವ ದೋಷಿಯು ನೀನು. ನೀನು ನಮ್ಮ ನಗರದಲ್ಲಿದ್ದರೆ 
ನಮಗೆಲ್ಲ ನಿಂದೆಯು ಬರುವುದು. ಅಪಮಾನವಾಗುವುದಕ್ಕೆ ಮೊದಲೇ ಈ ನಗರದಿಂದ 
ಹೊರಕ್ಕೆ ಹೊರಡು. ಪರಪತ್ನಿಯನ್ನೂ ಪರಧನವನ್ನೂ ಇಲ್ಲಿಯೇ ಇರಿಸು” ಎಂದು 
ಅವರೆಲ್ಲರೂ ಅವನಿಗೆ ಹೇಳಿದರು. ವ॥ ಆಗ ಆ ಬಲಭದ್ರನು ಚಿಂತಾಕ್ರಾಂತನಾಗಿ 
ಮನೆಗೆ ಬಂದು ತನ್ನ ಹೆಂಡತಿಗೆ ಇದನ್ನು ಹೇಳಿದನು. ಅವಳದಕ್ಕೆ ಹೀಗೆಂದಳು. 
೧೫೬. ಇವಳು ಪರಸ್ತ್ರೀಯಲ್ಲ. ನನ್ನ ಹೆಂಡತಿ. ಇದು ಪರಧನವಲ್ಲ. ನನ್ನ ಹಣ 
ಎಂದು ರಾಜನ ಮುಂದೆ ನಿಂತು ಭಾಷೆಯನ್ನು ಮಾಡು. ಒಪ್ಪಿಗೆಯಾಗದಿದ್ದರೆ ಈ 
ಕೂಡಲೆ ಪತ್ರವನ್ನು ಕೊಟ್ಟು ವೇಗದಿಂದ ವಲಭಿಗೆ (ಮಧುರಾಪುರಿಗೆ) ಕಳುಹಿಸಿ ನನ್ನ 
. ಹೆಂಡತಿಯ ವಿಚಾರವನ್ನು niet, ‘a (NRT, ಎಂದು ಹೇಳು” 
ವಃ ಅದರಂತೆ ಮತ್ತೆ ರಾಜನ ಬಳಿ ಹೋಗಿ ಎಲ್ಲರನ್ನೂ ಕರೆಯಿಸಿ ತನ್ನ ಹೆಂಡತಿಯು 


ತೆ 


ಹೇಳಿದಂತೆ ಹೇಳಿದನು. ಅವರು ಇದು ನ್ಯಾಯವೆಂದು ತಿಳಿದು ವಲಭಿಗೆ ಪತ್ರವನ್ನು 


ದಲ್ಮದೀಯೆಡೆಗೆ ಬಂದನು ಪಡೆದಿಂದಂವಲಭಾ ಎಂದು ಒಂದು ಪ್ರತಿಯಲಿದೆ 
f ಕ / ದೃ 


೫೬೦. ಅಭಿನವ ದಶಕುಮಾರ ಚರಿತೆ 


ಇಲ್ಲಿ ಬಲಭದ್ರನೆಂಬವ 

ನಲ್ಲಿಂದಂ ಕನಕಲತೆಯೆನಿಪ್ಪಂಗನೆಯಂ 

ಬಲ್ಲಿದತನದಿಂ ತಂದೆ 

ಮೈಲ್ಲರೊಳಿವಳೆನ್ನ ಕಾಂತೆಯೆಂದೆನುತಿರ್ಹಂ ೧೫೩ 


ವ॥ ಎಂದಿರ್ಪ ಲೇಖಾರ್ಥಮಂ ಗೃಹಗುಪ್ತಂ ಕಂಡು 


ಇಂದು ತನೂಜೆಯಂ ಹಡೆದೆನೆನ್ನಳಿಯಂ ನಲವಿಂದೆ ಕೂರ್ತುಮ 
ನ್ನಂದನೆಯೊಳ್‌ ಸುಖಂಬಡೆಯುತಿರ್ದನಿಲ್ಲಿಗೆ ನಾಣ್ಚಿಮತ್ತೆ ಬೇ 

ಅೊಂದು ವಿಳಾಸದಿಂ ಮಧುಮತೀಪುರಮೆಂಬುದಜಿ ಸೊಳ ಪ್ರಸಿದ್ಧಿಯಿಂ 
ದೆಂದು ಮನೋನುರಾಗದೊದವಿಂ ಗೃಹಗುಪ್ತನವರ್ಗೆ ಮೆಚ್ಚಿದಂ ೧೫೮ 


ವ॥ ಅಂತು ಗೃಹಗುಪ್ತನೋಲೆಯಂ ತಂದವರ್ಗೆ ಬೇಟ್ಟುದಂ ಕೊಟ್ಟನಂತರಂ 


ಬಹಳಾಲಂಕಾರಮಂ ಮಾಡಿಸಿ ನಿಜಸುತೆಯಂ ನೋಡಲೆಂದಿಪ್ಪವರ್ಗಂ 
ಸುಹೃದಾಪ್ತರ್‌ ಬಂಧುಗಳೇ ಸೇವಕತತಿ ಬುಧಸಂತಾನಕಂ ತನ್ನ ಕಾಂತಾ 
ಸಹಿತಂ ಸಂರಂಭದಿಂದಂ ಮಧುಮತಿ ನಗರಕ್ಕೆಯ್ದಿದಂ ನಲ್ಮೆಯಿಂದಂ 
ಗೃಹಗುಪ್ತಂ ಲೇಖ್ಯಮಂ ತಂದವರೊಡನೊಲವಿಂ ಸಂತತಂ ಶೀಘ್ರಯಾನಂ 


೧೫೯ 


ವ॥ ಅಂತು ಮಧುಮತೀ ಪತ್ತನಕ್ಕೆ ಬಂದು ಬಲಭದ್ರನ ಮನೆಯಂ ಪುಗುವುದುಂ 


ಬರೆದರು. ಅದರಲ್ಲಿ-೧೫೭. “ಇಲ್ಲಿ' ಬಲ ಭದ್ರನೆಂಬುವನು ಕನಕಲತೆಯೆಂಬ ಅಂಗನೆ 
ಯನ್ನು ಬಲಾತ್ಕಾರದಿಂದ ತಂದು ನಮ್ಮೆಲ್ಲರೊಡನೆ ಅವಳು ತನ್ನ ಹೆಂಡತಿ 
ಯೆಂದು ಹೇಳುತ್ತಾನೆ”: ಎಂದು ಬರೆದಿತ್ತು, ವಃ ಆ. ಲೇಖನದ ಅರ್ಥವನ್ನು ಗೃಹ 
ಗಂಪ್ತನು ಗ್ರಹಿಸಿ-೧೫೮.. "ಇಂದು ನಾನು ಮಗಳನ್ನು ಮತ್ತೆ ಪಡೆದನು! ನನ್ನ 
ಅಳಿಯನು ಸಂತೋಷದಿಂದ ಸ್ನೇಹವನ್ನು ತೋರಿಸುತ್ತಾ ನನ್ನ ಮಗಳೊಡನೆ 
ಸುಖಪಡುತ್ತಿದ್ದಾನೆ.. ಇಲ್ಲಿಗೆ ಬರಲು ನಾಚಿಕೊಂಡು ಬೇರೊಂದು ಹೆಸರಿನಿಂದ 
ಮಧುಮತೀಪುರದಲ್ಲಿ ಪ್ರಸಿದ್ದಿ ಪಡೆದು ಮನೋನುರಾಗದಿಂದ ವಾಸಿಸುತ್ತಿದ್ದಾರೆ” 
ಎಂದು ಯೋಚಿಸಿ ಗೃಹಗುಪ್ತನು. ಅವರ ವಿಷಯದಲ್ಲಿ ಮೆಚ್ಚಿಕೊಂಡನು.. ವ॥ ಗೃಹ 


ಗುಪ್ತನು ಪತ್ರವನ್ನು “ತಂದವರಿಗೆ -ಬೇಕಾದುದನ್ನೆಲ್ಲ ಕೊಟ್ಟನು... ಅನಂತರ, ೧೫೯, 
ಗೃಹಗುಪ್ತನು. ಪತ್ರ ತಂದವರೊಡನೆ ಬೇಗಬೇಗ ಮ ಧುಮತೀಷ ಪುರಕ್ಕೆ ಪ್ರಯಾಣ 


ಮಾಡಿದನು. ಚೆನ್ನಾಗಿ ಸಿಂಗರಿಸಿ ಮಗಳನ್ನು ನೋಡಬೇಕೆಂದು ಇಷ್ಟಜನರು, ಮಿತ್ರರು. 
ಆಪ್ತರು, ಬಂಧುಗಳು, ಸೇವಕರು, ವಿದ್ವಾಂಸರು ಮತ್ತು ತನ್ನ ಹೆಂಡತಿ ಇವರೆಲ್ಲರನ್ನೂ 
ಜೊತೆಯಲ್ಲಿ ಕರೆದುಕೊಂಡು ಹೋದನು. ವ! ಮಧುಮತೀಪುರಕ್ಕೆ . ಬಂದು ಬಲ 


ಏಕಾದಶಾಶ್ವಾಸಂ ೫೬೧ 


ಜನಕಂ ಮಾತೃಸಹೋದರರ್‌ ಪರಮಬಂಧುಶ್ರೇಣಿಗಳ್‌ ಭೋಂಕೆನಲ್‌ 
ಮನೆಗೇಬ್ತಂದೊಡೆ ಪೆರ್ಚಿ ನಿಂಬವತಿಯತ್ಯುತ್ಸಾಹದಿಂ ತಂದೆಗೊ 

ಲ್ಲೆನಸುಂ ವಂದಿಸಲಂದು ಕಂಡು ಬಲಭದ್ರಂ ವಿಸ್ಮಯಂಬಟ್ಟಿದೇ 

ನೆನುತುಂ ನೋಡಿದನಲ್ಲೆ ರತ್ನವತಿಯಂ ಮತ್ಕಾಂತೆಯೆಂದಾವಗಂ ೧೬೦ 


ವ॥ ಬಬ್‌ಕ್ಕಾ ಬಲಭದ್ರಂ ತನ್ನ ಕಾಂತೆಯಪ್ಪ ರತ್ನವತಿಯೆ ಕನಕಲತಾಭ್ರಾಂತಿಯಂ 
ಮಾಡಿದಳ್‌ ಇಂದೆನ್ನ ಮಾನಮುಟಯಿತ್ತೆಂದು ಸಂತೋಷಂಬಟ್ಟು 


ನೆಲೆದಪ್ಪಿದೆಡೆಗೆ ಮತಿ ಸಂ 

ಚಲಿಸಿರ್ದೆಡೆಗನ್ಯದೇಶಮಾದೆಡೆಗೆ ಖಳರ್‌ 

ಮುಳಿದೆಡೆಗೆ ಬುದ್ಧಿ ವೇಟಲ್‌ 

ಕುಲವಧುವೇ ಕಾರಣಂ ಪರೀಕ್ಷೆಯಿದಲ್ಲೇ ೧೬೧ 


ವ॥ ಎಂದು ಬಟ್‌ಕಂ ಬಲಭದ್ರಂ ಗೃಹಗುಪ್ತಂಗೆ ನಮಸ್ಕರಿಸಿ ಕ್ಷೇಮ ಕುಶಲಮಂ 
ಕೇಳ್ದ ನಂತರಂ 


ಚು ಬೂ ಜು ಮಧುಮತಿಪತ್ತನ 

ದವರೆಲ್ಲರ” ಬಂದು ಬಂದು ಸಮ್ಮುದದಿಂದೊ 

ಪ್ಪುವ ಗೃಹಗುಪ್ತನನಪ್ಪಲ್‌ 

ಸವಿಲಾಸದಿನಂದು ನೋಡಿದಂ ಬಲಭದ್ರಂ ೧೬೨ 


ಭದ್ರನ ಮನೆಯನ್ನು ಹೊಕ್ಕನು. ಆಗ, ೧೬೦. ತಂದೆ, ತಾಯ್ಕಿ ಸಹೋದರರು, 
ಪರಮ ಬಂಧುಗಳು ಎಲ್ಲರೂ ಇನ್ನಕ್ಕಿದ್ದ ಹಾಗೆ : ಮನೆಗೆ ಬಂದುದನ್ನು ನೋಡಿ 
ನಿಂಬವತಿಯು ಅತ್ಯಾನಂದಭರಿತಳಾದಳು. ಉತ್ಸುಹದಿಂದ ತಂದೆಗೆ ನಮಸ್ಕಾರ 
ಮಾಡಿದಳು. ಇದನ್ನು ಕಂಡು ಬಲಭವ್ರನಿಗೆ ಆಶ್ಚರ್ಯವಾಯಿತು. ಇದೇನೆಂದು 
ನೋಡಿದಾಗ ಅವಳು ತನ್ನ ಹೆಂಡತಿ ರತ್ನವಶಿಯೆದು ತಿಳಿಯಿತು! ವ॥ 
ಬಳಿಕ ಬಲಭದ್ರನು ತನ್ನ ಹೆಂಡತಿಯಾದ ರತ್ನವತಿಯೇ ಕನಕಲತೆಯ ಭ್ರಾಂ 
ಯನ್ನುಂಟುಮಾಡಿದಳು. ಇಂದು ನನ್ನ ಮಾನವುಳಿಯಿತು ಎಂದು ಸಂಶೋ 
ಪಟ್ಟನು. ೧೬೧. “ನೆಲೆದಪ್ಪಿದಾಗ. ಬುದ್ದಿ ಯು ಚಲಿಸಿದಾಗ, ಅನ ದೇಶಕ್ಕೆ ಹೋದಾಗ 
ದುಷ್ಟರು ಕೋಪಿಸಿಕೊಂಡಾಗ, ಬುದ್ಧಿ ಕೇಳು ಕುಲವಧುವೇ ಸಮರ್ಥಳು. ಇದು 
ಪರೀಕ್ಷಿಸಿದ ಅನುಭವಕ್ಕೆ ಬಂದ ಸತ್ಯ. 1 ವ1 ಎಂದು ಹೇಳಿ ಬಳಿಕ ಬಲಭದ್ರನು ಗೃಹ 
ಗುಪ್ತ ನಗೆ ನಮಸ್ಕ ರಿಸಿ ಕುಶಲ ಸಮಾಚಾರವನ್ನು ಕೇಳಿದನು. ಅನಂತರ ೧೯೨.... 
ಮಧುಮತಿನಗರದ ಜನರೆಲ್ಲರೂ ಬಂದು ಒಂದು ಆನಂದದಿಂದ ಗೃಹಗುಪ್ತನನ್ನು ತಬ್ಬಿ 
30 


ಗ ೬ 


೫೬೨ ಅಭಿನವ ದಶಕುಮಾರ ಚರಿತೆ 


ವಣ ಅಂತು ನೋಲ್ಬಿ ಬಲಭದ್ರನಂ ತನ್ನಳಿಯನೆಂದೆಲ್ಲರ್ಗೆ ಪೇಲಟಲವರ್‌ ಬಟಿಿಕಾತನಂ 
ಸಂಪ್ರೀತಿಯಿಂದೊಡಗೂಡಿರ್ದರ ಅದಜಕಿಂ ಕಾಮಸಂಕಲ್ಪಮೆಂದಾರಾಕ್ಷಸಂಗೆ ನಿಂಬವತೀವೃ 
ತ್ತಾಂತಮಂ ಹೇಬಕ್ಕೊಡದರ್ಕಾತಂ ಮೆಚ್ಚಿ ನಿತಂಬವತಿ ಏಗೆಯ್ದಳೆಂದು ಕೇಳಲಾಂ ಪೇಟಲ್‌ 
ತಗುಳ್ಲೆನದೆಂತೆನೆ 
ಒದವಿದ ಖೆಂಪಿನಿಂ ವಸುಮತೀಮುಖದರ್ಪಣಮಾದವಂತಿದೇ 
ಶದೊಳೆಸೆದಿರ್ಪುದುಜ್ಜಯಿ:ನಿಯೆಂಬ ಪುರಂ ಸಲೆ ತತ್ಪುರಾಧಿಪಂ 
ಮದವದರಾತಿಮತ್ತಗಜಮರ್ದನಸಿಂಹನನಂತಕೀರ್ತಿಯೆಂ 
ಬುದಿತಯಶೋಧಿಕಂ ಭುವನಸಾಧಕನರ್ಥಿದರಿದ್ರ ಬಾಧಕಂ ೧೬೩ 


ವ8 ಅಂತಿರ್ಪನಂತಕೀರ್ತಿಗೆ 


ಅತಿರೂಪವಂತೆ ಕುಸುಮಾ 

ಯಿತತನು ಪೆಂಪಿಂ ನಿತಂಬವತಿಯೆಂಬಳ್‌ ಭೂ 

ಪತಿಯಪ್ಪನಂತ ಕೀರ್ತಿಗೆ 

ಸತಿಯಾದಳ್‌ ನಿಚ್ಚ ನಲ್ಮೆಯೆಸೆದಿರ್ಪಿನೆಗಂ ೧೬೪ 


ಲತೆಯಿಂ ಕಲ್ಪಕುಜಂ ಮದಾಳಿಯಿನರಲ್ಲೋಂಟಿಂ ಮರಾಳೀಲಸ 

ದೃತಿಯಿಂ ಪುಷ್ಪಸರೋವರಂ ಪ್ರತಿಭೆಯಿಂ ವಾಕ್ಯಂ ಶಮಾಸಂಗದಿಂ 

ಯತಿ ದಾನೋನ್ನತಿಯಿಂ ಧನಂ ಮೆಜ*ವವೋಲ್‌ ಪ್ರಾಣೇಶ್ವರೀಸ್ನೇಹದಿಂ 
ಸತತಂ ರಂಜಿಸುವಂ ನಿತಂಬವತಿಯಿಂ ತದ್ಭೂ 'ಭುಜಂ ಭೂಮಿಯೊಳ್‌ ೧೬೫ 


ಕೊಂಡರು. ಆಗ ಬಲಭದ್ರನು ವಿಲಾಸದಿಂದ ಅದನ್ನು ನೋಡಿದನು. ವ॥ ಹಾಗೆ 
ನೋಡುತ್ತಿದ್ದ ಬಲಭದ್ರನನ್ನು ತನ್ನ ಅಳಿಯನೆಂದು ಎಲ್ಲರಿಗೂ ಗೃಹಗುಪ್ತನಂು ಹೇಳಿ 
ದನು. ಬಳಿಕ ಅವರೆಲ್ಲ ಆತನನ್ನು ಪ್ರೀತಿಯಿಂದ ಜೊತೆಗೂಡಿಸಿಕೊಂಡು ಗೌರವಿಸಿ 
ದರು. ಅದರಿಂದ ಕಾಮದ ನೆಲೆಯು ಚಿತ್ತಸ್ನೇಹದ ಸಂಕಲ್ಪವೆಂದು ಆ ರಾಕ್ಷಸನಿಗೆ. 
ನಿಂಬವತೀ ವೃತ್ತಾಂತವನ್ನು ಹೇಳಿದೆನು. ಆತನು ಅದನ್ನು ಕೇಳಿ ಮೆಚ್ಚಿ ಕ್ಲಿದನು, 
“ನಿತಂಬವತಿಯು ಏನು ಮಾಡಿದಳು ?” ಎಂದು ಮತ್ತೆ ರಾಕ್ಬಸನು ಕೇಳಲು ಹಾಸು 
ಅದನ್ನು ಹೇಳತೊಡಗಿದೆನು. ೧೬೩. ಭೂದೇವಿಯು ಮುಖಕ್ಕೆ ಕನ್ನಡಿಯಾದ 


| 
ಅವಂತಿದೇಶದಲ್ಲಿ ಪ್ರಸಿದ್ಧವಾದ ಉಜ್ಜಯಿನಿಯೆಂಬ ನಗರವಿದೆ. ಅನಂತಕೀರ್ತಿಯಂ 
ಆ ಸಸ ಸ ವನು ಮದಿಸಿದ. ಶತ್ರುಗಳೆಂಬ ಮದ್ದಾನೆಗಳನ್ನು ಮರ್ದಿಸುವ 


ಸಿಂಹ. ಅಧಿಕ ಬಾ ಲೋಕಗಳನ್ನು ಗೆದ್ದವನು. ದರಿದ್ರರ ಬಡತನವನ್ನು 
ಹೋಗಲಾಡಿಸುವವನು, ವ॥ ಹಾಗಿದ್ದ ಅನಂತಕೀರ್ತಿಗೆ- ೧೬೪. ನಿತಂಬವತಿ 
ಯೆಂಬುವಳು ಹೆಂಡತಿಯಾದಳು. ಅವಳು ಅತಿಶಯ ರೂಪವತಿ. ಕುಸುದಂತೆ ಮೃದು 
ವಾದ ಮಿರುಗುವ ಶರೀರವವಳೆದು. ಅವಳು ಯಾವಾಗಲೂ ಪ್ರೀತಿಯುಳ್ಳವಳಾಗಿ 
ದ್ದಳು.. ೧೬೫. ಭೂಮಿಯಲ್ಲಿ ಆ ರಾಜನು ಪ್ರಾಣೇಶ್ವರಿಯಾದ ನಿತಂಬವತಿಯ 


ಏಕಾದಶಾಶ್ವಾಸಂ ೫೬೩ 
ವ8 ಅಂತಾ ನಿತಂಬವತಿ 


ಕುವಲಯನೇತ್ರೆ ಸುರ್ವಡರ್ದ ವೇಣಿ ಸುಕೋಮಳ ದೇಹದೀಪ್ತಿ ಸಂ 

ಭವೆ ವಿಲಸತ್ತಯೋಧರಿಯೆನಿಪ್ಪುದಜಕಿಂ ರವಿರಶ್ಮಿಗಳ್ಲೆ ಬೀ 

ಸುವ ಬಿರುಗಾಳಿಗಳ್ಳಿಯೊಳಗಿರ್ದೊಡಮೇಂ ಸೊಗಸು ಪ್ರಸಿದ್ಧಿ ದಿ 
ಗ್ವಿವರದೊಳೊಪ್ಪುಗುಂ ಸೃಟಿಕಛಾಂಡದ ದೀಪ್ತಿಕೆವೋಲ್‌ ನಿರಂತರಂ ೧೬೬ 


ವ॥ ಅಂತು ನಿತಂಬವತಿ ಮಾನ್ಯತೆಯ ಮಹಿಮೆಯಿಂ ಪ್ರಸಿದ್ಧಿ ವಡೆದಿರೆ 


ಬೆಸನಮನಾರತಂ ತನುವನಾಂತುದೊ ಕೈತವಮೆಯ್ದೆ ರೂಪುವೆ 

ತ್ರೆಸೆದುದೊ ಧೂರ್ತವಿದ್ಯೆ ಮಿಗೆ ಮೆಯ್ವಡೆದಿರ್ದುದೊ ವಂಚನಾಗುಣಂ 

ಪುಸಿ ಕುಟಿಲ ಪ್ರಸಿದ್ಧಿ ನಿಜಮೂರ್ತಿಯೊಳಿರ್ದುದೊ ಪೇಟಕನಲೈ ರಂ 
ಜಿಸಿದನದೊರ್ಬವಂ ಕಲಹ ಕಂಟಕನೆಂಬನನೇಕಬುದ್ದಿಯೆಂ ೧೬೭ 


ವ॥ ಅಂತಿರ್ದ ಕಲಹ ಕಂಟಕನೆಂಬ ಧೂರ್ತಂ ನಿತಂಬವತಿಯ ಪ್ರಸಿದ್ಧಿಯಂ ಕೇಳ್ದು 
ಜ್ವಯಿನಿಗೆ ಬಂದು 


ಸ್ನೇಹದಿಂದ ಎಡಬಿಡದೆ ರಂಜಿಸಿದನು. ಕಲ್ಪವೃಕ್ಷವು ಬಳ್ಳಿ ಯಿಂದ, ಹೂದೋಟವು 
ಮದಿಸಿದೆ ತುಂಬಿಯಿಂದ. ಹೂಕೊಳವು ಹಂಸಗಳ ಗಮನದಿಂದ, ವಾಕ್ಯವು ಪ್ರತಿಭಾ 
ಶಕ್ತಿಯಿಂದ, ಯತಿಯು . ಶಮಗುಣದಿಂದ, ಹಣವು ದಾನದಿಂದ ಮೆರೆಯುವಂತೆ 
ರಾಜನು ಕಾಂತಾಸ್ನೇಹದಿಂದ ಪ್ರಕಾಶಿಸಿದನು. ವ॥ ಹಾಗೆ ಆ ನಿತಂಬವತಿಯು- 
೧೬೬. ನೈದಿಲೆ ಹೂವಿನಂತೆ ಕಣ್ಣುಳ್ಳವಳು, ಸುರುಳಿಸುರುಳಿಯಾದ ಜಡೆಯವಳದು(?) 
ಕೋಮಲವಾದ ದೇಹಕಾಂತಿಯುಳ್ಳವಳು, ಸುಂದರವಾದ ಕುಚಗಳುಳ್ಳವಳು. ಅದ 
ರಿಂದ ಸೂರ್ಯನ ಕಿರಣಗಳಿಗೆ ಮತ್ತು ಬಿರುಗಾಳಿಗೆ ಹೆದರಿ ಮನೆಯೊಳಗೇ ಇದ್ದರೂ 
ಸ್ಪಟಕದ ಪಾತ್ರೆಯ ಬೆಳಕಿನಂತೆ ಅವಳ ಅಂದವೂ ಕೀರ್ತಿಯೂ ದಿಗಂತಗಳವರೆಗೂ 
ಹರಡಿ ಪ್ರಕಾಶಿಸುತ್ತದೆ. [ನೆ ದಿಲಿ ಹೂವು ಮತ್ತು ಕೋಮಲಕಾಂತಿ ಸೂರ್ಯನ ಕಿರಣ 
ಗಳಿಗೆ ಹೆದರುತ್ತದೆ. ಸರ್ಪದಂತಿರುವ ಜಡೆ ಮತ್ತು ಪಯೋಧರ ಎಂದರೆ ಮೋಡವು 
ಬಿರುಗಾಳಿಗೆ ಹೆದರುತ್ತವೆ.] ವ।। ಹೀಗೆ ನಿತಂಬವತಿಯು ಮನ್ನಣೆಯನ್ನೂ ಪ್ರಸಿದ್ಧಿ 
ಯನ್ನೂ ಪಡೆದಿದ್ದಳು ೧೬೭. ಕಲಹಕಂಟಕನೆಂಬ ಬಹುಬುದ್ಧಿಯ ಧೂರ್ತನೊಬ್ಬ 
ನಿದ್ದನು. ಅವನು ದುರಭ್ಯಾಸಗಳು ಈ ರೂಪವನ್ನು ಧರಿಸಿದುವೋ ? ಮೋಸ 
ಮಾಡುವುದೇ ಈ ಆಕಾರವನ್ನು ಪಡೆಯಿತೋ? ಧೂರ್ತರವಿದೈಯು ಹೀಗೆ ಶರೀರ 
ವನ್ನೆ ಶ್ರಿದೆಯೋ? ವಂಚನೆ ಮಾಡುವುದು, ಸುಳ್ಳು, ಕುಟಿಲಬುದ್ಧಿ ಇವು ಈ ರೂಪ 


೫೬೪ ಅಭಿನವ ದಶಕುಮಾರ ಚರಿತೆ 


ಕಾಲಜ್ಞಂ ಜ್ಯೋತಿಷ್ಯಂ 

ಸ್ತ್ರೀ ಲಕ್ಷಣದೊಳ್ಳನಜಕಿವನತಿಮಂತ್ರಜ್ಞಂ 

ಭೂಲೋಕದೊಳಾನಲ್ಲದೆ 

ಮೇಲಾರೆನಗೆಂದು ಪೊಟಲೊಳಾಡುತ್ತಿರ್ಪಂ ೧೬೮ 


ಪಗಲೆಲ್ಲಂ ಪೊಟಲೊಳ್‌ ತಿರು 
ಗಿ ಗಿರೀಶವಿಹಾರದೆಡೆಯೊಳಿರುಳೆಲ್ಲಂ ಕ 
ಣ್ಮುಗಿದು ತವಸಿಯವೊಲಿರ್ಪಂ | 
ಮಿಗೆ ಧೂರ್ತನೆನಿಪ್ಪ ಕಲಹಕಂಟಕನೊಲವಿಂ ೧೬೯ 
ವ॥ ಅಂತು ಕೆಲವು ದಿನಮಲ್ಲಿರ್ದುಕೊಂಡೊಂದು ದಿನಂ ನಿತಂಬವತಿಯ ಪರಿಚರ್ಯೆಯ 
ನುಳ್ಳೊರ್ಬ ಭಿಕ್ಷುಕಿಯಂ ಕಂಡು 
ಭಿಕ್ಷುಕಿ ಕೇಳ್‌ ನಿನ್ನೆರಸಿಯ 
ಚಕ್ಷುಃಕರಪಾದದೆಡೆಗಳಂ ನೋಡಿ ಲಸ 
ಲ್ಲಕ್ಷಣಮಂ ಪೇಟಕ್ಕಿಂ ನೀಂ 
ಸುಕ್ಷೇಮದೊಳುಯ್ವುದೆನ್ನನರಮನೆಗೀಗಳ್‌ ೧೭೦ 
ವ॥ ಎಂದು ಕಲಹಕಂಟಕಂ ಪೇಟಕ್ಟೊಡವಳಂತೆ ಗೆಯ್ದೆನೆಂದು ಭಿಕ್ಷುಕಿಯವನನಾರು 
ಮಜಶಿಯದಂತೊಡಗೊಂಡು ಪೋಗಿಯರಮನೆಯ 3 ಬಾಗಿಲೊಳಿರಿಸಿ ತತ್ಪೃಪಂಚಮನರಸಿಗೆ 
ಪೇಟ ನಿತಂಬವತಿಯಿಂತೆಂದಳ* 


ದಲ್ಲಿವೆಯೋ ? ಹೇಳು-ಎನ್ನುವಂತೆ ಅವನು ಕಾಣಿಸಿದನು. ವ॥ ಆ ಕಲಹಕಂಟಕನೆಂಬ 
ಧೂರ್ತನು ನಿತಂಬವತಿಯ ಕೀರ್ತಿಯನ್ನು ಕೇಳಿ  ಉಜ್ಜಯಿನಿಗೆ ಬಂದು. 
೧೬೮. “ನಾನು ತ್ರಿಕಾಲದ ವಿಷಯಗಳನ್ನು ಬಲ್ಲ ಜೋಯಿಸ. ಸ್ತಿ ಲಕ್ಷಣದ ರೀತಿಗಳ 
ನ್ನರಿತವನು. ಒಳ್ಳೆಯ ಮಂತ್ರಜ್ಞ. ಭೂಲೋಕದಲ್ಲಿ ಈ ವಿಷಯಗಳನ್ನರಿತವರು ನನ 
ಗಿಂತ ಮೇಲಾದವರು ಯಾರೂ ಸಿಗರು” ಎಂದು ನಗರದಲ್ಲಿ ಕೂಗುತ್ತ ತಿರುಗುತ್ತಿದ್ದನು. 
೧೬೯. ವಿಶೇಷ ಧೂರ್ತನಾದ ಕಲಹಕಂಟಕನು ಹಗಲೆಲ್ಲ ನಗರದಲ್ಲಿ ತಿರುಗಾಡುತ್ತಿದ್ದನು. 
ರಾತ್ರಿ ಶಿವನ ದೇವಾಲಯದಲ್ಲಿ ಮಲಗಿ ನಿದ್ರಿಸುತ್ತಾ ತಪಸ್ವಿಯಂತೆ ನಟಿಸುತ್ತಿದ್ದನು. 
ವ॥ ಹೀಗೆ ಕೆಲವು ದಿನಗಳು ಅಲ್ಲಿ ಕಾಲ ಹಾಕಿದನು. ಅನಂತರ ಒಂದು ದಿನ ನಿತಂಬ 
ವತಿಯ ಸೇವೆಮಾಡುವ ಭಿಕ್ಷುಕಿಯೊಬ್ಬಳನ್ನು ನೋಡಿ... ೧೭೦. ಭಿಕ್ಷುಕಿ, ಕೇಳು. ಕಣ್ಣು 
ಕೈಕಾಲುಗಳನ್ನು ನೋಡಿ ನಿನ್ನರಸಿಯ ಒಳ್ಳೆಯ ಲಕ್ಷಣಗಳನ್ನು ಹೇಳುತ್ತೇನೆ. ನೀನು 
ನನ್ನನ್ನು ಅಪಾಯವಿಲ್ಲದಂತೆ ಅರಮನೆಗೆ ಕರೆದುಕೊಂಡು ಹೋಗು. ವ॥ ಎಂದು 
ಕಲಹ ಕಂಟಕನು ಹೇಳಿದನು. ಅವಳು ಹಾಗೆಯೇ ಮಾಡುವೆನೆಂದಳು. ಅನಂತರ ಆ 
ಭಿಕ್ಷುಕಿಯು ಅವನನ್ನು ಯಾರೂ ತಿಳಿಯದಂತೆ ಅರಮನೆಯ ಬಾಗಿಲಿಗೆ ಕರೆದುಕೊಂಡು 
ಹೋಗಿ ನಿಲ್ಲಿಸಿ ಈ ವಿಷಯವನ್ನೆಲ್ಲ ಅವಳು ನಿತಂಬವತಿಗೆ ತಿಳಿಸಿದಳು. ಅದಕ್ಕೆ ಅವಳು 


Me, 


ಏಕಾದಶಾಶಾ ಸಸಂ ೫೬೫ 


ಪರಪುರುಷಮುಖನಿರೀಕ್ಷಣ 

ನರಕಕ್ಕಾಂ ಪಾತ್ರಮಲೆನಲ್‌ ಕೇಳ್‌ ಸತಿಯಿ 

ರ್ಬರ ನಡುವೆ ತೆಜ್‌ಯನಿಟ್ಟಾ 

ದರದಿಂ ಪೊಅಗಣ್ಣೆ ನೀಡು ಚರಣಮನರಸೀ ೧೬೧ 


ವ॥ ಎಂದು ಭಿಕ್ಷುಕಿ ಪೇಲ್ತೊಡಾತನನೊಡಗೂಂಡು ಬಾಯೆಂಬುದುಂ ಅವಳೊಡ 
ಗೊಂಡು ಬಂದು ನಿತಂಬವತಿಯ ಕಲಹಕಂಟಕನ ನಡುವೆ ತೆಅಿಿಯನಿಟ್ಟಿನ್ನು ದೇವಿ ಪಾದಮಂ 
ಲಕ್ಷಣಮಂ ನೋಡಲ” ಪೊಣಿಗೆ ನೀಡೆಂಬುದುಂ 


ಸೋಲದೊಳಾತ್ಮವಲ್ಲಭನಲಂಪುಮಿಗಲ್‌ ಪರಿಚುಂಬಿಸಲ್ಕೆ ತಾಂ 
ಬಣಲರಸದ್ರವಂ ವಿಮಳತದ್ದಶನದ್ಯುತಿ ಪತ್ತಿದಂತೆ ಸ 
ಲ್ಲೀಲೆಯೊಳಾಂತಲಕ್ತಕರಸಂ ನಖದೀಪ್ತಿ ಕರಂ ಕವಲ್ತಿರಲ್‌ 

ಬಾಲಕಿ ನೀಡಿದಳ್‌ ಪದೆದು ನೂಪುರರಂಜಿತ ಪಾದಪದ್ಮಮಂ ೧೩೨ 


ವ॥ ಅಂತು ನಿತಂಬವತಿ ಪೊಜಗಣ್ಣೆ ಪಾದಮಂ ನೀಡಲದಂ ಕಲಹ ಕಂಟಕಂ ಪಿಡಿದು 


ಜಗತೀಕಾಂತನ ಸತಿಯಂ 

ಫಘ್ರಿಗೆ ಲಕ್ಷಣಮಂ ನಿದಾನಿಸಲ್ಕಅಯೆಂ ಕೇಳ್‌ 

ಮೃಗನಯನೆ ನಿನ್ನ ಪದಮಂ 

ಬಗೆ ಮಿಗಲಾಂ ಸೋಂಕಿ ಲಕ್ಷಣಂಬಡೆದಿರ್ದೆಂ ೧೩೩ 


ಹೇಳಿದಳು...೧೭೧. "ಪರಪುರುಷನ ಮುಖವನ್ನು ನೋಡಿದರೆ ನಾನು ನರಕಕ್ಕೆ ಪಾತ್ರ 
ಫಾಗುವೆನು' ಅದಕ್ಕವಳು "ಅರಸಿ, ಇಬ್ಬರ ನಡುವೆ: ತೆರೆಹಾಕಿ ಕಾಲನ್ನು ಹೊರಕ್ಕೆ 
ನೀಡು' ಎಂದು ಹೇಳಿದಳು. ವ॥ ಅದಕ್ಕೆ "ಆತನನ್ನು ಕರೆದುಕೊಂಡು ಬಾ' ಎಂದು 
ಧಿತಂಬವತಿಯು ಭಿಕ್ಷುಕಿಗೆ ಹೇಳಿದಳು. ಅವಳು ಅವನನ್ನು ಕರೆತಂದಳು. ಮತ್ತೆ ಇಬ್ಬರ 
ನಡುವೆ ತೆರೆಹಾಕಿ “ದೇವಿ, ಲಕ್ಷಣವನ್ನು ನೋಡಲನುಕೂಲಿಸುವಂತೆ ಪಾದವನ್ನು ಹೊರಕ್ಕೆ 
ನೀಡು' ಎಂದು ಹೇಳಿದಳು. ೧೭೨. ಆ ಬಾಲಿಕೆಯು ನೂಪುರದಿಂದ ರಂಜಿಸುತ್ತಿದ್ದ 
ತನ್ನ ಪಾದಕಮಲವನ್ನು ಹೊರಕ್ಕೆ ನೀಡಿದಳು. ಅದರಿಂದ ಅರಗಿನ ರಸವೂ ಉಗುರಿನ 
ಕಾಂತಿಯೂ ಕವಲುಕವಲಾಗಿ ಹರಡಿತ್ತು. (ದ್ಯೂತದಲ್ಲಿ) ಸೋತ ಪತಿಯು ಹರ್ಷದಿಂದ 
ಚುಂಬಿಸಿದಾಗ ಅವನು ಮೆದ್ದತಾಂಬೂಲದ ರಸವೂ ವಿಮಲವಾದ ಹಲ್ಲಿನ ಕಾಂತಿಯೂ 
ಹತ್ತಿಕೊಂಡಿದ್ದಂತೆ ಅವು ರಂಜಿಸಿದುವು. ವಃ ನಿತಂಬವತಿಯು ತನ್ನ ಕಾಲನ್ನು 
ಹೊರಕ್ಕೆ ನೀಡಲು ಅದನ್ನು ಕಲಹಕಂಟಕನು ಹಿಡಿದುಕೊಂಡು ೧೭೩. “ಜಗದೊಡೆ 
ಯನ ಸತಿಯ ಪಾದಕ್ಕೆ ಲಕ್ಷಣವನ್ನು ವಿವರಿಸಲು ನಾನು ಶಕ್ತನಲ್ಲ, ಆದರೆ ಹರಿಣಾಕ್ಷಿ, 


ಮ ಕ 
) 


೫೬೬ ಅಭಿನವ ದಶಕುಮಾರ ಚರಿತೆ 


ವ॥ ಎಂದನಂತರಂ 


ಚರಣಾಂಗುಷ್ಮಮನೀಲ್ಲೂ ನೂಪುರಮನಾರ್ಪಿಂದುರ್ಚಿ ಕೈನೀಡಿ ಬಂ 
ಧುರಮಪ್ಪೊಳ್ಳೊಡೆಯೊಳ* ನಖಾಗ್ರಹತಿಯಿಂ ಸೀಟ್ವಂದದಿಂ ರೇಖೆಯೊಂ 
ದೆರಡಂ ಮಾಡಿ ಕಟಲ್ಹ ನೂಪುರಮನೊಂದಂ ಕೊಂಡು ತದ್ರಾಜಮಂ 
ದಿರದಿಂದಂ ತಳರ್ದಂ ಮಹಾತ್ವರಿತದಿಂದಾಧೂರ್ತನಿಂದ್ರದಿ ಷಾ ೧೭೪ 


ವಗ ಅಂತವನೊಳ್ಳೊಡೆಯಂ ಕೀಜಕಿ' ನೂಪುರಮಂ ಕೊಂಡು ಪೋಗಲೊಡಂ 


ಏಗೆಯ್ಕೆನಿದೇಕಾರಣ 

ಮೀಗಳ" ಧೂರ್ತಂಗೆ ಚರಣಮಂ ತೋಟನದೆನು 

ದ್ವೇಗಮನೇ ತೆಣದಿಂದಂ 

ನೀಗುವೆನಾನೆಂದು ಕಾಂತೆ ತಳವೆಳೆಗಾದಳ್‌ ೧೭೫ 


ವ॥ ಅಂತು ನಿತಂಬವತಿ ದುಗುಡದಿಂ ಮುಸುಕಿಟ್ಟೊಟಿಗಿರಲಿತ್ತಲ್‌ 


ಸುರಗಿರಿಯೊಳ್‌ ದಿನನಾಯಕ 

ಕಿರಣಂ ಮೆಣ ವಂತೆ ತಪ್ತಹೇಮಾಶ್ರಯಬಂ 

ಧುರರತ್ನದಿನೊಪ್ಪುವ ನೂ 
ಪುರಮಂ ಪೌರರ್ಗೆ ತೋಲದಂ ತದ್ಧೂರ್ತಂ ೧೭೬ 


ನಿನ್ನ ಪಾದವನ್ನು ಸ್ಪರ್ಶಿಸಿ ನಾನು ಒಳ್ಳೆಯ ಲಕ್ಬಣವನ್ನು ಪಡೆದೆನು. ವ॥ ಎಂದು 
ಹೇಳಿದನು. ಅನಂತರ ೧೭೪. ಆ ಧೂರ್ತನು, ರಾಣಿಯ ಕಾಲ ಹೆಬ್ಬೆರಳನ್ನು ಎಳೆದು 
ಕೊಂಡು ಬಲಾತ್ಕಾರವಾಗಿ ಕಾಲಂದಿಗೆಯನ್ನು ಕಳಚಿಕೊಂಡನು. ಕೆ ನೀಡಿ ಸುಂದರವಾದ 
ಅವಳ ತೊಡೆಯಮೇಲೆ ಉಗುರಿನ ತುದಿಯಿಂದ ಸೀಳಿದ ಹಾಗೆ ಗೀರಿ ಒಂದೆರಡು ಗೆರೆ 
ಗಳನ್ನುಂಟುಮಾಡಿದನು. ಅನಂತರ ಕಳಚಿದ ನೂಪುರವೊಂದನ್ನು ತೆಗೆದುಕೊಂಡು 
ಅರಮನೆಯಿಂದ ಬೇಗ ಓಡಿಹೋದನು. ವ॥ ಹಾಗೆ ಅವನು ಅವಳ ಸುಂದರವಾದ 
ತೊಡೆಯನ್ನು ಗೀರಿ ನೂಪುರವನ್ನು ಕೊಂಡುಹೋಗಲು--೧೭೫. “ಏನುಮಾಡಲಿ ! 
ಏತಕ್ಕಾಗಿ ನಾನು ಧೂರ್ತನಿಗೆ ಕಾಲನ್ನು ತೋರಿಸಿದೆನು. ಈ ಉದ್ವೇಗವನ್ನು ಹೇಗೆ 
ಕಳೆದುಕೊಳ್ಳಲಿ' ಎಂದು ಕಾಂತೆಯು ಯೋಚಿಸಿ ತಳವೆಳಗಾದಳು. ವ ನಿತಂಬ 
ವತಿಯು ಹೀಗೆ ದುಃಖದಿಂದ ಮುಸುಕು ಹಾಕಿಕೊಂಡು ಮಲಗಿದಳು. ೧೭೬. ಮೇರು 
ಗಿರಿಯಲ್ಲಿ ಹೊಳೆಯುವ ಸೂರ್ಯನ ಕಿರಣದಂತೆ ಇದ್ದ ಪುಟ ಹಾಕಿದ ಚಿನ್ನ 
ದಿಂದ ಮಾಡಿದ ಸುಂದರವಾದ ನೂಪುರವನ್ನು ಆ ಧೂರ್ತನು ಪಟ್ಟಣಿಗರಿಗೆ 


ಏಕಾದಶಾಶ್ವಾಸಂ ೫೬೭ 


ಅಲ್ಲಲ್ಲಿ ತೋಜಕಿಸುತ್ತುಂ 

ಮೆಲ್ಲನೆ ಕೊಂಡುಯ್ದನಂತಕೀರ್ತಿಗೆ ತೋಜಲ್‌ 

ವಲ್ಲಭೆಯ ನೂಪುರಂ ತಾ 

ನಿಲ್ಲಿಗೆ ಬಂದಂದಮಾವುದೆಂದನಿಳೇಶಂ ೧೭೭ 


ವ॥ ಎಂದನಂತ ಕೀರ್ತಿಯೆಂಬುದುಂ ಕಲಹಕಂಟಕನಿಂತೆಂದಂ 


ನಿನ್ನಿರುಳಾಂ ಶ್ಮಶಾನದೆಡೆಯಲ್ಲಿ ಸಮಾಧಿಯೊಳಿರ್ದ ವೇಳೆಯೊಳ್‌ 

ಕನ್ನೆಯ ರೂಪಿನಿಂ ಪೆಣನನೀಟ್ದು ತಿನಲ್ಬರುತಿರ್ದ ದೆ ಗೈ ತ್ಯೈಯಂ 

ಬನ್ನಮನೆಯ್ದಿ ನಲ್ಬಿಡಿದು ಸೂಲದೊಳಾನಿಅಕಿಯಲ ನೊಂದವಳಿ್‌ 

ತನ್ನನಡರ್ತು ಪೋಗುತಿರೆ ಬಿಟ್ಟುದು ನೂಪುರಮಾಕೆಯಂಫ್ರಾಯಿಂ ೧೩೮ 


ವಗ ಎಂಬುದುಮನಂತಕೀರ್ತಿ ವಿಚಾರಂಗೆಯ್ದು 


ಪರಿಕಿಸಿ ನಿತಂಬವತಿ ತ 

ನ್ನೆರಡುಂ ನೇವುರಮನೊಲ್ಲು ಕಳಿಪುವುದೆಂದಾ 

ದರದಿಂ ಉಚುಕಿಯಂ ನ ಪ 

ವರನಟ್ಟಲ್‌ ಪೋಗಿ ಬಂದನವನನಾಕ್ಷಣದಿಂ ೧೭೯ 


ವ॥ ಅಂತಾ ಕಂಚುಕಿ ಬಂದು 


ದೇವಿಯರದೊಂದು ನೇವುರ 

ಮಾವೆಡೆಯೊಳ್‌ ಬಿಟ್ಟುದೆಂದು ತಿಳಿಯೆಂ ನೀನೊ 

ಲ್ಹೀವೊಂದು ನೇವುರಮನವ 

ನೀವಲ್ಲಭನೆಡೆಗೆ ಕೊಂಡು ಪೋಗೆ :ದಿತ್ತಳ್‌ ೧೮೦ 


ತೋರಿಸಿದನು. ೧೭೭. ಅಲ್ಲಲ್ಲಿ ತೋರಿಸುತ್ತಾ ಮೆಲ್ಲಗೆ ಎತ್ತಿಕೊಂಡು ಹೋಗಿ 
ಅನಂತಕೀರ್ತಿಗೆ ತೋರಿಸಿದನು. “ಪ್ರಿಯಳ ನೂಪುರವು ಇಲ್ಲಿಗೆ ಹೇಗೆ ಬಂದಿತು' ? 
ಎಂದು ಅನಂತಕೀರ್ತಿಯು ಕೇಳಿದನು. ವ॥ ಅದಕ್ಕೆ ಕಲಹಕಂಟಕನು ಹೇಳಿದನು 
೧೭೮. ನಿನ್ನೆರಾಶ್ರಿ ಶ್ಮಶಾನದಲ್ಲಿ ನಾನು ಸಮಾಧಿಯಲ್ಲಿದ್ದೆನು. ಆ ಸಮಯದಲ್ಲಿ 
ಕನ್ಯೆಯ ರೂಪಿನಿಂದ ಹೆಣವನ್ನು ಕಿತ್ತು ತಿನ್ನುವುದಕ್ಕಾಗಿ ಒಬ್ಬಳು ರಾಕ್ಷಸಿ ಬಂದಳು. 
ನಾನು ಅವಳನ್ನು ಕಾಡಿಸಿ ಹಿಡಿದು ಶೂಲದಿಂದ ಇರಿದೆನು. ಅದರಿಂದ ನೊಂದ 
ಅವಳು ನನ್ನನ್ನು ಮೇಲೇರಿ ತಳ್ಳಿ ಓಡಿದಳು, ಆಗ ಆಕೆಯ ಕಾಲಿನಿಂದ ಈ ನೂಪುರವು 
ಜಾರಿಬಿದ್ದಿತು ವ॥ ಇದನ್ನು ಕೇಳಿ ಅನಂತಕೀರ್ತಿಯು ವಿಚಾರಮಾಡಿ--೧೭೯. 
“ನಿತಂಬವತಿ, ಸರಿಯಾಗಿ ನೋಡಿ ನಿನ್ನೆರಡು ನೂಪುರಗಳನ್ನೂ ಕಳುಹಿಸು” 
ಎಂದು ಹೇಳಿ ಕಂಚುಕಿಯನ್ನು ಕಳುಹಿಸಿದನು. ಅವನು ಆ ಕ್ಷಣವೇ ಹೋಗಿಬಂದನಂ. 
ವಣ ಆ ಕಂಚುಕಿಯು ಹೋಗಿಬಂದು- ೧೮೦. ಒಂದುನೂಪುರವು ಅದೆಲ್ಲಿ ಬಿತ್ತೆಂದು 


ತಿಳಿಯದು. ನೀನು ಈ ಒಂದು ನೂಪುರವನ್ನು. ರಾಜನಿಗೆ ತೆಗೆದುಕೊಂಡು ಹೋಗಿ 


೫೬೮ ಅಭಿನವ ದಶಕುಮಾರ ಚರಿತೆ 


ವ॥ ಅದಲ್ಲದೆಯುಂ 


ತೊಡೆಯೆೊಳ್‌ ಪುಣ್ಣೊಂದಾದ 

ತ್ತಡಿಯನಿಡಲ್ಬಾರದೆಂದು ನರಳುತ್ತುಂ ತೂಂ 

ಕಡಿಕೆಯನೊಳಕೊಂಡಿರ್ದಳ* 

ಮಡದಿ ಕರಂ ದುಗುಡದಿಂ ಧರಿತ್ರೀನಾಥಾ ೧೮೧ 


ವ ಎಂದು ಪೇಟಲೊಡಂ 


ಪೆಅತೇಂ ವಿಚಾರಮಂಗನೆ 

ನೆಣ ರಕ್ಕಸಿಯಾದಳಲ್ಬದಿರ್ದೊಡೆ ರತ್ನಂ 

ತುಣುಗಿದ ಪೊಸಕಾಲ್ದೊಡವೇ 

ತೆಅದಿಂದೀತಂಗೆ ಬಂದುದಾ ಪಿತೃವನದೊಳಿ್‌ ೧೮೨ 


ವ॥ ಎಂದನಂತಕೀರ್ತಿ ಮತ್ತಂ 


ಇಲ್ಲರ್ದೊಡೆ ತತ್ಸತಿ ನ 
ಮ್ಮೈಲ್ಲರನಿಂದಿರುಳ ತಿಂದು ನುಂಗುವಳದಣಜಕಿಂ 
ಮೆಲ್ಲನೆ ತತ್ತಿತೃವನದೊಳ್‌ ಬ 
ಲಂದದಿನಿರ್ಪುದೆಂದು ನೂಂಕುವೆನವಳಂ | ೧೮೩ 


ವಣ ಎಂದನಂತಕೀರ್ತಿ ನಿತಂಬವತಿಯಂ ನಡುವಿರುಳೊಳೆಯ್ದಿ ಶ್ಮಶಾನದೊಳ್‌ ನೂಂಕಿ 
ಪೋಗೆ 


ಕೊಡು' ಎಂದು ದೇವಿಯು ಇದನ್ನು ಕೊಟ್ಟಿರುತ್ತಾಳೆ. ವ ಅದೂ ಅಲ್ಲದೆ- 
೧೮೧. ರಾಜನೆ! “ತೊಡೆಯಲ್ಲಿ ಹುಣ್ಣೊಂದಾಗಿದೆ. ಹೆಜ್ಜೆಯಿಡಲು ಸಾಧ್ಯವಿಲ್ಲ.' 
ಎಂದು ನರಳುತ್ತಾ ಮಡದಿಯು ತಂಬ ದುಃಖದಿಂದ ಮಲಗಿ ತೂಕಡಿಸುತ್ತಿದ್ದಳು.” 
ವಣ ಎಂದು ಹೇಳಿದನು-ಆಗ ೧೮೨. “ಬೇರೆ ವಿಧವಾಗಿ ವಿಚಾರಮಾಡಬೇಕಾಗಿಯೇ 
ಇಲ್ಲ. ಅಂಗನೆಯು ರಾಕ್ಷಸಿಯಾಗಿದ್ದಾ ಳೆ, ಹಾಗಿಲ್ಲದಿದ್ದರೆ ರತ್ನಗಳನ್ನು ಸೇರಿಸಿ ಮಾಡಿದ 
ಈ ಹೊಸ ಕಾಲಂದಿಗೆಯು ಶ್ಮಶಾನದಲ್ಲಿ ಹೇಗೆ ಇವನಿಗೆ ಸಿಕ್ಕಿತು... ?” ವ।। ಎಂದು 
ಯೋಚಿಸಿ ಅನಂತಕೀರ್ತಿಯು ಮತ್ತೆ. ೧೮೩. “ಇಲ್ಲಿದ್ದರೆ. ಅವಳು ಇಂದಿನ 
ರಾತ್ರಿಯೇ ನಮ್ಮನ್ನೆಲ್ಲ ತಿಂದು ನುಂಗುವಳು, ಅದರಿಂದ ಮೆಲ್ಲಗೆ “ಆ ಶ್ಮಶಾನದಲ್ಲಿಯೇ 
ಇಷ್ಟಬಂದಂತೆ ಇರು? ಎಂದು ಹೇಳಿ ಅವಳನ್ನು ತಳ್ಳುವೆನು” ವ।।: ಎಂದು ನಿತಂಬ 


ಟಗ 
ಆಸೆ 


ಏಕಾದಶಾಶ್ವಾಸಂ ೫೬೯ 


ಮದಮಟಕಿಯಲ್‌ ನಿತಂಬವತಿ ತನ್ನ ಮನೋವ್ಯಥೆಯಿಂ ಶ್ಮಶಾನಮ 
ಧ್ಯದೊಳಿಸೆದಿರ್ದ ತತ್ಕಲಹ ಕಂಟಕನಂ ತವೆ ಕಂಡು ನೀನೆ ಮಾ 

ಡಿದ ಕುಹಕಂ ಫಲಂಬಡೆದುದಿನ್ನೆನಗಾರ್‌ ಗತಿ ನೀನೆ ರಕ್ಷಿಸೋ 

ಎದೆ ತನುವೆಂದು ಬಿಟ್ಟಳಡಿಯೊಳ್‌ ಕರುಣಂ ಕಡೆಗಣ್ಮುತಿರ್ಪಿನಂ ೧೮೪ 


ವ॥ ಅಂತವಳ್‌ ದೈನ್ಯಭಾವದಿಂ ಪೇಟಲೊಡಂ 


ತಾನೆಸಗಿದ ಕಾರ್ಯಂ ಸ 

ನ್ಮಾನದಿನೆಯ್ತಂದುದಿರ್ದ ಠಾವಿಂಗೆಂದಾ 

ಮಾನಿನಿಯಂ ಕೊಂಡೊಯ್ದಂ 

ತಾನೊಲವಿಂ ಕಲಹ ಕಂಟಕಂ ಸುರವೈರೀ ೧೮೫ 


ವ8 ಅದಳ್‌ಂ ಮತಿಯೂಹೆಗೆ ಸಾಧ್ಯಮಪ್ಪುದಿಲ್ಲೆಂದು ಬ್ರಹ್ಮರಾಕ್ಷಸಂಗಾಂ ಪೇಟ 
ಲಾತನತಿತುಪ್ಪನಾಗಿ ಎನ್ನಂ ಮನ್ನಿಸಿದಪೆನೆಂಬ ಸಮಯದೊಳ* 


ಆಲಿವರಲ್ಲಳುಂ ಮಲಯ ಬಲ್ವನಿಯುಂ ಮುಗಿಲಿಂದೊಸರ್ವವೋಲ್‌ 

ಡಾಳದ ಕಣ್ಣ ನೀರ್ವನಿಗಳುಂ ಪೊಸಮುತ್ತುಗಳುಂ ನಭೋಂತದೊಳ್‌ 
ಸಾಲಿಡಲುರ್ವಿಯೊಳ್‌ ಪದೆದು ಕಂಡಿದು ಚೋದ್ಯಮೆನುತ್ತೆ ಭೋಂಕೆನಲ್‌ 
ಮೇಲನೊಟಲ್ಲು ನೋಡಿ ಮಿಗೆ ಕಂಡೆನದೊರ್ಬ ಮಹೋಗ್ರದೈತ್ಯನಂ ೧೮೬ 


ವತಿಯನ್ನು ಅರ್ಧರಾತ್ರಿಯಲ್ಲಿ ಶ್ಮಶಾನದಲ್ಲಿ ತಳ್ಳಿ ಹೋದನು . ೧೮೪. ನಿತಂಬ 
ವತಿಯು ಎಚ್ಚತ್ತಳು. ಮನೋವ್ಯಥೆಯಿಂದ ಶೃಶಾನಮಧ್ಯದಲ್ಲಿದ್ದ ಆ ಕಲಹಕಂಟಕ 
ನನ್ನು ಕಂಡು “ನೀನು ಮಾಡಿದ ಕುಹಕದಿಂದ ನನಗೀಗತಿ ಬಂದಿತು. ಇನ್ನು ನನಗೆ 
ಗತಿ ಯಾರು? ನೀನೇ ಕಾಪಾಡು” ಎಂದಂ ಮಿತಿಮೀರಿ ಅಳುತ್ತಾ ಅವನ ಪಾದಗಳ 
ಮೇಲೆ ಬಿದ್ದಳು. ವ।। ಅವಳು ಹಾಗೆ ದೈನ್ಯಭಾವದಿಂದ ಹೇಳಲು. ೧೮೫. “ತಾನು 
ಮಾಡಿದ ಕಾರ್ಯವು ನಾನಿರುವ ಸ್ಸ ಛಕ್ಕೆ ಬಂದು ಫಲಿಸಿತು.” ಎಂದು ಹೇಳುತ್ತಾ ಆ 
ರಾಕ್ಚಸ ಕಲಹಕಂಟಕನು ಆ ಮಾನಿನಿಯನ್ನು ತನ್ನೊಡನೆ ಕರೆದುಕೊಂಡು ಹೋದನು. 
ವ।। ಆದುದರಿಂದ ಬುದ್ಧಿ ಶಕ್ತಿಯ ಊಹೆಗೆ ಸಾಧ್ಯವಾಗದುದು ಯಾವುದೂ ಇಲ್ಲ” 
ಎಂದು ನಾನು ಬ್ರಹ್ಮರಾಕ್ಸಸನಿಗೆ ಹೇಳಿದೆನು. ಅದರಿಂದ ಸಂತುಷ್ಟನಾಗಿ ಅವನು 
"ನನ್ನನ್ನು ಕ್ಷಮಿಸಿ ಗೌರವಿಸುವೆನೆಂದು' ಹೇಳಿದನು. ಆ ಸಮಯದಲ್ಲಿ- ೧೮೬. 
ಮೇಲೆ ಆಕಾಶದಲ್ಲಿ ಹೋಗುತ್ತಿದ್ದ ಒಬ್ಬ ಭಯಂಕರಾಕಾರದ ದೈತ್ಯನನ್ನು ನೋಡಿ 
ದೆನು. ಆವನ ಹೊಳೆಯುವ ಕಂಗಳ ನೀರಿನ ಹನಿಗಳೂ ಹೊಸಮುತ್ತುಗಳು ಆಕಾಶ 
ದಲ್ಲಿ ಸಾಲಾಗಿ ಸುರಿಯುತ್ತಿದ್ದುವು. ಅವು ಮೋಡಗಳಿಂದ ಸುರಿಯುವ ಆಲಿಕಲ್ಲಂ 
ವು 


ಮತ್ತು ಮಳೆಯ ದಪ್ಪಹನಿಗಳಂತೆ ತೋರುತ್ತಿದ್ದು 


ಶ್ವ 


೫೭೦ ಅಭಿನವ ದಶಕುಮಾರ ಚಂತ 


ಕಡುಪೆಸೆಯಲ್ಕೆ ಪೂರ್ಣಶಶಿಮಂಡಲಮಂ ಮುಳಿಸಿಂ ವಿಧುಂತುದಂ 
ಹಡಿದೆಟಿಕೆವಂತೆ ಚಂದ್ರಮುಖಯೊರ್ಬಳನಂದು ಮಹೋಗ್ರ ರಾಕ್ಷರಂ 
ಜಡಿಯುತ ತಾರಕಾ ಪಥದೊಳಾರ್ಪಿನೊಳಂಜದೆ ಕೊಂಡು ಪೋಪನಂ 
ತಡೆಯದೆ ಕಂಡು ವಿಸ್ಮಯದೊಳೀಕ್ಷಿಸುತಿರ್ದೆನಿಳಾಧಿನಾಯಕಾ ೧೮೭ 


ವ8 ಅಂತು ನೋಡಿ 


ಸುಡುಸುಡುವುಚ್ಚರೀರದಿರವಂ ಪವನಾಧ್ವದೊಳಾರ್ದು ರಾಕ್ಷಸಂ 
ಮಡದಿಯನೊರ್ಬಳಂ *ಡುಪಿನಿಂದೆಟಿಕಿಡುಯ್ದುದನೆಯ್ದೆ ಕಂಡು ಬೆಂ 

ಬಿಡಿಯದೆ ನೋಡುತಿರ್ಪ ತೆಅಐದಿನಾಯ್ತೆನಗಂಬರ ಯಾನ ವಿದ್ಯೆಯಂ 

ಕುಡನೆ ಎಧಾತ್ರನೆಂದುಸಿರ್ದೆನೆನ್ನೊಡನಿರ್ದ ನಿಶಾಚರೇಂದ್ರನೊಳ್‌ ೧೮೮ 


ವ॥ ಅಂತೆನ್ನೊಡನಿರ್ದ ಬ್ರಹ್ಮರಾಕ್ಷಸಂಗೆ ಪೇಟ್ಡಾಕಾಶದೊಳ್‌ ಪೋಪ ರಾಕ್ಷಸನಂ 
ತೋಅಲವನಂ ಬ್ರಹ್ಮರಾಕ್ಷಸಂ ಕಂಡು 


ಬಿಡುಬಿಡು ದೈತ್ಯ ಕೋಮಳೆಯನೆಲ್ಲಿಗೆ ಪೋದಪೆಯೆಂದು ದಾಡೆಯಂ 

ಜಡಿದು ಪದಾಗ್ರದಿಂ ನೆಲಮನುಯ್ದು ಪುಟಂನೆಗೆದಂಬರಕ್ಕೆ ಬೆಂ 

ಬಿಡದೆ ತುಡುಂಕಿ ತದ್ದನುಜನಂ ಗಗನಸ್ಕಳದಲ್ಲಿ ಮಾಜಕಿಯೊಂ 
ದಡಿಯಿಡಲೀಸದಾಂತು ಕಡುಪಿಂ ಪೊಣರ್ದಂ ಕಲಿ ಬೊಮ್ಮರಕ್ಕಸಂ ೧೮೯ 


ಆಶ್ಚರ್ಯ ಕರ. ೧೮೭. ಆ ಮಹೋಗ್ರರ್ದಾಸನು ಚಂದ್ರಮುಖಿ ೂಬ್ಬಳನ್ನು 
ಆಕಾಶ ಮಾರ್ಗದಲ್ಲಿ ಅಂಜದೆ ಹೆದರಿಸುತ್ತಾ ಎಳೆದುಕೊಂಡು ಹೋಗುತ್ತಿದ್ದನು. 
ರಾಹುವು ಪೂರ್ಣಚಂದ್ರನನ್ನು ಕೋಪದಿಂದ ಬಲಾತ್ಕರಿಸಿ ಹಿಡಿದು ಎಳೆಯು 
ವಂತೆ ಕಾಣಿಸಿತು. ರಾಜನೆ ! ನಾನು ನೋಡಿದತೂ ವಿಸ್ಮಯದಿಂದ ಅವ 
ನನ್ನು ತಡೆಯದೆ ನಿಂತು ನೋಡುತ್ತಿದ್ದೆನು. ವಃ ಹಾಗೆ ನೋಡಿ, ೧೮೮. “ನನ್ನ 
ಈ ಶರೀರವನ್ನು ಸುಡಬೇಕು, ಆಕಾಶಮಾರ್ಗದಲ್ಲಿ ರುಕ್ಷಸನೊಬ್ಬುನು ಕೂಗುತ್ತಾ 
ತರುಣಿಯೊಬ್ಬಳನ್ನು ಎಳೆದುಕೊಂಡು ಹೋಗುತ್ತಿದ್ದಾನೆ. ನಾನು ಅವನ ಬೆಂಬತ್ತದೆ 
ನೋಡುತ್ತಾ ಇದ್ದೇನೆ. ಬ್ರಹ್ಮನು ನನಗೆ ಆಕಾಶದಲ್ಲಿ ಹೋಗುವ ವಿದ್ಯೆಯನ್ನು ಕೊಡ 
ಲಿಲ್ಲವಲ್ಲ” ಎಂದು "ನನ್ನೊಡನೆ ಇದ್ದ ಬ್ರಹ್ಮರಾಕ್ಷಸನಿಗೆ ಹೇಳಿದೆನು. ವ॥ ಮತ್ತು 
ಆಕಾಶದಲ್ಲಿ ಹೋಗುತ್ತಿದ್ದ ರಾಕ್ಷಸನನ್ನು ಬ್ರಹ್ಮರಾಕ್ಷಸನಿಗೆ ತೋರಿಸಿದೆನು. ಬ್ರಹ್ಮ 
ರಾಕ್ಷಸನು ಅವನನ್ನು ನೋಡಿ. “ದೈತ್ಯ, ಕೋಮಲೆಯನ್ನು ಬಿಟ್ಟುಬಿಡು. ಎಲ್ಲಿಗೆ 
ಹೋಗುತ್ತಿದ್ದಿಯೆ ?” ಎಂದು ಹೇಳುತ್ತಾ ತನ್ನ ಕೋರೆಹಲ್ಲನ್ನು ಆಡಿಸುತ್ತಾ ತನ್ನ 
ಕಾಲ ತುದಿಯಿಂದ ನೆಲವನ್ನು ಊರಿಕೊಂಡು ಮೇಲಕ್ಕೆ ಹಾರಿದನು. ರಾಕ್ಷಸನನ್ನು 
ಬೆಂಬತ್ತಿ ಹಿಡಿದನು. ಆಕಾಶದಲ್ಲಿ ಮುಂದೆ ಒಂದು ಹೆಜ್ಜೆಯನ್ನೂ ಇಡಲಾಗದಂತೆ 


ಏಕಾದಶಾಶಾ ಸಂ ೫೭೧ 


ವ8 ಅದೆಂತೆನೆ 


ದಾಡೆಗೆ ದಾಡೆ ಗರ್ಜನೆಗೆ ಗರ್ಜನೆ ಫಾತಿಗೆ ಫಾತಿ ತೋಳ ಬ . 

ಲ್ಲಾಡಿಗೆ ಗಾಡಿ ವಂಚನೆಗೆ ವಂಚನೆಯುಗ್ರತೆಗುಗ್ರಮಸ್ವ ಸಂ 

ಪೀಡೆಗೆ ಪೀಡನಂ ನಿಜಕರಾಳಮುಖಕ್ಕೆ ಕರಾಳವಕ್ರಮ 

ಲ್ಲಾಡದೆ ನಿಂದು ತಳ್ತಿಜಿದರೊರ್ಬರನೊರ್ಬರುದಗ್ರದಾನವರ್‌ ೧೯೦ 


ವ॥ ಅಂತವರಿರ್ಬರಾಕಾಶದೊಳತ್ಯ್ಕಾಸುರಮಾಗಿ ಕಾದುವ ಸಮಯದೊಳ* 


ಸೂಸುವ ಕುಂತಳಂ ನಸು ಬಬಿಲ್ಪ ಕುಚಂ ಪಜಿ*ಪಟ್ಟ ಹಾರಮ 

ಬ್ಹಾಸವದೊಳ್‌ ತೊಡರ್ದ ನಜಿಸುಯ್‌ ಕುಚದಿಂ ತೆರಳು ತ್ತುರೀಯಕಂ 

ಗಾಸಿಗೆ ಕಂದಿದಂಗಮೆನಸುಂ ಭಯಮಂ ತಳೆದಿರ್ದ ಚಿತ್ರಮ 

ತಾ 5ಸುರಮಪ್ಪಿನಂ ಗಗನದಿಂ ಸತಿ ಭೋಂಕೆನೆ ಬಿಟ್ಟಳುರ್ವಿಯೊಳ* ೧೯೧ 
ವ8 ಅಂತೊರ್ಬ ಕಾಂತೆ ಗಗನದಿಂದವನಿಗೆ ಬಿಟ್ಟುದಂ ಭೋಂಕೆನೆ ಕಂಡಾಂ ಪೊರ್ದಿ 

ನೋಲಟಶಕ್ತಿನಂ 
ಅದನೇವೇಲ್ವುದೊ ಕಂತುಕಾವತಿಯವಳ್‌ ತಾನಾದಳಾಂ ನೋಟ್ಟುದಂ 
ಕದಪು ಕೆಯ್ಯೊಳಮರ್ಚಿ ಪೂರ್ಣಕುಚಯುಗ್ಮಕ್ಕೊಪ್ಪೆ ಸಂವಾ $ನಮಂ 


ಪದುಳಂ ಮಾಡಿ ನಭೋಂತದಿಂದಿಳೆಗೆ ಬಿಟ್ಟಿಳ್‌ ಕ್ಲೇಶದಿಂ ನಾಣ್ವಿ ಬಾ 
ಡಿದ ವಕ್ತ್ರಾಂಬುಜದಿಂ ಮದೀಯ ಮುಖವಮಂ ಸಾಪೇ ಕ್ಷದಿಂ ನೋಡಿದಳ್‌ ೧೯೨ 


ತಡೆದು ಪರಾಕ್ರಮದಿಂದ ಹೋರಾಡಿದನು, ವ ಅದು ಹೇಗೆಂದರೆ, ೧೯೦. ಆ 
ಶೂರರಾದ ದಾನವರು ಒಬ್ಬರಿನ್ನೊಬ್ಬರನ್ನು ಎದುರಿಸಿ ಇರಿದರು. ಕೋರೆಹಲ್ಲಿಗೆ 
ಕೋರೆಹಲ್ಲು, ಗರ್ಜನೆಗೆ ಪ್ರತಿಗರ್ಜನೆ, ಹೊಡೆತಕ್ಕೆ ಹೊಡೆತ, ತೋಳಿನ ಗಾಂಭೀರ್ಯಕ್ಕೆ 
ತೋಳಿನ ಗಾಂಭೀರ್ಯ, ವಂಚನೆಗೆ ವಂಚನೆ, ಉಗ್ರತೆಗೆ ಉಗ್ರತೆ, ಅಸ್ತೃಪೀಡೆಗೆ ಅಶ್ತ 
ಪೀಡೆ, ಕರಾಳವಾದ ಮುಖಕ್ಕೆ ಕರಾಳವಾದ ಮುಖ--ಹೀಗೆ ಪರಸ್ಪರ ಒಡ್ಡಿನಿಂತು 
ಹೋರಾಡಿದರು. ವ॥ ಹೀಗೆ ಅವರಿಬ್ಬರು ಅತಿಭಯಂಕರವಾದ ರೀತಿಯಲ್ಲಿ ಕಾದುವ 
ಸಮಯದಲ್ಲಿ, ೧೯೧. ತಲೆಗೂದಲು ಬಿಚ್ಚಿಹೋಗಿದ್ದಿತು. ಕುಚಗಳು ಸ್ವಲ್ಪ ಬಳಲಿ 
ದ್ಚುವು. ಹಾರವು ಹರಿದು ಹೋಗಿದ್ದಿತು. ಕಮಲ ರಸದಂತೆ ಸುವಾಸನೆಯಯಳ x 
ಉಸಿರು ಹೊಮ್ಮುತ್ತಿದ್ದಿತು. ಉತ್ತರೀಯವು ಕುಚಗಳಿಂದ ಜಾರಿಹೋಗಿದ್ದಿತು, ಎಳೆ 
ದಾಟದ ಗಾಸಿಯಿಂದ ಅವಯವಗಳು ಕಂದಿಹೋಗಿದ್ದು ವು. ಮನಸ್ಸಿನಲ್ಲಿ ಭಯ 
ತುಂಬಿದ್ದಿತು. ಹೀಗಿದ್ದ ಆ ಸತಿಯು ಗಗನದಿಂದ . ಭೋಂಕನೆ ನೆಲದ ಮೇಲೆ 
ಬಿದ್ದಳು. ವ॥ ಗಗನದಿಂದ ನೆಲದ ಮೇಲೆ ಬಿದ್ದ ಕಾಂತೆಯನ್ನು ಹತ್ತಿರಕ್ಕೆ ಹೋಗಿ 
ನಾನು ನೋಡಲು, ೯೨. ಅದನ್ನು ಏನೆಂದು ಹೇಳಲಿ ! ಅವಳು ಕಂತುಕಾವತಿಯಾಗಿ 
ದಳು. ಕೆನ್ನೆಯ ಮೇಲೆ ಕೆ ಕೈಯಿಟ್ಟು ಕೊಂಡು ಸೆರಗನ್ನು ತುಂಬಿದ ಕುಚಗಳೆರಡರ ಮೇಲೆ 
ಎಳೆದುಕೊಂಡು ಆಕಾಶದಿಂದ ನೆಲದ ಮೇಲೆ ಬಿದ್ದಳು. ಕಷ್ಟದಿಂದ ನಾಚಿ ಬಾಡಿದ್ದ 


೫೭೨ ಅಭಿನವ ದಶಕುಮಾರ ಚರಿತೆ 


ದಳ ಅಂತವಳೆನ್ನ ನೋಟ್ಟ ಸಮಯದೊಳ್‌ 


ಗಗನಸ್ಮಳದೊಳ್‌ ದಾನವ 

ರಗಣಿತಶಸ್ರಾಸ್ತಹತಿಗಳಿಂ ತಳ್ತಿಅಕಿದು 

ರ್ವಿಗೆ ಕಡಿಗಳಾಗಿ ಬಿಟ್ಟರ್‌ 

ಮಿಗೆ ರೌದ್ರಶರೀರಿಗಳ್‌ ಗತಪ್ರಾಣರ್ಕಳ೪* ೧೯೩ 


ವ॥ ಅಂತಿರ್ಬರ್‌ ದೈತ್ಯರ" ಗತಪ್ರಾಣರಾಗಿ ಬಿಟ್ಟುದಂ ಕಂಡನಂತರಂ ಕಂತು 
ಕಾವತಿಯನಾಶ್ಚಾ ಸಿಸಿ ತತ್ಯಾಂತೆಸಹಿತಲ್ಲಿಂ ತೆರಳು ಪೂರ್ವ ಬಹಿತ್ರಮನೇಅಲೊಡಂ 


ಸ್ಮುಟದಿಂ ಭಾವಿಸಿ ಸಿಂಹದೇಶದ ದಿಶಾಭಾಗಕ್ಕೆ ಪೋವಂದದೊಳ್‌ 

ಪಟಮಂ ಬಿಟ್ಟೊಡೆ ತದ್ಭಹಿತ್ರಮನಿಲೋದ್ಯನ್ಮಾರ್ಗದೊಳ್‌ ಬೇಗದಿಂ 
ತಟಮಂ ಸಾರ್ದಿರೆ ಕಂತುಕಾವತಿಯನಾಗಳ್‌ ಭೀಮಧನ್ವಾಂಕನಂ 

ದಿಟಮಾಂ ಕೊಂಡಿಬಕಿದೆಂ ನೆಲಕ್ಕೆ ಪದೆಪಿಂದಾಯಿರ್ವರಂ ಭೂಮಿಪಾ ೧೯೪ 


ವ॥ ಅಂತಾಂ ತಡಿಗಿಬಕಿಯಲೊಡಂ 


ಸುತೆಯಂ ದಾಕ್ಷಸನುಯ್ದನಾತ್ಮತನಯಂ ವಾರಾಸಿಯೊಳ್‌ ಪೋದನೆ 

ನ್ನ ತನೂಜೀವನಮೇವುದೆಂಬ ಬಹುಚಿಂತಾವಹ್ನಿಯಿಂ ಜೀವಮಂ 

ಕ್ಷಿತಿನಾಥಂ ಎುಗೆ ತುಂಗಧನ್ವನೊಲವಿಂ ಬಿಟ್ಟಂದಮೆಂದೆಂಬ ವಾ 

ರ್ತೆ ತರಂಗೊಂಡಿರೆ ಕೇಳ್ದೆ ನಲ್ಲೆ ತಡಿಯೊಳ್‌ ಭೂಪಾಲಚೂಡಾಮಣೇ ೧೯೫ 


ಮುಖ ಕಮಲದಿಂದ ಕೂಡಿ ಅವಳು ನನ್ನ ಮುಖವನ್ನು ಆಸೆಯಿಂದ ನೋಡಿದಳು. 
ವ॥ ಹಾಗೆ ಅವಳು ನನ್ನನ್ನು ನೋಡುವ ಸಮಯದಲ್ಲಿ “೧೯೩. ರೌದ್ರ ಶರೀರವುಳ್ಳ 
ದಾನವರಿಬ್ಬರೂ ಗಗನದಲ್ಲಿ ಅಗಣಿತ ಶಸ್ತ್ರಾಸ್ತ್ರಗಳಿಂದ ಹೊಡೆದಾಡಿದರು. ನುಗ್ಗಿ 
ಇರಿದಾಡಿದರು. ಕೊನೆಗೆ ತುಂಡಾಗಿ ಸತ್ತು ಇಬ್ಬರೂ ಕೆಳಕ್ಕೆಬಿದ್ದರು. ವಟ ಹಾಗೆ 
ಇಬ್ಬರು ದೈತ್ಯರೂ ಸತ್ತು ಬಿದ್ದು ದನ್ನು ಕಂಡ ಮೇಲೆ ನಾನು ಕಂತುಕಾವತಿ 
ಯನ್ನು ಸಮಾಧಾನಗೊಳಿಸಿದೆನು. ಅನಂತರ ಅಲ್ಲಿಂದ ಆ ಕಾಂತೆಯೊಡನೆ ಹೊರಟು 
ಹಿಂದಿನ ಹಡಗನ್ನು ಹತ್ತಿದೆನು. ಆಗ ೧೯೪, ಸ್ಫುಟವಾಗಿ ಯೋಚಿಸಿ ಸಿಂಹ ದೇಶ 
ವಿರುವ ಕಡೆಗೆ ಹೋಗುವಂತೆ ಹಡಗಿನ ಹಾಯಿ ಬಟ್ಟೆಯನ್ನು ಬಿಚ್ಚಿದೆನು ಕೂಡಲೆ 
ಆ ಹಡಗು ವಾಯು ವೇಗದಿಂದ ದಡವನ್ನು ತಲಪಿತು. ರಾಜವಾಹನನೇ, ನಾನು ಆಗ 
ಕಂತುಕಾವತಿಯನ್ನೂ ಭೀಮಧನ್ವನನ್ನೂ ಕರೆದುಕೊಂಡು ಸುಖವಾಗಿ ದಡಕ್ಕಿಳಿದೆನು. 
ವ।ಟ। ಹಾಗೆ ನಾನು ದಡದಲ್ಲಿಳಿಯಲು ೧೯೫. "ಮಗಳನ್ನು ರಾಕ್ಷಸನು ಎತ್ತಿಕೊಂಡು 
ಹೋದನು. ಮಗನು ಸಮುದ್ರದಲ್ಲಿ ಮುಳುಗಿದನು. ತನಗೆ ಇನ್ನು ಬದುಕುವುದು 
ಬೇಕಾಗಿಲ್ಲ ಎಂದು ಚಿಂತಾಗ್ನಿಯಲ್ಲಿ ಬೆಂದು ತುಂಗಧನ್ಹನು ಪ್ರಾಇಬಿಟ್ಟಿನು. ಭೂಪಾಲ 


ಏಕಾದಶಾಶ್ವಾಸಂ ೫೭೩ 


ವ॥ ಅಂತಾನಾವಾರ್ತೆಯಂ ಕೇಳುತ್ತುಂ ಸಿಂಹಪುರಕ್ಕೆ ಬಂದು 


ಅನುವಾಗಿರ್ದ ನೃಪಾಲಯಂ ವಿವಿಧಲೋಕಂ ನೂತ್ನಸಾಮ್ರಾಜ್ಯಮಂ 
ಗನೆಯರ್‌ ತಚ್ಚತುರಂಗಸೇನೆ ಜನತಾವಿಸ್ತಾರ ಸಂಪತ್ತಿಯಂ 

ದೆನಗಾಗಲ್‌ ಸಲೆ ಭೀಮಧನ್ವನದಣಿಂ ಮದ್ಯ ಎತ್ಯನಾದಂ ಮನ 

ಕೃನುರಾಗಂ ಮಿಗೆ ಕಂತುಕಾವತಿಯೊಳಾಂ ಕೂಡಿರ್ದೆನುರ್ವೀಶ್ವರಾ ೧೯೬ 


ವ॥ ಅಂತು ಭೀಮಧನ್ವನೆನಗೆ ಭೃತ್ಯನಾಗಿ ಕಂತುಕಾವತಿ ಸತಿಯೆನಗಾಗಿರೆ ಕೋಶ 
_ ದಾಸಂಗೆ ಚಂದ್ರಸೇನೆಯಂ ಕೊಟ್ಟನಂತರಂ ನಿಮ್ಮಡಿಯನಅಸಲೆಂದಿರ್ಪಾಗಳ್‌ 


ನಿಮ್ಮಡಿಗಳ್ಳೆ ಮಿತ್ರನೆನಲೊಪ್ಪುವ ಸದ್ಗುಣೆಯಂಗರಾಜನೆ 

ನ್ನಮ್ಮುದದಿಂ ಸಹಾಯ ಗುಣಮಂ ಮೆಅಿಯಲ್ಯಅಸಲೈ ಸೇನೆಯಂ 

ಗಮ್ಮನೆ ಕೂಡಿಕೊಂಡು ಮನದುತ್ಸವದಿಂ ನಡೆತಂದು ದೇವ ಕಂ 

ಡೆಮ್ಮ ಎದುಪಾದಪದ್ಮಯುಗಮಂ ನಿಜಮೂರ್ತಿಯನೆನ್ನ ಪುಣ್ಯದಿಂ ೧೯೭ 


ವ॥ ಎಂದು ಮಿತ್ರಗುಪ್ತಂ ತನ್ನ ವೃತ್ತಾಂತಮಂ ರಾಜವಾಹನಂಗೆ ಪೇಟ್ವುದುಂ 


ಕೂಡಿದ ವಿಂಧ್ಯವಾಸಿನಿಯ ಜಾತ್ರೆಗೆ ಪೋಗಿ ವಿಪಂಚಿನಾದಮಂ 


ಗಾಡಿ ಮಿಗಲ್ಕೆ ಕೇಳ್ಲು ನಯನೇಂದ್ರಿಯಮುರ್ಬುತಿರಲೈ ಕಂತುಕ 
ಕ್ರೀಡೆಯನೊಲ್ಲು ನೋಡಿ ಸುಖದಿಂ ಪರರಾಜ್ಯಮನಿಂತು ಸಾಧ್ಯಮಂ 
ಮಾಡಿದ ಮಿತ್ರಗುಪ್ತಂ ನಿನಗಾರ್‌ ಸರಿಯೆಂದನಭಂಗವಿಕ್ರಮಂ ೧೯೮ 


ಶ್ರೇಷ್ಠನೇ, ಈ ದುಃಖ ಸಮಾಚಾರವು ದಡ ಸೇರುತ್ತಲೇ ತಿಳಿಯಿತು. ವ।। ನಾನು 
ಆ ವಾರ್ತೆಯನ್ನು ಕೇಳಿ ಸಿಂಹಪುರಕ್ಕೆ ಬಂದೆನು. ಅಲ್ಲಿ: ೧೯೬. ಅನಂಕೂಲವಾಗಿದ್ದ 
ಅರಮನೆ. ವಿವಿಧವಾದ ಲೋಕ ನೂತನವಾದ ಸಾಮ್ರಾಜ್ಯ, ಅಂಗನೆಯರು, ಚತು 
ರಂಗಸೇನೆ, ಜನರ ಸಮೂಹದ ಸಂಪತ್ತು, ಇವೆಲ್ಲ ನನ್ನ ವಶವಾದುವು. ಅದರಿಂದ ಭೀಮ 
ಧನ್ವನು ನನ್ನ ಸೇವಕನಾದನು. ರಾಜವಾಹನನೇ ! ನಾನು ಅತಿಶಯವಾದ ಆನುರಾಗದಿಂದ 
ಕಂತುಕಾವತಿಯೊಡನೆ ಕೂಡಿ ಸುಖವಾಗಿದ್ದೆನು. ವ।। ಹೀಗೆ ಭೀಮಧನ್ವನು ನನಗೆ 
ಆಳಾದನು. ಕಂತುಕಾವತಿಯು ಹೆಂಡತಿಯಾದಳು. ಕೋಶದಾಸನಿಗೆ ಚಂದ್ರಸೇನೆಯನ್ನು 
ಕೊಟ್ಟೆನು. ಅನಂತರ ತಮ್ಮ ಪಾದಗಳನ್ನು ಹುಡುಕಬೇಕೆಂದಿದ್ದೆನು. ಆಗ ೧೯೭ ನಿಮಗೆ 
ಮಿತ್ರನಾದ ಸದ್ಗುಣಿಯಾದ ಅಂಗರಾಜನು ತನಗೆ ಸಹಾಯ ಮಾಡಬೇಕೆಂದು ಹೇಳಿ ಕಳು 
ಹಿಸಿದನು. ಅದಕ್ಕಾಗಿ ನಾನು ಸಂತೋಷದಿಂದ ಸೇನೆಯೊಡನೆ ಇಲ್ಲಿಗೆ ಬಂದೆನು. ದೇವ, 
ನನ್ನ ಪೂರ್ವ ಪುಣ್ಯದಿಂದ ನಿಮ್ಮ ಪಾದ ಕಮಲಗಳನ್ನೂ ನಿಮ್ಮನ್ನೂ ನೋಡಿದೆನು.? 
ವ।। ಎಂದು ಮಿತ್ರ ಗುಪ್ತನು ತನ್ನ ವೃತ್ತಾಂತವನ್ನು ರಾಜವಾಹನನಿಗೆ ಹೇಳಿದನು... 
೧೯೮. “ಸೇರಿದ್ದ ವಿಂಧ್ಯವಾಸಿನಿಯ ಜಾತ್ರೆಗೆ ನೀನು ಹೋದೆ. ಇನಿದಾದ ವೀಣಾ 
ಗಾನವನ್ನು ಕೇಳಿದೆ. ಕಣ್ಣುಗಳಿಗೆ ಆನಂದವಾಗುವಂತೆ ಚೆಂಡಾಟವನ್ನು ನೋಡಿದೆ. 


ಗೆ 


೫೭೪ ಅಭಿನವ ದಶಕುಮಾರ ಚರಿತೆ 


ಇದು ನಿಖಲಬುಧಜನಮನೋವನಜವನ ದಿವಾಕರ ಕಿರಣ ಪ್ರತಿಮ ಪ್ರಸನ್ನ ಶ್ರೀಮದ 
ಭಂಗವಿಟ್ಮ ಲಪದಾಂಭೋಜ ಮತ್ತ ಮಧುಕರ ಮಧುಸೂದನನಂದನ ಸರಸಕವಿ ಚೌಂಡರಾಜ 
ವಿರಚಿತಮಪ್ಪ ಅಭಿನವ ದಶಕುಮಾರ ಚರಿತೆಯೊಳ್‌ ಮಿತ್ರಗುಪ್ತ ಕಥಾ ವ ಓತ್ತಾಂತಂ 


ದ್ಯಾದಶಾಶ್ವಾಸಂ 


ಸುಖವಾಗಿ ಪರರಾಜ್ಯವನ್ನು ಸಾಧಿಸಿಕೊಂಡೆ. ಮಿತ್ರಗುಪ್ತ, ನಿನಗೆ ಸಮಾನರಾರು?” 
ಎಂದು ಅಭಂಗ ವಿಕ್ರಮ ರಾಜವಾಹನನು ಅವನನ್ನು ಮೆಚ್ಚಿ ಹೊಗಳಿದನು. ಇದು 
ಸಕಲ ವಿದ್ವಾಂಸರಮನಸ್ಸೆಂಬ ಕಮಲವನಕ್ಕೆ ಸೂರ್ಯನ ಕಿರಣಗಳಿಗೆ ಸಮನಾದ ಪ್ರಸನ್ನ 
ನಾದ ಶ್ರೀಮದಭಂಗವಿಟ್ಕಲನ ಪಾದಕಮಲಗಳಲ್ಲಿ ಮದಿಸಿದ ದುಂಬಿಯಾದ ಮಧು 
ಸೂದನನ ಮಗ ಸರಸಕವಿ ಚೌಂಡರಾಜನಿಂದ ವಿರಚಿತವಾದ ಅಭಿನವ ದಶಕುಮಾರ 
ಚರಿತೆಯ ಹನ್ನೆರಡನೆಯ ಆಶ್ಚಾಸ 


ತ್ರಯೋದಶಾಶ್ವಾಸಂ 
ಮಂತ್ರಗುಪ್ತನ ನಿರೋಷ್ಮದ ಕಥೆ 


ಶ್ರೀರಂಜಿತವಕ್ಷಂ ಧಾ 
ತ್ರೀರಮಣಂ ಮಂತ್ರಗುಪ್ತನಂ ನೋಡಿ ತದಾ 
ಕಾರಸ್ಥಿತಿಯಂ ಕೇಳ್ದಂ 
ಧೀರಂ ಕಡುಗೂರ್ತಭಂಗವಿಟ್ಕ ಲಭ ೃತ್ಯಂ ೧ 
ವ॥ ಅಂತು ರಾಜವಾಹನಂ ಮಂತ್ರಗುಪ್ತನ ಮುಖಮಂ ನೋಡಿ ನೀನೆಸಗಿದ 
ಕಾರ್ಯಮಂ ಪೇಟಕಿಂಬುದುಂ 


ತನ್ನಧರಂ ಮನೋರಮೆಯ ದಂತಪರಿಕ್ಷತದಿಂ ಪಿಸುಳ್ನು ರ 

ಕಂ ನೆಲೆಗಟ್ಟಿರಲೈ ತುಟಿಮುಟ್ಟದೆ ಕೂರ್ತುಕಥಾಪ್ರಪಂಚಮಂ 
ಬಿನ್ನವಿಸಲೈವೇಟ್ವುದೆನುತುಂ ಸುಭಗಂ ಸಖಿ ಮಂತ್ರಗುಪ್ತನ 
ತ್ಯುನ್ನತಬುದ್ಧಿಯಿಂ ಸಹಜಕಾರ್ಯಮನಂದುಸಿರ್ದಂ ನಿರೋಷ್ಮದಿಂ ೨ 


ವ॥ ಆದೆಂತೆನೆ 


ಧರಣೀನಾಯಕ ಕೇಳ್‌ ನಿಜಾಂಘ್ರಸರಸೀಜಾತಂಗಳೆಂ ಕಾಣಲಾ 

ದರದಿಂ ಸಾಗರಚೇಲಧಾರಿಣಿಯನೆಲ್ಲಾ ಚೆಂದದಿಂ ಸಂತತಂ 

ತಿರುಗಿ ಶ್ರೀಗೆ ನಿರಂತರಂ ನೆಲೆಯೆನಲ್‌ ಸಾರ್ದಿರ್ದ ಸಲ್ಲಕ್ಷಣಂ 

ಸ್ಕಿರದಿಂದಿರ್ದ ಕಳಿಂಗದೇಶದೆಡೆಯಂ ಸಾರ್ದೆಂ ಸದಾನಂದದಿಂ ೩ 


೧. ಪ್ರಕಾಶಮಾನವಾದ ವಕ್ಷಃಸ್ಮಲವುಳ್ಳ ಧರಾಕಾಂತನಾದ ಅಭಂಗ ವಿಟ್ಮಲ ಭೃತ್ಯ 
ರಾಜವಾಹನನು ಮಂತ್ರಗುಪ್ತನನ್ನು ನೋಡಿ ಅವನ ವೃತ್ತಾಂತವನ್ನು "ಸ್ನೇಹದಿಂದ 
ಕೇಳಿದನು. ವಃ ರಾಜವಾಹನನು ಮಂತ್ರಗುಪ್ತನ ಮುಖವನ್ನು ನೋಡಿ ನೀನು 
ನಾಡಿದ ಕೆಲಸವನ್ನು ಹೇಳು? ಎಂದು ಕೇಳಿದನು. ೨. “ನನ್ನ ಅಧರವು ಮನೋ 
ರಮೆಯ ದಂತಕ್ಷಣದಿಂದ ಊದಿ ರಕ್ತಗಟ್ಟಿದೆ ! ತುಟಿಯನ್ನು ಮುಟ್ಟದಂತೆ ಕಥಾವಿಸ್ತಾರ 
ವನ್ನು ಹೇಳಬೇಕು.” ಎಂದು ಯೋಚಿಸಿ ಆ ಸುಂದರನಾದ ಸುಖಿಯಾದ ಮಂತ್ರ 
ಗುಪ್ತನು ತುಟಿ ಮುಟ್ಟದಂತೆ ಜಾಣತನದಿಂದ ತನ್ನ ಕೆಲಸಗಳನ್ನು ಹೇಳಿದನು.3 
ವ॥ ಅದು ಹೇಗೆಂದರೆ-೩. “ಭೂಪತಿಯೇ ಕೇಳು. ನಿಮ್ಮ ಪಾದಕಮಲವನ್ನು 
ನೋಡುವ ಆಸಕ್ತಿಯಿಂದ ಸಮುದ್ರ ವಸನೆಯಾದ ಭೂಮಿಯನ್ನೆಲ್ಲ ಹಂಡುಕಿದೆ. 


1. ಓಪ ವರ್ಣಗಳೆಂದರೆ-ಉಕಾರ, ಪ, ಫ, ಬ, ಭ, ಮ ಇವುಗಳನು ಚ ರಿಸುವಾಗ 
st 4 ಬ 
ತುಟಿಗಳು ಕೂಡುತ್ತವೆ. ಈ ವರ್ಣಗಳು ಬರದಂತೆ ಚೌಂಡರಸನು ಕಾವ್ಯದ ಈ ಭಾಗವನ್ನು 
ರಚಿಸಿದ್ದಾ ಸೆ. (ರಂ) 


೫೭೬ ಅಭಿನವ ದಶಕುಮಾರ ಚರಿತೆ 


ವ॥ ಅಂತು ಕಳಿಂಗದೇಶಮ!ನೆಯೆ 

ಧರಣಿಯ ಕಂಠದೆಕ್ಕಸರದಂದದಿನಗ್ಗಳದಿಂ ನೆಗಲಕ್ಕಿಯಿಂ 

ದಿರೆಯ ನಿಜಾನನಕ್ಕಡರ್ದ ರತ್ನದ ಕನ್ನಡಿಯಂದದಿಂ ನಿರಂ 

ತರನಯಕಾಂತಿಯಂ ತಳೆದ ಸಜ್ಜನಸಂತತಿಯಿಂದೆ ಕೀರ್ತಿಯಂ 

ಧರಿಸಿದ ತತ್ಕಳಿಂಗನಗರಾವತಿಯಂ ಸಲೆ ಕಂಡೆನುರ್ವಿಪಾ ೪ 
ವ॥| ಅಂತಾಕಳಿಂಗನಗರಿಯಂ ಕಂಡಾಕ್ಸಣದಿಂ 

ಸಂತತರಥೂಂಗತತಿಗತಿ 

ಚಿಂತಾಹತಿ ನೆಲಸೆ ಧರೆಗೆ ನಿದ್ರಾಲಸ್ಯಂ 

ತಿಂತಿಣಿಯಿನಾಗೆ ಸರಸಿಜ 

ಕಾಂತಂ ತಾನಸ್ತಗಿರಿಗೆ ನೆಟ್ಟನೆ ಸಾರ್ದಂ ೫ 
ವ॥ ಅಂತಸ್ತಗಿರಿಯನೆಯ್ದಲ್ಯಾ ಕಳಿಂಗನಗರಿಯಂತಿಕ ಶಾಖೆಗಳಲ್ಲಿ ಕಣ್ಣೆಯ್ಯಲೆಂದಿರ್ದ 

ಕಿನ್ನರಜಾಯಾಕಾಂತರ 
ಇನಿತಾಯಾಸಂಗೆಯ್ಯಲ್‌ 
: ತನಗೇತಲ ಸಿದ್ದಿ ತಾನದೆಲ್ಲಿಯ ಸಿದ್ಧಂ 
ಸನಯಂ ತಾನಲ್ಕೆನಿಸಿದ 
ದನಿ ಕರ್ಣಕ್ಕೆಯ್ದ ಲದಜಿ ಸರಿಸಕೆ ನಡೆದೆಂ ೬ 


ಕೊನೆಗೆ ಲಕ್ಷ್ಮಿಯು ಎಡೆಬಿಡದೆ ವಾಸಮಾಡುವ ಒಳ್ಳೆಯ ಲಕ್ಷಣಗಳಿಂದ ತುಂಬಿದ 
ಕಳಿಂಗ ದೇಶವನ್ನು ಆನಂದದಿಂದ ಹೊಕ್ಕೆನು. ವ॥ ಕಳಿಂಗ ದೇಶವನ್ನು ಸೇರಿ 
೪, ಮಹಾರಾಜನೇ ! ಅಲ್ಲಿ ಹೆಸರುವಾಸಿಯಾದ ಕಳಿಂಗ ನಗರಾವತಿಯನ್ನು ಕಂಡೆನು, 
ಅಮ ಭೂಮಿಯ ಕುತ್ತಿಗೆಯಪ್ಪಿತುವ ಮುತ್ತಿನ ಏಕಾವಳೀ ಸರವನಂತೆ ರಂಜಿಸಿತು. 
ಮತ್ತೆ ತನ್ನ ಮುಖಕ್ಕೆದುರಾಗಿ ಹಿಡಿದ ರನ್ನಗನ್ನಡಿಯಂತೆ ಪ್ರಕಾಶಿಸಿತು. ನಿರಂತರವಾಗಿ 
ನಯನಕಾಂತಿಯುಳ ಶೆ ಸಜ್ಜನರ ಸಮೂಹದಿಂದ ತುಂಬಿ ಅದು ಕೀರ್ತಿಶಾಲಿಯಾಗಿದ್ದಿತು. 
ವ॥ ಆ ಕಳಿಂಗನಗರಿಯನ್ನು ನೋಡಿದ ಕ್ಷಣದಲ್ಲಿಯೇ...೫. ಕಮಲಗಳಿಗೆ ನಾಥನಾದ 
ಸೂರ್ಯನು ನೇರವಾಗಿ ಅಸ್ತಗಿರಿಯನ್ನು ಸೇರಿದನು, ಆಗ ಚಕ್ರವಾಕಗಳ ಎಡೆಬಿಡದ 
ಸಂಚಾರವು ನಿಂತುಹೋಯಿತು. ಅವು ಚಿಂತಾಕ್ರಾಂತಮದುವು. ಧರೆಯಲ್ಲಿ ನಿದ್ರೆ 
ಯಿಂದ ಆಲಶ್ಯವು ದಟ್ಟವಾಗಿ ಹರಡಿತು. ವ॥ ಸೂರ್ಯನು ಮರೆಯಾಗಲು ಆ 
ಕಳಿಂಗನಗರಿಯ ಹತ್ತಿರದ ಮರಗಳ ಕೊಂಬೆಗಳ ಮೇಲೆ ನಿದ್ರಿಸಬೇಕೆಂದಿದ್ದ ಕಿನ್ನರ 
ದಂಪತಿಯ--೬. “ಇಷ್ಟು ಆಯಾಸಪಡಲು ನನಗೆ ಅಂಥ ಸಿದ್ಧಿಯಿವೆಯೇ ? ನಾನೇನು 
ಸಿದ್ದನೆ ? ನಾನು ನೀತಿವಿದನಫ್ಲ.” ಎಂಬ ಧ್ವನಿಯು ಕಿವಿಗೆ ಬೀಳಲು ಅದರ ಹತ್ತಿರಕ್ಕೆ 


1 "ದೇಶವನೆಯ್ದೆ? ಎಂದಿಸಬಹುದು. ಏಕೆಂದರೆ; ಮಕಾರವು ಓಷ್ಕ್ಯ. ವಕಾರವು 
ದಂತೋಷ 6ವಾದರೂ ಅದಕ್ಕೆ ವಿನಾಯಿತಿ ಕೊಟ್ಟಿರಬಹುದು (ರಂ). 
© 


1 
| 
| 


ಕ್ರಯೋದಶಾಶ್ವಾಸಂ ೫೭೭ 


ವ॥ ಆ ದನಿಯ ಪಿಂದನೆ ನಡೆಯೆ 


ಹರಯದ ಜಾಯಾಕಾಂತರ್‌ 

ತರದಿಂ ಕಿನ್ನರಶರೀರಿಗಳ್‌ ಸಡಗರದಿಂ 

ದಿರದೆಯ್ದಿ ದರಾ ಕ್ಷಣದಿಂ 

ಹರಧರಣಿಗೆ ಕಂಡೆನಾನದಂ ಧರಣೇಶಾ ೭ 


ವಃ ಅಂತಾಕಿನ್ನೆರಜಾಯಾಕಾಂತರ್‌ ಚಿತಾಗ್ನಿಸ್ಥಾನಕ್ಕೆಯ್ದಲೊಡಂ 


ಜಡೆ ಚಂಚತ್ಕಂಥೆ ರಕ್ಸಾಂಕಿತನಿಖಳಶರೀರಂ ಸಸಿದ್ಧಾರ್ಥಹಸ್ತಂ 

ಕಿಡಿಗಣ್‌ ಕಾರ್ಯಾರ್ಥಚಿತ್ತಂ ನರನಿಕರಲಸಜ್ಜಾಂಗಲಸ್ಥಾಲಿ ಲೆಕ್ಕಂ! 
ಗಡಿಗೆಟ್ಟಿರ್ದ್ದಿಂಧನಂ ತನ್ನಿದಿರ್ಗತಿಶಯದಿಂದಿರ್ದ ಕಿರ್ಚೆಯ್ದೆ ಚೆನ್ನಿಂ 
ಗೆಡೆಯಾಗಲ್ಕಿರ್ದನಂದಗ್ಗಳದ ಯತಿಗಣಶ್ರೇಷ್ಠನಾಗಳ್‌ ಯಥೇಷ್ಟಂ ೮ 


ಏತಅದಜಅಕಿಯೆಂ ಘನಶಾ 

ಖಾತತಿಯಿಂದಲರ್ಗಳೇಟಕಿ ಯಿಂದೆಸೆದಿರ್ದ 

ತ್ತಾತನ ಕೆಲದಲ್ಲಿ ದಳ 

ವ್ರಾತಂ ತಬಿಕ್ಕಿರ್ದ ಶಾಖೆದೆಸೆಗಡರ್ದನಿಶಂ ೯ 


ವ॥ ಅಂತಾಹರಧರಣಿಯ ಶಾಖೆಯಲ್ಲಿರ್ದ ಯತಿಶ್ರೇಷ್ಠಂ ಕಿನ್ನರ ಜಾಯಾಕಾಂತರಂ 
ನಿರೀಕ್ಷಿಸಿಂತೆಂದಂ 


ಹೋದೆನು. ವ॥ ಆ ಧ್ವನಿಯ ಹಿಂದೆಯೇ ನಡೆಯಲು- ೭. ಪ್ರಾಯದ ಪತಿ 


ಪತ್ನಿಯರು ಕಿನ್ನರ ಶರೀರ ಧಾರಿಗಳಾಗಿ ಸಡಗರದಿಂದ ಆ ಕ್ಷಣದಲ್ಲಿ, ಶ್ಮಶಾನ ಭೂಮಿಗೆ 


a ಸತ 

ಇಳಿದರು. ವ॥ ಹಾಗೆ ಆ ಕಿನ್ನ ರ ಪತಿ ಪತ್ನಿಯರು ಚಿತಾಗ್ನಿಯ ಸ್ಥಾ ನಕ್ಕೆ ಹೋದ 

ಕೂಡಲೇ--೮. ಅಲ್ಲೊಬ್ಬ ಯತಿಶ್ರೇಷ್ಠನಿದ್ದನು. ಜಟಾಧಾರಿಯಾಗಿದ ನ ಮಃ 
ಇಬ ಅ" ಐ ಎ 


ಚೀವರವು ಗಾಳಿಗೆ ಆಡುತ್ತಿತ್ತು. ವೆ 

ಬಿಳಿಸಾಸುವೆ ಹಿಡಿದಿದ್ದ ಮು ಕಂಗಳಿಂದ ಕಿಡಿ ಹಾರುತ್ತಿತ್ತು. : ಅವನ ಮನಸ್ಸು 

ಕಾರ್ಯದಲ್ಲಿ ಆಸಕ್ತವಾಗಿದ್ದಿತು. ಹೆಣಗಳ ಗುಂಪಿನಿಂದ ಕೂಡಿದ ಮಾಯಾ ವಿದ್ಯೆಯ 

ಪಾತ್ರೆಗಳ ಸಾಲು, ಗಳ. ೇೀಶದ ಲೆಕ್ಕವಿಲ್ಲದಷ್ಟು ಸೌ 

ಎದುರಿಗೆ" ಬೆಂಕಿ ಹತ್ತಿ ಉರಿಯುತ್ತಿತ್ತು. ಇವುಗಳಿಂದ ಅವನು ವಿಶಿಷ್ಟನಾಗಿ 
3 


0% ಅಾಲೆ ಕಾಫ 
ಕಾಣಿಸು ೨ಪ್ಮದಿ ನು. 
ಎ 


ತ್ಕಾ ನ ಇ ಖಿ ೧ಪ 
ಎಲೆಗಳು ತುಂಬಿದ್ದ ಅಬೆಯೊಂದು ಉದ್ದಕ್ಕೆ ಚಾಚಿಕೊಂಡಿದ್ದಿತು. ಅದು 
ped ~~ ೨ fa" \ 6”) ನರ ke ದಾರ 
ಅನೇಕ ಕೊಂಬೆಗಳಿಂದಲೂ ತುಂಬ ಹೂವುಗಳಿಂದಲೂ ರಂಜಿಸುತ್ತಿತ್ತು. ವ॥ ಹಾಗೆ 
ಇಂ ಪಾಲ್‌ ಆಾಫೆ | ' 
ಅ ಶ್ಮಶಾನದ ಒಂದ ಮೂಲೆಯಲ್ಲಿದ್ದ ಯತಿ ಶೆ (ಹನ ೪ ಕಿನ Wd ದಂಪತಿಗಳನು 
ಆ [oO ಇಕ್ಕೆ ಇಕ್ಕೆ 


೫ (4 


1 "ಲಸಜ್ಚಾಂಗಲಸ್ಟ್ರಾ« ಲಿಲೇಖಂ' ಎಂದು ಪಾಠವಿರಬಹುದು (ರಂ). 


37 


೫೭೮ ಅಭಿನವ ದಶಕುಮಾರ ಚರಿತೆ 


ಸರಸಿಜನೇತ್ರೆಯಂ ಘನಚಳಾಳಕಿಯಂ ಕಳಕಂಠನಾದೆಯಂ 

ತರಳಕಟಾಕ್ಷೆಯಂ ಕನಕಕಾಂತಿ ಶರೀರೆಯನಿಲ್ಲಿಗೆಯ್ದಿ ಸಾ 

ದರದೆ ಕಳಿಂಗಕನ್ಯಕೆಯನೆಂದೆನೆ ಸಾಹಸದಲ್ಲಿ ಸಂದ ಕಿ 

ನ್ನರನಿರದೆಯ್ದೆ ತತ್ಸತಿಯನಾಯತಿಯಾಜ್ಞೆಗೆ ತಂದನಾಕ್ಷಣಂ ೧೦ 


ಕನಕಘಟಸ್ತನಂ ರಜನಿರಂಜಿತದೀರ್ಥಲಸತ್ಕಳಾಳಕಾ 

ನನ ಗಜಯಾನಸದ್ಗತಿಯನಂಗಶರಾಗ್ರ ಕಟಾಕ್ಷಕಾಂತಿ ಚಂ 

ದನ ಘನಸಾರಗಂಧ ನಿಜದೇಹಲತಾಸ್ಥಿತಿ ಜಾತರಕ್ಷೆಗಳ್‌ 
ಮುನಿದೆರ್ದೆಗಿರ್ಚನೀಯದೆಲೆ ರಾಜಗಣೇಶ ಶಶಾಂಕಲೇಖೆಯಾ ೧೧ 


ವ! ಅಂತಿರ್ದ ಕಳಿಂಗಕನ್ನೆಯೆನಿಸಿರ್ದ ಶಶಾಂಕಲೇಖೆಯನಾಕಷ್ಟಯತಿಗಾ ಕಿನ್ನರಂ 
ತಂದೀಯೆ 


ಯತಿಯತಿಶೀಫ್ರದಿನಾಗಳ್‌ 

ಸತಿಯಡಗಿಂದಗ್ನಿಯಾನನಕ್ಕಾನಂದ 

ಸ್ಥಿತಿಯನೆಸಗಲೈ ತಾಂ ತ 

ತ್ಸತಿಯಂ ನೆನೆದಸಿಯನಂಗಲತೆಗಾಗಿಸಿದಂ ೧೨ 


ವ॥ ಅಂತಾಯತಿ ಶಶಾಂಕಲೇಖೆಯಂ ಹತಂಗೆಯ್ಯಲಾನದಂ ಕಾಣಲಾಅದೆ 


ನೋಡಿ (ಹೇಳಿದನು ೧೦. “ತಾವರೆಯಂತೆ ಕಣ್ಣುಳ್ಳ ಸ, ಒತ್ತಾದ ಚಂಚಲವಾದ 
ಮುಂಗುರುಳುಗಳುಳ್ಳ, ಇಂಪಾಗಿ ಮಾತನಾಡುವ, ಚಂಚಲವಾದ  ಕಡೆಗಣ್‌ 
ನೋಟವುಳ್ಳ, ಚಿನ್ನದಂತೆ ಹೊಳೆಯುವ ಶರೀರವುಳ್ಳ, ಕಳಿಂಗ ಕನ್ಯೆಯನ್ನು 
ಇಲ್ಲಿಗೆ ಕರೆದುಕೊಂಡು ಬಾ” ಎಂದು ಹೇಳಿದನು. ಕೂಡಲೆ ಆ ಸಾಹಸಿಯಾದ 
ಕಿನ್ನರನಂ ಆ ಯತಿಯ ಅಪ್ಪಣೆಯಂತೆ. ಆ ಸತಿಯನ್ನು ಅಲ್ಲಿಗೆ ಕರೆತಂದನು. 
೧೧.  ಕಳಿಂಗಕುಮಾರಿಯಾದ ಶಶಾಂಕಲೇಖೆಗೆ, ಚಿನ್ನದ ಕೊಡಗಳಂಥ ಸ್ವನಗಳು, 
ರಾತ್ರಿಯಂತೆ ರಂಜಿಸುವ ಉದ್ದವಾದ ಹಾರುವ ಮುಂಗುರುಳುಗಳುಳ್ಳ ಮುಖ, ಆನೆ 
ಯಂಥ ಸುಂದರವಾದ ನಡಿಗೆ, ಮದನನ ಬಾಣದ ತುದಿಯಂತೆ ಚೂಪಾದ ಕಟಾಕ್ಟದ 
ಕಾಂತಿ, ಮೈಗೆ ಹಚ್ಚಿದ ಪಚ ಕರ್ಪೂರ ಮಿಶ್ರಿತವಾದ ಚಂದನದ ಸುವಾಸನೆ. ಬಳಿ ಶೈ 
ಯಂಥ ದೇಹದ ಮಾಟ, “ಗೆ ಹಚ್ಚಿದ ರಕ್ಷೆ(ಬೂದಿ) ಇವು, ರಾಜವಾಹನನೇ, 
ಹೃದಯದಲ್ಲಿ ಕಾಮಾಗ್ನಿಯನ್ನು ಸೆ ಸವೇ? ವ॥ ಹಾಗಿದ್ದ ಕಳಿಂಗಕುಮಾರಿಯಾದ 
ಶಶಾಂಕಲೇಖೆಯನ್ನು ಅ ಕಷ್ಟಪಡುವ ಯತಿಗೆ ಕಿನ್ನರನು ತಂದುಕೊಡಲು- 
೧೨. ಯತಿಯು ಆತಿಶೀಘ್ರನಿಂದ ಅ ಕಾಂತೆಯ ಮಾಂಸದಿಂದ ಬೆಂಕಿಯಜ್ಞಾಲೆಯಲ್ಲಿ 
ಹೋಮಮಾಡಿ ಅಗ್ನಿಗೆ ಆನಂದವನ್ನುಂಟು ಮಾಡುವುದಕ್ಕಾಗಿ ಅವಳ ಚ ಕತ್ತಿ 
ಯನ್ನು ಬೀಸಿದನು. ವ॥ ಜಂ ಯು ಶಶಾಂಕಲೇಖೆಯನ್ನು ಹೊಡೆಯಲು ನಾನ 


ಶ್ರಯೋದಶಾಶ್ವಾಸಂ ೫೭೯ 


ಎಲೆಲೆಲೆ ಕಷ್ಟ ನೀಂ ಯತಿಯೆ ಅಂತಕನಲ್ಲದೆ ಖಡ್ಗಧಾರೆಯಂ 

ಲಲನೆಯ ಕಂಧರಕ್ಕೆ ಜಡಿದಾನಿಸದಿರ್‌ ತೆಗೆಯೆಂದಗಲ್ಲಿ ತ 

ತೃಳಯತಿನಾಥನಂ ನಿಜಕರಾಸಿಯಿನಿರ್ಕಡಿಗೆಯ್ದೆನಾತನಾಂ 

ತೆಳೆ ಜಡೆ ಕಂಥೆಯಂ ಸಸಿನೆಶಾಖೆಯ ಸಂಧಿಗೆ ಸೈತೆ ಸಾರ್ಚಿದೆಂ ೧೩ 


ವ॥ ಅದಲ್ಲದಾಯತಿಯ ಕಡಿಖಂಡಂಗಳಂ ಚಿತಾಗ್ನಿಗೀಡಾಡಲದಂ ಶಶಾಂಕಲೇಖ 
ನಿರೀಕ್ಷಿಸಿ : 


ಎನ್ನ ಶರೀರಂ ಸತತಂ 

ನಿನ್ನಿಂ ವಿಶಸನದ ದೆಸೆಯಿನನಗಲಿತ್ತದಜಿಂ 

ನಿನ್ನೆ “ಡೆಗೆ ತೆರಳ್ಸ ಅದೊ 

ಡೆನ್ನೆ ಡೆಗೆಯ್ತ ಂದೊಡೆನಗೆ ಸಲೆ ನೀಂ ಕೆಳೆಯಂ ೧೪ 


ವ॥ ಆದಲ್ಲದೆಯುಂ 


ಹರಣಕ್ಕೆ ನೀನೆ ಕರ್ತಂ 

ನಿರಾಶೆಯಿನ್ನಿತರಕಾಂತರೆನಗದಜಶಂದಾ 

ದರದಿಂ ಕಳಿಂಗನಗರಿಗೆ 

ತೆರಳಲ್ಲಿನಿತರ್ಥಸಿದ್ದಿಯೆಂದಳ್‌ ನಯದಿಂ ೧೫ 


ವ॥ ಎಂದೆನ್ನಂ ಶಶಾಂಕಲೇಖೆ ತನ್ನ ನಗರಿಗೆ ತೆರಳ್ಹಲೆಂದಾಗ್ರಹಿಸಲನಂತರಂ ಕಿನ್ನರ 
ನಿಂತೆಂದಂ 


ದನ್ನು ನೋಡಲಾರದೆ- ೧೩. “ಎಲೆಲೇ! ಕಷ್ಟ! ನೀನು ಯತಿಯೇ ? ಯಮನಾಗಿ 
ರುವೆ. ಕತ್ತಿಯ ಅಲಗನ್ನು ಲಲನೆಯ ಕೊರಳಿಗೆ ಒಡ್ಡಿ ಹೆದರಿಸಬೇಡ. ತೆಗೆ” ಎಂದು 
ಕೂಗುತ್ತಾ ಆ ಯತೀಶ್ವರನನ್ನು ತಳ್ಳಿದೆನು. ಕೈಯ್ಯಲ್ಲಿದ್ದ ಕತ್ತಿಯಿಂದ ಅವನನ್ನು 
ತುಂಡುಮಾಡಿದೆನು ಆಳನ್ನು ಧರಿಸಿದ್ದ ನೀಳವಾದ ಜಡೆ ಮತ್ತು ನಾರುಬಟಿ ಕ್ರಿಯನ್ನು 
ಕೊಂಬೆಯ ಗ್‌ ಸರಿಯಾಗಿ ಟ್ಟ ವ॥ ಅದಲ್ಲದೆ ಆ ಯತಿಯ ಶರೀ 
ರದ ತುಂಡುಗಳನ್ನು ಚಿತಾಗ್ನಿಯಲ್ಲಿ ಎಸೆ ಸೆದೆನು. ಆದನ್ನು ಶಶಾಂಕಲೇಖೆಯು ನೋಡಿ 
೧೪. “ನನ್ನ ನ್ನು TARY ತಪ್ಪಿ ಸಿ ಕಾಪಾಡಿದೆ. ಅದರಿಂದ ನೀನು ನಿನ ಸ್ಥಳಕ್ಕೆ 
ನನ್ನನ್ನು ಕಡ: ಹೋಗು. ಅಥವಾ ಕೂಡಲೆ ನಾನಿರುವ ಸ್ಥಳಕ್ಕೆ ನನ್ನೊಡ 
ಮ 


"ಟ್ರಿ 


ಛ 
ಎನೂ ಇವಿ ಇಡ ಪ್ಯೀಶಗ ವರ್‌ — ಎ 0 ಹ 
ಬಾ. ಬೀನಾ ನನಗಿ ಇನ್ನು ಗಿಳಿಯು. ವ॥ ಅಬೂ ಅ್ಲಿ- ೧೫. ನನ ಲ ಣ 


ಗಳಿಗೆ ನೀನೇ ಒಡೆಯ. ನನಗೆ ಬೇರೆ ಕಾಂತರ ವಿಷಯದಲ್ಲಿ ಆಸೆಯಲ್ಲ. ಅದುದರಿಂದ 
ನೀನು ಕಳಿಂಗನಗರಿಗೆ ಬಾ. ಇಷ್ಟು ಅರ್ಥ ಸಿದ್ದಿ ಯಾಗಲಿ” ಎಂದು ನಯವಾಗಿ ಹೇಳಿ 
ದಳು. ವಃ! ಹೀಗೆ ಶಶಾಂಕಲೇಖೆಯು ನನ್ನ ನ್ನು ತನ್ನ ನಗರಿಗೆ ಬರಬೇಕೆಂದು 1 CPR ಯು 


೫೮೮ ಅಭಿನವ ದಶಕುವಖರ ಚರಿತೆ 


ಜಾಯಾಕಾಂತರ ನಿಚ್ಚ 

ಕ್ಯಾಯಾಸಂ ನಿನ್ನ ದೆಸೆಯಿನೀಗಳ್‌ ಕಟಕಿದ 

ತ್ತೀಯೆಡೆಗಾನೇಗೆಯ್ಯಲ್‌ 

ಶ್ರೇಯಸ್ಕರ ಕಾರ್ಯದೀಕ್ಷೆಯಂ ದಯೆಗೆಯ್ಯಾ ೧೬ 


ವ8 ಎನಲಾತಂಗಿಂತೆಂದೆಂ 


ಎನ್ನಂ ಶಶಾಂಕಲೇಖಾ 

ಕನ್ನಿಕೆಯಂ ತತ್ಕಳಿಂಗನಗರಿಗೆ ತೀವ್ರಂ 

ಕಿನ್ನರ ನಡಸೆನಲಾತಂ 

ತನ್ನಾಜ್ಞೆಯಿನಾಗಳಿಟ್ಟನಲ್ಲಿ ನಿತಾಂತಂ ೧೭ 


ಇ 


ವ8 ಅಂತೆನ್ನಂ ಕಳಿಂಗಳನ್ನೆಯಂ ಕಿನ್ನರಂ ತಳಿಂಗನಗರಿಯಲ್ಲಿರಿಸಿ ತಾಂ ತನ್ನ ದೇಶಕ್ಕೆ 
ತೆರಳ್ಹಂ ಇತ್ತಲ್‌ ಕಳಿಂಗಕನೈ ತನ್ನ ಕನ್ಯಾಸ್ಥಾನದಲ್ಲಿ 


ತನ್ನ ಸಖಿ ಚಂದ್ರಲೇಖೆಯ 

ನೆನ್ನಯ ಕೆಲದಲ್ಲಿ ನಿಜ*ಸಿ ತದನಂತರದಿಂ 

ಕನ್ನೆ ನಿಜಜನನಿಜನಕ 

ರ್ಗನ್ನೆಟ್ಟನೆ ತಿಳುಹಲೆಯ್ದಿದಳ್‌ ತತ್ಕಥೆಯಂ ೧೮ 


ವ॥ ಅಂತಾಕೆ ರಾಜಾಲಯಕ್ಕೆಯ್ದಿ ತನಗಾಯತಿಯಿಂದಾದ ಸಂಕಟಸ್ಮಿ ತಿಯ ನಜುಹಿಯ 
ನಂತರಂ 


ಮಾಡಲು ಕಿನ್ನರನು ಹೀಗೆ ಹೇಳಿದನು. ೧೬. “ಪತಿಪತ್ನಿಯರಾದ ನಮ್ಮ ದಿನದಿನದ 
ಕಷ್ಟ ಇಂದು ನಿನ್ನ ದೆಸೆಯಿಂದ ನಾಶವಾಯಿತು. ಇದಕ್ಕೆ ನೀನು ಹೇಳುವ ಶ್ರೇಯಸ್ಕ 
ತಾ ಯಾವ ಕೆಲಸವನ್ನಾ ದರೂ ಮಾಡುವೆನು. ದಯೆ ಯಿಟ್ಟು ಹೇಳು” ವ।। ಅವ 
ನಿಗೆ ನಾನು ಹೇಳಿದೆನು... ೧೭. “ಕಿನ್ನರ ನನ್ನನ್ನೂ ಈ ಶಶಾಂಕ "ಲೇಖೆಯನ್ನೂ ಬೇಗ 
ಕಳಿಂಗ ನಗರಿಗೆ ಕರೆದುಕೊಂಡು ಹೋಗು,” ಅವನು ಕೂಡಲೆ ನನ್ನ ಆಜ್ಞೆಯಿಂದ 
ನಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋದನು. ವ॥ ನನ್ನನ್ನೂ ಕಳಿಂಗಕುಮಾರಿ 
ಯನ್ನೂ ಕಿನ್ನರನು ಕಳಿಂಗನಗರಿಯಲ್ಲಿ ಇರಿಸಿ ತನ್ನ ದೇಶಕ್ಕೆ ಹೋದನು. ಇತ್ತ 
ಕಳಿಂಗ ಕನೈಯು ತನ್ನ ಅಂತಃಪುರದಲ್ಲ, ೧೮. ತನ್ನ ಗೆಳತಿ ಚಪ್ರಲೀಖಿಯನ ಸ 
ಪಕ್ಕದಲ್ಲಿ ನಿಲ್ಲಿಸಿದಳು. ಅನಂತರ ಅವಳು ತನ್ನ ತಾಯಿತಂದೆಗಳಿಗೆ ತನ್ನ ಕತೆಯನ್ನು 


ತಿಳಿಸಲು ಹೋದಳು. ವ॥ ಅವಳು ಅರಮನೆಗೆ ಹೋಗಿ ತನಗಾದ ಕಷ್ಟವನ್ನು ವಿಸ್ತಾರ 


ತ್ರಯೋದಶಾಶಾ ಸಂ ೫೮೧ 


ತೆರಳಿದ ನೇಹದಿಂ ಧರಣಿನಾಥನ ನಂದನೆ ನಿಚ್ಚನಿಚ್ಚಲಾ 
ದರಿಸಿಯನೇಕ ತಂತ್ರಿಗಳಿನಗ್ಗದ ಗೀತರಸಾತಿರೇಕದಿಂ 
ಸ್ಟ ರತರಸಂಗದಿಂ ಸಕಲಗಂಧದಿನೆಟಿಕಿ ಯಲರ್ಗಳಂ ಕಳಾ 
ಧರೆ ನಲಿದೆನ್ನನೀತೆಜಿದಿನಲ್ಲಿರಿಸಿಟ್ಟಳಿಳಾಧಿನಾಯಕಾ ೧೯ 
ವಣ ಅಂತಾನಲ್ಲಿರಲಾಕೆ ನಾಲೈರಟಕ್ಲಿನಂ ಕಳಿಯೆ ಚಂದ್ರ ಲೇಖೆಯಾದಿಯಾದ ಸಖೀಜನರ್‌ 
ಸಹಿತಂ 


ನೆರೆವ ಸಖೀಜನಂ ಸಹಿತ ಸತ್ಸರಕೆಯ್ದಿ ಶಶಾಂಕಲೇಖೆಯ 

ಚ್ವರಿಯೆನಲಾಗಳಲ್ಲಿ ಜಲಕೇಳಿಯನಂದೆಸಗಲ್ಕೆ ನೀಳ್ದೆ ತ 
ತ್ಸರಸಿಯನೆಯ್ದಲಂತ್ರದರಸಂ ಜಯಸಿಂಹನಗಲ್ವಿ ತಾಣದಿಂ 

ತರಳೆಯನಾಕ್ಸಣಂ ನಡೆಸಿದಂ ನಿಜದೇಶಕೆ ತನ್ನ ಕಾಂಕ್ಷೆಯಿಂ ೨೦ 


ವ॥ ಅಂತಂತ್ರದೇಶದರಸಂ ಜಯಸಿಂಹಂ ಶಶಾಂಕಲೇಖೆ ಜಲಕ್ರೀಡೆಯಾಡಲದಂ 
ಕಂಡಾಕೆಯಂ ಚಂದ್ರಲೇಖೆಯಾದಿಯಾದ ಸಕಲಸ್ತೀಯರಂ ನೇಹದಿಂ ತನ್ನ ದೇಶಕ್ಕೆ ನಡೆಯಿಸ 
ಲಂತದನಾಂ ಕೇಳ್ದೆ ನ್ನಲ್ಲಿಯಾನಿಂತೆಂದೆಂ 

ಎಲ್ಲಿಯ ಕಿನ್ನರಯತಿಯದೆಲ್ಲಿದನೆಲ್ಲಿಯ ದೇಶಧಾತ್ರಿ ಕಾ 
ನೆಲ್ಲಿದಳಾಕಳಿಂಗ ಸರನಾಥನ ನಂದನೆಯಾಕೆಯಿಂದೆನಾ 


ನಿಲ್ಲಿರಲಂತ್ರರಾಜಜಯಸಿಂಹನರೇಶನಗಲ್ಲಿಯಾಕೆಯಂ 
ನಿಲ್ಲದೆ ತಾಳ್ಡಿ ತನ್ನ ಧರೆಗೆಯ್ದಿದನೆಂದಟಲ್ಲಿಂ ನಿರಂತರಂ ೨೧ 


ವಾಗಿ ಹೇಳಿದಳು. ಅನಂತರ ೧೯. ರಾಜಕುಮಾರಿಯು ವಿಶೇಷವಾದ ಸ್ನೇಹದಿಂದ 
ದಿನದಿನವೂ ನನ್ನನ್ನು ಅನೇಕ ಉಪಾಯಗಳಿಂದ ಆದರಿಸಿದಳು. ಅತ್ಯುತ್ತಮ 
ವಾದ ಸಂಗೀತ ರಸಾನುಭವದಿಂದಲೂ, ಸ್ಲಿರವಾದ ಸಂಗದಿಂದಲೂ ಸಂತೋಷಪಡಿಸಿ 
ದಳು. ಸಕಲವಿಧ ಸುಗಂಧ ದ್ರವ್ಯಗಳಿಂದಲೂ, ಉತ್ತಮವಾದ ಹೂಗಳಿಂದಲೂ, 
ಆ ಕಳಾಧರೆ ಕಳಿಂಗ ಕನ್ಯೆಯು ಸಂತೋಷದಿಂದ ನನ್ನನ್ನು ಅಲ್ಲಿಟ್ಟು ಆದರಿಸಿದಳು.. ವ॥ 
ಹಾಗೆ ನಾನು ಅಲ್ಲಿ ಇರಲು ಕೆಲವು ದಿನಗಳು ಕಳೆದವು. ಚಂದ್ರಲೇಖೆ ವೊದಲಾದ 
ಸಖಿಯರೊಡನೆ ಒಂದು ದಿವಸ ೨೦. ಶಶ್ಧಾಂಕಲೇಖೆಯು ಆಶ್ಚರ್ಯ ಪಡುವಂತೆ 
ಜಲಕ್ರೀಡೆಯನ್ನಾಡಲು ವಿಶಾಲವಾದ ಸುಂದರ ಸರೋವರಕ್ಕೆ ಹೋದಳು. ಆಗ ಅಲ್ಲಿ 
ಆಂಧ್ರ (ಅಂತ್ರ) ರಾಜ ಜಯಸಿಂಹನು ಅವಳನ್ನು ನನ್ನಿಂದ 'ಜೇರ್ಷಡಿಸ ತನ್ನ ದೇಶಕ್ಕೆ 
ಕರೆದುಕೊಂಡು ಹೋದನು. ವ॥ ಅಂತ್ರ (ಆಂಥ್ರ) ದೇಶದ ರಾಜ ಜಯಸಿಂಹನು 
ಶಶಾಂಕಲೇಖೆಯು ಜಲಕ್ರೀಡೆಯಾಡುವುದನ್ನು ನೋಡಿ ಆಕೆಯನ್ನೂ . ಚಂದ್ರಲೇಖೆಯೇ 
ಮೊದಲಾದ ಸಕಲ ಸ್ತ್ರೀಯರನ್ನೂ ತನ್ನ ದೇಶಕ್ಕೆ ಕರೆದೊಯ್ದನು. ಅದನ್ನು ಕೇಳಿ 


ನಾನು ನನ್ನಲ್ಲಿ (ಹೀಗೆ ಹೇಳಿಕೊಂಡೆನು.)_ ೨೧. “ಎಲ್ಲಿಯ ಕಿನ್ನರ? ಯತೀಶ್ವರ 
ಎಲ್ಲಿಯವನು ? ಈ ದೇಶದ ನೆಲವೆಲ್ಲಿಯದು? ನಾನೆಲ್ಲಿಯವನು ? ಕಳಿಂಗ 


೫೮೨ ಅಭಿನವ ದಶಕುಮಾರ ಚರಿತೆ 


ವ॥ ವಎಂದಾಚಿಂತೆಯಿಂ ಕಳಿಂ ಗನಗರಿಯಲ್ಲಿರೆ 


ನಾನಾ ದೇಶಂಗಳನ 

ತ್ಯಾನಂದದಿನೆಯ್ದೆ ತಿರುಗಿದಾಯಾಸಂ ತ 

ನ್ನಾನನೆದೊಳಹಅಕಿಯಲಾಗಿರೆ 

ದೀನಂ ನಡೆತಂದನಲ್ಲಿಗಾರೆಂದಜ೨ಯೆಂ ವಿ೨ 


ವ॥ ಅಂತಿರ್ದ ದೇಶಾಂತರಿಯಾನಿರ್ದಲ್ಲಿಗೆಯ್ತರಲಾತನಂ ಕಂಡಿಂತೆಂದೆಂ 


ನೀನೆತ್ತಣನೆಂದಾಂ ತ 

ದ್ವೀನನನತ್ಕಾರ್ತದಿಂದೆ ಕೇಳಲ್‌ ನೀ ಕೇ 

ಳಾನಂತ್ರದೇಶದಿಂ ತತ್‌ 

ಸ್ಮಾನಕ್ಕೆಯ್ತಂದೆನೆಂದನಾತಂ ನೆಯದಿಂ ೨೩ 


ವ8 ಆದೊಡಂತ್ರದೇಶದಲ್ಲಿಯ ಹದನೇನೆಂದಾಂ ಕೇಳಲಾತನಿಂತೆಂದಂ 


ಜಯಸಿಂಹಕ್ಷಿತಿನಾಥನೀಯೆಡೆಯಿನಂದೇಟ್ತಿಂದ ಚಂದ್ರಾಸ್ಕೆ ನಿ 

ಶ್ಚಯದಿಂ ಚೆನ್ನೆ ಕಳಿಂಗಕನ್ನೆ ನಿಜದಿಂ ಕಷ್ಟಗ್ರಹಾವಿಷ್ಟೆಯಾ 

ಗಿಯದಾರಂ ನೆನೆದೀಕ್ಷಿಸಳ್‌ ಕರೆಯೆ ಕೇಳಳ್‌ ನಾಡೆ ತಜ್ಜಾತಚಿಂ 

ತೆಯಿನಿರ್ದಂ ತದಿಳೇಶನೀಹದನನಾಂ ಕೇಳ್ಲೆಂ ಕರಂ ಸಂತತಂ ೨೪ 


ರಾಜಕುಮಾರಿಯೆಲ್ಲಿಯವಳು ? ಅವಳಿಂದ ನಾನು ಇಲ್ಲಿದ್ದೆನು. ಅಂತ್ರ ರಾಜ 
ನಾದ ಜಯಸಿಂಹನು ಅವಳನ್ನು ನನ್ನಿಂದ ಅಗಲಿಸಿ ತನ್ನ ದೇಶಕ್ಕೆ ಕರೆದೊಯ್ದ 
ನಲ್ಲ. ಎಲ್ಲವೂ ಆಶ್ಚರ್ಯ” ಎಂದು ಒಂದೇಸಮನೆ ದುಃಖಿಸಿದೆನು. ವ8 ನಾನು 
ಹಾಗೆ. ಚಿಂತಿಸುತ್ತಾ ಕಳಿಂಗ ನಗರಿಯಲ್ಲಿರಲು- ೨೨. ಒಬ್ಬ ದೀನನು ನನ್ನ ಬಳಿಗೆ 
ಒಂದು ದಿನ ಬಂದನು. ಅವನ ಮುಖದಲ್ಲಿ ನಾನಾ ದೇಶಗಳನ್ನು ಸಂಚರಿಸಿದುದರಿಂದ 
ಉಂಟಾದ ಆಯಾಸವು ಎದ್ದು ಕಾಣುತ್ತಿತ್ತು. ಅವನಾರೆಂದು ನನಗೆ ತಿಳಿಯಲಿಲ್ಲ. . 
ವ॥ ಆ ರೀತಿಯಲ್ಲಿ ದೀನನಾಗಿದ್ದ ಪರದೇಶಿಯು ನಾನಿದ್ದಲ್ಲಿಗೆ ಬಂದನು. ನಾನು 
ಅವನನ್ನು ನೋಡಿ- ೨೩. "ನೀನು ಯಾವ ದೇಶದವನು ?' ಎಂದು ಕೇಳಿದೆನು. ಅವನು 
"ನಾನು ' ಅಂತ್ರದೇಶದವನು. ಅಲ್ಲಿಂದ ಇಲ್ಲಿಗೆ ಬಂದಿದ್ದೇನೆ" ಎಂದು ನಯವಾಗಿ ಹೇಳಿ 
ದನು. ವ॥ “ಹಾಗಾದರೆ ಅಂತ್ರ ದೇಶದಲ್ಲಿಯ ಸಮಾಚಾರವೇನು ?” ಎಂದು ಕೇಳಿ 
ದೆನು.. ಅದಕ್ಕೆ ಅವನು ಹೇಳಿದೆನು. ೨೪. ಜಯಸಿಂಹರಾಜನು ಇಲ್ಲಿಂದ ಕರೆತಂದ 
ಕಳಿಂಗ ಕನೈಯು ನಿಶ್ಚಯವಾಗಿ ಚಂದ್ರಮುಖಿ ತುಂಬ ಚೆಲುವೆ. ಆದರೆ ಅವಳು ಕಷ್ಟ 
ಕರವಾದ ಗೃಹಾವಿಷ್ಟಳಾಗಿ ಯಾರನ್ನೂ ನೆನೆದು ನೋಡುವುದಿಲ್ಲ. ಕರೆದರೆ ಮಾತ 
ನಾಡುವುದಿಲ್ಲ. ಆ ರಾಜನು ಇದರಿಂದ ಚಿಂತಾಕುಲನಾಗಿದ್ದಾನೆ. ಈ ವಿಷಯವನ್ನು 


ತ್ರಯೋದಶಾಶ್ವಾಸಂ ೫೮೩ 


ಪೃಥ್ವೀ 


ಗ್ರಹಂ ನೆಲಸಿ ಕಾಂತೆ ಕಣ್ಣೆ ಅಕಿಯಳಾಗಳನ್ನಕ್ಕೆ ಕಾ 

ಯ್ಲಹಂ ಸತತರಾತ್ರಿಯೆಂದಜಿಕಿಯದೆಯ್ದೆ ಚಿಂತಾಕುಲಂ 

ರಹಸ್ಯದೆಡೆಗೆಯ್ದಿ ತನ್ನಯ ಸಖೀಜನಂ ಕಾಯ್ದಿರ 

ಲ್ಕಿಹಂ ತನಗೆ ಹೇಟ್ದ್ಜಳೀನಿಖಿಲವೃತ್ತವಂ ಕಾಣ್ಕೆಯಿಂ ೨೫ 


ವ8 ಅಂತಾಕೆಯಿರಲ್‌ ಜಯಸಿಂಹಂ 


ಈ ಕನ್ನಿಕೆಯಂಗದಿನಾ 

ರೀಕಷ್ಟಗ್ರಹದ ಚೇಷ್ಟೆಯಂ ಸಲೆ ಯಂತ್ರಾ 

ನೀಕದಿನೀಗಳೆ ಕಳೆಯಲ್‌ 

ಸಾಕೆನಿಸಿರ್ದರ್ಥತತಿಯನೀಯೆನೆ ಸತತಂ ೨೬ 


ವ8 ಎಂದತಿಚಿಂತೆಯಂ ಧರಿಸಿ 


ಎಲ್ಲಾದೇಶದ ಹಿರಿಯರ 

ನಲ್ಲಲ್ಲಿಗೆ ಚರರನಟ್ಟಿ ಕರಸಿದನಾತಂ 

ನಲ್ಲಳ್ಲಾದ ಗರಂ ತಾಂ 

ನಿಲ್ಲದುದರ್ಕೆಯ್ದೆ ಚಿಂತೆಯಾತನಿಳೇಶಂ ೨೭ 


ವ॥ ಇದಾನಜಕನಿದ ಹದನೆಂದಾದೇಶಾಂತರಿಯೆನಗಜುಹಲೆನ್ನ ಚಿತ್ತದೊಳಾನಿಂತೆಂದೆಂ 


ನಾನಲ್ಲಿ ಕೇಳಿದೆನು. ೨೫. ಗ್ರಹ ಹಿಡಿದು ಕಾಂತೆಯು ಕಣ್ಣನ್ನು ತೆರೆಯುವುದೇ ಇಲ್ಲ. 
ಆಗ ಊಟಮಾಡಿಸುವುದಕ್ಕಾಗಿ ಹಗಲುರಾತ್ರಿ ಎಂಬ ಪರಿವೆಯೇ ಇಲ್ಲದೆ ಇದ್ದಾಳೆ. 
ಹೀಗಿರಲು ಒಮ್ಮೆ ಸಖೀಜನರ ಕಾವಲಿನಲ್ಲಿ ಬಂದು, ಇಲ್ಲಿನ ವಿಷಯವನ್ನು ತಿಳಿಸಿ, ನಿನಗೆ 
ಇದನ್ನು ಹೇಳಬೇಕೆಂದು ನನ್ನನ್ನು ಕಳಿಸಿದ್ದಾಳೆ. ವ॥ ಆಕೆಯು ಹಾಗಿರಲು ಜಯಂ 
ಸಿಂಹನು- ೨೬. “ಈ ಕನ್ಯೆಯ ಶರೀರದಿಂದ ಕಷ್ಟಕರವಾದ ಗ್ರಹದ ಚೇಷ್ಟೆಯನ್ನು 
ಯಂತ್ರಾದಿಗಳಿಂದ ಯಾರು ಹೋಗಲಾಡಿಸುತ್ತಾರೋ ಅವರಿಗೆ ಬೇಕಾದಷ್ಟು ಹಣ 
ವನ್ನು ಕೊಡುತ್ತೇನೆ” ವಃ ಎಂದು ಘೋಷಿಸಿ ಚಿ೧ತಾಕ್ರಾಂತನಾಗಿ--೨೭. ಎಲ್ಲ 
ದೇಶಗಳ ಹಿರಿಯರನ್ನು ದೂತರನ್ನಟ್ಟಿ ಕರೆಯಿಸಿದನು. ಆದರೆ ಪ್ರಿಯಳಿಗೆ 
ಹಿಡಿದಿದ್ದ ಗ್ರಹವು ಹೋಗಲಿಲ್ಲ. ಇದರಿಂದ ಜಯಸಿಂಹನು ವಿಶೇಷವಾದ 
ಚಿಂತೆಗೊಳಗಾದನು. , ವಃ ಇದು ನನ ತಿಳಿದ ವಿಚಾರ”... ಎಂದು ಆ 
ಪರದೇಶಿಯು ನನಗೆ ಹೇಳಿದೆನು. ಅದನ್ನು ಕೇಳಿ ಆಗ ನನ್ನ ಮನಸ್ಸಿನಲ್ಲಿ ಆಲೋಚಿಸಿ 


. ೫೮೪ ಅಭಿನವ ದಶಕುಮಾರ ಚರಿತೆ 


ಕದಡಿಲ್ಲದೆನ್ನೆ ಕಾರ್ಯ 
ಕೈದಲ್ಲೆ ಹದನಾಶಶಾಂಕಲೇಖೆಯನೀಯಂ 


ದದಿನಿಲ್ಲಿಗೆಯ್ದಿ ಸಲ್ಫಿಂ 
ದದಟಿಂದಾಂ ನೆನೆದೆನಧಿಕ ಧಿಷಣಸ್ಥಿತಿಯಂ ೨೮ 
ವ॥ ಅದೆಂತೆನೆ- 


ಹಿಂದೆ ಶಶಾಂಕಶೇಖರಧರಾತಳದಂತಿಕದಲ್ಲಿ ಶಾಖೆಯಿಂ 

ಚೆಂದದಿನಿರ್ದ ಶಾಖೆಯೆಡೆಯಲ್ಲಿರಿಸಿಟ್ಟ ಜಟಾಳಿಕಂಥೆಯಂ 

ತಂದತಿರಾಗದಿಂ ತಳೆದೆನಾಯತಿಯಂತಿರಲಂತ್ರದೇಶಕಾ 

ನಂದದಿನೆಯ್ದಿ ರಾಜನಗರಕ್ಕಿರದಾಂ ಸಲೆ ಸಾರ್ದೆನಾಕ್ಷಣಂ ರ 


ವ॥ ಅಂತಾನಂತ್ರನಗರಕ್ಕೆಯ್ದಲದಜಂತಿಕದಲ್ಲಿ 


ಕಳಹಂಸಯಾನದಿಂ ಶೀ 

ತಳಜಳದಿಂ ಸರಸಿಜಾತಸಂತತಿಯಿಂದಂ 

ತಿಳಿದಿರ್ದ ತೀರಸಹಕಾ 

ರಳತಾಳಿಯಿನಲ್ಲಿ ರಂಜಿಸಿತ್ತಧಿಕಸರಂ ೩೦ 


ಧೀರನರೇಂದ್ರನೀತಿನಯದಂತನಿಶಂ ಖರದಂಡರಂಜಿತಂ 

ತಾರಗೆದಾಣದಂತೆ ಯತಿಸಂತತಿಯಂತಿರೆ ಹಂಸಸಂಗತಂ 
ನಾರಿಯರಗ್ರಹಸ್ತಚಯದಂತೆ ನಿರಂತರಕಂಕಣಸ್ಮಿ ತಂ 

ಸಾರಸದೇಲಸಿ ೨೭ ಸರಸಿ ಕಣ್ಣೆ ಸೆದಿರ್ದುದಿಳಾಧಿನಾಯಕಾ ೩೧ 


ದೆನು. ೨೮. “ಸಂಶಯವಿಲ್ಲದೆ ನನ್ನ ಕೆಲಸಕ್ಕೆ ಇದು ಸರಿಯಾದ ಉಪಾಯ. 
ಆ ಶಶಾಂಕಲೇಖೆಯನ್ನು ಈ ರೀತಿಯಿಂದ ಇಲ್ಲಿಗೆ ಕರೆತರುವೆನು.” ಎಂದು ನಾನು 
ಸೂಕ್ಷ್ಮ ಬುದ್ದಿ ಯಿಂದ ಆಲೋಚಿದೆನು. ವ॥ ಅದು ' ಹೇಗೆಂದರೆ. ೨೯. ಹಿಂದೆ 
ಶ್ಮಶಾನದ ಕೊಂಬೆಯಲ್ಲಿ ಸಿಕ್ಕಿಸಿಟ್ಟಿದ್ದ ಜಡೆ ಚೀವರಾದಿಗಳನ್ನು ತಂದೆನು. ಅವನ್ನು 
ಧರಿಸಿ ಅಂತ್ರದೇಶಕ್ಕೆ ಆನಂದದಿಂದ ಹೋದೆನು. ಅನಂತರ ಕೂಡಲೆ ರಾಜನಗರ 
ವನ್ನು ಹೊಕ್ಕೆನು. ವ॥ ಹಾಗೆ ಅಂತ್ರನಗರವನ್ನು ಸೇರಲು ಅದರ ಸಮೀಪದಲ್ಲಿ - 
೩೦. ಒಂದು ಶ್ರೇಷ್ಠವಾದ ಸರೋವರವು ರಂಜಿಸಿತು. ಅದರಲ್ಲಿ ಕಳಹಂಸಗಳು 
ಸಂಚರಿಸುತ್ತಿದ್ದುವು. ಶೀತಳವಾದ ನೀರು ತುಂಬಿತ್ತು. ಗುಂಪುಗುಂಪಾಗಿ ಕಮಲಗಳು 
ಅರಳಿದ್ದುವು. ದಡದಲ್ಲಿ ಸೀಮಾವಿನ ಮರಗಳ ಸಾಲು ಸೊಗಸಾಗಿ ಕಾಣುತ್ತಿದ್ದುವು. 
೩೧. ಆ ಸರೋವರವು ಧೀರನಾದ ರಾಜನ ನೀತಿಯಂತೆ ಖರದಂಡದಿಂದ ರಂಜಿಸುತ್ತದೆ. 
ರಾಜ-ತೀಕ್ಸ್ಣದಂಡವುಳ್ಳೆ ವನು. ಸರ-ಒರಟಾದ ತಾವರೆಯ ದಂಟುಳ್ಳದ್ದು ಆಕಾಶದಂತೆ, 
ಯತಿಗಳ ಸಮೂಹದಂತೆ ಹಂಸನಿಂದ ಕೂಡಿದೆ ಕ್ರಮವಾಗಿ. ಸೂರ್ಯ, ಪರಮ ಹಂಸ 
ಯತಿ, ಹಂಸ] ನಾರಿಯರ ಕೈತುದಿಯಂತೆ ಒತ್ತಾದ ಕಂಕಣಗಳಿಂದ ಕೂಡಿದೆ. [ಬ 


ಮತ್ತು ನೀರಿನ ಹನಿಗಳು] ಹೀಗೆ ಆ ಸರೋವರವು ಸಾರಸ ಪಕ್ಷಿಗಳ ಉನ್ನತಿಯಿಂದ 


ತ್ರಯೋದಶಾಶ್ವಾಸಂ | ೫೮೫ 


ವ॥ ಅಂತಿರೆ 


RT 


ಜಯಸಿಂಹನ ನಗರಿಗೆ ಸಾ 
ರೆಯಾದ ಖರದಂಡಪಂಡದಂತಿಕದಲ್ಲಿ 
ತ ರ್ಕೆಯನೆಸಗಿ ಯತಿಯ ಚಿಂದದೆ 


ನಿಯತಿಯಿನಿರ್ದಂತ್ರರಾಜನುಂ ನಲಿದೆಜಿಗಲ್‌ ೩೨ 
ಆಗಳ್‌ ಕೆಲರಂ ಶಿಷ್ಯರ 
ನಾಗಿಸಿಯಾರಾಧ್ಯನಾದೆನಧಿಕಧ್ಯಾನ 
ಕ್ಯಾಗರನಾದಂತೆ ನಿಜಕ್ಕಾ 
ಗಗನಕ್ಕಡರ್ದ ದೃಷ್ಟಿಯಿಂದೆಸೆದಿರ್ದೆಂ ೩೩ 


ಅರಿದೆನೆ ಧರಾತಳಕ್ಕ 

ಕ್ಷರಜ್ಜನಾಯಂತ್ರ ತಂತ್ರಸಾಧನನೆಂದೆ 

ಲ್ಲರ ಸನ್ನಿಧಿಯಲ್ಲಿ ನಿರಂ 

ತರದಿಂದೆಟ್ಜ ಅಸೆ ಕೇಳಲ್ಲ ನಾ ಜಯಸಿಂಹಂ ೩೪ 
ವ॥ ಅಂತಾನಾಸರಸಿಯ ತಡಿಯಲ್ಲಿರ್ಕೆಯನೆಸಗಿಯನಿಲಧಾರಣೆಯಿನಿರ್ದತೆಅನಂ ಜಯ 

ಸಿಂಹನಾಗಳ* ಕೇಳ್ದು 
ತಡೆಯದೆಯಂತ್ರದೇಶದರಸಂ ಸಲೆಯೆನ್ನೆ ಡೆಗೆಯ್ದಿ ತ್ರೀವದಿಂ 
ದಡಿಗೆಅಗಿರ್ದೆಲೇ ಯತಿಯೆ ಕೇಳ್‌ ದಯೆಯಿಂದೆ ಶಶಾಂಕಲೇಖೆಯಂ 


ಹಿಡಿದ ಗರಕ್ಕೆ ಶಾಸ್ತಿಗಳನಂಜದೆ ನೀನೆಸಗಂತದಂ ಕರಂ 
ಜಡಿಯದೊಡೆನ್ನ ದೇಹಗತಿ ನಿಲ್ಲದಿದೇ ನೆಲೆಯೆಂದನಾಕ್ಷಣಂ ೩೫ 


ಮನೋಹರವಾಗಿದ್ದಿತು. ವ! ಹಾಗಿರಲು೨೨. ಜಯಸಿಂಹ ರಾಜನ ನಗರಿಗೆ 
ಹತ್ತಿರದಲ್ಲಿದ್ದ ಸರೋವರದ ತಾವರೆ ಹೂಗಳ ಸಮೀಪದಲ್ಲಿ ಯತಿಯ ಹಾಗೆ ವಾಸ- 
ಮಾಡಿದೆನು. ಅಂತ್ರ ರಾಜನು ಬಂದು ನಲವಿಂದ ನನಗೆ ನಮಸ್ಕರಿಸಲೆಂಬ ಉದ್ದೇಶದಿಂದ 
ಹಾಗೆ ಮಾಡಿದೆನು. ೩೩. ಆಗ ನಾನು ಕೆಲವರನ್ನು ಶಿಷ್ಯರನ್ನಾಗಿ ಮಾಡಿಕೊಂಡು 
ಅವರಿಗೆ ಆರಾಧ್ಯನಾದೆನು. ಆಧಿಕವಾಗಿ ಧ್ಯಾನ ಮಾಡುವವನಂತೆ ನಿಜವಾಗಿ ಆಕಾಶದ 
ಕಡೆ ನೋಡುತ್ತಾ ರಂಜಿಸಿದೆನು. ೩೪. "ಈ ಧರಾತಳದಲ್ಲಿಯೇ ಶ್ರೇಷ್ಠನಾದ 
ವಿದ್ವಾಂಸ. ಯಂತ್ರತಂತ್ರಗೆಳ ಸಾಧನೆಯಲ್ಲಿ ಚದುರ ! ಎಂದು ಎಲ್ಲರ ಮುಂದೆ ಪ್ರಕಟಿಸಿ 
ದೆನು. ಇದನ್ನು ಆ ಜಯಸಿಂಹನು ಕೇಳಿದನು. ವ॥ ಹಾಗೆ ನಾನು ಆ ಸರೋವರದ 
ದಡದಲ್ಲಿ ವಾಸಮಾಡುತ್ತಾ ವಾಯುವನ್ನು ನಿಗ್ರಹಿಸಿ ತಪಸ್ಸು ಮಾಡುತ್ತಿದ್ದ ರೀತಿಯನ್ನು 
ನ್‌ 8 ಣು ಇಸ ಹ್ಮ 
ಜಯಸಿಂಹನು ಕೇಳಿದನು. ಆಗ ೩೫. ಕೂಡಲೆ ಅಂತ್ರ ದೇಶದ ಅರಸನು ನನ್ನ ಹತ್ತಿ 
ರಕ್ಕೆ ಬಂದು ಆತುರದಿಂದ ಪಾದಗಳಿಗೆ ನಮಸ್ಕರಿಸಿದನು. 'ಯತಿಯೇ ಕೇಳು. ದಯೆ 
ಹಿಂದ ಶಶಾಂಕಲೇಖೆಗೆ ಹಿಡಿದಿರುವ ಗ್ರಹಕ್ಕೆ ತಕ್ಕ ದ೦ಡನೆಯನ್ನು ಮಾಡು. ಹಿಂಜ 


ರಿಯಬೇಕಾಗಿಲ್ಲ. ಅದನ್ನು ಹೆದರಿಸದಿದ್ದರೆ ನಾನು ಬದುಕಲಾರೆ. ಇದೇ ನನ್ನ ನಿಶ್ಚಯ' 


೫೮೬ ಅಭಿನವ ದಶಕುಮಾರ ಚರಿತೆ 


ವ॥ ಅಂತೆನಲಾಗಳಾನತಿಧ್ಯಾನದಿಂ ಕಣ್ಣೆಆಹಿಯದಿರ್ದೊಡೆ 


ಕೆಲದಲ್ಲಿ ನಿಂದ ಶಿಷ್ಯರ 

ಕೆಲರೆಲೆ ಯತಿನಾಥ ಜಾನದಿಂದೆ ನಿತಾಂತಂ 

ನೆಲಸಿರದೆ ದಯೆಯಿನೀ ಕ್ಷಿಸಿ 

ಸಲಹಂತ್ರಧರೇಶನಂ ಧರಾಧರಧೈರ್ಯಾ ೩೬ 


ಕಂಗಳನರೆದೆಅಕಿದೀಕ್ಷಿಸಿ 

ಯಂಗಜಹರರಕ್ಷೆ ನಿನಗೆ ನೆಲಸಲಿ ಘನದೇ 

ಶಂಗಳ್‌ ನಿನಗಾಗಲಿ ನಿಜ 

ಸಂಗತಜಯಸಿದ್ಧಿಯಕ್ಕೆ ಕೇಳ್‌ ಜಯಸಿಂಹಾ ೩೭ 


ವ॥ ಎಂದಾತನಂ ಹರಸಿಯನಂತರಂ ಶಶಾಂಕಲೇಖೆಗಾದ ಗ್ರಹಸಂಹಾರ ಸ್ಥಿತಿಯ 
ನಿಂತೆಂದೆಂ 


ಧರೆಯಧಿನಾಥ ಕೇಳ್‌ ನಿನಗೆ ರಕ್ಷೆಯನಂತಿಕದಲ್ಲಿ ಕಟ್ಟಿ ತ 
ಳ್ತಿರೆ ನಿಜಕರ್ಣದಲ್ಲಿ ಕಿಣಿನಿದಕ್ಕರದಾಯತಿಯಂ ತೆರಳ್ವಲೀ 
ಸರಸಿಯ ನೀಳ ಗಾಧಜಲದಲ್ಲಿರಲನ್ಯಶರೀರಿಯಾಗಿ ನೀಂ 
ತರಳೆಯನಂಟಲಾಕೆಯ ಗರಂ ಸಲೆ ನಿಲ್ಲದಿದಲ್ಲೆ ಸಾಧನಂ ೩೮ 


ಎಂದು ಹೇಳಿದನು. ವ॥ ಅವನು ಹಾಗೆ ಹೇಳಿದರೂ ನಾನು ಅತಿ ಧ್ಯಾನದಿಂದ ಕಣ್‌ 
ತೆರೆಯಲಿಲ್ಲ. ಆಗ. ೩೬. ಪಕ್ಕದಲ್ಲಿದ್ದ ಶಿಷ್ಯರಲ್ಲಿ ಕೆಲವುರು "ಪರ್ವತದಂತೆ ಧೈರ್ಯಶಾಲಿ 
ಯಾದ ಯತಿಪತಿಯೇ ! ಬಹು ಸಮಯ ಧ್ಯಾನದಲ್ಲಿ ಆಸಕ್ತನಾಗಿರದೆ ದಯೆಯಿಂದ 
ನೋಡಿ ಈ ಅಂತ್ರ ದೇಶದ ರಾಜನನ್ನು ಸಲಹು' ಎಂದು ಹೇಳಿದರು. ೩೭. ಕಣ್ಣು 
ಗಳನ್ನು ಅರ್ಧತೆರೆದು ನೋಡಿದೆನು. "ನಿನಗೆ ಶಿವನ ರಕ್ಷೆ ನೆಲಸಲಿ | ವಿಸ್ತಾರವಾದ ದೇಶ 
ಗಳು ನಿನಗೆ ಸಿಕ್ಕಲಿ ! ನಿನಗೆ ಯಾವಾಗಲೂ ಜಯವು ಲಭಿಸಲಿ ! ಜಯಸಿಂಹ ಕೇಳು” 
ವ॥ ಎಂದು ಆತನನ್ನು ಹರಸಿದೆನು. ಅನಂತರ ಶಶಾಂಕಲೇಖೆಗೆ ಹಿಡಿದ ಗ್ರಹವನ್ನು 
ಪರಿಹರಿಸುವ ರೀತಿಯನ್ನು ಹೀಗೆ ಹೇಳಿದೆನು. ೩೮. “ಧರಾನಾಥನೆ, ಕೇಳು. ನಿನಗೆ 
ರಕ್ಷೆಯನ್ನು ಕಟ್ಟುತ್ತೇನೆ. ಈ ಸರೋವರದ ಹತ್ತಿರದಲ್ಲಿಯೇ ನಿನ್ನ ಕಿವಿಯಲ್ಲಿ ಮಂತ್ರ 
ವೊಂದನ್ನು ಸುರುತ್ತೇನೆ. ಇವುಗಳ ಬಲದಿಂದ ಈ ಸರೋವರದ ವಿಶಾಲವಾದ ಅಳವಾದ 
ನೀರಿನಲ್ಲಿ ಮುಳುಗಿ ಬೇರೆ ಶರೀರವನ್ನು ಪಡೆದು ನೀನು ಆ ಬಾಲೆಯನ್ನು ಮುಟ್ಟಿದರೆ, 


We? 


ಚೆ ಗ 


೫೫೭ 
ತ್ರಯೋದಶಾಶ್ವಾಸಂ 5 


ವ8 ಎಂದಾತನೆನಾಸರಸಿಯ ಜಲಾಂತರದಲ್ಲಿರಲಾಜ್ಞೆಗೆಯ್ಕ ಲಾತನದನಂಗೀಕರಿಸಿ 
ಆದೊಡೆ ರಕ್ಷೆಯ ಸಿದ್ಧಾ ಕ್ಷರಂಗಳಂ ನೀನೆನಗೆ ದಯೆಗೆಯ್ಯೆನಲಾನಿಂತೆಂದೆಂ 


ಕಡೆಗಣಿಸಿ ನಾಲ್ಕೈರಲಸ್ತಿನ 

ದೆಡೆಯಂ ಸೈರಿಸಿಯನಂತರಂ ನೀನಾನಿ 

ರ್ದೆಡೆಗೆಯ್ತರೆ ತದ್ರಕ್ಷೆಯ 

ನಡಿಯಿಡದಿತ್ತಲ್ಲದಿಲ್ಲಿ ಜಾನಂಗೆಯ್ಯೆಂ ೩೯ 


ವ॥ ಎಂದೊಡಂತೆಗೆಯ್ದೆ ನೆಂದಾತಂ ನಿಜಾಲಯಕ್ಕೆಯ್ದಿದಂ ಇತ್ತಲಾಂ 


ಸಿಕ್ಕಿದನರಸಂ ಸತಿಯಂ 

ಚಕ್ಕನೆ ತದ್ಭರೆಯನೀಗಳಾಳಲ್ಕಾನೇ 

ತಕ್ಕನೆನಿಸಲೈ ಸಂದೆಗ 

ದಕ್ಕಜದೆಡೆಯಿಲ್ಲ ನಿಶ್ಚಯಂ ತಾನಲ್ಲೇ ೪೦ 


ವ॥ ಎಂದನಂತರಂ 


ಸರಸಿಯ ನೀಳ್ಮಗಾಧಜಲದಲ್ಲಿ ನಿಜೇಚ್ಛೆಯಿನಗ್ರಶಾಲೆಯಂ 
ಸರಸದಿನಾಗಳಾನೆಸಗಿಯಿಟ್ಟಿಗೆಯಿಂ ನೆರೆ ಕಟ್ಟಿ ಚಿಕ್ಕ ಛಿ 

ದ್ರರಚನೆಯಂ ತೆರಳ್ಹಿಯಗಲಂ ನೆಜ್‌ದಿರ್ದಣಗಲ್ಲನಲ್ಲಿ ತಂ 

ದಿರಿಸಿಯನಂತರಂ ಸರಸಿಯಿಂ ತಳರ್ದೆಂ ತಡಿಗಂಜದಟಕ್ತಿಯಿಂ ೪೧ 


ಅವಳನ್ನು ಹಿಡಿದಿರುವ ಗ್ರಹವು ಬಿಟ್ಟು ಹೋಗುತ್ತದೆ. ಅದಕ್ಕೆ ಇದೇ ಸಾಧನ.” ವ॥ 
ಎಂದು ಹೇಳಿ ಆತನಿಗೆ ನೀರಿನೊಳಗೆ ನಿರಬೇಕೆಂದು ಆಜ್ಞೆ ಮಾಡಿದೆನು. ಅವನು ಅದಕ್ಕೆ 
ಒಪ್ಪಿ "ರಕ್ಷೆಯಾದ ಸಿದ್ಧಾಕ್ಷರಗಳನ್ನು ನೀನು ನನಗೆ ದಯೆಯಿಟ್ಟು ಉಪದೇಶಿಸು' 
ಎಂದು ಕೇಳಿದನು. ಅದಕ್ಕೆ ನಾನುರ್ಷ. ಕೆಲವು ದಿನಗಳ ಕಾಲ ಅವನ ಮಾತಿಗೆ ಒಪ್ಪ 
ಲಿಲ್ಲ. ಅನಂತರ "ನೀನು ನಾನಿರುವ ಜಾಗಕ್ಕೆ ಬಾ, ಆ ರಕ್ಷೆಯನ್ನು ನಿನಗೆ ಕೊಟ್ಟಲ್ಲದೆ 
ನಾನು ಧ್ಯಾನಮಗ್ನನಾಗುವುದಿಲ್ಲ ವ॥ ಎಂದು ಹೆಳಿದೆನು. "ಹಾಗೆಯೇ ಮಾಡುವೆನು' 
ಎಂದು ಹೇಳಿ ಆವನು ತನ್ನರಮನೆಗೆ ಹೋದನು. ಇತ್ತ ನಾನು ೪೦. *ರಾಜನು ಕೈಗೆ 
ಸಿಕ್ಕಿದನು. ಸತಿಯನ್ನೂ ಅವನ ಭೂಮಿಯನ್ನೂ ಆಳಲು ನಾನೇ ತಕ್ಕವನು. ಇದರಲ್ಲಿ 
ಸಂದೇಹವಾಗಲೀ ಆಶ್ಚರ್ಯವಾಗಲೀ ಇಲ್ಲ. ಇದು ನಿಶ್ಚಯ” ವಃ ಎಂದುಕೊಂಡೆನು. 
ಅನಂತರ--೪೧. ಸರೋವರದ ವಿಶಾಲವಾದ ಆಳವಾದ ನೀರಿನಲ್ಲಿ ನನಗೆ ತೋರಿ 
ದಂತೆ ಒಂದು ಒಳ್ಳೆಯ ಮನೆಯನ್ನು ಇಟ್ಟಿಗೆಗಳಿಂದ ಚೆನ್ನಾಗಿ ಕಟ್ಟಿ ಅದಕ್ಕೊಂದು 
ಸಣ್ಣ ರಂಧ್ರವನ್ನು ಮಾಡಿದೆ. ಅನಂತರ ಅದರ ಅಗಲಕ್ಕೆ ಸರಿಯಾದ ಒಂದು 
ಬಂಡೆಗಲ್ಲನ್ನು ತಂದಿರಿಸಿದೆನು. ಆಮೇಲೆ ಆ ಸರೋವರದಿಂದ ಭಯಪಡದೆ 


೫೮೮ ಅಭಿನವ ದಶಕುಮಾರ ಚರಿತೆ 


ವ॥ ಅಂತಾನೀರಲ್ಲಿ ಶಾಲೆಯನೆಸಗಿ ತಡಿಗೆಯ್ದಿ ನಾಲ್ಕೆರಟಕ್ಮಿನಂ ಕಟಕಿಯೆ 
ಉಪೇಂದ್ರವಜ್ರೆ 

ಕಳಿಂಗಕನ್ಯಾಗ್ರಹದೇಹದಾಹ 

ಕ್ಕಿಳಾಧಿನಾಥಂ ಸರಸೀತಬಕ್ಕಂ 

ಸಲೀಲೆಯಿಂದೆಯ್ತರಲಾತನಂತ 

ರ್ಜಳಾಶಯಕ್ಕಾನಿಬೌಸಲ್‌ ನೆಗಟಕ್ಕಿಂ ೪೨ 
ವ॥ ಅಂತಾತಂಗೆ 

ರಕ್ಷೆಗಳಂ ಕಟ್ಟಿ ಲಸ 

ದ್ವೀಕ್ಷೆಯನಾನೆಸಗಿ ಸರಸಿಯಲ್ಲಿ ನಿತಾಂತಂ 

ರಕ್ಷೆಯನಿರ್ಕೆಲದಿಂದಾ 

ನಕ್ಷಯನಿಧಿಗೆಯ್ದಿ ತಂತ್ರಿಸಿದೆನತಿನಯದಿಂ ೪೩ 


ವ॥ ಅಂತಾನಾತಂಗೆ ರಕ್ಷೆಯಂ ಕಟ್ಟೆ 


ಎಲೆ ಜಯಸಿಂಹನೆ ಸರಸಿಯ 

ಕೆಲನಂ ನಾಲ್ದೆಸೆಯನನ್ಯರಿಲ್ಲದ ತೆಅದಿಂ 

ತಿಳಿದಾಗಳ್‌" ಜೇಗಟೆಯಂ 

ಸಲೆ ತಾಟಿಸಲಾಗಳಿಟಕ ಜಲಕ್ಕತಿಶಯದಿಂ ೪೪ 


ತಳತಂತ್ರ ಸಂತತಿಯನಾ 

ಜಳಜಾಕರದೆಲ್ಲ ದೆಸೆಗಳಲ್ಲಿರಿಸಿ ಜಲ 

ಕ್ಕಿಬೀದಾಗಳ್‌ ಜಾನದೊಳಿರೆ 

ಲಳನೆಯ ಗರದೇಟಕ್ಸಿ ನಿಲ್ಬುದಿದು ಸಿದ್ಧಾಂತಂ ೪೫ 


ದಡಕ್ಕೆ ಬಂದೆನು. ವ॥ ಹಾಗೆ ಆ ನೀರಿನಲ್ಲಿ ಮನೆಯನ್ನು ಕಟ್ಟಿ ದಡಕ್ಕೆ ಬಂದು 
ನಾಲ್ಕೆರಡು ದಿನ ಕಳೆಯಲು. ಕಳಿಂಗಕುಮಾರಿಯ ಗ್ರಹಹಿಡಿದ ಶರೀರದ ತಾಪಕ್ಕೆ 
ಹೆದರಿ ಜಯಸಿಂಹನು ಸರೋವರದ ದಡಕ್ಕೆ ಬಂದನು. ಅವನನ್ನು ಜಲಾಂತ 
ರ್ಗ್ಗಹಕ್ಕೆ ಇಳಿಸಲು ಯತ್ನಿಸಿದೆನು. ವಃ ಹಾಗೆ ಅದನಿಗೆ-೪೩. ರಕ್ಷೆಗಳನ್ನು ಕಟ್ಟಿ 
ದೀಕ್ಷೆಯನ್ನು ಕೊಟ್ಟೆನು. ಸರೋವರದಲ್ಲಿಯೂ ಎರಡು ಕಡೆಗೂ ರಕ್ಷೆಯನ್ನು ಕಟ್ಟಿದೆನು. 
ಅನಂತರ ನಾನು ಅಕ್ಷಯ ನಿಧಿಗೆ ಹೋಗಿ (?) ಉಪಾಯವನ್ನು ಮಾಡಿದೆನು. (ಅಂತ 
ರ್ಗೃಹ?) ವಃ ಹಾಗೆ ನಾನು ಆತನಿಗೆ ರಕ್ಷೆಯನ್ನು ಕಟ್ಟಿ. ೪೪. “ಎಲೆ ಜಯ 
ಸಿಂಹ, ಸರೋವರದ ಪಕ್ಕದಲ್ಲಿ ನಾಲ್ಕು ಕಡೆಗಳಲ್ಲಿಯೂ ಯಾರೂ ಇಲ್ಲದಾಗ ಜಾಗಟೆಯ 
ಶಬ್ದವನ್ನು ಕೇಳಿದೊಡನೆ ನೀರಿಗಿಳಿ ೪೫. ಸೈನಿಕರನ್ನು ಆ ಸರೋವರದ ಎಲ್ಲ 
ದಿಕ್ಕುಗಳಲ್ಲಿಯೂ ನಿಲ್ಲಿಸಿ ನೀರಿಗಿಳಿದು ಧ್ಯಾನ ಮಾಡುತ್ತಿದ್ದರೆ ಆ ಲಲನೆಯ ಗೃಹ 


1 


ಇಗ ಓಟ 


ಶ್ರಯೋದಶಾಶ್ವಾಸಂ | ೫೮೯ 


ನಿನಗಲ್ಲದೆ ದೀಕ್ಷೆಯನ 

ನ್ಯನರರ್ಗಾನೀಯೆನದಣ್‌ನನ್ಯಶರೀರಂ 

ನಿನಗಾಗಿ ಕಡೆಗೆ ನಿನ್ನಂ 

ಗನಯ ಗರಂ ನಿಲ್ಬುದೀಗಳೀಕ್ಲಿಸಿಯಲ್ಲೇ ೪೬ 


ಈತೆಅನಂ ನಾಳೆಸಗಿಂ 

ದೀ ತಡಿಯಿಂದಿಚ್ಚೆಯಾದ ತಾಣಕ್ಕಾನಿಂ 

ದೇತಿರುಗಿ ತೆರಳಿ ನಾನಾ 

ಖ್ಯಾತಿಯನಳಿಸಲೈ ಹದನಿದಂ ಕೇಳ್‌ ನಯದಿಂ ೪೭ 


ವ॥ ಎಂದಾಗಳಾನಾತನಿದಿರಿಂ ತೆರಳ್ಹಂತೆಗೆಯ್ದಾರಾತ್ರಿಯಲ್ಲಿಗೆ ತಿರುಗಿಯಾಸರಸಿಯಡಿ 


ಯಲ್ಲಿಯಾನೆಸಗಿದ ಶಾಲೆಗೆ 


ಆನಾರಣ೨ಯದ ತೆಅಿದಿಂ 

ಸಾನಂದದಿನೆಯ್ದಿ ರಾತ್ರಿಯಲ್ಲಿ ನಯಂಗಂ 

ಡಾನಳಿನಾಕರಜಲದೆಡೆ 

ಗಾನೆಸಗಿದ ಶಾಲೆಯಲ್ಲಿ ನೆಲಸಿದೆನರಸಾ ೪೮ 


ವ॥ ಅಂತಾನಲ್ಲಿಯಡಂಗಿರೆ, 


ಜಲಜಾತಕರದೆಣ್ಣೆಸೆಯಂ 

ತಳತಂತ್ರದಿನೆಯ್ದೆ ರಕ್ಷೆಗೆಯ್ದ ರಸಂ ತ 

ಜ್ವಳದಂತಕ್ಕತಿಶಯದಿಂ 

ಗಳಿಲನೆ ಜೇಗಟೆಯ ದನಿಯನೆಸಗಲ್ಕಾಗಳ* ೪೯ 


ಬಾಧೆಯು ನಿಲ್ಲುವುದು. ಇದು ನಿಜ. ೪೬. ನಿನಗಲ್ಲದೆ ಈ ದೀಕ್ಷೆಯನ್ನು ಬೇರೆಯವರಿಗೆ 
ನಾನು ಕೊಡುವುದಿಲ್ಲ. ಇಹರಿಂದ ನಿನಗೆ ಇನ್ನೊಂದು ಶರೀರವು ಬರುವುದು. ನಿನ್ನ ಅಂಗ 
ನೆಗೆ ಹಿಡಿದಿರುವ ಗ್ರಹವೂ ಹೋಗುವುದು. ಈಗ ನೀನೇ ಅದನ್ನು ನೋಡುವಿಯಲ್ಲವೇ ? 
೪೭. ನಾಳೆ ನೀನು ಈ ರೀತಿಯಲ್ಲಿ ಮಾಡು. ನಾನಿಂದು ಇಷ್ಟ ಬಂದ ಕಡೆಗೆ ಈ ಸರೋ 
ವರದ ದಡದಿಂದ ತಿರುಗಿ ಹೋಗುತ್ತೇನೆ. ಇನ್ನೂ ಕೆಲವು ಸಿದ್ದಿಗಳನ್ನು ಸ ಸಾಧಿಸಬೇಕಾ 
ಗಿದೆ. ಈ ವಿಷಯವನ್ನು ನಿದಾನವಾಗಿ ಕೇಳು.” ವಃ! ಎಂದು ಹೇಳಿ ಆತನ ಎದುರಿನಲ್ಲಿ 
ಅಲ್ಲಿಂದ ಹೊರಟಂತೆ ಮಾಡಿದೆನು. ರಾತ್ರಿ ಮತ್ತೆ ಅಲ್ಲಿಗೆ ಹಿಂದಿರುಗಿ ಆ ಸರೋವರದ 
ತಳದಲ್ಲಿ ನಾನು ಕಟ್ಟಿದ್ದ ಮನೆಗೆ--೪೮. ಯಾರೂ ತಿಳಿಯದಂತೆ ಸಂತೋಷದಿಂದ 
ಬಂದು, ರಾಜವಾಹನನೇ, ನಾನು ಅಡಗಿ ಕುಳಿತೆನು. ವ॥ ಹಾಗೆ ನಾನು ಅಲ್ಲಿ 
ಅಡಗಿರಲು ೯, ಜಯಸಿಂಹನು ಆ ಸರೋವರದ ಎಂಟು ದಿಕ್ಕುಗಳಲ್ಲಿಯೂ 
ಸೇನೆಯ ಕಾವಲು ಹಾಕಿದನು. ಜಾಗಟೆಯ ದನಿಯನ್ನು ಮಾಡಿ ಆ ಸರೋವರದ 


೪೯೦ | ಅಭಿನವ ದಶಕಂವನಾರ ಚರಿತೆ 


ವ॥ ಅಂತಲ್ಲಿರ್ದ ಜೇಗಟೆಯ ದನಿಯನೆಸಗಲಾನಿರ್ದ ಶಾಲೆಯ ಛಿದ್ರದಿಂದಾದನಿಯಂ 


ಜಯಸಿಂಹಕ್ಸಿ ತಿನಾಥನಿರ್ದ ಜಲದತ್ತಲ್‌ ಶೀಘ್ರದಿಂದಾಗಳಾ 
ಲಯದಿಂದಾಂನಿಜಕಾರ್ಯ ಸಿದ್ಧಿ ತರದಿಂದೀಸಾಡಿ ಕಂಡಾಗನಿ 
ರ್ದಯದಿಂದಾತನನೆನ್ನ ಶಾಲೆಗೆಟತಂದಲ್ಲಿರ್ದ ಕಲ್ಲಿಂ ಕರಂ 

ರಯದಿಂದಿಕ್ಕಿದೆನಳ್ಳೆ ಯಟಕ ಸದೆದೆಂ ತದಾ, ಜನಂ 'ಶೀವ್ರದಿಂ ೫೦ 


ದಾನಗಜಂ ಲಸತ್ಸರಸಿಗಾರ್ತಿಟ್‌ದಲ್ಲಿಯ ನೀರಜಂಗಳಂ 

ತಾನೆ ಕರಾಗ್ರದಿಂ ಕದಡಿ ಕಿಟ್ಟಿಡಿಯಿಕ್ಕಿದೊಡಂದದಿಂ ನೆಗ 

ಲ್ಲೂನರನಾಥನೇಟಕ್ಷಿ ಯೆನಿಸಿರ್ದ ಶಿರಸ್ಪರಸೀಜದಿಂಡೆಯಂ 

ಜಾನಿಸದಾಗಳಾಂ ಜಲದ ಜಕ್ಕಿಯರ್ಗೇಣ:ಸಿದೆಂ ನಿರಂತರಂ ೫೨ 


ಇಡಿದಿಡಿದಜಗಲ್ಲಿಂದಾ 

ಜಡನಂ ಗಟ್ಟಿ ಸಿದೆನಾಗಳಿಟ್ಟಗೆಯಿಂದಾ 

ಯೆಡೆಯಂ ಕಟ್ಟಿದೆನಾತನ 

ಕಡೆ ತೀರಿತನಜ್‌ದೆನಾಕ್ಷಣಂ ನರನಾಥ ೫೨ 
ವ॥ ಅಂತದನಜದನಂತರಂ 

ಜಡೆಯಂ ಕಂಥೆಯನಾಸರಸ್ಸಲಿಲದಲ್ಲೀಡಾಡಿ ಕೇಶಾಳಿಯಂ 

ಕಡೆಗಂಟಿಕ್ಕಿ ಧರೇಶನಾಂತ ಸಿಚಯಾಲಂಕಾರ ರತ್ನಾದಿಯಂ 


ಗಡಣಂ ರಂಜಿಸೆ ತಾಳ್ಲಿ ಸಂಶಯದ ಚಿಹ್ನಂ ಚೇಷ್ಟೆಯೊಂದಿಲ್ಲದಾಂ 
ತಡಿಗೇಟ್ತಂದೆನನೇಕರೀಕ್ಷಿಸಿ ಲಸಚ್ಚಿತ್ರಂ ಜಗಕ್ಕೆಂದೆನಲ್‌ ೫೩ 


ನೀರಿನ ಒಳಕ್ಕೆ ಹೋದೆನು. ವಃ ಜಾಗಟೆಯ ಧ್ವನಿಯನ್ನು ನಾನಿದ್ದ ಮನೆಯ 
ರಂಧ್ರದಿಂದ ಕೇಳಿ ೫೦. ಬೇಗ ಕಾರ್ಯಸಿದ್ದಿಗಾಗಿ ನಾನು ಜಯಸಿಂಹ ರಾಜ 
ನಿದ್ದ ಕಡೆಗೆ ಈಸಿಕೊಂಡು ಹೋದೆನು. ಅವನನ್ನು ನನ್ನ ಶಾಲೆಗೆ ದಯೆಯಿಲ್ಲದೆ 
ಹಿಡಿದು ಎಳೆದು ತಂದೆನು. ಅಲ್ಲಿದ್ದ ಕಲ್ಲಿನಿಂದ ಅವನನ್ನು  ಜಜ್ಜಿದೆನು. ಶೀಘ್ರವಾಗಿ 
ಆ ರಾಜನ ಪಕ್ಕೆಗಳನ್ನು ಮುರಿದೆನು. ೫೧. "ಮದಿಸಿದ ಆನೆಯು ಸರೋವರದಲ್ಲಿಳಿದು 
ಅಲ್ಲಿರುವ ಕಮಲಗಳನ್ನೆಲ್ಲ ಸೊಂ ಡಲಿನಿಂದ ಕಲಕಿ ಕಿತ್ತು ಪಾದಗಳಿಂದ ತುಳಿದು ತೀಡು 
ತ್ತವೆ. ಅದರ ಹಾಗೆ ನಾನು ಆ ರಾಜನ ಶ್ರೇಷ್ಠವಾದ ತಲೆಯೆಂಬ ಕಮಲದ 
ದಂಡೆಯನ್ನು ಯೋಚಿಸದೆ ಕಿತ್ತು ತುಳಿದು ಜಲಯಕ್ಷಿ ದೇವತೆಗೆ ಬಲಿ ಹಾಕಿದೆನಂ. 
೫೨. ಆ ಜಡನಾದ ಸತ್ತ ಬಂಡೆಗಲ್ಲಿಂದ ಕುಟ್ಟಿ ಕುಟ್ಟಿ ಗಟ್ಟಿಸಿದೆನು. 
ಅನಂತರ ಇಟ್ಟಿಗೆಯಿಂದ ಆ ಸ್ಥಳವನ್ನು ಕಟ್ಟೆ ಮುಚ್ಚಿದೆನು. ರಾಜವಾಹನನೇ, ! ಆತನ 
ಜೀವಹೋಯಿತೆಂದು ಆಗಲೆ ತಿಳಿದ ಕೊಂಡೆನು. ವಃ! ಹಾಗೆ ಅದನ್ನರಿತ ಮೇಲಿ 
೫೩. ನಾನು ನನ್ನ ಜಡೆಯನ್ನೂ ಚಿಂದಿಯನ್ನೂ ಕೊಳದ ನೀರಿನಲ್ಲಿ ತೇಲಿಬಿಟ್ಟೆನು. 


ಆ 


ತಲೆಗೂದಲನ್ನು ಬಾಜಿ ಕಡೆಗಂಟುಹಾಕಿದೆನು. ಜಯಸಿಂಹನ ವಸ್ತ್ರಗಳನ್ನು ರತ್ನಾಲಂಕಾರ 


ಶ್ರಯೋದಶಾಶ್ವಾಸಂ ೫೯೧ 


ಇದೆ ಚಿತ್ರಂ ಜಯಸಿಂಹನೀಸರಸಿಯಲ್ಲಿರ್ದೀಗಳಿಂ ಕೇಳಲಿ 

ಕ್ಕಿದಲಂಕಾರಚಯಂ ಲಸತ್ಸಿಚಯ ಸಂಘಂ ದೇಹದಿಂದಂ ಕಟ 

ಲ್ಹದೆ ತಾನನ್ಯ ಶರೀರಿಯಾದನಿದೆ ಯಂತ್ರಂ ತಂತ್ರಸಂಸಿದ್ಧಿಯೆಂ 

ದದನೆಲ್ಲರ್‌ ಸಲೆ ಕೀರ್ತಿಸಲ್ಕೆ ನಡೆದೆಂ ರಾಜಾಲಯಕ್ಕಾಕ್ಷಣಂ ೫೪ 


ವ॥। ಅಂತಾಂ ನಡೆಯೆ 


ಎನಗಿದಿರಲ್ಲಿ ರಂಜಿಸಿತಳಂಕೆಯ ದೆ:ಹಳಿಯಿಂ ನೆಗಟ್ಟಿ ಕಾಂ 
ಚನಕಲಶಂಗಳಿಂ ಸಕಲರತ್ನನಿಘಟ್ಟಿತ ಚಂದ್ರಶಾಲೆಯಿಂ 
ಘನತರ ನಿಸ್ತುಳಸ್ಮ ಗಿತಜಾಳಕದಿಂ ಶಶಿಕಾಂಡ ಖಂಡಸಂ 
ಜನಿತಧರಾರ್ಚಿಯಿಂ ನಿಖಿಳಚಿತ್ರದಿನಾನರನಾಥನಾಲಯಂ 


82 
೬ 


ವ॥ ಅಂತಾ ರಾಜಶಾಲೆಯನೀಕ್ಷಿಸಿ ನಡೆಯಲಿದಿರಲ್ಲಿ 


ನಯನಾನಂದಕರಂ ನಿರಂತರಲಸದ್ರತ್ನಾರ್ಚಿಕಾಂತಂ ಕಥಾ 

ಶ್ರಯಚಿತ್ರಂ ಜಯಘಂಟಿಕಾಂಚಿತದಿಶಂ ಸಿಂಹಾಸನಾಧಿಷ್ಠಿ ತಂ 
ಜಯಸಿಂಹಕ್ಸಿತಿನಾಥನಾದರಿಸಿದೈದೇಟಕೇಟಕ್ಕಿಯಾಸ್ಥಾ ನಶಾ 
ಲೆಯನಾನೀಕ್ಷಿಸಿಯಾಕ್ಷಣಂ ನೆಲಸಿದೆಂ ಸಂದೇಹಿಗಳ್‌ ಕಣ್ಣಿಡಲ್‌ ೫೬ 


ಗಳನ್ನು ಮೈಯಲ್ಲಿ ಧರಿಸಿದೆನು. ಸಂಶಯದ ಚಿಹ್ನೆಯೂ ತೋರದಂತೆ ನಾನು ನೀರಿ 
ನಿಂದ ಎದ್ದು ದಡಕ್ಕೆಬಂದೆನು. ಅನೇಕರು ನನ್ನನ್ನು ನೋಡಿ "ಇದು ಜಗತ್ತಿಗೇ 
ಆಶ್ಚರ್ಯ” ಎಂದು ಹೇಳಿದರು. ೫೪. “ಇದು ಆಶ್ಚರ್ಯ. ಜಯಸಿಂಹನು ಈ 
ಸರೋವರದ ನೀರಿನಲ್ಲಿ ಮುಳುಗಿ ಧರಿಸಿದ್ದ ವಸ್ತ್ರಾಲಂಕಾರಗಳನ್ನು ಕಳೆದುಕೊಳ್ಳದೆ 
ಬೇರೆ ಶರೀರವನ್ನು ಪಡೆದಿದ್ದಾನೆ. ಇದಲ್ಲವೆ ಯಂತ್ರ ತಂತ್ರಗಳ ಸಿದ್ದಿ ? ಆಶ್ಚರ್ಯ !” 
ಎಂದು ಎಲ್ಲರೂ ಹೊಗಳುತ್ತಿರಲು ನಾನು ಕೂಡಲೆ ಅರಮನೆಗೆ ಹೋದೆನು. ವ! 
ಹಾಗೆ ನಾನು ನಡೆಯಲು-೫೫. ಎದುರಿನಲ್ಲಿ ರಾಜನ ಅರಮನೆಯು ಪ್ರಕಾಶಿಸಿತು. ಅದರ 
ಹೊಸ್ತಿಲು ಪ್ರಕಾಶಮಾನವಾಗಿದ್ದಿತು (?) ಚಿನ್ನದ ಕಲಶಗಳು ಹೊಳೆಯುತ್ತಿದ್ದುವು. 
ವಿಧವಿಧವಾದ ರತ್ನಗಳು ಇದ್ದ ಚಂದ್ರಶಾಲೆಯು ಸುಂದರವಾಗಿದ್ದಿತಂ. ಕಿಟಕಿಗಳಿಗೆ 
ಶ್ರೇಷ್ಠವಾದ ಒತ್ತಾಗಿ ಪೋಣಿಸಿದ ಮುತ್ತುಗಳ ಹಾರಗಳನ್ನೂ ಮುಚ್ಚಲಾಗಿತ್ತು. 
ನೆಲಕ್ಕೆ ಚಂದ್ರಕಾಂತ ಶಿಲೆಯನ್ನು ಹಾಸಿದ್ದಿತು. ಆಶ್ಚರ್ಯಕರವಾದ ರೀತಿಯಲ್ಲಿ ಅದು 
ಸುಂದರವಾಗಿದ್ದಿತು. ವಗ ಹಾಗೆ ಆ ಅರಮನೆಯನ್ನು ನೋಡಿ ಮುಂದೆ ನಡೆಯಲು 
ಇದಿರಲ್ಲಿ-- ೫೬. ಜಯಸಿಂಹರಾಜನು ಆದರಿಸಿದ್ದ ಅತ್ಯುನ್ನತವಾದ ಆಸ್ಥಾನ ಮಂಟಪ 
ವನ್ನು ನೋಡಿ ಸಂದೇಹಿಗಳಿಗೆ ಸಂದೇಹಬರದಂತೆ ಆಕ್ಷಣ ಅಲ್ಲಿ ಕುಳಿತೆನು. ಅದು 
ನಯನಗಳಿಗೆ ಆನಂದಕರವಾಗಿದ್ದಿತು. ಒತ್ತಾಗಿ ಹೊಳೆಯುವ ರತ್ನಗಳ ಕಿರಣಗಳಿಂದ 
ಸುಂದರವಾಗಿ ಕಾಣಿಸುತ್ತಿತ್ತು. ಕಥೆಗಳನ್ನು ಚಿತ್ರರೂಪದಲ್ಲಿ ಬರೆದಿತ್ತು. ಜಯಸೂಚಕ 


ಜು 
- ನಿ ನ x Kx ಸಾ ಬಾ 
ವಾದ ಘಂಟಿಗಳನ್ನು ಲ್ಲಾಕಡಿಗೂ ಕಟಿ ದ್ಹಿತು. ನಡುವೆ ಸಿಂಹಾಸನವನ್ನು We ದ ರ್ಳು 


೫೨ ಅಭಿನವ ದಶಕುಮಾರ ಚರಿತೆ 


ವ॥ ಅದಲ್ಲದೆ ಆಸ್ಥಾನಗೇಹಂ ಚಿತ್ರಾಂಕಿತದಿಂದಾಕಾಶದೇಟಕ್ಸಿಯಂ ಚಂದ್ರಶಾಲಾ 
ರಂಜಿತದಿಂ ಚಂದ್ರಿಕಾರಾತ್ರಿಯಂ ಸಿಂಹಾಸನಾಸ್ಮಾನದಿಂದರಣ್ಯ ರಾಜಿಯಂ ಜಾಳಕಸಂತಾನದಿಂದಲ 
ರ್ಗಳ ಲತೆಯಂ ಫನಸಾರ ಖಂಡಿತದಿಂ ಕಾರ್ಗಾಲದಗ್ಗಳಿಕೆಯಂ ರತ್ನರಜಸ್ಸಲ್ಲೀಢದಿಂ ಕನಕಾ 
ದ್ರಿಯಂ ಕಾಷ್ಠ್ಕಾದಿಜಾತಕನ್ಯಾಕಾರದಿಂ ದಿಶಾರಾಶಿಪಜಕ್ಕಿ ಯಂ ಗೆಲಲೈ ಸಾರ್ದಿರ್ದಾಸ್ಮಾನದೆದೆಗೆ 


ನರನಾಥಂಗೆ ಕಳಿಂಗಕನ್ನಿಕೆಯ ದೇಹಗ್ರಸ್ತಕಪ್ಪ ಗ್ರಹ 

ಕ್ಕಿರದೀಗಳ" ಘನಶಾಸ್ತಿಯಂ ನೆಗಟಿಲೆಂದಾಯ್ತನ್ಯದೇಹಂ ಗಡಾ 
ದರದಿಂದಾನದನೀಕ್ಲಿಸಲ್‌" ಮಣಕದೆನೆಂದೆಯ್ತಂದಳಾ ಚಂದ್ರಲೇ 

ಖೆ ರಣತೃಂಕಣಕಿಂಕಿಣೀಹಸನದಿಂದಾಸ್ಸಾನಕಂದಟಿ್ತಿಯಿಂ | ೫೩೭ 


ವ॥ ಅಂತಾಶಶಾಂಕಲೇಖೆಯ ಕೆಳದಿ ಚಂದ್ರಲೇಖೆಯಾಸ್ಮಾನದಲ್ಲಿರ್ದೆನ್ನನೀಕ್ಷಿಸಿ 


ಈಯರಸಂ ಕಳಿಂಗಸತಿಯಂ ದಯೆಯಿಂ ಹರನಿಕ್ಕೆದಾಣದಿಂ 

ದಾಯತಿನಾಥನಂ ಹತಿಸಿ ತಂದತಿಸಾಹಸಿಯಂತಿರಿರ್ಪನೆಂ 
ದಾಯತನೇತ್ರೆಯಾಕ್ಸಿಸಿದ ರೀತಿ ತದಾಸ್ಯದ ಚೇಷ್ಟೆಯಿಂ ಧರಾ 

ಶ್ರೀಯಧಿನಾಥ ಕೇಳಅೌಯಲಾಯ್ತೆನಗಂದಿದಿರಲ್ಲಿ ನಿಶ್ಚಯಂ ೫೮ 


ವ॥ ಅದಲ್ಲದೆ ಆ ಆಸ್ಥಾನವು ಚಿತ್ರಾಂಕಿತದಿಂದ ಆಕಾಶದ ಸೊಬಗನ್ನು ಪಡೆದಿದ್ದಿ ತು. 
[ಚಿತ್ರಗಳು-ಚಿತ್ತಾನಕ್ಷತ್ರ] ಚಂದ್ರಶಾಲೆಯ ಸೊಗಸಿನಿಂದ ಚಂದ್ರಿಕೆ ಹರಡಿದ ರಾತ್ರಿ. 
ಯಂತಿತ್ತು. ಸಿಂಹಾಸನವುಳ್ಳ ಆಸ್ಚಾ ನದಿಂದ ಕಾಡುಗಳ ಸಾಲನ್ನು ಅನುಕರಿಸಿತು 
[ಸಿಂಹಾಸನ- -ಸಿಂಹವಾಸ] ಜಾಳಕ ಸಮೂಹದಿಂದ ಹೂಬಳ್ಳಿ ಸಿಯನ್ನು ಸ, ಹೋಲಿತು 
[ಕಿಟಕಿಗಳು ಮೊಗ್ಗು ಗಳು] ಘನಸಾರ ಖಂಡಿತದಿಂದ ಮಳೆಗಾಲದ ವೆ ಭವವನ್ನು 
ಪಡೆಯಿತು. [ಕರ್ಪೂರದ ಹಳಕು---ನೀರಿನ ಹನಿಗಳು] ರತ್ನಗಳ ಧೂಳಿನಿಂದ ವ್ಯಾಪ್ತ 
ವಾಗಿ ಮೇರುಪರ್ವತದಂತಿತ್ತು. ಕಾಷ್ಠಾದಿಗಳಿಂದ ಮಾಡಿದ ಕನ್ಯಾ ಮೂರ್ತಿಗಳಿಂದ 
ದಿಕ್ಕುಗಳ ಸಾಲನ್ನು ಮೀರಿಸಿತು [ಮರ ಮೊದಲಾದುವುಗಳಿಂದ ಮಾಡಿದ ಬೊಂಬೆಗಳು 
ದಿಕ್ಕನ್ನಿಕೆಯರು] ಇಂಥ ಆಸ್ಥಾನ ಮಂದಿರಕ್ಕೆ ೫೭. “ಕಳಿಂಗ ಕನ್ನಿಕೆಯ ದೇಹದಲ್ಲಿ 
ಸೇರಿಕೊಂಡಿದ್ದ ಕಷ್ಟ ಕೊಡುತ್ತಿದ್ದ ಗ್ರಹವನ್ನು ದಂಡಿಸುವುದಕ್ಕಾಗಿ ಜಯಸಿಂಹನಿಗೆ 
ಬೇರೆ ಶರೀರವು ಬಂದಿದೆ. ನಾನದನ್ನು ಅಕ್ಕರೆಯಿಂದ ನೋಡಲು ಮರೆತೆನು.” ಎಂದು 
ಯೋಜಿಸಿ ಚಂದ್ರಲೇಖೆಯು ಬಳೆಗಳನ್ನೂ ಗೆಜ್ಜೆಗಳನ್ನೂ ಸದ್ದುಮಾಡಂತ್ತಾ ಹಸನ್ಮುಖ 
ಳಾಗಿ ಆಸ್ಥಾನಕ್ಕೆ ಬಂದಳು. ವ॥ ಹಾಗೆ ಆ ಶಶಾಂಕಲೇಖೆಯ ಗೆಳತಿ ಚಂದ್ರಲೇಖೆಯಂ 
ಆಸ್ಥಾನ ಮಂದಿರದಲ್ಲಿ ಕುಳಿತಿದ್ದ ನನ್ನನ್ನು ನೋಡಿ ೫೮. "ಈ ಅರಸನು ಶ್ಮಶಾನದಲ್ಲಿ 
ಯತಿಯನ್ನು ಕೊಂದು ದಯೆಯಿಂದ ಕಳಿಂಗ ಕುಮಾರಿಯನ್ನು ರಕ್ಷಿಸಿದ ಸಾಹಸಿಯಂತೆ 
ಕಾಣಿಸುತ್ತಾನೆ. ಎಂದು ಅವಳು ತಿಳಿದಳು. ರಾಜವಾಹನ |! ಅವಳು ನೋಡಿದ ರೀತಿ, 


ತ್ರಯೋದಶಾಶ್ವಾಸಂ ೫೯೩ 


ವ॥ ಅಂತಾಕೆಯಾಸ್ಯ ಚೇಪ್ಟೆಯನಳಕದಾಗಳಿಂತೆಂದೆಂ 


ಕಂಡೆಗೆ ಚಂದ್ರಲೇಖೆ ಜಯಸಿಂಹನನಂತಕನಿಕ್ಕೆಗಟ್ಟಿಯಾಂ 

ಗಂಡಿಗನಾಗಿ ತನ್ನಿಲಯಕೆಯ್ದಿ ದೆನೀಹದನಂ ಸಶೀಘ್ರದಿಂ 
ಖಂಡಶಶಾಂಕಸನ್ನುತಲಲಾಟೆಗೆ ಚೆನ್ನೆ ಕಳಿಂಗಕನ್ನೆಗೂ 

ದಂಡಿಗಳೀಗಳೆಂತಜ ಯದಂತಟುಹೆಂದೆನಿಳಾಧಿನಾಯಕಾ ೫೯ 


ವಶ ಎನಲಾ ಚಂದ್ರಲೇಖೆ 


ಸಲಿಸದೆಯಾಯಾಕಾರಂ 

ನೆಲೆಯಾದೊಡೆ ತತ್ಕಳಿಂಗಕನ್ನಿಕೆಯ ಗರಂ 

ನೆಲೆಯಲ್ಪದಲ್ಲದಿರ್ದೊಡೆ 

ನೆಲೆಯಾಕೆಗೆ ಕಡೆಗೆ ಗರದ ಚೇಷ್ಟೆ ನಿತಾಂತಂ ೬೦ 


ವ8 ವಎಂದೊಡಾಕೆಗಿಂತೆಂದೆಂ 


ಸಂದೇಹಂ ನಿನಗೇಕೆ ಶಂಕರಧರಾಸ್ಥಾನಾಂತದಿಂ ಕನ್ನೆಯಂ 
ತಂದಾತಂ ಜಯಸಿಂಹನಂ ಹತಿಸಿ ತದ್ರಾಜ್ಯಕ್ಕೆ ಕೇಳೀಗಳೆ 
ಯ್ತುಂದಾತಂ ನಿಜರೀತಿಯೆಂದಜಿೌ್‌ಯಲಿಂ ನಿನ್ನಾಕೆಯೆಂದಾಕೆಯಂ 
ಚಂದಂ ರಂಜಿಸಲಟ್ಟಿದೆಂ ಕೆಳದಿಯಿರ್ದಾತಾಣಕಾನಂದದಿಂ ೬೧ 
ವ॥ ಅಂತಾಕೆಯನತ್ತಲ್‌ ಕಳುಹಿ ಇತ್ತಲಾಸ್ಕಾನದಲ್ಲಿರ್ದೆಲ್ಲರಂ ಸತ್ಕರಿಸಿ ಕಳಿಂಗ 
ಕನ್ನೆಯ ಗ್ರಹಕಾರಣಂ ತದಾಕಾರಸ್ಥಿತಿಯೆನಗಾಯ್ದ್ತೆಂದಣುಹಿಯನಂತರಂ ಶಶಾಂಕಲೇಖೆ 


ಯಿರ್ದೆಡೆಗೆಯ್ದಿ 


ಮತ್ತು ಮುಖಭಾವಗಳಿಂದ ಇದನ್ನು ನಾನರಿತೆನು! ಇದು ನಿಶ್ಚಯ. ವ॥ ಅವಳ 
ಮುಖ ಚೇಷ್ಟೆಯನ್ನರಿತು ನಾನು ಅವಳಿಗೆ ಹೇಳಿದೆನು ರ೯. “ಚಂದ್ರಲೇಖೆ ! ನಾನು 
ಶೌರ್ಯದಿಂದ ಜಯಸಿಂಹನನ್ನು ಯಮನಗಿರಿಗೆ ಕಳುಹಿಸಿ ಅವನರಮನೆಗೆ ಬಂದಿ ದ್ವೇನೆ 
ಈ ವಿಷಯವನ್ನು ಬೇಗ ಚಂದ್ರಲೇಖೆಯ ಹಾಗೆ ಮುಖವುಳ್ಳ ಕಳಿಂಗಕನೈಗೆ ಅಂತಃಪುರದ 
ಅಧಿಕಾರಿಗಳಿಗೆ ತಿಳಿಯದಂತೆ ಹೇಳು? ವ1।। ಅದನ್ನು ಕೇಳಿ ಚಂದ್ರಲೇಖೆಯು-.- 
೬೦, "ಈ ನಿನ್ನ ಆಕಾರವು ಹೀಗೆಯೇ ಸ್ಲಿರವಾಗಿದ್ದರೆ ಆ ಕಳಿಂಗ ಕನ್ಯೆಗೆ ಹಿಡಿದಿರುವ 


ಗ್ರಹವು ಬಿಟ್ಟುಹೋಗುತ್ತದೆ. ಅಲ್ಲದಿದ್ದರೆ ಅವಳಿಗೆ ಗ್ರಹಚೇಷ್ಟೆಯು ಶಾಶ್ವತ.” 
ವ1। ಎಂದು ಹೇಳಲು ನಾನು ಆಕೆಗೆ ಹೇಳಿದೆನು “೬೧. "ನಿನಗೆ : ಸಂದೇಹಬೇಡ- 
ಶೃಶಾನದಿಂದ ಕಳಿಂಗ ಕನ್ಯೆಯನ್ನು ರಕ್ಷಿಸಿ ತಂದವನು ನಾನೇ | ಜಯಸಿಂಹನನ್ನು 
ಕೊಂದು ಅವನ ರಾಜ್ಯಕ್ಕೀಗ ಬಂದಿರುವನೂ ನಾನೇ ! ನಿನ್ನವಳು ಇದನ್ನು ನಿಜವೆಂದು 
ತಿಳಿಯಲಿ.' ಎಂದು ಹೇಳಿ ರಂಜಸಿ ಅವಳನ್ನು ನನ್ನ ಗೆಳತಿಯಿದ್ದ ಜಾಗಕ್ಕೆ ಹರ್ಷದಿಂದ 
ಕಳುಹಿಸಿದೆನು. ವಃ ಹೀಗೆ ಆಕೆಯನ್ನು ಅತ್ತಕಳುಹಿಸಿದೆನು. ಇತ್ತ “ಕಳಿಂಗ ಕನ್ನೆಯ ಗ್ರಹ 
ನಿವಾರಣೆಗಾಗಿ ಈ ಆಕಾರವು ನನಗೆ ಬಂದಿದೆ” ಎಂದು ಹೇ ಆಸ್ಥಾನದಲ್ಲಿದ್ದ ವರನ್ನೆಲ್ಲ 
38 


೫೯೪ ಅಭಿನವ ದಶಕುಮಾರ ಚರಿತೆ 


ಎನ್ನಂ ಕಂಡಾಗಳಾಕನ್ನಿಕೆಯತಿಶಯದಿಂ ಕಾಂತಿಯಂ ತಾಳ್ಡಿಯೆನ್ನಂ 
ತನ್ನಿರ್ಕೆಯ್ಯಿಂ ಕರಂ ತಳ್ಳಿಸಿಯಧರಲಸತ್ಸಾರದಿಂ ಹೆಚ್ಚಿ ನಿಚ್ಚಂ 

ತನ್ನಂಗ ಶ್ರೇಷ್ಠ ಸಂಗಸ್ಥಿತಿಯಿನಧಿಕರಾಗಾಧಿಕಂ ಸಂದಿರಲ್‌ ಕಂ 

ಡೆನ್ನಂ ತನ್ನಿಂದೆ ಕಾರ್ಯಂ ನೆಲೆಯೆನಿಸಿರಲಾನಂದದಿಂದಿರ್ದೆಣಾಗಳ* ೬೨ 


ವ॥ ಅಂತೆನ್ನ ಸ್ನೇಹದಿಂ ಕಳಿಂಗಕನ್ನೆಗಾದ ಗರಂ ಕಲಕಿದಾಕಾರ್ಯದೇಟಕ್ಸೆ ಯಂ ಕಳಿಂಗ 
ರಾಜಂಗಣುಹಲ್‌ ಚರರಂ ಕಳುಹಿಯನಂತರಂ ನಿನ್ನಂಫ್ರಯನಳಸಲೆಂದಿರಲನ್ನೆಗಂ 
ಜಗದಧಿನಾಥ ಕೇಳ್‌ ನಿಜಸಹಾಯುನೆನಲ್‌ ನೆಣ3ದಂಗರಾಜನೇ 
ಟಕ್ಮೆಗೆ ನಿಜದಿಂ ಸಹಾಯವೆನಗೆಂದೆನಗಾಜ್ಞೆ ಯನಟ್ಟಲೀಗಳಿ 
ಲ್ಲಿಗೆ ನಲಿದೆಯ್ದಿ ನಿನ್ನ ಚರಣಂಗಳನೀಕ್ಸಿಸಿ ಧನ್ಯನಾದೆ ನಿಂ 
ದಗಣಿತಕಾರ್ಯನಸಿದ್ಧಿ ನೆಲೆಯಾಯ್ತೆನಗೆಂದಜಕಿದೆಂ ನಿರಂತರಂ ೬೩ 


ವ॥ ಎಂದು ರಾಜವಾಹನಂಗೆ ಮಂತ್ರಗುಪ್ತಂ ತನ್ನ ವೃತ್ತಾಂತಮಂ ಪೇಟ್ವುದುಂ 


ಧರಣಿಗೆ ನಿನ್ನ ಮಂತ್ರಮೆ ಫಲಂ ನಿಜಸತ್ವಮತೀವವಿಸ್ಮಯಂ 

ಪಿರಿಯ ತಪಂ ಕರಂ ಪೊಸತು ಬುದ್ಧಿ ವಿಚಿತ್ರಮೆನುತನೇಕ ಸೌಂ 
ದರವಚನಂಗಳಿಂ ಪದೆದು ಮನ್ನಿಸಿ ಸನ್ನುತಮಂತ್ರಗುಪ್ತನಂ 

ನಿರವಧಿತುಷ್ಟಿಯಿಂ ನಲಿದು ಮೆಚ್ಚಿದನಾಗಳಭಂಗವಿಕ್ರಮಂ ೬೪ 


ಸತ್ಕರಿಸಿ. ಕಳುಹಿಸಿದೆನು. ಅನಂತರ ಶಶಾಂಕಲೇಖೆಯಿದ್ದಲ್ಲಿಗೆ ಹೋದೆನು. 
೬೨, ಆ ಕನ್ನಿಕೆಯು ನನ್ನನ್ನು ಕಂಡ ಕೂಡಲೆ ಅತಿಶಯವಾದ ಕಾಂತಿಯನ್ನು ಪಡೆದಳು. 
ನನ್ನನ್ನು ತನ್ನ ಎರಡು ಕೈಗಳನ್ನೂ ನೀಡಿ ತಬ್ಬಿಕೊಂಡಳು. ಅಧರ ಸುಧೆಯನ್ನು 
ಪಾನಮಾಡಿಸಿದಳು. ತನ್ನ ಶ್ರೇಷ್ಠವಾದ ಶರೀರ ಸಂಗದಿಂದ ಅಧಿಕವಾದ ಪ್ರೀತಿಯನ್ನು 
ತೋರಿಸಿದಳು. ಹೀಗೆ ಕಾರ್ಯ ಸಿದ್ದಿಯನ್ನು ಪಡೆದು ಆನಂದದಿಂದ ಇದ್ದೆನು, 
ವ ಹೀಗೆ ನನ್ನ ಸ್ನೇಹದಿಂದ ಕಳಿಂಗ ಕನೈಗಾದ ಗ್ರಹಪೀಡೆಯು ಕಳೆಯಿತು, ಈ 
ಕಾರ್ಯ ಸಿದ್ದಿಯ ವಿಚಾರವನ್ನು ಕಳಿಂಗ ರಾಜನಿಗೆ ತಿಳಿಸಲು ದೂತರನ್ನು ಕಳುಹಿಸಿದೆನು. 
ಅನಂತರ ನಿಮ್ಮ ಪಾದಗಳನ್ನು ಹುಡುಕಬೇಕೆಂದಿದ್ದೆ ನು-ಅಷ್ಟರಲ್ಲಿ-೬೩. ಜಗದೊಡೆಯ 
ನಾದ ರಾಜವಾಹನನೇ ಕೇಳು. ನಿನಗೆ ಸಹಾಯಕನಾದ ಅಂಗರಾಜನು ತನಗೆ ಸಹಾಯ 
ಮಾಡುವುದಕ್ಕೆ ಬರಬೇಕೆಂದು ನನಗೆ ಹೇಳಿಕಳುಹಿಸಿದನು. ಅದಕ್ಕಾಗಿ ಇಲ್ಲಿಗೆ ಬಂದು 
ನಿನ್ನ ಚರಣಗಳನ್ನು ನೋಡಿ ಧನ್ಯನಾದೆನು. ತಮ್ಮ ಅನುಗ್ರಹದಿಂದ ಅಗಣಿತವಾದ 
ಕಾರ್ಯೆಸಿದ್ದಿಯಾಯಿತು.” ವ।। ಎಂದು ರಾಜವಾಹನನಿಗೆ ಮಂತ್ರಗುಪ್ತನು ತನ್ನ 1 
ವೃತ್ತಾಂತವನ್ನೆಲ್ಲ ಹೇಳಿದನು--೬೪, “ಧರಣಿಯಲ್ಲಿ ನಿನ್ನ ಮಂತ್ರವೇ ಫಲಿಸುವುದು. 
ನಿನ್ನ ಪರಾಕ್ರಮವು ತುಂಬ ಆಶ್ಚರ್ಯಕರವಾದದು. ನಿನ್ನ ತಪಸ್ಸು ಹೊಸ ಬಗೆಯದು 
ನಿನ್ನ ಬುದ್ಧಿಯು ವಿಚಿತ್ರವಾದುದು.” ಎಂದು ಹೇಳುತ್ತಾ ಅನೇಕ ಸುಂದರವಾದ 
ಮಾತುಗಳಿಂದ ಆ ಅಭಂಗ ವಿಕ್ರಮನಾದ ರಾಜವಾಹನನು ಮಂತ್ರಗುಪ್ತನನ್ನು ಹೊಗಳಿ 


ತ್ರಯೋದಶಾಶ್ವಾಸಂ ೪೯ ೫ 
ಗದ್ಯ | 

ಇದು ನಿಖಿಲಬುಧಜನಮನೋವನಖವನ ದಿವಾಕರಕಿರಣಪ್ರತಿಮ ಪ್ರಸನ್ನ ಶ್ರೀಮದ 

ಭಂಗವಿಟ್ಮ್ಕಲ ಪದಾಂಭೋಜ ಮತ್ತಮಧುಕರ ಮಧುಸೂದನನಂದನ ಸರಸಕವಿ ಚೌಂಡರಾಯ 

ಎರಚಿತಮಪ್ಪ ಅಭಿನವ ದಶಕುಮಾರ ಚರಿತೆಯೊಳ್‌ ಮಂತ್ರಗುಪ್ತ ನಿರೋಷ್ಮ ಕಥಾವೃತ್ತಾಂತಂ 


ತ್ರಯೋದಕಶಾಶ್ವಾಸಂ 


ಅಧಿಕ ತೃಪ್ತಿಯಿಂದ ನಲಿದು ಮೆಚ್ಚಿದನು. ಇದು ಸಕಲ ವಿದ್ದಾ ಎಂಸರ ಮನಸ್ಸೆಂಬ 
ಕಮಲ ವನಕ್ಕೆ ಸೂರ್ಯನ ಕಿರಣ ಸಮನಾ ದ, ಪ್ರಸನ್ನನಾದ ಶ್ರೀಮದಭಂಗ ವಿಟ್ಕಲನ 
ಪದ ಕಮಲಗಳಲ್ಲಿ ಮದಿಸಿದ ದುಂಬಿಯಾದ ಮಧುಸೂದನನ ಮಗನಾದ ಸರಸಕವಿ 
ಚೌಂಡರಾಜನಿಂದ ವಿರಚಿತವಾದ ಅಭಿನವ ದಶಕುಮಾರ ಚರಿತೆಯಲ್ಲಿ ಮಂತ್ರಗುಪ್ತನ 
ತುಟಿಗಳ ಸ್ಪರ್ಶವಿಲ್ಲದೆ ಹೇಳಿದ ಕತೆ, ಹದಿಮೂರನೆಯ ಆಶ್ವಾಸ ಸ 


ಚತರ್ದುಶಾಶ್ವಾಸಂ 
ನಿಶ್ರುತನ ಕಥೆ 


ಶ್ರೀನಂದನಮೂರ್ತಿ ಕಳಾ 

ಸ್ಥಾನಂ ವಿಶ್ರುತನ ಮುಖಮುನೀಕ್ಷಿಸಿ ಕೇಳ್ವಂ 

ನೀನೆಸಗಿತ್ತೇನೆಂದಭಿ 

ಮಾನಧನಂ ಕೂರ್ತಭಂಗವಿಟ್ಟಲಭೃತ್ಯಂ ೧ 


ವ॥ ಆಂತು ಕೇಳ್ವ ರಾಜವಾಹನಂಗೆ ವಿಶ್ರುತಂ ಕೆಯ್ದಳಂ ಮುಗಿದು 


ಸೋದರರೆಲ್ಲರಂದಡಿನಿಳಾತಳದೆಣ್ಣೆ ಸೆಯೊಳ್‌ ತ್ವದೀಯಸ 

ತ್ಲಾದಪಯೋಜಮಂ ತ್ವರಿತದಿಂದಜಸುತ್ತಿರಲನ್ನ ಪೂರ್ವಪು 
ಣ್ಯೋದಯದಿಂದನೇಕಸುಕೃತಂ ನೆಲೆಗೊಂಡವೊಲರ್ಪದೊಂದು ಚಿ 
ಲ್ವಾದೆಡೆಯಂ ಮನೋಮುದದಿನೆಯ್ದಿ ದೆನಾಂ ಭುವನಾಧಿನಾಯಕಾ 


ವ॥ ಅದಾವುದೆನೆ 


ಹರಿಪದಸಂಗಮಂ ವಿವಿಧಮೋಕ್ಸವಧೂನವ ನೃತ್ಯರಂಗಮಂ 
ಪರಮದಯಾಂಗಮಂ ಸುಖಸುಧಾಬ್ದಿ ತರಂಗಮನುಗ್ರಪಾಪಸಿಂ 
ಧುರಮಧುಭಂಗಮಂ ಭ:ವನಮಂಗಳಗೇಹಮ )ದಂಗಮಂ 

ಸ್ಥಿರಗಿರಿಶೃಂಗಮಂ ಭರದಿನೆಯ್ದಿ ದೆನೊಪ್ಪುವ ಪಾಂಡುರಂಗಮಂ ೩ 


೧. ರಾಜ್ಯಲಕ್ಷ್ಮಿಗೆ ಆನಂದಕರವಾದ ಶರೀರವುಳ್ಳ, ಕಲೆಗಳಿಗೆ ಆಶ್ರಯನಾದ, ಅಭಿ 
ಮಾನಧನನಾದ ಅಭಂಗವಿಟ್ಕಲನ ಸೇವಕನಾದ ರಾಜವಾಹನನು ವಿಶ್ರುತನ ಮುಖ 
ವನ್ನು ನೋಡಿ "ನೀನು ಮಾಡಿದ ಕೆಲಸಗಳನ್ನು ಹೇಳು' ಎಂದು ಕೇಳಿದೆನು. ವ॥ ಹಾಗೆ 
ಕೇಳಿದ ರಾಜವಾಹನನಿಗೆ ವಿಶ್ರುತನು ಕೈಗಳನ್ನು ಮುಗಿದು ಹೀಗೆಂದನು. ೨. “ಎಲ್ಲ 
ಸಹೋದರರ ಹಾಗೆ ಭೂಮಂಡಲದ ಎಂಟು ದಿಕ್ಕುಗಳಲ್ಲಿಯೂ ನಿನ್ನ ಪಾದ ಕಮಲ 
ಗಳನ್ನು ಹುಡುಕಿದೆನು. ಆಗ ನನ್ನ ಪೂರ್ವಜನ್ಮದ ಪುಣ್ಯದಿಂದ ಧರೆಯೊಡೆಯನೇ, 
ಒಂದು ಸುಂದರವಾದ ಪ್ರದೇಶಕ್ಕೆ ಹೋದೆನು. ಅದು ಪುಣ್ಯಕ್ಕೆ ಆಶ್ರಯವಾದ ಸ್ಥಳ 
ದಂತೆ ಶೋಭಿಸುತ್ತಿತ್ತು. ವ॥ ಅದು ಯಾವುದೆಂದರೆ. ೩. ಹೆಸರುವಾಸಿಯಾದ 
ಪಾಂಡುರಂಗಕ್ಷೇತ್ರ. ಆಲ್ಲಿಗೆ ನಾನು ಹೋದೆನು. ಅದು ಹರಿಯ ಪಾದಗಳ ಸಂಬಂಧ 
ವುಳ್ಳುದು. ಮೋಕ್ಸವೆಂಬ ವಧುವಿಗೆ ವಿಧವಿಧವಾಗಿ ನರ್ತಿಸುವ ರಂಗಭೂಮಿ, ಪರಮ 
ದಯಾಸ್ವರೂಪವು. ಸುಖವೆಂಬ ಅಮೃತ ಸಮುದ್ರದಲ್ಲೆದ್ದ ಅಲೆ, ಉಗ್ರವಾದ 
ಪಾಪವೆಂಬ ಆನೆಯ ಮದವನ್ನು ಭಂಗಿಸುವುದು. ಪ್ರಪಂಚದ ಮಂಗಳದ ಮನೆಯ 


ಚತುರ್ದಶಾಶ್ವಾಸಂ ೫೯೭ 


ಅದರ ಮಹತ್ವಮಂ ಪೊಗಟಲೆನ್ನಳವಲ್ಲು ಸಮಸ್ತದೇವತಾ 
ಸದನಮನಂತತೀರ್ಥನಿಲಯಂ ಸಕಲೋತ್ತಮಭೂಮಿ ವಿಷ್ಣುಮೆ 

ಚ್ಹಿದ ಮನೆ ಲೋಕಲೋಚನಮನೋಹರಮಾಗಮ ಶಾಸ್ತ್ರಕೋಟಿ ಪು 

ಟ್ಟಿದ ನೆಲೆ ಪಾಂಡುರಂಗೆ ಮದನಂಗೆಡೆಯಾಟದ ತಾಣಮೆಂಬಿನಂ ಲ 


ವ॥ ಅದಲ್ಬದೆಯುಂ 


ಅದಣ ೊಳ್‌ ಗೋಷಪಾಲಕೇಳೀ ವ್ಯಸನಮನುಲಟ್‌ದಾನಂದದಿಂ ಕೃಷ್ಣರಾಯಂ 
ಪದುಳಂ ನಿಂದಿರ್ದು ಬೇಟ್ಬಿರ್ಗಭಿಮತಫಲಮಂ ಕೊಟ್ಟು ಸನ್ಮೂತರ್ತಿಸಾಕಾ 
ರದ ಚೆಲ್ವಿಂದಂ ನಿರಾಕಾರಿಗಳ ಬಗೆಯನೀಡಾಡಿ ಸಂದೇಹಮಂ ಪೊ 

ರ್ದದೆ ತೋರ್ಪಂ ದಿವ್ಯರೂಪಂ ಮನುಜತತಿಗೆ ಕೇಳ್‌ ವಿಟ್ಮಲಾಖ್ಯಾನದಿಂದಂ 


೫ 
ವ॥ ಮತ್ತಮಲ್ಲಿ 
ತಾಪಿಪಯೋಷ್ಟಿ ನರ್ಮದೆ ಸುಗೌತಮಿ ಜಾಹ್ನವಿ ಕೃಷ್ಣವೇಣಿ ಗೋ 
ದಾವರಿ ತುಂಗಭದ್ರೆ ಸುರಗಂಗೆ ಕವೇರತನೂಜೆಯೆಂಬ ನಾ 
ನಾವಿಧಮಪ್ಪನೇಕ ನದಿಗಳ್ಳಧಿಕಂ ಹರಿಸನ್ನಿಧಾನಮು 
ರ್ವೀವಳಯಪ ಸಿದ್ಧ ಮೆನೆ ಭೀಮರಥೀನದಿಯೆಂಬುದೊಪ್ಪುಗುಂ 3 


ಮೃದಂಗ. ಸ್ಥಿರವಾದ ಗಿರಿಶಿಖರದಲ್ಲಿರುವುದು. ೪. ಅದರ ಮಹತ್ವವನ್ನು ಹೊಗಳಲು 
ನನಗೆ ಶಕ್ತಿಯಿಲ್ಲ. ಅದು ಸಮಸ್ತ ದೇವತೆಗಳು ವಾಸಮಾಡುವ ಮನೆ. ಅನಂತ ತೀರ್ಥ 
ಗಳಿಗೆ ಆಶ್ರಯ. ಸಕಲ ಕ್ಷೇತ್ರಗಳಲ್ಲಿ ಉತ್ತಮವಾದ ಕ್ಷೇತ್ರ. ವಿಷ್ಣುವು ಮೆಚ್ಚಿಕೊಂಡಿರುವ 
ಮನೆ. ಜನರ ಕಂಗಳಿಗೆ ಮನೋಹರವಾದುದು. ಕೋಟಿ ಆಗಮ 'ಶಾಸ್ತ್ರಗಳುಹ ಹುಟ್ಟಿದ ' 
ಸ್ಥಾನ. ಹೀ ಪಾಂಡುರಂಗಕ್ಷೇತ್ರವು ಮದನನ ಕ್ರೀಡಾಂಗಣವಾಗಿದ್ದಿತು. ವ॥ ಅದೂ 
ಅಲ್ಲದೆ--೫, ಅಲ್ಲಿ ಕೃಷ್ಣನು ಗೊಲ್ಲರ ಆಟಗಳಲ್ಲಿ ಆಸಕ್ತಿಯನ್ನು ತೊರೆದು ಆನಂದ 
ದಿಂದ ಕ್ಷೇಮವಾಗಿ ನಿತಿದ್ದಾ ನೆ. ವಿಟ್ಕಲನೆಂಬ ಹೆಸರಿನಿಂದ ಬೇಡಿದವರಿಗೆಲ್ಲ ಇಷ್ಟವಾದ 

ಲಗಳನ್ನು ಕೊಡುತ್ತಾನೆ. ಸುಂದರವಾದ ಸಾಕಾರಮೂರ್ತಿಯ ಸೌಂದರ್ಯವನು ಸ 
ಚ ದೇವರು ನಿರಾಕಾರನೆಂಬ ಸಂಶಯವನ್ನು ಹೋಗಲಾಡಿಸಿ ಮ ನುಷ್ಯರಿಗೆ ತನ್ನ 
ದಿವ್ಯರೂಪವನ್ನು ತೋರಿಸುತ್ತಾನೆ. ವ॥ ಮತ್‌ ಅಲ್ಲಿ: ೬ ಭೀಃ ಸ್‌ ಎಂಬ 
ನದಿಯು ಹರಿಯುತ್ತದೆ. ತಾಪೀ, ಪಯೋಷ್ಲೀ, ನರ್ಮದೆ, ಗೌತಮಿ, ಜಾಹ್ನವಿ, 

ಕೃಷ್ಣವೇಣಿ, ಗೋದಾವರಿ, ತುಂಗಭದ್ರೆ, ದೇವಗಂಗೆ, ಕಾವೇರಿ ಮೊದಲಾದ ನಾನಾವಿಧ 
ವಾದ ನದಿಗಳೆಲ್ಲಕ್ಕಿಂತ ಇದು ಭೂಮಂಡಲದಲ್ಲಿ ಶ್ರೇಷ್ಠವೆನಿಸಿದೆ. ಹರಿಯ ಸನ್ನಿಧಾನವೇ 


ತ 


೫೯೮ ಅಭಿನವ ದಶಕುಮಾರ ಚರಿತೆ 


ಹರಿ ಗೋಪಾಲರೊಳಾಡಿದೊಂದೆಡೆ ಪೆಗಲ್ಲೂಟುಂಡ ತಾಣಂ ಮನೋ 
ಹರಕೇಳೀಸ್ಕಳಿ ಗೋವ್ರಜಂ ನಡೆದ ಚಿಹ್ನೆಂ ತನ್ನದೀತೀರದೊಳ್‌ 

ಕರದಿಂ ರಂಜಿಪುವೆಲ್ಲರೀಕ್ಷಿಸಲೆನಲ್‌ ಸತ್ಪಾಂಡುರಂಗಕ್ಕೆ ಭೀ 

ಮರಧೀದೇವಿ ಸುದರ್ಪಣಂ ಗಡಮೆನಲ್‌ ಚೆಲಾ ಗಿ ಕಣ್ಣೊಪ್ಪ ಗುಂ ೭ 


ವ॥ ಮತ್ತಮಲ್ಲಿ 


ಪಲವುಯುಗಂ ಸಮುದ್ರನದಿಕಾನನದೇವಗೃಹಾದ್ರಿಯೆಂಬ ಸು 

ಸ್ಥಳದೊಳತೀವ ಘೋರತಪದಿಂ ಯತಿಗಳ ಮಿಗೆ ಕಾಣದಿರ್ಪ ವಿ 
ಟ್ಮಲನನಂತರೀಕ್ಷಿಸಿ ನಿಜೇಚ್ಛೆಗೆ ಬೆಂಬಬ*ಯಾಗಿ ತಂದ ನಿ 

ಶ್ಚಳಮತಿ ಪುಂಡರೀಕಮುನಿ ತೀರದೊಳಿರ್ದನಿಳಾಧಿನಾಯಕಾ ರ 


ವ॥ ಅಂತಿರ್ದ ದಿವ್ಯಕ್ಷೇತ್ರಮಂ ಕಂಡು 


ಎಲ್ಲಾ ತೀರ್ಥಂಗಳಿಂದಗ್ಗಳಮೆನಿಸುವ ತತ್ತೀರ್ಥಮಂ ಮಿಂದು ಮತ್ತಾ 

ನಲ್ಲಿಂ ಮೈಯ್ಯಿಕ್ಕುತುು ವಿಟ್ಟಲ ಜಯಜಯ ಎಂಬುತ್ತಮಧ್ಯಾನದಿಂ ಚಿ 
ತ್ತೋಲ್ಲಾಸಂಮಿಕ್ಕು ಬರ್ಪನ್ನೆಗಮೆನಗಿದಿರೊಳ್‌ ತೋಜಕದತ್ತುಚ್ಚಶಾಖಾ 
ಸಲ್ಲೀಲಂ ರಂಜಿಪೊಂದುನ್ನತತರಪಿಚು ಮಂದಾಳವಾಳಂ ಕುಜಾಳಂ ೯ 


ಇದಕ್ಕೆ ಕಾರಣ. ೭. ಹರಿಯು ಗೋಪಾಲರೊಡನೆ ಆಟವಾಡಿದ ಜಾಗ, ಬುತ್ತಿಯ 
ಅನ್ನವನ್ನು ತಿಂದ ಜಾಗ, ಮನೋಹರವಾದ ಕ್ರೀಡಾಸ್ಕುನ. ಹಸುಗಳ ಗುಂಪು ತಿರು 
ಗಿದ ಗುರುತು-ಇವೆಲ್ಲ ಆ ನದಿಯ ದಡದಲ್ಲಿ ಈಗಲಣ ನೋಡಲು ಕಾಣಿಸುತ್ತವೆ. 
ಆ ಪಾಂಡುರಂಗಕ್ಕೆ ಭೀಮರಥೀ ನದಿಯೇ ಸೊಗಸಾದ ಕನ್ನಡಿ, ಎಂಬಂತೆ ಆ ಕ್ಷೇತ್ರವು 
ಸುಂದರವಾಗಿ ಕಾಣಿಸುತ್ತದೆ. ವ॥ ಮತ್ತೂ ಅಲ್ಲಿ ೮. ಹಲವು ಯುಗಗಳ ಕಾಲ 
ಸಮುದ್ರನದಿಕಾಡು ದೇವಾಲಯ ಬೆಟ್ಟ ಇತ್ಯಾದಿ ಪುಣ್ಯಸ್ಥಳಗಳಲ್ಲಿ ಘೋರವಾದ ತಪ 
ಸ್ಸನ್ನು ಮಾಡಿದರೂ ಯತಿಗಳು ಕಾಣಲಾಗದಂಥ ವಿಟ್ಕಲನನ್ನು ನೋಡಿ, ತನ್ನ ಇಷ್ಟ 
ದಂತೆ ತನ್ನ ಹಿಂದೆಯೇ ಕರೆದುಕೊಂಡು ಬಂದ ನಿಶ್ಚ ಲಮತಿಯಾದ ಪುಂಡರೀಕನು ಈ 
ನದಿಯ ತೀರದಲ್ಲಿ ವಾಸಿಸುತ್ತಿದ್ದಾನೆ. ವ॥ ಹಾಗಿದ್ದ ದಿವ್ಯಕ್ಷೇತ್ರವನ್ನು ನೋಡಿ-- 
೯, ಎಲ್ಲ ತೀರ್ಥಗಳಿಗೂ ಶ್ರೇಷ್ಠವಾದ ಆ ತೀರ್ಥದಲ್ಲಿ ಸ್ಮಾನಮಾಡಿದೆನು. ಮತ್ತು 
ಅಲ್ಲಿಂದ ನಮಸ್ಕಾರಮಾಡಿ 'ವಿಟ್ಕಲ ಜಯ ಜಯ' ಎಂದು ಹೇಳುತ್ತಾ ಮುಂದೆ 
ಉಲ್ಲಾಸದಿಂದ ನಡೆದೆನು. ಬರುತ್ತಿರುವಾಗ ಒಂದು ಎತ್ತರವಾದ ಕೊಂಬೆಗಳಿಂದ 
ಕೂಡಿದ ಪಾತಿಮಾಡಿದ ಒಂದು ಬೇವಿನ ಮರದ ಕಟ್ಟೆಯು ಎದುರಿನಲ್ಲಿ ಕಾಣಿಸಿತು, 


ಚತುರ್ದಶಾಶಾ ಸಂ ೪೯೯ 


ಬೇವಿನ ಕಟ್ಟೆ ಪುಣ್ಯವಧು ತನ್ನೊಲವಿಂ ಬರುತಿರ್ಪ ಬಟ್ಟೆ ನಾ 
ನಾವಿಧಪಾಪದುಷ್ಟ ಮೃ ಗಮಂ ಕೆಡೆಯೆಟ್ಟು ವ ಮಿಟ್ಟೆ ನವ ಪು 

ಣ್ಯಾ ವಳಿರತ್ನಮಂ ಓಯಸಿ ಕಟ್ಟಿ ದ ಮೊಟ್ಟೆ ಕುಶಾಸ್ತ ಮಾರ್ಗಮಂ 

ಸಾ ಗೆಲ್ಲ ಬಟ್ಟೆಯೆನೆ ರಂಜಿಪುದಲ್ಲಿ ia ೧೦ 


ಸನಕಾದಿಗಳಖಿಳಾಗಮ 

ವಿನಿಶ್ವಯಕ್ಕಿರ್ಪ ತಾಣಮೆಂದಾನಾಗಳಿ್‌ 

ಮನಮೊಲ್ಪದರ್ಕೆ ಪೊಡೆಮ 

ಟ್ಲನುನಯದಿಂ ಮತ್ತೆ ಮುಂದೆ ನಡೆಗೊಳ್ತಾಗಳ್‌ ೧೧ 


ನಲಿನಭವಾದಿದೇವನಿಕರಕ್ಕಮಗೋಚರಮಾದಭಂಗವಿ 

ಟ್ಮಲನ ಮನೋಹರಾಕ ತಿಯನಾತನ ಪಾದಪಯೋಜಯುಗ್ಮಮಂ 

ಚಲಿಸದ ದ ೈಷ್ಟಿಯಿಂ ಪದೆದು ನೋಡುತೆ ಕೆಯ್ಮುಗಿದಿರ್ಪ ಪಕ್ಷಿಸಂ 
ಕುಲಪತಿಯಪ್ಪ ಭೀಕರಗರುತ್ಮನನಾಂ ಮಿಗೆ ಕಂಡೆನುರ್ನಿಪಾ ೧೨ 


ವ॥ ಅಂತಾಗರುಡಂಗೆ ನಮಸ್ಕರಿಸಿ ಮತ್ತಂ ಪೋಗೆ ಮುಂದೆ 


ಮದಗಂಧಕ್ಕೆ ಮದಾಳಿಗಳ್‌ ಮುಸುಚಿ*ದೋಲ್‌ ಸರ್ವಾಂಗದೊಳ* ನೀಲರ 
ತ್ನದಲಂಕಾರಮನಾಂತ . . * - ಪರಮಹಸ್ತಂ ಶೂರ್ಪಕರ್ಣದ್ವಯಂ 
ರದನೈಕಂ ನವರಕ್ತ ಚಂದನವಿಲಿಪ್ತಾಂಗಂ ಗಜಾಸ್ಯಂ ವರ 

ಪ್ರದನಿರ್ದಂ ಪೊಡೆಮಟ್ಟೆನೆನ್ನ ಬಗೆಯಕ್ಕೆಂದಾಗಳುರ್ವೀಶ್ವರಾ ೧೩ 


೧೦. ರಾಜವಾಹನನೇ ಆ ಬೇವಿನ ಕಟ್ಟೆಯು ಪುಣ್ಯವೆಂಬ ವಧುವು ಪ್ರೀತಿಯಿಂದ 
ಬರುತ್ತಿರುವ ದಾರಿ. ನಾನಾ ಬಗೆಯ ಪಾಪಗಳೆಂಬ ದುಷ್ಪಮೃಗಗಳನ್ನು ಹಿಂದಕ್ಕೆ 
ತಡೆದಟ್ಟುವ ದಿಣ್ಣೆ, ನೂತನವಾದ ಪುಣ್ಯ ಗಳೆಂಬ ರತ್ನಗಳನ್ನು ಬಯಸಿಕಟ್ಟಿದ ಬಡು: 
ಕುತ್ಸಿತ ಶಾಸ್ತ್ರ ಗಳಲ್ಲಿ ಹೇಳಿರುವ ಮಾರ್ಗವನ್ನು ಗೆದ್ದದಾರಿ-ಎನ್ನುವಂತೆ ರಂಜಿಸುತ್ತದೆ] 
೧೧. "ಸನಕಾದಿ ಮುನಿಗಳು ಅಖಿಳಾಗಮಗಳ ಆಚ ನ್ಹು ನಿರ್ಣಯಿಸುವ ಸ್ಟಾ ನವಿದು 
ಎಂದು ನಿಶ್ಚಯಿಸಿ ನಾನಾಗ ಪ್ರೀತಿಯಿಂದ ಅದಕ್ಕೆ ನಮಸಾ ರ ಮಾಡಿದೆನು. ಮತ್ತೆ 
ಅಲ್ಲಿಂದ ಮುಂದೆ ನಡೆದೆನು. ೧೨. ಅಭಂಗ ಎಟ್ಕಲನ ಘಡದ ಆಕೃತಿಯು 
ಬ್ರಹ್ಮನೇ ಮೊದಲಾದ ದೇವತಾ ಸಮೂಹಕ್ಕೂ ಗೋಚರವಾಗತಕ್ಕದ್ದಲ್ಲ. ಅಂಥ 
“a ಪಾದ ಕಮಲಗಳರಡನ್ನೂ ನೆಟ್ಟ ನೋಟದಿಂದ ನೋಡುತ್ತಾ ಕೈ ಮುಗಿದಂ 
ಕೊಂಡಿದ್ದ ಪಕ್ಷಿರಾಜನಾದ ಭಯಂಕರ ಗರುಡನನ್ನು ನೋಡಿದೆನು. ವ॥ ಆ ಗರುಡನಿಗೆ 
ನಮಸ್ಕಾರ ಮಾಡಿ ಮತ್ತೆ ಮುಂದೆ ಹೋದೆನು. ಮುಂದೆ-೧೩. ವರಪ್ರದನಾದ 
ಗಣೇಶನಿದ್ದನು. ಅವನ ಸರ್ವಾಂಗಗಳಲ್ಲಿಯೂ ಮಾಡಿದ್ದ ನೀಲ ರತ್ನಗಳ ಅಲಂಕಾರವು 
ಮದೋದಕದ ಸೊಗಡಿಗೆ ಬಂದು ಮುತ್ತಿ ಕೊಂಡಿದ್ದ "ಮದಿಸಿದ ದುಂಬಿಗಳಂತಿದ್ದಿತು 
ಶ್ರೇಷ್ಠವಾದ ಸೊಂಡಿಲು, ಮೊರದಹಾಗಿದ್ದ ಕಿವಿಗಳೆರಡು ಒಂದು ಹಲ್ಲು ಸಹಿತನವಾಡೆ 
ಕೆಂಪುಗಂಧ ಹಚ್ಚಿದ ಶರೀರ ಇವುಗಳಿಂದ ರಂಜಿಸುತ್ತಿದ್ದ ಗಣೇ ಶನಿಗೆ ನಮಸ್ಕರಿಸಿ 


೬೦೦ ಅಭಿನವ ದಶಕುಮಾರೆ ಚರಿತೆ 


ವ॥ ಅಂತಾ ವಿನಾಯಕಂಗೆ ಪೊಜಮಟ್ಟಲ್ಲಿಂ ತಳರ್ದು ಮುಂದೆ 


ಜ್ವಲನಾಕ್ಷಂ ಕ್ರೂರದಂಪ್ಪಾ ಪ್ರ ಹಸಿತವದನಂ ಕುಂಡಲಂ ರುಂಡಮಾಲಾ 
ಗಲನುಗ್ರಾಹೀಂದ್ರಹಾರಂ ಡಮರುಗವಿಲಸತ್ಫೂಲಕಾಪಾಲಖಡ್ಗಾ 

ವಿಲಹಸ್ತಂ ಕ್ಷುದ್ರಘಂಟಾಂಚಿತಜಘನತಟಂ ರಂಜಿಸಲ್‌ ಕ್ಷೇತ್ರಪಾಲಂ 
ನೆಲಸಿರ್ದಂ ಬಾಗಿಲೊಳ್‌ ಕಂಡೆಜಿಗಿದೆನೆನಸುಂ ಭಕ್ತಿಯಿಂದಂ ನೃಪಾಲಾ ೧೪ 


ವ॥ ಅಂತಾ ಕ್ಷೇತ್ರಪಾಲಂಗೆಜಿಗಿ ಮುಂದಂ ನೋಟಿಕ್ತಿನಂ 


ಅಭಿನವರತ್ನ ತೋರಣಮನೇಕಲಸತ್ಕಲಶಂ ಗರುತ್ಮವ 

ಲ್ಲಭನ ಪತಾಕೆ ವೈಷ್ಣವಜಯಧ ಸನಿ ನಿರ್ಮಳಭಿತ್ತಿಕಾಸುಧಾ 

ಪ್ರಭೆ ನವಧೂಪಧೂಮಲತೆ ಮಂಗಳವಾದಕಗೇಯನರ್ತಕೀ 

ರಭಸಮನಾರತಂ ಮೆಚಿವ ಎಟ್ಮಲರಾಯಗೃಹಂ ವಿರಾಜಿಕುಂ ೧೫ 


ವ॥ ಅಂತಾ ದೇವತಾಯತನಮಂ ಕಂಡಾಂ ಪ್ರದಕ್ಷಿಣಂಗೆಯ್ಯುತ್ತಲ್ಲಿ 


ಕಿ 
ದೇವನಿತಂಬಿನೀಸಮುದಯಂ ಬೆಸಕೆಯ್ವ ಸಮಸ್ತಭಾಗ್ಯ ಜ 
ನ್ಮಾವನಿಯಾದ ತನ್ನ ನಯನಾಂಚಲದಿಂ ಭುವನಕ್ಕೆ ಸಂತತಂ 
ಜೀವನಮಂ ಪ್ರತಿಷ್ಠಿಸುವ ವಿಟ್ಕಲರಾಯನ ರಾಣಿ ರುಕ್ಮಿಣೀ 
ದೇವಿಯರಂಘಿಗಾಂ ನಲಿದು ದೂರದೊಳಿರ್ದೆಅಗಿರ್ದೆನುರ್ವಿಪಾ ೧೬ 


ಇಷ್ಟಾರ್ಥವು ಸಿದ್ದಿಸಲೆಂದು ಪ್ರಾರ್ಥಿಸಿದೆನು.. ವ॥ ವಿನಾಯಕನಿಗೆ ನಮಸ್ಕರಿಸಿ 
ಅಲ್ಲಿಂದ ಹೊರಟು ಮುಂದೆ- ೧೪. ನೃಪಾಲನೆ, ಬಾಗಿಲಿನಲ್ಲಿಯೇ ನೆಲಸಿದ್ದ ಕ್ಷೇತ್ರ 
ಪಾಲನನ್ನು ಕಂಡೆನು. ಉರಿಗಣ್ಣು ಕ್ರೂರವಾದ ಕೋರೆಹಲ್ಲುಗಳನ್ನು ತೋರುತ್ತಾ 
ನಗುತ್ತಿರುವ ಮುಖ, ಕಿವಿಯಲ್ಲಿ ಕುಂಡಲ, ಕುತ್ತಿಗೆಯಲ್ಲಿ ರುಂಡಮಾಲೆ, ಉಗ್ರನಾದ 
ಸರ್ಪರಾಜನಹಾರ, ಕೆ ಗಳಲ್ಲಿ ಡಮರುಗ ಶೂಲ ಕಪಾಲ ಕತ್ತಿಗಳು, ಸೊಂಟಕ್ಕೆ ಕಿರುಗೆಜ್ಜೆ 
ಗಳ ಉಡಿದಾರ- ಇವುಗಳಿಂದ ಕ್ಷೇತ್ರಪಾಲನು ರಂಜಿಸುತ್ತಿದ್ದನಂ. ಅವನಿಗೆ ಭಕ್ತಿಯಿಂದ 
ನಮಸ್ಕಾರಮಾಡಿದೆನು. ವ॥ ಆ ಕ್ಷೇತ್ರಪಾಲನಿಗೆ ನಮಸ್ಕರಿಸಿ ಮುಂದೆ ನೋಡಲು 
೧೫. ನೂತನವಾದ ರತ್ನಗಳ ತೋರಣ, ಹೊಳೆಯುವ ಹಲವು ಕಲಶಗಳು ಗರುಡಧ್ವಜ, 
ಎಷ್ಟು ಭಕ್ತರು ಮಾಡುತ್ತಿದ್ದ ಜಯಶಬ್ದ, ನಿರ್ಮಲವಾದ ಗೋಡೆಗಳಿಗೆ ಹಚ್ಚಿದ 
ಸುಣ್ಣದಕಾಂತಿ, ಬಳಿ ಕ್ರಯ ಹಾಗೆ ಕಾಣಿಸುವ ಮೇಲೇಳುತ್ತಿದ್ದ ಧೂಪದ ಹೊಗೆ, ಮಂಗಳ 
ವಾದ್ಯ, ಸಂಗೀತ, ನರ್ತಕಿಯರ ನಾಟ್ಯದ ರಭಸ... ಇವುಗಳಿಂದ ವಿಟ್ಕಲರಾಯನ 
ಮಂದಿರವು ಪ್ರಕಾಶಿಸುತ್ತಿತ್ತು. ವ॥ ಆ ದೇವಾಲಯವನ್ನು ನೋಡಿ ನಾನು ಪ್ರದಕ್ಷಿಣೆ 
ಮಾಡಿದೆನು. ಅಲ್ಲಿ-೧೬. ರಾಜವಾಹನನೇ, ವಿಟ್ಕಲರಾಯನ ರಾಣಿ ರುಕ್ಮಿಣಿದೇವಿ 
ಯರ ಪಾದಗಳಿಗೆ ದೂರದಿಂದಲೇ ನಮಸ್ಕರಿಸಿದೆನು. ದೇವತಾ ಸ್ತ್ರೀಯರಿಂದ ಸೇವಿತಳಾದ 
ವಳು ಅವಳು. ಸಮಸ್ತ ಭಾಗ್ಯಕ್ಕೂ ಜನ್ಮಭೂಮಿಯಾದ ಕಡೆಗಣ್‌ ನೋಟದಿಂದ 


ಚತುರ್ದಶಾಶ್ವಾಸಂ ೬೦೧ 


ವ॥ ಅಂತಾ ದೇವಿಯರಂ ನಮಸ್ಕರಿಸಿಯನಂತರಂ 


ಹಿಮಕರವಕ್ತೆಯರ್‌ ತ್ರಿದಶಕಾಮಿನಿಯರ್‌ ನವತಾರಕಾಸಮು 
ದ್ಧಮಮನಲರ್ಚಿ ತಮ್ಮನಯನಪ್ರಭೆಯಿಂ ಸಮಕಟ್ಟಿ ರುಕ್ಮಿಣೀ 

ರಮಣನ ಕೋಮಳಾಂಫ್ರ)ಯುಗಳಕ್ಕೆ ನಿವೇದಿಸುವಂದದಿಂ ಸವಿ 
ಭ್ರಮಮನೊಡರ್ಚಿ ಪೊಚ್ಚ ಪೊಸಮಾಲೆಯನೆತ್ತುವರಲ್ಲಿ ಬಾಲೆಯರ್‌ ೧೭ 


ವ॥ ಅಂತವಣೊಳ್‌ ಪವಣಿಲ್ಲದ ಪೂಗಳಂ ಪರಮಪುರುಪಂಗೆ ಪಡೆದನಂತರಂ 


ಪುಲಕಂಗಳ್‌ ಮೆಯ್ಯೊಳಕ್ಷಿದ್ವಯದೊಳಸುರಜಿನ್ಮೂರ್ತಿ ಜಿಹ್ವಾಗ್ರದೊಳ೯ ನಿ 
 ರ್ಮಲನಾಮಂ ಭಾ ದೊರ. ಚಂಪುರರಮೆನಸುಂ. ಚಿತ್ತ Ase ಭಕ್ತಿಭಾವಂ 

ನೆಲಸಲ್‌ ಮದ್ಭಾಗ ಸಂವೃದ್ಧಿ ದಿಗೆ ಮಿಗೆ ನಲಿಯುತ್ತುಂ ಮನಃಪ್ರೀತಿಯಿಂ ವಿ 

ಟ್ಮ ಲನೆಕ ಕಂಡಾರ್ತದಿಂ ಮೆಲ್ಲಡಿಗೆಅಗಿ ಕೃತಾರ್ಥಾತ್ಮನಾದೆಂ ನೃಪಾಲಾ ೧೮ 


ವ॥ ಅಂತೆಅಗಿ | 4೫ 


ಅಡಿಗೆಅಗಿರ್ದೊಡೆ ರೂಪಿನ 

ಸಡಗರಮಂ ಕಾಣಲರಿದೆನುತ್ತಾನಾಗಳ್‌ 

ಕಡುಪಿಂ ಎಟ್ಮಲಮೂರ್ತಿಯ 

ನಡವಣ ಯದೆ ನೋಡುತಿರ್ದೆನನಿವಿಷಗತಿಯಿಂ ೧೯ 


ಪ್ರಪಂಚಕ್ಕೆ ಜೀವನವನ್ನು ಕೊಡುತ್ತಾಳೆ ಅವಳು. ವ॥ ಆ ದೇವಿಯರನ್ನು 
ನಮಸ್ಕರಿಸಿದೆನು ಅನಂತರ ೧೭. ಅಲ್ಲಿ ಬಾಲೆಯರು ವಿಲಾಸದಿಂದ ಹೊಚ್ಚ ಹೊಸ 
ಮಾಲೆಯನ್ನು ದೇವರಿಗೆ ಸಮರ್ಪಿಸುವುದಕ್ಕಾಗಿ ಕೈಯಲ್ಲಿ ಎತ್ತಿಹಿಡಿದು ಮಾರುತ್ತಾರೆ. 
ಅವರು ಚಂದ್ರಮುಖಿಯರಾದ ಅಪ್ಪರಸ್ಸುಗಳು ನೂತನವಾದ ತಾರಕೆಗಳನ್ನು ಅರಳಿಸಿ 
ತಮ್ಮ ನಯನ ಕಾಂತಿಯಿಂದ ಸುಂದರವಾಗಿ ಕಟ್ಟಿ ರುಕ್ಮಿಣಿ: ದೇವಿಯ ಪಾದಗಳೆರಡಕ್ಕೂ 
ನಿವೇದಿಸುತ್ತಿರುವಂತೆ ಕಾಣಿಸಿದರು. : ವ॥ ಅವರಿಂದ ಅಳತೆಗೆ ಮೀರಿದಷ್ಟು ಹೂ 
ಗಳನ್ನು ಪರಮಪುರುಷನಿಗೆ ಅರ್ಪಿಸುವುದಕ್ಕಾಗಿ ಪಡೆದೆನು. ಅನಂತರ--೧೮. ನೃಪಾ 
ಲನೇ, ವಿಟ್ಕಲನ ಮೃದುವಾದ ಪಾದಗಳಿಗೆ ನಮಸ್ಕರಿಸಿ ಕೃತಾರ್ಥನಾದೆನು. ಮೈ ಯಲ್ಲಿ 
ರೋಮಾಂಚವೂಂಟಾಯಿತು. ಅಸುರರನ್ನು ಗೆದ್ದ ವಿಟ್ಕಲನಮೂರ್ತಿ ಎರಡು 
ಕಂಗಳಲ್ಲಿಯೂ ಪ್ರತಿಬಿಂಬಿಸಿತು. ನಾಲಿಗೆಯಿಂದ ಅವನ ನಿರ್ಮಲವಾದ ನಾಮವನ್ನು 
ಹೇಳುತ್ತಿದ್ದೆನು. ಕೈಗಳೆರಡನ್ನೂ ಹಣೆಯ ಮೇಲೆ ಎತ್ತಿ ಮುಗಿದುಕೊಂಡಿದ್ದೆನು. 
ಮನಸ್ಸಿ ನಲ್ಲಿ ಭಕ್ತಿ ಸ ನೆಲೆಸಿತು. ಈ ರೀತಿಯಾಗಿ ಭಗವದ ಶರ್ಶನವನ್ನು ನನ್ನ ಭಾಗ್ಯಾ 
ತಿಶಯವೆಂದು ತಿಳಿದು ಮನಸ್ಸಿನಲ್ಲಿ ಪ್ರೀತಿಯಿಂದ ನಲಿದೆನು. ವ ಹಾಗೆ ಎರಗಿ. 
೧೯. ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ಇದ್ದರೆ ವಿಟ್ಕಲನ ರೂಪದ ವೈ ಭವವನು 


ಎ J A 
ನೋಡಲು ಸಾಧ್ಯವಿಲ್ಲ ಎಂದು ನೀಟಿಸದೆತು ಫಿ ಅನಂತರ ಎದು ನಾನು ವಿಟಲ 


೬೦೨ ಅಭಿನವ ದಶಕುಮಾರ ಚರಿತೆ 


ವರಮಕುಟಂ ಮುಗುಳ್ನಗೆ ತುಳುಂಕುವ ಮುದ್ದುಮೊಗಂ ಜಗನ್ಮನೋ 
ಹರಕರಕುಂಡಲಂ ಪೆಗಲಕಲ್ಲಿ ಲಸತ್ವದಕಂ ನಿತಂಬದೊಳ* 

ಸ್ಮಿರಮೆನಲಿಟ್ಟ ಹಸ್ತಯುಗಳಂ ಪೊಸಗೋವಳಗೋಲ್‌ ನಿಲೀನಸ 
ಚ್ಚರಣಸರೋರುಹಂ ಮೆಚಿವ ಚೆನ್ನಿಗ ವಿಟ್ಮಲರಾಯನೊಪ್ಪಿದಂ ೨೦ 


ನವಮೇಘಚ್ಛವಿ ಮೆಯ್ಲೆ ಮಂದಹಸಿತಂ ವಕ್ತಕ್ಕೆ ಶಂಖಂ ನವೀ 
ನವೆನಲ್‌ ವಾಮಕರಕ್ಕೆ ಸತ್ಕಟಿಗೆ ಸತ್ಪಾಣಿದ್ದಯಂ ಪಾದಪ 
ಲ್ಲವಯುಗ್ಮಕ್ಕೆ ನೆಗಟಕ್ತಿಯಿಟ್ಟಗೆ ಲಸತ್ಸೌಂದರ್ಯಭಾಗ್ಯಂ ಸಮ 
ಸ್ತವಿಶೇಷಂ ಸಮುದಾಯ ಶೋಭೆಯೆಸೆಯಲ್ಕಂದೊಷ್ಟಿದಂ ವಿಟ್ಮಲಂ ೨೧ 


ವಃ ಅಂತಿರ್ದ ವಿಟ್ಮಲದೇವನಂ ಕಂಡು' 
ಪಡ್ಡಂ | 
We) 


ಜಯ ಜಯ ಜಯ ಜಗನ್ಮೋಹನಮೂರ್ತಿ । 
ಜಯ ದೇವ ಸುರಾಸುರ ಚಕ್ರವರ್ತಿ ॥ 

ಜಯ ಭಾಗವತ ಸ್ಮಿರಭಾಗ್ಯರೂಪ | 

ಜಯ ನಾಗನಿವಾಸಚಿತಪ್ರತಾಪ ॥ 

ಜಯ ನಿತ್ಯನಿರ್ಮಳಮುಖಪ್ರಸಾದ । 


ಮೂರ್ತಿಯನ್ನೇ ಎಡೆಬಿಡಿದೆ ರೆಪ್ಪಹಾಕದೆ ಆಸಕ್ತಿಯಿಂದ ನೋಡುತ್ತಾನಿಂತೆನು. ೨೦. 
ಶ್ರೇಷ್ಠವಾದ ಕಿರೀಟವನ್ನು ಧರಿಸಿದ್ದಾನೆ. ಮುದ್ದಾದ ಮುಖದಲ್ಲಿ ಮುಗುಳ್ನಗೆ ತುಂಬಿ 
ತುಳುಕುತ್ತಿದೆ. ಕಿವಿಯಲ್ಲಿನ ಕುಂಡಲವು ಜಗತ್ತನ್ನೇ, ಮೋಹಗೊಳಿಸುತ್ತಿದೆ. ಹೆಗಲ 
ಮೇಲೆ ಉತ್ತರೀಯ ಧರಿಸಿದ್ದಾನೆ. ಎದೆಯ ಮೇಲೆ ಪಾದಕವು ಹೊಳೆಯುತ್ತಿದೆ. 
ಎರಡು ಸುಂದರವಾದ ಕೆ [ಗಳನ್ನೂ ಸ ಸೊಂಟದ ಮೇಲೆ ಚಲಿಸದಂತೆ ಇರಿಸಿದ್ದಾನೆ. ಹೊಸ 
ದಾದ ಗೊಲ್ಲರ ಕೋಲನ್ನು ಹೊಂದಿದ್ದಾನೆ. ಪಾದಕಮಲಗಳು ಅಡಗಿವೆ. ಹೀಗೆ 
ಚೆನ್ನಿಗನಾದ ವಿಟ್ಕಲರಾಯನು ಪ್ರಕಾಶಿಸಿದನು. ೨೧. ಮೈಗೆ ಹೊಸ ಮೋಡದ 
ಕಾಂತಿಯೂ, ಮುಖಕ್ಕೆ ಮಂದಹಾಸವೂ, ಎಡಗೈಗೆ ಶಂಖವೂ, ಸುಂದರವಾದ ಸೊಂಟಕ್ಕೆ 
ಎರಡು ಕೈಗಳೂ. ಪಾಜಪಲ್ಲವಗ”"ರಡಕ್ಕೆ ಪ್ರಸಿದ್ಧವಾದ ಇಟ್ಟಿಗೆಯೂ ಶೋಭೆಯನ್ನೂ 
ಸೌಂದರ್ಯ ಸೌಭಾಗ್ಯವನ್ನೂ ನೀಡಿದುವು. ಈ ಎಲ್ಲ ರೀತಿಯ ಸಮುದಾಯ ಶೋಭೆ 
ರಿಂದ ವಿಟ್ಕಲರಾಯನು ಪ್ರಕಾಶಿಸಿದನು. ವ॥ ಹಾಗಿದ್ದ ವಿಟ್ಟಲ ದೇವರನ್ನು 
ನೋಡಿ 
ಜಗತ್ತನ್ನು ಮೋಹಗೊಳಿಸುವ ಮೂರ್ತಿ ವಿಟ್ಕಲನೇ ಜಯಜಯಜಯ ! 
ಸುರರಿಗೂ ಅಸುರರಿಗೂ ಸ್ವಾ ಮಿಯಾದವನೇ ನಿನಗೆ ಜಯವಾಗಲಿ ! 
ಭಗವದ್ಭಕ್ತರ ಸ್ಥಿರವಾದ ಭಾಗ್ಯ ರೂಪಿಯೇ ನಿನಗೆ ಜಯವಾಗಲಿ ! 
ಪಾತಾಳದವರೆಗೆ ಹರಡಿದ ಪ್ರತಾಪವುಳ್ಳವನೇ ನಿನಗೆ ಜಯವಾಗಲಿ | 


y 
ಬೆ 


ಚತುರ್ದಶಾಶಾ ಸಂ ೬೦೩ 


ಜಯ ಸತ್ಯಲೋಕಲಂಘಿತ ಸುಪಾದ 8 
ಜಯ ಸರ್ವಲೋಕ ಪರಿಪೂರ್ಣದೇಹ | 
ಜಯ ಗರ್ವಿತಾಸುರ ಮುಖಾಬ್ಜದಾಹ 8 
ಜಯ ಜನ್ಮದುರ್ಫಟ ಮಹಾಬ್ಬಿ ತೀರ 1 
ಜಯ ಮನ್ಮಥಾದಿ ವಿಜಯೋಪಕಾರ 8 
ಜಯ ಪೂತನಾಪ್ರಬಲಜೀವಘಾತ | 
ಜಯ ದೂತದುಶ್ಶಕಟನಪ್ಪಭೂತ ॥ 
ಜಯ ವೃಕ್ಷರೂಪಯಮಳಾರ್ಜುನಾರಿ 1 
ಜಯ ರಾಕ್ಷಸಪ್ಪಕರಜನ್ಮವೈರಿ ॥ 

ಜಯ ನಂದಗೋಪಕುಲ ಕಲ್ಪವೃಕ್ಷ 
ಜಯ ಚಂದ್ರಸೂರ್ಯರಂಜಿತನಿಜಾಕ್ಷ 1 
ಜಯ ಧೇನುವೃಂದ ನಿತ್ಯಪ್ರಸಾದ 1 


ನಿತ್ಯವೂ ನಿರ್ಮಲವಾದ ಮುಖ ಪ್ರಸಾದವುಳ್ಳ ವನೇ ನಿನಗೆ ಜಯವಾಗಲಿ ! 
ಸತ್ಯಲೋಕದವರೆಗೆ ಪಾದವನ್ನು ಚಾಚಿದವನೇ ನಿನಗೆ ಜಯವಾಗಲಿ ! 
ಸರ್ವಲೋಕಗಳಲ್ಲಿ ಅಂತಯರ್ಕಾಮಿಯಾದವನೇ ನಿನಗೆ ಜಯವಾಗಲಿ ! 
ಕೊಬ್ಬಿದ ರಾಕ್ಟಸನ ಮುಖ ಕಮಲಗಳನ್ನು ಸುಟ್ಟವನೇ ನಿನಗೆ ಜಯವಾಗಲಿ ! 
ಜನನವೆಂಬ ದಾಟಲು ಕಷ್ಟಕರವಾದ ಮಹಾಸಮುದ್ರದ ದಡವೇ ನಿನಗೆ 
ಜಯವಾಗಲಿ | 
ಮನ್ಮಥನೇ ಮೊದಲಾದವರಿಗೆ ವಿಜಯವನ್ನು ಕೊಟ್ಟು ಉಪಕರಿಸಿದವನೇ 
ನಿನಗೆ ಜಯವಾಗಲಿ 
ಪೂತನೆಯ ಪ್ರಬಲವಾದ ಜೀವವನ್ನು ತೆಗೆದವನೇ ನಿನಗೆ ಜಯವಾಗಲಿ ! 
ಕಂಸದೂತನಾದ ದುಷ್ಪಶಕಟಾಸುರನನ್ನು ಸಂಹರಿಸಿದವನೇ ನಿನಗೆ ಜಯವಾಗಲಿ | 
ಮರೆದ ರೂಪ ಧರಿಸಿದ ಯಮಳಾರ್ಜುನರನ್ನು ಸಂಹರಿಸಿದವನೇ 
ನಿನಗೆ ಜಯವಾಗಲಿ ! 
ರಾಕ್ಚಸರ ಸಮೂಹಕ್ಕೆ ಜನ್ಮವೈರಿಯೇ ನಿನಗೆ ಜಯವಾಗಲಿ ! 
ನಂದಗೋಪನ ಕುಲಕ್ಕೆ ಕಲ್ಪವೃಕ್ಷವಾದವನೇ ನಿನಗೆ ಜಯವಾಗಲಿ ! 
ಂದ್ರ ಸೂರ್ಯರೇ ಕಂಗಳಾದವನೇ ನಿನಗೆ ಜಯವಾಗಲಿ ! 
ಹಸುಗಳ ಸಮೂಹಕ್ಕೆ ನಿತ್ಯವೂ ಅನುಗ್ರಹಿಸುವವನೇ ನಿನಗೆ ಜಯವಾಗಲಿ | 
ವೇಣುಗಾನ ಪ್ರಿಯನೇ (ಹಾಡಾಗಿ ಹರಿದ ವೇಣುನಾದಕರನೇ) 


ನಿನಗೆ ಜಯವಾಗಲಿ 


ಕಂದಾ 


[a 


ಲ್ನ 


ಪ್ರ 


೬೦೪ ಅಭಿನವ ದಶಕುಮಾರ ಚರಿತೆ 


ಜಯ ಗಾನನಿರ್ಗಳಿತ ವೇಣುನಾದ ॥ 
ಜಯ ಘೋರಕಾಳಿಯ ಭುಜಂಗಕಾಲ ॥ 
ಜಯ ವೀರಕೇಶಿದುರ್ಹದಯಶೂಲ ॥ 
ಜಯ ಕಪ್ಪಕುಕ್ಕುಟ ಕೃತಾಂತನೀಡ 1 
ಜಯ ದುಷ್ಟ್ಪರಜಕದಾನವವಿಭಾಡ ॥ 
ಜಯ ಪಂಡರೀಪುರವರಪ್ರಮೋದ 1ಟ 
ಜಯ ಪುಂಡರೀಕ ಮುನಿಪ್ರಸಾದ ॥ 
ಜಯ ಪಾಂಡವಪ್ರಕರ ಜೀವರೂಪ 1 
ಜಯ ಪಾಂಡವಪ್ರಚುರರತ್ನದೀಪ 8 
ಜಯ ಭುಕ್ತಿ ಮುಕ್ತಿ ಫಲ ಸಿದ್ಧಿ ಕಾರ್ಯ ॥ಟ 
ಜಯ ಭಕ್ತವತ್ಸಲ ಸುರೇಂದ್ರಧೈರ್ಯ ॥ 
ಜಯ ರುಕ್ಮಿಣೀಮುಖ ಸರೋಜಭ ೈಂಗ I 
ಜಯ ರುಕ್ಮಿಣೀ ವಿಮಳ ಹೃದಯಸಂಗ 8 
ಜಯ ಪನ್ನಗೇಂದ್ರ ಕಮನೀಯತಲ್ಲ 
ಜಯ ಚೆನ್ನ ವಿಟ್ಮಲ ಸುರದ್ರುಕಲ್ಪ ॥ 


ಘೋರವಾದ ಕಾಳಿಯ ಸರ್ಪಕ್ಕೆ ಮೃತ್ಯುಸ ರೂಪವೇ ನಿನಗೆ ಜಯವಾಗಲಿ ! 


ವೀರನಾದ ಕೇಶಿಯೆಂಬ ಜೀ ದುಷ್ಟ ಹೃದಯಕ್ಕೆ ಶೂಲವಾದವನೇ 
ನಿನಗೆ ಜಯವಾಗಲಿ 1 


ಕಷ್ಟಕರವಾದ ಕುಕ್ಕು ಟಾಸುರನಿಗೆ ಯಮ ನಿಲಯವಾದವನೇ ನಿನಗೆ ಜಯವಾಗಲಿ 


ಪ ನಾದ ರಜಕ (ಅಗಸ) ರೂಪಿಯ ದಾನವನನ್ನು ಸಂಹರಿಸಿದವನೇ 
ನಿನಗೆ ಜಯವಾಗಲಿ ! 
ಪಂಡರೀಪುರದ ಶ್ರೇಷ್ಠವಾದ ಆನಂದ ಸ್ವರೂಪನೇ ನಿನಗೆ ಜಯವಾಗಲಿ ! 
ಪುಂಡರೀಕಮುನಿಗೆ ಅನುಗ್ರಹ ಮಾಡಿದವನೇ ನಿನಗೆ ಜಯವಾಗಲಿ! 
ಪಂಚಪಾಂಡವರಿಗೆ ಜೀವರೂಪಿಯಾದವನೇ ನಿನಗೆ ಜಯವಾಗಲಿ ! 
ಪಾಂಡವರಿಗೆ ಪ್ರಕಾಶಮಾನವಾದ ರತ್ನದ ದೀವಿಗೆಯಾದವನೇ 
ನಿನಗೆ ಜಯವಾಗಲಿ ! 
ಭುಕ್ತಿ ಮುಕ್ತಿಗಳೆಂಬ ಫಲ ಸಿದ್ದಿ ಸ್ವರೂಪನೇ ನಿನಗೆ ಜಯವಾಗಲಿ ! 
ಭಕ್ತರಲ್ಲಿ ಪ್ರೀತಿಯುಳ್ಳ ಸುರೇಂದ್ರನಿಗೆ ಧೈರ್ಯ ಕೊಡುವವನೇ 
ನಿನಗೆ ಜಯವಾಗಲಿ ! 
ರುಕ್ಮಿಣಿಯ ಮುಖವೆಂಬ ಕಮಲದಲ್ಲಿ ದುಂಬಿಯಾದವನೇ ನಿನಗೆ ಜಯವಾಗಲಿ 
ಆದಿಶೇಷನೆಂಬ ಸುಂದರವಾದ ಹಾಸಿಗೆಯುಳ್ಳ ವನೇ ನಿನಗೆ ಜಯವಾಗಲೀ ! 


ಕಲ್ಪವ ಕ್ಚಕ್ಕೆ ಸ ಸಮವಾದ ಸುಂದರನಾದ ವಿಟ್ಲ ಲನೇ ನಿನಗೆ ಜಯವಾಗಲಿ ! 


ಚತರ್ದುಶಾಶ್ವಾಸಂ ೬೦೫ 


ವಿಟ್ಮಲಾಷ್ಠ ಕಂ 


ಶ್ರೀಗೆ ನಿರಂತರಂ ಬಯಸಿ ದುರ್ನರರಂ ಸಲೆ ಸೇವೆಗೆಯ್ದು ಬೆ 

ಳ್ಳಾಗಿ ದುರಾಸೆಯಿಂದಿಹಪರಕೃತಿನಿಂದಿತನಾಗಿ ತೀವ್ರ ದೈ 

ನ್ಯಾಗಮಮಂ ಕಟಲ್ಲಿ ನಿಜಪಾದಪಯೋರುಹಭಕ್ತಿಭಾಗ್ಯ ಸಂ 

ಯೋಗದೊಳಿರ್ಪ ಚಿತ್ತಮನಲಂಪಿನೊಳೀವುದಭಂಗವಿಟ್ಮಲಾ ೧ 


ಸಿರಿ ದೊರಕಲ್ಕೆ ಮೆಯ್ಮಅಕಿದು ಗರ್ವಿಸಿ ಮತ್ತೆ ದರಿದ್ರನಾಗಲೆ 

ಲ್ಲರ ಮನೆಗಳ್ಳೆ ಮಾಣದೆಡೆಯಾಡಿ ನಿವಾರಿಸಿಕೊಂಡು ಸುಯ್ದು ಕಾ 

ತರಿಸುವ ದುರ್ವಿವೇಕಗುಣಮಂ ಮಿಗೆ ಮಾಣಿಸಿ ನಿನ್ನ ಭಕ್ತಿಯೊಳ` 
ಪರಿಣತಮಪ್ಪ ಬುದ್ಧಿಯನಲಂಪಿನೊಳೀವುದಭಂಗವಿಟ್ಮಲಾ ಕ್ರಿ 


ನಿಜಗುಣನಾಮಮಂ ಭುವನಮೋಹನಮಂಗಳ ಮೂರ್ತಿಯಂದಮಂ 
ಭಜಿಸುವೆನೆಂಬ ಪೊಟ್ಟು ಧನಪುತ್ರಕಳತ್ರ ನಿವಾಸಚಿಂತೆಯೆಂ 

ಬಜಗರಮೆಯ್ದಿ ನುಂಗಿ ನೆರೆ ದುರ್ಗತಿಗಿಕ್ಕುವುದಂ ಖಗೇಶ್ವರ 

ಧ್ವಜ ಪೆಣಿಗಿಕ್ಕಿ ನಿನ್ನಧಿಕಭಕ್ತಿಯನೀವುದಭಂಗವಿಟ್ಮಲಾ ೩ 


ಪೊಡವಿಯೊಳೊರ್ಮೆ ದೈವವಶದಿಂ ಮಿಗೆ ಮಾನುಷ ಜನ್ಮಮಪ್ಪುದಾ 

ದೊಡೆ ನಿಜದೈವಮಂ ಭಜಿಸಲೊಲ್ಲದೆ ದುರ್ನರರಂ ಪೊಗಟ್ಲು ಬೆಂ 
ದೊಡಲನನಾರತಂ ಪೊರೆವೆನೆಂಬ ದುರಾಸೆಯನೊಕ್ಕು ನಿನ್ನ ಮೆ 
ಲಡಿಗಳನಾವಗಂ ಭಜಿಪ ಬುದ್ಧಿಯನೀವುದಭಂಗವಿಟ್ಮಲಾ ೪ 


೧. ನಾನಂ ಎಡೆಬಿಡದೆ ಹಣಕ್ಕೆ ಆಸೆಪಟ್ಟೆನು. ದುರ್ಜನರ ಸೇವೆಮಾಡಿದೆನು. 
ದಡ್ಡನಾಗಿ ದುರಾಸೆಯಿಂದ ಇಹಪರಗಳಿಗೆ ನಿಂದ್ಯನಾದೆನು.. ಇಹಲೋಕ ಪರಲೋಕ 
ಗಳ ಸುಖವಿಲ್ಲವಾಯಿತು. ತೀವ್ರವಾದ ದೈನ್ಯಭಾವವನ್ನುಹೋಗಲಾಡಿಸಿ, ಅಭಂ 
ವಿಟ್ಕಲ, ಹೇ ನಿನ್ನ ಪಾದಕಮಲಗಳಲ್ಲಿ ಭಕ್ತಿಯುಳ್ಳ ಮನಸ್ಸನ್ನು ಅನುಗ್ರಹಿಸು, 
೨. ಅಭಂಗವಿಟ್ಮಲನೇ, ಮನುಷ್ಯನು ಸಿರಿಬಂದಾಗ ಮೆಯ್ಮರೆತು ಗರ್ವಿತನಾಗು 
ತ್ತಾನೆ. ಮತ್ತೆ ಬಡವನಾದ ಕೂಡಲೆ ಎಲ್ಲರ ಮನೆಗಳಿಗೂ ತಿರುಗಿ ಅಲೆದು 
ಹಸಿವನ್ನು ಹೋಗಲಾಡಿಸಿಕೊಳ್ಳು ತ್ತಾನೆ. ನಿಟ್ಟುಸಿರೆಳೆದು ಕಾತರಿಸುತ್ತಾನೆ. ಇಂಥ 
ದುರ್ವಿವೇಕ ಗುಣವನ್ನು ಹೋಗಲಾಡಿಸಿ ನಿನ್ನ ಭಕ್ತಿಯಲ್ಲಿ ಪರಿಪಕ್ಕವಾದಂಥ ಬುದ್ದಿ 
ಯನ್ನು ಕೊಡು. ೩. ಗರುಡಧ್ವಜನಾದ ಅಭಂಗವಿಟ್ಕ ಲನೇ, ನಿನ್ನ ಗಂಣಗಳಿಂದ 
ತುಂಬಿದ ನಾಮವನ್ನೂ, ಭುವನಮೋಹನ ಮಂಗಳಮೂರ್ತಿಯ ಚೆಲುವನ್ನೂ' ಭಜಿಸು 
ವೆನು-ಎಂದು ಯೋಚಿಸುವಾಗ ಹಣ ಮಗ ಹೆಂಡತಿ ಮನೆ ಇವುಗಳ ಚಿಂತೆಯೆಂಬ 
ಹೆಬ್ಬಾವು ಆ ಚಿಂತೆಯನ್ನು ನಂಂಗಿ ದುರ್ಗತಿಗೆ ತಳ್ಳುತ್ತದೆ. ಇದನ್ನು ತಪ್ಪಿಸಿ 

ಅಧಿಕವಾದ ಭಕ್ತಿಯನ್ನು ಕೊಡು. ೪. ಭೂಮಿಯಲ್ಲಿ ಒಮ್ಮೆ ದೈವವಶದಿಂದ ಶ್ರೇಷ 
ವಾದ ಮನುಷ್ಯ ಜನ್ಮವು ಬರುತ್ತದೆ. ಆದುದರಿಂದ ದೇವರನ್ನು ದ 


ರನ್ನು ಹೊಗಳಿ ಸುಟ್ಟ ಈ ಶರೀರವನ್ನು ಪೊರೆಯುವೆನು ಎಂಬ ದುರಾಸೆಯನ್ನು 


೧೧S ೯ ೩ 
ಬಜಬಸಿದಿ ದು 


೬೦೬ ಅಭಿನವ ದಶಕುಮಾರ ಚರಿತೆ 


ಪೆಕರ ಗುಣಾಗುಣಂಗಳನನೇಕವಿಧಂ ಪಟಕಿಯಲ್‌ ನಿಮಿರ್ವುದ 

ಚ್ಚರಯೆನೆ ಜಿಹ್ಮೆಯಾತ್ಮಗುಣಮಂ ಪೊಗಟಲ್‌ ಮಿಗಿಲಪ್ಪು ದಂಬುಜೋ 
ದಂ ನಿಜನಾಮಮಂ ಭಜಿಸಲೊಲ್ಲದದರ್ಕೆ ಸುಬುದ್ಧಿವೇಟ್ಜು ನಿ 
ನ್ನುರುತರನಾಮವಮಂ ಭಜಿಪ ಚಿತ್ತಮನೀವುದಭಂಗ ವಿಟ್ಮಲಾ ೫ 


ಹಿತಮಹಿತಂಗಳೆಂಬೆರಡಜಿಕೊಳ್‌ ತಿಳಿವಿಲ್ಲದೆ ದೈವನಿಂದೆಯಂ 
ಶ್ರುತಿಮತಹಾಸ್ಯಮಂ ಸಮಯಭೇದಮನಗ್ಗಳಮಾಗೆ ಮಾಡಿ ದು 
ರ್ಗತಿಗಳವಪ್ಪ ಮನ್ಮತಿಗೆ ಸತ್ಚಥಮಂ ಮಿಗೆ ತೋಜಿ*್‌ಯಿಂದಿರಾ 

ಪತಿ ಭವದೀಯಭಕ್ತಿಯನಲಂಪಿನೊಳೀವುದಭಂಗವಿಟ್ಮಲಾ ೬ 


ಮಾನವಭೋಗಭೂಮಿಯೊಳನಂತಸುಖಕ್ಕೆ ಮದೀಯ ದೇಹಮಂ 
ನೀನೊಲವಿಂದೆ ಪುಟ್ಟಿಸಿ ಮಗುಟ್ಜದಣಲ್ಲಿ ತ್‌ ಚೂ 

ದಾನವವೈರಿ ಭಾವಿಪುದು ನೀತಿಯ ಮತ್ತನ:ವಿಂಗೆ ಸೌಖ್ಯ ಸಂ 

ತಾನಮನಿತ್ತು ನಿನ್ನ ದಯೆಯಿ? ಪರಿರಕ್ಷಿಸಭಂಗವಿಟ್ಮಲಾ ೭ 


ಎನಿತು ದಿನಂ ಬರ್ದುಂಕುವನಿತುಂ ದಿನಮೆನ್ನ ಶರೀರ ಭೋಗ ಚಿಂ 
ತನೆಯನತೀವಪೂಜ್ಯ ಮೆನೆ ಮಾಡಿ ಬಟಕಿಕ್ಕ ವಸಾನಕಾಲದೊಳ್‌ 
ನವರತಿಮೋಹದಿಂ ಚಲಿಸದಂಶು ನಿಜಾಂಘ್ರನಿವಾಸದಲ್ಲಿ ನೆ 

ಟ್ಚಿನೆ ನೆಲಸಿರ್ಪ ಬಲ್ಬಗೆಯನೀವುದು ಬೇಟಿಕ್ಕೆನಭಂಗವಿಟ್ಮಲಾ ೮ 


ತೊರೆದು ನಿನ್ನ ಮೆಲ್ಲಡಿಗಳನ್ನು ಭಜಿಸುವ ಬುದ್ಧಿಯನ್ನು, ಅಭಂಗವಿಟ್ಮಲನೇ, ಕೊಡು 
೫. ಅಭಂಗವಿಟ್ಕ ಲನೇ ! ಬೇರೆಯವರ ಗುಣಾವಗುಣಗಳನ್ನು ಅನೇಕ ವಿಧವಾಗಿ ಹಳಿ 
ಯಲು ನಾಲಿಗೆಯು ಉದ್ದವಾಗುತ್ತದೆ. ಆಶ್ಚರ್ಯ ! ತನ್ನ ಗುಣಗಳನ್ನು ಹೊಗಳಿ 
ಕೊಳ್ಳಲು ಮತ್ತೂ ಉದ್ದವಾಗುತ್ತದೆ. ಆದರೆ "ಕಮಲನಾಭನಾದ ನಿನ್ನ ನಾಮಗಳನ್ನು 
ಭಜಿಸಲಾರದು. ಅದಕ್ಕೆ ಬುದ್ದಿ ಹೇಳಿ ನಿನ್ನ ಶ್ರೇಷ್ಠವಾದ ನಾಮವನ್ನು ಭಜಿಸುವ 
ಬುದ್ದಿಯನ್ನು ಕೊಡು. ೬. ಇದು ಹಿತ ಇದು ಅಹಿತ ಎಂಬ ತಿಳಿವಳಿಕೆಯಿಲ್ಲದೆ ದೈವ 
ವನ್ನು ನಿಂದಿಸುವುದು. ವೇದಮತವನ್ನು ಹಾಸ್ಯಮಾಡುವುದು. ಸಿದ್ದಾ ಂತಗಳಲ್ಲಿ ಭೇದ 
ನ ಹೆಚ್ಛು ಮಾಡುವುದು ಇವುಗಳಿಂದ ನನ್ನ ಮತಿಯು ದುರ್ಗತಿಗೆ ಇಳಿದಿದೆ. ಇಂದಿರಾ 
ಪತಿಯಾದ 'ಅಭಂಗವಿಟ್ಟ ಲನೇ ನನ್ನ ಬುದ್ಧಿಗೆ ಒಳ್ಳೆಯ ದಾರಿಯನ್ನು ತೋರಿಸಿ ನಿನ್ನಲ್ಲಿ 
ಅತಿಶಯವಾದ ಭಕ್ತಿಯನ್ನು ಕೊಡು. ೭. ಮಾನವರು ಭೋಗಭೂಮಿಯಲ್ಲಿ ಅನಂತ 
ಖವನ್ನು ಅನುಭವಿಸುವುದಕ್ಕಾಗಿ ಈ ನನ್ನ ದೇಹವನ್ನು ಸೃಷ್ಟಿಸಿದೆ. ದಾನವ ವೈ ರಿ, 

ಧಾ ಆದರಲ್ಲಿ ಗುಣಾವಗುಣಗಳನ್ನು ಹುಡುಕುವುದು ನೀತಿಯೇ? ೮. ಅಭಂಗವಿಟ್ನ ನೆ! 
ನೀನು ಅನೇಕ ಸೌಖ್ಯಗಳನ್ನು ಕೊಟ್ಟು )ಿ, ದಯೆಯಿಂದ ಕಾಪಾಡು ಅಭಂಗವಿಟ್ಕಲನೇ ! 
ಬದುಕಿರುವಷ್ಟು ದಿನ ನನ್ನ ಶರೀರದ ಸುಖದ ಚಿಂತನೆಯನ್ನು ಯೋಗ್ಯವಾದ ರೀತಿಯಲ್ಲಿ 
ಮಾಡುವಂತಾಗಬೇಕು. ಬಳಿಕ ಅವಸಾನ ಕಾಲದಲ್ಲಿ ನೂತನವಾದ ಆನಂದದಿಂದ 
ಮೋಹಗೊಂಡು ಚಲಿಸದ ಹಾಗೆಮಾಡಿ ನನ್ನ ಮನಸ್ಸನ್ನು ನಿನ್ನ ಪಾದಗಳಲ್ಲಿ ನೇರವಾಗಿ 


ಗ್ರೆ () 


ಚತುರ್ದಶಾಶ್ವಾಸಂ ೬೦೭ 


ವ॥ ಎಂದು ಮನೋರಥಸಿದ್ಧಿಯಂ ಪಡೆಯಲೆಂದಾನಭಿಷ್ಟುತಿಗೆಯ್ದ ನಂತರಂ 


ಹೃದಯ ಸರೋಜದೊಳ' ನಲಿದು ವಿಟ್ಮ್ಶಲರಾಯನ ಮೂರ್ತಿಲ್ಷ್ಮಿಯಂ 
ಪದುಳದೊಳಿಟ್ಟು ನಾಮಬಲದಿಂದಘಕೋಟಿಯನೆಯ್ದ್ಗೆ ಗೆಲ್ಲು ಪೆ 

ರ್ಚಿದ ಸುಖರಾಜ್ಯಮಂ ಪಡೆದು ವೈಷ್ಣವಬಂಧು ಸಮೂಹ ಸಂಗದಿಂ 
ಸದಮಳಬೋಧೆಯಂ ತಿಳಿದು ಸತ್ತಥಮಂ ಮಿಗೆ ಕಂಡೆನುರ್ವಿಪಾ ೯ 


ವ॥ ಬಲಕಿಯಂ 


ಜೀಯ ನಿಜಾಂಫ್ರ)ಯನಣಸ 

ಲ್ಯಾಯೆಡೆಯಿಂದಂ ತೆರಳು ಪೋಪಾಗಳ್‌ ಕುಂ 

ಜಾಯಿತಸುಪುಣ್ಯವೃಕ್ಷನಿ 

ಕಾಯಂ ತೀವಿರ್ದರಣ್ಯಮಂ ಮಿಗೆ ಕಂಡೆಂ ೧೦ 


ಫಲಮೆಸೆದಿರ್ದ ಮಾಮರನಮಳ್ತಳಿರೊಪ್ಪುವ ಶಾಖೆ ಪುಪ್ಪಸಂ 
ಕುಲಮಲರ್ದಿರ್ದ ಸಂಪಗೆ ಮುಗ.ಳ್ಗಳನಾಂತದಿರ್ಮುತ್ತೆ ನವ್ಯಶೀ 
ತಲಧವಲಾಂಗಮುಳ್ಳಲರ್ದ ಪಾದರಿ ಕಂಪಿನ ನುಣ್ಣುವೆತ್ತ ಕೋ 
ಮಲಸುರಪರ್ಣಿಕಾವಿತತಿ ರಂಜಿಪರಣ್ಯಮನೆಯ್ದಿದೆಂ ನೃಪಾ ೧೦ 


ವ ಅಂತೆಯ್ದ ಲಲ್ಲಿ 


ನೆಲಸುವಂತೆ ಅನುಗ್ರಹಿಸು. ವ॥ ಹೀಗೆ ಮನೋರಥ ಸಿದ್ದಿಗಾಗಿ ನಾನು ನಾಮ 


ವಿಟ್ಶಲರಾಯನ ಮೂರ್ತಿ ಲಕ್ಷ್ಮಿಯನ್ನು ನಲಿದು ಭದ್ರವಾಗಿ ಇಟ್ಟು 


ಲ 


೨ 
ಅವನ ನಾಮದ ಬಲದಿಂದ ಪಾಪಕೋಟಿಯನ್ನು ಪೂರ್ಣವಾಗಿ ಸೋಲಿಸಿದೆನು. ಅತಿ 
ಶಯವಾದ ಸುಖರಾಜ್ಯವನ್ನು ಪಡೆದು ವೈಷ್ಣವ ಬಂಧುಗಳ ಸಂಗದಿಂದ ಅಮ ನ 
ವನ್ನು ಪಡೆದು, ಸನ್ಮಾರ್ಗವನ್ನು ತಿಳಿದೆನು, ವ ಬಳಿಕ, ೧೦. ಒಡೆಯನೆ! ನಿಮ 
ಚರಣಗಳನ್ನು ಹುಡುಕುವ ಸಲುವಾಗಿ ಅಲ್ಲಿಂದ ಹೊರಟೆನು. ಆಗ ಎಲ್ಲೆಲ್ಲೂ ಪೊದರು 
ಗಳು ಹರಡಿದ ಅನೇಕ ಪುಣ್ಯವೃಕ್ಷಗಳು ತುಂಬಿದ ಒಂದು ಕಾಡನ್ನು ಕಂಡೆನು. ೧೧. 
ಹಣ್ಣುಗಳು ತುಂಬಿದ ಮಾವಿನಮರ, ಸುಂದರವಾಗಿರುವ ಚಿಗುರುಗಳಿಂದ ಹೊಳೆಯುವ 
ೂಂಬೆ, ತುಂಬ ಹೂಗಳರಳಿದ ಸಂಪಗೆಮರ, ಮೊಗ್ಗು ಗಳು ಬಿಟ್ಟ ವಾಸಂತೀ ಲತೆ, 


ಗ್ರ 
y 


ಬಿ 
ಹೊಸ ಬಗೆಯ ತಂಪಾದ ಬಿಳುಪಾದ ಆಕಾರವುಳ್ಳಿ ಹೂವರಳಿದ ಪಾದರಿಗಿಡ, ಪರಿಮಳ 
ವುಳ್ಳ ನುಣುಪಾದ ಮೃದುವಾದ ಸುರಹೊನ್ನೆ ಮರಗಳ ಸಮೂಹ, ಇವುಗಳಿಂದ 


“ಮಹಾರಾಜನೆ” ರಂಜಿಸುತ್ತಿದ್ದ ಅರಣ್ಯವನ್ನು ಹೊಕ್ಕೆನು. ವ॥ ಹೋಗಲು ಅಲ್ಲಿ, 
ತೆ 


೬೦೮ ಅಭಿನವ ದಶಕುಮಾರ ಚರಿತೆ 


ಜಿತಕಂವರ್ಧಿತತಾಪಮಂ ಫನಪಿಪಾಸಾಲೋಪಮಂ ತೀರ್ಥಸಂ 

ತತಿ ಸಂಕ್ಷೇಪಮನುರ್ವಿಸಂಕುಲಲಸಶ್ಸಂವೇ ಪಮಂ ಭೀಕರಾ 

ಕೃತಿ ಘೋರಾಂಬುಚರಾವಲೇ ಪಮಮನೂನದ್ವೀಪಮಂ ಪಕ್ಷಿ ಸಂ 

ತತಿ ಸಲ್ಲಾಪಮನೊಲ್ಲು ಕಂಡೆನೆನನುಂ ಸದ್ರೂಪಮಂ ಕೂಪಮಂ ೧೨ 


ವಃ ಅದಲ್ಲದೆಯುಂ 


ತ್ರಿದಶಾಂಗನೆಯರ್‌ ಪನ್ನಗ 

ಸುದತಿಯರಂ ನೋಡಲಿಬಳಿವ ಪಾತಾಳನಿವಾ 

ಸದ ಬಟ್ಟೆಯಂತೆ ಮೆಜಕದಿ 

ರ್ದುದು ಕೂಪಂ ಸಲಿಲದೇವತಾ ನಿಜರೂಪಂ ೧೩ 


ಆ ಕೂಪದ ತಡಿಯೊಳ ಸೌ 

ಮ್ಯಾಕಾರಂ ಸೂರ್ಯಸನ್ನಿಭಂ ಕುಳಿ ರ್ದಂ 

ಕೋಕನದಹಂಡತಟದೊಳ್‌ 

ತೂಕಡಿಸುವ ಹಂಸನಂತಿರೊರ್ಬ ಕುಮಾರಂ ೧೪ 


ಆತನ ಕೆಲದೊಳ್‌ ದೀರ್ಥಮ 

ಹಾತನು ನಿಶ್ಶಂಕಚಿತ್ತನಧಿಕಬಲಂ ಸಂ 

ಪ್ರೀತಿಯಿನಿರ್ದಂ ನೀತಿ ಕ 

ಳಾತತಿ ಸನ್ಮೂರ್ತಿವಡೆದವೋಲ್‌ ಮತ್ತೊರ್ಬಂ ೧೫ 


ತ್ರಾ 


೨. ಒಂದು ಸುಂದರವಾದ ಭಾವಿಯನ್ನು ನೋಡಿದೆನು. ಅದು ಮಿತಿ ಮೀರಿದ ತಾಪ 
ವನ್ನು ಹೋಗಲಾಡಿಸುತ್ತದೆ. ಹೆಚ್ಚಿದ ಬಾಯಾರಿಕೆಯನ್ನು ನಾಶಮಾಡುತ್ತದೆ. ಎಲ್ಲ 
ತೀರ್ಥಗಳೂ ಅದರಲ್ಲಿ ಸೇರಿವೆ... ಲೋಕಗಳಿಗೆಲ್ಲ ನಡುಕವುಂಟುಮಾಡುತ್ತದೆ. 
ಭಯಂಕರವಾದ ಅಕಾರವುಳ್ಳ ಘೋರವಾದ ಜಲಜಂತುಗಳಿಗೆ ಗರ್ವವನ್ನುಂಟು 
ಮಾಡುತ್ತದೆ. ಶ್ರೇಷ್ಠವಾದ ದ್ವೀಪವು ಅದರ ಮದ್ಯದಲ್ಲಿದೆ. ಅಲ್ಲಿ ಪಕ್ಷಿಗಳ ಸಮೂಹವು 
ಶಬ್ದ ಮಾಡುತ್ತಿದೆ. ವ॥ ಅದೂ ಅಲ್ಲದೆ. ೧೩. ದೇವಾಂಗನೆಯರು ನಾಗಾಂಗನೆ 
ಯರನ್ನು ನೋಡುವುದಕ್ಕಾಗಿ ಇಳಿಯುವ ಪಾತಾಳ ಲೋಕದ ದಾರಿಯಂತೆ ಆ 
ಭಾವಿಯು ಪ್ರಕಾಶಿಸಿತು. ' ಮತ್ತು ಅದು ನಿಜರೂಪವನ್ನು ಧರಿಸಿದ ಜಲದೇವತೆ 
ಯಂತೆ ಕಂಗೊಳಿಸಿತು. ೧೪. ಆ ಭಾವಿಯ ದಡದಲ್ಲಿ ಒಬ್ಬ ಕುಮಾರನು ಕುಳಿತಿ 
ದ್ದನು. ಅವನ ಆಕಾರವು ಸೌಮ್ಯವಾಗಿದ್ದಿತು. ಸೂರ್ಯನ ಹಾಗೆ ಪ್ರಕಾಸಿಸುತ್ತಿದ್ದನು. 
ಮಲದ ಹೂಗಳ ನಡುವೆ ತೂಕಡಿಸುತ್ತಿದ್ದ ಹಂಸದಂತೆ ಕಂಡನು. ೧೫. ಅವನ 
ಪಕ್ಕದಲ್ಲಿ ಮತ್ತೊಬ್ಬನು ಕುಳಿತಿದ್ದನು. ಅವನು. ಎತ್ತರವಾಗಿದ್ದನು. ' ಮನಸ್ಸಿನಲ್ಲಿ 
ಭಯವಿರಲಿಲ್ಲ. ಅಧಿಕ ಬಲಶಾಲಿಯಾಗಿದ್ದನು.. ಸಂತೋಷದಿಂದ ಕೂಡಿದ್ದನು. 


೫ 
| ಚತುರ್ದಶಾಶ್ವಾಸಂ | ೬೦೯ 


ವ॥ ಅಂತವರಿರ್ಬರಂ ಕಂಡಾನಾಬಾವಿಯ ತಡಿಗೆ ಪೋಗಿ 


ನಯನದಿನೀಂಟುವಂತೆ ತಡಿಯೊಳ" ಮಿಗೆ ನಿಂದು ಕುನುಂಗಿ ಕೂಪವಾ 

ರಿಯಂ ಮಿಗೆ ನೋಡಿ ನೀರ್ಮೊಗೆವುಪಾಯಮನಂಂ ಮಿಗೆ ಕಂಡದೊಂದು ಬ 
ಳ್ಳಿಯ ಕಡೆಯಲ್ಲಿ ಪೆರ್ಬಿದಿರ ನಾಳಿಯನಾರ್ಪಿನೆ ಕಟ್ಟಿ ಮೆಲ್ಲನ 

ಲ್ಲಿಯ ಲಲಿತಾಂಬುವಂ ಪದೆದು ಸೇಂದಿದೆನಾಗಳಿಳಾಧಿನಾಯಕಾ ೧೬ 


ವ॥ ಅಂತು ಸೇಂದಿ 


ಕರಚರಣಾದ್ಯವಯವಮಂ 

ಭರವಶದಿಂ ಕರ್ಚಿ ಮಿಕ್ಕ ಶೀತಾಂಬುವನಾ 

ದರದಿಂದೀಂಟಿ ಬಟಶಿಕ್ಕಂ 

ಪರಿಹರಿಸಿದೆನಧ್ವಖೇದಮಂ ನ ಪತಿಲಕಾ ೧೭ 


ವ॥ ಅಂತು ಬಬಲೈಯಂ ಪಿಂಗಿಸಿಯಾ ಕುಮಾರನ ಕೆಲದೊಳಿರ್ದಾತನ ಮೊಗಮಂ 
ನೋಡಿ ನೀನೆತ್ತಣವನೆಂದಾಂ ಕೇಳಲಾತನಿಂತೆಂದಂ 


ಕೇಳೆಲೆ ಜೀವದಯಾಪರ 

ಭೂಲೋಕ ವಿಳಾಸಮಖಳವಿದ್ಯಾವಾಸಂ 

ಶ್ರೀಲಲನಾಜನ್ಮಗ ಹಂ 

ಲೀಲೆಯೊಳೆ ವಿದರ್ಭದೇಶಮತಿರಮಣೇಯಂ ೧೪ 


ನೀತಿಯ ಕಲೆಯೇ ಅಕಾರವನ್ನು ತಳೆದಂತೆ ಕಾಣಿಸುತ್ತಿದ್ದನು. ವ॥ ಅವರಿಬ್ಬರನ್ನೂ 
ನೋಡಿ ನಾನು ಭಾವಿಯ ದಡಕ್ಕೆ ಹೋದೆನು... ೧೬. ರಾಜವಾಹನ ಮಹಾ 
ರಾಜನೇ ! ಕಣ್ಣುಗಳಿಂದಲೇ ಕುಡಿದು ಬಿಡುವಂತೆ ಬಾವಿಯದಡದಲ್ಲಿ ನಿಂತು ಬಗ್ಗಿ 
ನೀರನ್ನು ನೋಡಿದೆನು. ನೀರನ್ನು ಪಡೆಯುವ ಉಪಾಯವನ್ನು ಆಲೋಚಿಸಿದೆನಂ, 
ಪಕ್ಕದಲ್ಲಿಯೇ ಇದ್ದ ಒಂದು ಬಳ್ಳಿಯ ತುದಿಗೆ ಒಂದು ಬಿದಿರಿನ ನಾಳವನ್ನು ಕಟ್ಟೆ 


೪ 
ಮೆಲ್ಲಗೆ ಕೆಳಕ್ಕೆ ಇಳಿಸಿ ಭಾವಿಯಲ್ಲಿದ್ದ ಸಿಹಿ ನೀರನ್ನು ಮೇಲಕ್ಕೆ ಸೇದಿದೆನು. ವ॥ ಹಾಗೆ 


ತೆ; 
ಶ್‌ ಬ" 

ಲಿ. ಇಲ್ಲಿ A 9 ಅ 

ಸೇದಿ. ೧೭. ರಾಜಶ್ರೇಷ್ಠನೇ! ಅ ನೀರಿನಿಂದ ಮೊದಲು ಕೈಕಾಲುಗಳೇ ಮೊದ 
ರ್ಸ್‌ ತ್‌ ಕ ಇತ್‌ ಜ್ಯ ಹಾಕಾ ೨ — ಎರಿ) pe) ದು — ಷೆ 

ಲಾದ ಅವಯವಗಳನ್ನೆಲ್ಲ ಚೆನ್ನಾಗಿ ತೊಳೆದುಕೊಂಡನು. ಬಳಿಕ ಉಳಿದ ತಣ್ಣೀರನಂ 
ಕುಡಿದೆನು. ಅನಂತರ ದಾರಿ ನಡೆದ ಆಯಾಸವನ್ನು ಹೋಗಲಾಡಿಸಿಕೊಂಡೆನು. 

ತ ತ್ಕಾ py ಲಕ್ಷ್‌ ಸಲೆ ಆನ್ನ ಹಟ ಟಟ ಉಟ [ಟ್‌ 
ವ॥ ಆಯಾಸಪರಿಹಾರ ಮಾಡಿಕೊಂಡು ಅ ಕುಮಾರನ ಪಕ್ಕದಲ್ಲಿದ್ದವನ ಮುಖ 

ಹ ಎಡ ಹ 6 ಪಿ ಛಿ ಇ ಕ್‌ ಹಾ ನ್‌ ee ಬ ಹ ತೆ ಇ ಅಂತ 
ಜ್‌! ನೋದಿ ನೀನೆಲ್ಲಿಯವನು? ೦ದು ಕೇಳಿದೆನು. ಅವನು ಹೀಗೆ ಉತ್ತರಿಸಿದನು, 


6೪ 3D ಗಜಾ ರಾಗವ ಎ ಗದ, PT Op Aer ಇಷ್ಟಾ ಇ! ops pa ವಾ 
ಲಿ... “ಜೀವದಯಾಪರನೇ ! ಕೇಳು, ಅತಿರಮಣೀಯವಾದ ವಿದರ್ಭವೆಂಬ ದೇಶ 
ಗಾ ” ಎಗ್‌ Pe ಅ ಂ1% RY 


ರ್ಮ ತಾಯಿ ಹಾಗ. ಕ್ಯ ಎಪಿ ಹ ka Pos e ವಿ ed ಹ ಈಗ್‌ ಗ ವ ತ್ತ 
ಖಅ್ರಂ೦ಿು ಟು, ಆದೌ ಭೂಲೋಕದ ಎಲಾಸಿ, ಆಖಳವಿದೃಿಗಳಗ ಜಲಇಗಲ್ಲ ೧. UUW 
ಟು 


39 


೬:೦ ಅಭಿನವ ದಶಕುಮಾರ ಚರಿತೆ 


ದೆ:ಶಂ ಸೌಖ್ಯಪ್ರದೇಶಂ ಸಕಲಸುಕೃತಕೋಶಂ ಪವಿತ್ರ ಕಪಂಚ 
ಕ್ರೋಶಂ ನಿತ್ಯಪ್ರಕಾಶಂ ದುರಿತನಿಕರಪಾಶಂ ಎಶಾಲಪ್ರಬುದ್ಧಾ 
ಕಾಶಂ ಸ್ರೋತ್ಪಪ್ರದೇಶಂ ಮದನಕದನದೇಶಂ ಜಗನ್ಮಾತೃಕಾಸ 


ದ್ವಾಸಂ ತಾನೆಂಬ ಪೆಂಪಂ ತಳೆದು ಮೆಜಕಿವುದಾನೇವೊಗಟಕ್ಕೆಂ ನಿತಾಂತಂ ೧೯ 


ಅಂತಾವಿದರ್ಭದೊಳ" ಜನ 

ಸಂತತಿಗಾನಂದಮಂ ನಿರಂತರಮೀಯಲ್‌ 
ಕಂತುವಿನ ನಗರಿಯಂತೆ ನಿ. 

ತಾಂತಂ ರಂಜಿಪುದು ನೋಡೆ ಧಾರಾನಗರಂ ೨೦ 


ನರರೆಲ್ಲರ್‌ ಚದುರರ್‌ ವಿಳಾಸಿನಿಯರೆಲ್ಲರ್‌ ಪ್ರೌಢೆಯರ್‌ ವಾಕ್ಯದ 

ಚ್ಚರಿಯೆಲ್ಲಂ ಸ್ಮರಶಾಸ್ತ್ರದೋಜೆ ದಿನಮೆಲ್ಲಂ ಕಾಮಪರ್ವಂ ಸರೋ 

ವರಮೆಲ್ಲಂ ಜಲಕೇಳಿಯಿಕ್ಕೆ ವನಮೆಲ್ಲಂ ಕಂತುಗೇಹಂ ಫಲೋ 

ತ್ಯರಮೆಲ್ಲಂ ರಸವತ್ಸಲಂ ನಿಜಮೆನಲ್‌ ತತ್ಪತ್ತನಂ ರಂಜಿಕುಂ ೨೧ 


ಹುಟ್ಟಿದಮನೆ ೧೯. ಆ ದೇಶವು ಸೌಖ್ಯಪ್ರದೇಶವು. ಅದು ಸಕಲ ಪುಣ್ಯಗಳ ಭಂಡಾರ. 
ಪವಿತ್ರವಾದದ್ದು. ಇಲ್ಲಿಗೆ ಐದು. ಹರದಾರಿ ದೂರದಲ್ಲಿದೆ. ನಿತ್ಯವೂ ಪ್ರಕಾಶಿಸು 
ವುದು. ಪಾಪ ಸಮೂಹವನ್ನು ನಾಶಮಾಡುವುದು. ಆಲ್ಲಿಯ ಆಕಾಶವು ವಿಶಾಲವೂ 
ಪ್ರಕಾಶಮಾನವೂ ಆಗಿದೆ. ಹೊಗಳುವಂಥ ಪ್ರದೇಶ. (ಅಲ್ಲಿ ಯಾವಾಗಲೂ ಮದನ 
ಕಲಹವಿರುತ್ತದೆ.) ಪ್ರಣಯಿಗಳು ಆನಂದದಿಂದ ಮದನಕಲಹವನ್ನು ಜರುಗಿಸುತ್ತಾರೆ. 
ಅದು ಜಗನ್ಮಾತೆಯ ವಾಸಸ್ಥಾನವಾಗಿದೆ. ಇಂಥ ಒಂದು ಮಹಿಮೆಯಿಂದ ಆ ದೇಶವು 
ಮೆರೆಯುತ್ತದೆ. ' ಅದನ್ನು ನಾನು ಪೂರ್ಣವಾಗಿ ಹೊಗಳಲಾರೆನು. ೨೦. ಆ ವಿದರ್ಭ 
ದೇಶದಲ್ಲಿ ಧಾರಾನಗರವೆಂಬ ನಗರಿಯೊಂದು ರಂಜಿಸುತ್ತದೆ. ಅದು ಎಡೆಬಿಡದೆ ಜನ 
ಸಮೂಹಕ್ಕೆ ಅನಂದವನ್ನುಂಟುವಕಾಡುತ್ತದೆ. ಆದು ಮನ್ಮಥನ ನಗರಿಯಂತೆ ಪ್ರಕಾಶಿಸು 
ತ್ತದೆ. ೨೧. ಆಧಾರಾನಗರದ ಜನರೆಲ್ಲರೂ ಜದುರರು. ನಾರಿಯರೆಲ್ಲರೂ ಪ್ರೌಢೆಯರು, 
ಆಶ್ಚರ್ಯಕರವಾದ ಮಾತುಗಳಲ್ಲೆಲ್ಲಾ ಕಾಮಶಾಸ್ತ್ರದ ಪೌ_ಢಿಮೆಯನ್ನು ಕಾಣ 
ಬಹುದು. ಇಡೀ ದಿವಸ ಆಲ್ಲಿ ಕಾಮನ ಹಬ್ಬ ಜರುಗುತ್ತದೆ. ಅಲ್ಲಿನ ಸರೋವರ 
ಗಳಲ್ಲೆಲ್ಲ ಯಾವಾಗಲೂ ಜಲಕ್ರೀಡೆಯು ನಡೆಯುತ್ತಿರುತ್ತದೆ. ಅಲ್ಲಿನ ವನವೆಲ್ಲ ಕಾಮ 
ಮಂದಿರ. ವನದಲ್ಲಿ ಯಾವಾಗಲೂ ಪ್ರಣಯಿಗಳು ಕಾಮಸುಖವನ್ನು ಅನುಭವಿಸು 


|p ರಿ ಮೆ 
ತ್ತಾರೆ. ಅಲ್ಲಿರುವ ಹಣ್ಣುಗಳಲ್ಲ ರಸತುಂಬಿದ ಹಣ್ಣುಗಳೇ ಆಗಿಐ ಇದು ನಿಜ 


RN 


ಚತುರ್ದಶಾಶ್ವಾಸಂ | ೬0೧ 


ಪುರಮವನಿದೇವಿಯಾನೂ 
ಪುರಮಖಿಳ ಜಗನ್ನಿವಾಸದಿದಿರ್ಗೊಪ್ಪುವ ಗೋ 
ಪುರಮೆಸೆವ ವಿಟರ ಮೆಯ್ಸೊಂ 
. ಪು ರತೀಶನ ಪೆಂಪು ಸುಜನರಂಪು ನಿತಾಂತಂ ೨೨ 


ಆ ಪುರದರಸಂ ಸಕಳಕ 

ಳಾಪತಿ ಪೆಸರ್ವೆತ್ತ ಭೋಜವಂಶಂ ನಿಖಳಾ 

ಶಾಪರಿ ಪೂರಿತ ಕೀರ್ತಿಧ 

ರಾಪಾಲಂ ಪುಣ್ಯವರ್ಮನೆಂಬ ನರೇಂದ್ರಂ ೨೩ 


ವಣ ಆ ಪುಣ್ಯವರ್ಮಂಗೆ 


ನೀತಿಗಳೋಜೆಯಂ ಸಕಳಧರ್ಮರಹಸ್ಯಮನೊಪ್ಪುವಾಗವು 
ಖ್ಯಾತಿಯನುದೃಶಾಸ್ತ್ರದಜ*ವಂ ಪರಮಾರ್ಥನಿಧಾನಮಂ ಪರ 
ಪ್ರೀತಿಯನೊಂದು ಗೂಡಿ ಪಡೆದಂ ಕಮಳೋದ್ಭವನೆಂಬ ಮಾಟಕ್ಕಿಯಿಂ 
ಭೂತಳವಲ್ಲಭಂಗೆ ವಸುರಕ್ಷಿತನೆ: ಬನಮಾತ್ಯಶೇಖರಂ ೨೪ 


ವ॥ ಬಬತಕಿಕ್ಕಾಪುಣ್ಯವರ್ಮಂ ಕೆಲವುಕಾಲದಿಂ ಮೇಲೆ ಕಾಲಮಂದಿರಮನೆಯ್ದೆ 


ಜನವಿನುತ ಪುಣ್ಯವರ್ಮನ 

ತನಯಂ ಪೆಸರ್ವೆತ್ತನಂತವರ್ಮಂ ನವಯಾೌ 

ವನ ಮದದಿಂ ವ್ಯಸನೋನ್ಮ 

ತ್ತನಾಗಿ ದುರ್ವೃತ್ತಸಂಗದಿಂದಿರ್ಪಿನೆಗೆಂ ೨೫ 


ಎಂಬಂತೆ ಆ ನಗರವು ರಂಜಿಸುತ್ತದೆ. ೨೨. ಆ ಪುರವು ಭೂದೇವಿಯ ಕಾಲಂದಿಗೆ 
ಯಾಗಿದೆ. ಅಖಿಳಜಗನ್ನಿವಾಸನ ಎದುರಿನಲ್ಲಿ ಅಂದವಾಗಿ ಕಾಣಿಸುವ ಗೋಪುರ 
ಹೆಸರುವಾಸಿಯಾದ ವಿಟಪುರುಷರ ಮೆ ಯಿಗೆ ಹರ್ಷದಾಯಕವಾದುದು. ಮನ್ಮಥನ 
ಹಿರಿಮೆಗೆ ಕಾರಣವಾಗಿದೆ. ಸುಜನರಿಗೆ ಸದಾ ಆಹ್ಲಾದಕರವಾದುದು. ೨೩. ಪುಣ, 
ವರ್ಮನೆಂಬ ಮಹಾರಾಜನು ಆ ಪುರದ ಅರಸನು. ಅವನು ಸಕಲಕಲೆಗಳನ್ನರಿತವನು. 


ಹೆಸರುವಾಸಿಯಾದ ಭೋಜರಾಜನ ವಂಶದವನು. ಎಲ್ಲ ದಿಕ್ಕುಗಳಲ್ಲೂ ಅವನ ಕೀರ್ತಿ 
ಜಾನಾ 


೧೨ 
ತುಂಬಿ ಹರಡಿದೆ. ವ. ಆ ಪುಣ್ಯವರ್ಮನಿಗೆ- ೨೪. ವಸುರಕ್ಷಿತನೆಂಬ ಮಂತ್ರಿ 
ಶ್ರೇಷ್ಠನಿದ್ದನು. ನೀತಿಶಾಸ್ತ್ರ )ಗಳ ಪ್ರೌಢಿಮೆ, ಸಕಲಧರ್ಮಗಳ ರಹಸ್ಯ, ಪ್ರಸಿದ್ಧ 
ವಾದ ವೇದಗಳ ಖ್ಯಾತಿ, ಶ್ರೇಷ್ಠವಾದ ಶಾಸ್ತ್ರ ಜ್ಞಾನ, ಪರಮಾರ್ಥದ ಭಂಡಾರ, 
ಪರರಿಗೆ ತೃಪ್ತಿಯನ್ನುಂಟುಮಾಡುವುದು. ಈ ಉತ್ತಮಗುಣಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ 
ಹನು ಸೃಷ್ಟಿಸಿದನೋ ಎಂಬಂತೆ ಅವನು ಪ್ರಖ್ಯಾತನಾದ ಮಂತ್ರಿಯಾಗಿದ್ದನು. 


ಲ ಎ 
ತ್‌ ಕ ತ್‌ ಒಂ ಫಾ ಕಾಜಲ — ಆ) ತ ——— 
ವ|| ಬಳಕ ಆ ಪುಣ್ಯವರ್ಮ ನು ಕೆಲವು ಕಾಲವಾದ ಮೇಲೆ ಮೃತನಾದ ಸು. 
ತಿ 


೨೫. ಜನರ ಹೊಗಳಿಕೆಗೆ ಪಾತ್ರನಾದ ಪುಣ್ಣವರ್ಮನ ಮಗನು ಹೆಸರುವಾಸಿಯಾದ 


ಆ 
ತಡವ ಎ ಕಹಾ ಆರೆ ಆತೆ ಎ. ನಡಾ: ಣಾ Os ಕರತ ಣ್ಣ ಇತಹಾಡ್‌ ಇಂ ಇ ci ನೆ ಬ ಲ ನೆ ಹಾ pS ಬ ಅತ ಪ್ರ 
ಅನಂತವರ್ಮುನು ರಾಜನಾದನು. ಆದರ ಅವನು ನವಯಾವನದ ಮದದಿಂದ ಕಟ್ಟ 


೬೧೨ ಅಭಿನವ ದಶಕುಮಾರ ಚರಿತೆ 


ವ॥ ಅದಂ ಕಂಡು ವಸುರಕ್ಷಿತಂ ಬುದ್ಧಿ ವೇಟಿಲೆಂದನಂತವರ್ಮಂಗಿಂತೆಂದಂ 


ಅಷ್ಟಮದಂಗಳಂ ತೊಜಕದು ಸಾತ್ತ್ವಿಕ ಭಾವದೊಳಿರ್ದು ಧರ್ಮದೊಳ್‌ 
ಚೇಷ್ಟಿಸಿ ಶಾಸ್ತ್ರದೊಳ್‌ ತಿಳಿದು ಸಜ್ಜನಗೋಷ್ಠಿಯೊಳಿರ್ದು ಸಂತತಂ 
ಶಿಷ್ಟರನೊಲ್ಮೆಯಿಂ ಪೊರೆದು ದುಷ್ಟರನೋವದೆ ತೀರ್ಚಿ ಸರ್ವಸಂ 
ತುಷ್ಪಮೆನಲ್ಕೆ ಜೀವಿಪುದು ನೀತಿಯಿದಲ್ಲೆ ಧರಾಧಿನಾಯಕಾ ೨೬ 
ನವವಿಧದೇವತಾರ್ಚನೆಗಳಿಂ ದ್ವಿಜಪಾಲನೆಯಿಂ ಸಮಸ್ತಜೀ 
ವವನೊಸೆದಾತ್ಮವೆಂಬ ಬಗೆಯಿಂ ಮನಮೊಲ್ಲು ಗುರೂಪದೇಶಮಾ 


ರ್ಗವನೊಳಕೊಂಡು ಸಚ್ಚರಿತದಿಂ ವ್ಯಸನಕ್ಕೊಳಗಾಗದೋಜೆಯಿಂ 
ತವೆಯದ ಪಾಪಪ್ಪಣ್ಯದಅಕಿವಿಂದಿರದಾತನ ಬಾಲಕ್ಕೆ ನಿಷ್ಕಲಂ ಶಿರ 


ಕನಸಿನ ರಾಜ್ಯದಂತೆ ಮುಗಿಲೊಡ್ಡಿನರೂಪುಗಳಂತೆ ವಾರ್ಧಿಯೊ 

ಗ್ಲಿನ ತೆರೆಯಂತೆ ಗಾಳಿಗಿದಿರೊಡ್ಡಿದ ಕೆಂಜೊಡರಂತೆ ಪುಲ್ಲ ಕಿ 

ರ್ಚಿನ ಸಿರಿಯಂತೆ ಜೋಡೆಯರ ಮೆಚ್ಚಿನ ಮೋಹನದಂತೆ 

. . * ರಂದಮೆಂದಣದು ಪೋಪುದು ಸತ್ತಥದೊಳ್‌ ಕಳಾವಿದಂ ೨೮ 


ಚಾಳಿಗಳಿಗೆ ಸಿಕ್ಕಿದನು. ಮತ್ತು ದುಷ್ಟರ ಸಹವಾಸದಲ್ಲಿ ಕಾಲಕಳೆಯುತ್ತಿದ್ದನು. 
ವ॥ ಅದನ್ನು ನೋಡಿ ವಸುರಕ್ಷಿತನು ಬುದ್ದಿ ಹೇಳಬೇಕೆಂದು ಅನಂತವರ್ಮನನ್ನು ಕರ 
ಯಿಸಿ ಹೀಗೆ ಹೇಳಿದನು. ೨೬. “ರಾಜನೇ! ಎಂಟು ವಿಧವಾದ ಮದಗಳನ್ನು ತೊರೆ 
ಯಬೇಕು. ಸಾತ್ವಿಕ ಸ್ವಭಾವವನ್ನು ಹೊಂದಿರಬೇಕು. ಧರ್ಮವನ್ನನುಸರಿಸಿ ಕೆಲಸ 
ಮಾಡಬೇಕು. ಶಾಸ್ತ್ರಗಳಲ್ಲಿ ಒಳ್ಳೆಯ ತಿಳಿವಳಿಕೆಯನ್ನು ಸಂಪಾದಿಸಬೇಕು. ಸಜ್ಜನರ 
ಸಮೂಹದಲ್ಲಿ ವಾಸಮಾಡಬೇಕು. ಸರ್ವದಾ ಶಿಷ್ಟಜನರನ್ನು ಪ್ರೀತಿಯಿಂದ ರಕ್ಷಿಸ 
ಬೇಕು. ಕರುಣೆದೋರದೆ ದುಷ್ಟರನ್ನು ನಿಗ್ರಹಿಸಬೇಕು. ಸರ್ವರಿಗೂ ಸಂತೋಷವಾಗು 
ವಂತೆ ಬಾಳಬೇಕು. ಇದು ಸರಿಯಾದ ರಾಜನೀತಿಯ ವರಾರ್ಗವಷ್ಟೆ !” 
೨೭. ಒಂಭತ್ತು ವಿಧವಾದ ದೇವತಾರ್ಚನೆಗಳನ್ನು ಮಾಡಬೇಕು. ದ್ವಿಜರನ್ನು ಪಾಲಿಸ 
ಬೇಕು. ಸಮಸ್ತಜೀವಗಳನ್ನೂ ತನ್ನ ಆತ್ಮನಿಗೆ ಸಮನಾಗಿ ಭಾವಿಸಬೇಕು. ಗುರುವು 
ಉಪದೇಶಿಸಿದ ಮಾರ್ಗದಲ್ಲಿ ನಡೆಯಬೇಕು. ಸದಾಚಾರಿಯಾಗಿರಬೇಕು. ಕೆಟ್ಟಚಾಳಿ 
ಗಳಿಗೆ ವಶನಾಗಬಾರದು. ಕೇವಲ ಪೌರುಷದಿಂದ ಪಾಪಪುಣ್ಯಗಳು ಕೊನೆಗೊಳ್ಳುವು 
ದಿಲ್ಲ ಎಂಬ ಜ್ಞಾನವಿರಬೇಕು. ಇವುಗಳಿಲ್ಲದವನ ಬಾಳು ವೃರ್ಥ. ೨೮. ವಿದ್ಯಾ 
ವಂತನು ಇಹಲೋಕದ ಸುಖವನ್ನು ಕನಸಿನಲ್ಲಿ ಕಂಡ ರಾಜ್ಯದ ಹಾಗೆ, ಗುಂಪಾದ 
ಮೋಡಗಳ ಕ್ಷಣಕ್ಸಣಕ್ಕೂ ವ್ಯತ್ಕಾಸವಾಗುವ ರೂಪದಂತೆ, ಸಮುದ್ರದ ಗುಂಪು 
ಗುಂಪಾಗಿ ಎದ್ದು ಮುರಿದು ಬೀಳುವ ಅಲೆಗಳಂತೆ, ಗಾಳಿಗೆ ಎದುರಾಗಿ ಇಟ್ಟ ದೀಪ 
ದಂತೆ, ಹುಲ್ಲಿಗೆ ಹಚ್ಚಿದ ಬೆಂಕಿಯ ವೈಭವದ ಹಾಗೆ, ಸೂಳೆಯರ ಪ್ರೀತಿಯಂತೆ, ಅಸ್ಥಿರ 


@ 
೧ PR ೧೪ ಗ್ರ ತಾಗ ರಾ! ಇದದ ರ್‌ ಇವ ಗಳು ಡಿ ಇ 
ಮತ್ತು ಕ್ಷಣಕ ಎಂದು ತಿಳಿಯಬೇಕು. ಮತ್ತು ಸನ್ಮಾರ್ಗ ದಲ್ಲಿ ನಡೆಯಬೇಕು, 


ಚತುರ್ದಶಾಶಾ ಸಸಂ ೬೧೩ 


ಮದಮುಖಿಗಳ್ಳೆ ದುರ್ಮ್ಯಸನಿಗಳ್ಲಿ ನಿರಂತರ ಪಾಪಕರ್ಮಿಗ 

ಳ್ಲೊದಗಿದ ನಾಸ್ತಿಕರ್ಗೆ ಪುಸಿಕಗೆ: ಕರಂ ಪಿಶುನಪ್ರಿಯರ್ಗೆ ಧ 

ರ್ಮದ ರುಚಿಯಿಲ್ಲದರ್ಗಖಳ ನೀತಿಗಳಂ ಮಿಗೆ ಪೇಟಲೇಕೆ ಬ 

ರ್ಪುದೆ ಹೃದಯಕ್ಕೆ ಪುಣ್ಯಗತಿ ಸಜ್ಮನಸಂಗಮದಿಲ್ಲದಿರ್ಪರೊಳ್‌ ೨೯ 


[ಇಲ್ಲಿಂದ ಮುಂದಕ್ಕೆ ಗ್ರಂಥಪಾತ] 


ಇದು ನಿಖಿಲಬುಧಜನವ.ನೋವನಜವನ ದಿವಾಕರ ಕಿರಣಪ್ರತಿಮಪ್ಪಸನ್ನ ಶ್ರೀಮದಭಂಗವಿಟ್ಮಲ 
ಪದೂಂಭೋಜಮತ್ತಮಧುಕರ ಮಧುಸೂದನ ನಂದನ ಸರಸಕವಿ ಚೌಂಡರಾಜ ವಿರಚಿತಮಪ್ಪ 
ಅಭಿನವ ದಶಕುಮೂರಚರಿತೆಯೊಳ್‌ ವಿಶ್ರುತ ಕಥಾವೃತ್ತಾಂತಂ 


ಚೆತುರ್ದಶಾಶ್ಚಾಸಂ 


೨೯. ಕೊಬ್ಬಿ ದವರಿಗೆ, ಕೆಟ್ಟಚಟಗ ಟಗಳುಳ್ಳ ವರಿಗೆ, ಒಂದೇ ಸಮನಾಗಿ ಪಾಪಮಾಡುವವ 
ರಿಗೆ, ದೇವರನ್ನು ನಂಬದವರಿಗೆ, ಸುಳ್ಳು ಹೇಳುವವರಿಗೆ. ಚಾಡಿಕೋರರಿಗೆ. ಧರ್ಮದಲ್ಲಿ 
ಆಸಕ್ತಿಯಿಲ್ಲದವರಿಗೆ, "ಇವರಿಗೆಲ್ಲ ನಿ ೀತಿಗಳನ್ನೆ ಲ್ಲ ಏಕೆ ಉಪದೇಶಿಸಬೇಕು? ಹೃದಯ 
ದಲ್ಲಿ ಪ್ರಣ್ಯಭಾವವಿಲ್ಲದ (ಸ ಸದ್ಭಾವ) ಸಜ್ಜನರ ಸಂಗವನ್ನು ಮಾಡದೇ ಇದ್ದವರಿಗೆ 
ತಿಯ ಉಪದೇಶವು ವ್ಯರ್ಥ. (ಮುಂದಿನ ಗ್ರಂಥಭಾಗವು ದೊರಕಿಲ್ಲ) ಇದು ಸಕಲ 
ವಿದ್ವಾಂಸರ ಮನಸ್ಸೆಂಬ ಕಮಲವನಕ್ಕೆ ಸೂರ್ಯನ ಕಿರಣಗಳಿಗೆ ಸಮನಾದ ಪ್ರಸನ್ನ 
ಇದ ಶ್ರೀಮದಭಂಗವಿಟ್ಟಲನ ಪದಕಮಲಗಳಲ್ಲಿ ಮದಿಸಿದ ದುಂಬಿಯಾದ ಮಧು 
ಸೂದನನ ಮಗನಾದ ಸರಸಕವಿ ಚೌಂಡರಾಜನು ವಿರಚಿಸಿದ, ಅಭಿನವ ದಶಕುಮಾರ 
ಚರಿತೆಯಲ್ಲಿ ವಿಶ್ರುತನ ಕಥೆ, ಹದಿನಾಲ್ಕನೆಯ ಆಶ್ವಾಶ 


———o ಪ್ರಾಂ ಲ) ರಾ 


iN 


ಕಥಾಶೇಷ 


(ಅಭಿನವ ದಶಕುಮಾರ ಚರಿತೆಯ ೧೪ ನೆಯ ಅಶ್ವಾಸದಲ್ಲಿ ೨೯ ನೆಯ ಪದ್ಯದ 

ವರೆಗೆ ಮಾತ್ರ ಗ್ರಂಥವು ಉಪಲಬ್ಧವಾಗಿದ್ದು ಮುಂದಿನ ಗ್ರಂಥಭಾಗವು ದೊರಕಿಲ್ಲ. 
ಓದುಗರ ಸೌಕರ್ಯಕ್ಕಾಗಿ ಸಂಸ್ಕೃತ ದಶಕುಮಾರ ಚರಿತದಿಂದ ಉಳಿದ ಕಥಾಂಶವನು 
ಸಂಗ್ರಹಿಸಿ ಇಲ್ಲಿ ಕೊಡಲಾಗಿದೆ) ರಂ. 

“ಮನುಷ್ಯನು ಶಾಸ್ತ್ರವೆಂಬ ದೀಪದ ಸಹಾಯದಿಂದ ನಡೆದರೆ ಲೋಕಯಾತ್ರೆ 
ಸುಗಮವಾಗುವುದು. ಶಾಸ್ತ್ರವು ದೂರದ ವಸ್ತುವನ್ನು ಕಾಣಿಸಬಲ್ಲ ಉತ್ತಮವಾದ 
ನೇತ್ರವನಿಸಿದೆ. ನೀತಿಶಾಸ್ತ್ರದ ನೆರವಿಲ್ಲದ ರಾಜನು ಕಣ್ಣಿಲ್ಲದ ಕುರುಡನೇ ಸರಿ. 
ಆದ್ದರಿಂದ ನೃತ್ತಗೀತಾದಿ ಬಾಹ್ಯ ವಿದ್ಯೆಗಳಲ್ಲಿ ಆಸಕ್ತಿಯನ್ನು ಪರಿಮಿತಗೊಳಿಸಿ 
ಕುಲವಿದ್ಯೆಯಾದ ದಂಡನೀತಿಯನ್ನು ಅಭ್ಯಾಸಮಾಡು, ಮಹಾರಾಜ, ದಂಡನೀತಿಯ 

ಬಲದಿಂದ ಅಪ್ಪತಿಹತವಾದ ಆಜ್ಞೆ ನಿನಗೆ ಸಿದ್ಧಿಸುವುದು. ಸಮಸ್ತ ಪೃಥ್ವಿಯನ್ನೂ 
ನಿರಾತಂಕವಾಗಿ ಚಿರಕಾಲ ಆಳುತ್ತಿರಬಹುದು” ಎಂದು ವಸುರಕ್ಷಿತನೆಂಬ ಮಂತ್ರಿವ ದ್ದನು 
ಅನಂತವರ್ಮನಿಗೆ ಉಪದೇಶಿಸಿದನು. 

ಅದನ್ನು ಕೇಳಿ ಅನಂತವರ್ಮನು “ಗುರುಸ್ಥಾನದಲ್ಲಿರುವ ನೀವು ಉಪದೇಶಿಸಿದ್ದು 

ಯೋಗ್ಯವಾಗಿದೆ. ಹಾಗೆಯೇ ಮಾಡುವೆನು” ಎಂದು ಹೇಳಿ ಅಂತಃಪುರಕ್ಕೆ ಹೋದನು. 
ಆದರೆ ಮಂತ್ರಿಯ ಮಾತನ್ನು ನಡೆಸಲಿಲ್ಲ. ಕಾಮತಂತ್ರಕರ್ಣಧಾರನಾದ ವಿಹಾರ 
ಭದ್ರನೆಂಬ ರ್ಧೂ೯ನ ಮಾತಿಗೆ ಮರಂಳಾಗಿ ಸದಾ ಸ್ತ್ರೀಕಾಮುಕನಾಗಿ ವಿಹರಿಸುತ್ತ 
ರಾಜ್ಯಭಾರವನ್ನು ಅಲಕ್ಷಿಸಿದನು. ವಸುರಕ್ಷಿತನು ಮತ್ತೆ ಮತ್ತೆ ರಾಜನಿಗೆ ಹಿತೋಪ 
ದೇಶ ಮಾಡಿದರೂ ಎಲ್ಲವೂ ವ್ಯರ್ಥವಾಯಿತು. ಅನಂತವರ್ಮನು ಹಿತಬೋಧೆಯನ್ನು 
ಕಿವಿಯ ಮೇಲೆ ಹಾಕಿಕೊಳ್ಳಲಿಲ್ಲ. ಆಗ ಆ ಮಂತ್ರಿವೃದ್ಧನು ಖಿನ್ನನಾಗಿ “ನಾನು 
ಮಾಡುವುದೇನು ? ಒಟ್ಟಿನಲ್ಲಿ ಈ ರಾಜ್ಯವು ಅಶ್ಮಕೇಂದ್ರನೂ ನೀತಿಜ್ಞನೂ ಆದ 
ವಸಂತಭಾನುವಿನ ಕೈಗೆ ಸಿಕ್ಕಿದಂತೆಯೇ ಸರಿ” ಎಂದುಕೊಂಡನು. 
ಹೀಗಿರಲು ಆಶ್ಮಕೇಂದ್ರನಾದ ವಸಂತಭಾನುವಿನ ಮಂತ್ರಿಯಾದ ಇಂದ್ರ 
ಪಾಲಿತನ ಮಗ ಚಂದ್ರಪಾಲಿತನು ವಿದರ್ಭರಾಜಧಾನಿಗೆ ಬಂದನು. ತಂದೆಯು ತನ ನ್ನು 
ದೇಶಭ್ರಷ್ಟನನ್ನಾಗಿ ಮಾಡಿದ್ದಾನೆಂದು ಹೇಳಿಕೊಳ್ಳುತ್ತ ಆನೇಕ ಗೂಢಚರರೊಡನೆಯೂ 
ಕುಶಲೆಯರಾದ ಸ್ತ್ರೀಯರೊಡನೆಯೂ ಬಂದು ಮರುಳು ಮಾತುಗಳಿಂದ ಅನಂತವರ್ಮ 
ನನ್ನು ವಶಪಡಿಸಿಕೊಂಡು ಅವನಿಗೆ ಆಪ್ತ ಮಿತ್ರನೆನಿಸಿದನು. ಅವನು ತನ್ನ ಕೂಟ 
ನೀತಿಯಿಂದ ರಾಜನ ಸೇನೆಯನ್ನು ದುರ್ಬಲಗೊಳಿಸಿದನು. ಸೈನಿಕರಲ್ಲಿ ಒಡಕು ಹುಟ್ಟಿಸಿ 


ತೆ 


ಆ) 
₹೧ b 


ಒಗೆ ಸಂ ಕೆ ತಹ ಸ್ಹ ಒಎಸ್‌. 


೬೧೬ ಅಭಿನವ ದಶಕುಮಾರ ಚರಿತೆ 


ದನು. ಕೆಟ್ಟ ಆಹಾರವನ್ನು ಕೊಡಿಸಿ ವಿವಿಧ ರೋಗಗಳನ್ನು ಹುಟ್ಟಿ ಸಿದನು. 
ಪ್ರಜೆಗಳಲ್ಲಿ ಭೇದೋಪಾಯವನ್ನು ಕೈಗೊಂಡು ರಾಜನ ವಿಷಯವಾಗಿ ಉಪೇಕ್ಟಾದ್ವೇಷ 
ಗಳನ್ನು ಉಂಟುಮಾಡಿದನು. 

ಹೀಗಿರಲು ವಸಂತಭಾನುವು ವನವಾಸಿಯಾದ ಭಾನುವರ್ಮನನ್ನು ಪ್ರೋತ್ಸಾಹಿಸಿ 
ಅನಂತವರ್ಮನ ಮೇಲೆ ಯುದ್ಧಕ್ಕೆ ಬರುವಂತೆ ಸಂಚು ಮಾಡಿದನು, ಆ ವಸಂತ 
ಭಾನುವೇ ತಾನು ರಾಜನಿಗೆ ಆಪ್ತನೆಂದು ನಟಿಸಿ ಆವನಿಗೆ ಸಹಾಯ ಮಾಡಲು ಮುಂದಾ 
ದನು. ಅನಂತವರ್ಮನ ಸೇನೆ ನರ್ಮದಾ ತೀರಕ್ಕೆ ಬಂದು ಬೀಡು ಬಿಟ್ಟಿತು ಮುಂದೆ 
ಅಶ್ಮ ಕೇಂದ್ರನು ಉಳಿದ ಸಾಮಂತರೊಡನೆ ಸಂಚುಹೂಡಿ ಅನಂತವರ್ಮನನ್ನು ಕೊಲ್ಲಸಿ 
ಆವನ ರಾಜ್ಯವನ್ನು ತನ್ನ ವಶಕ್ಕೆ ತೆಗೆದುಕೊಂಡನು. 

ಇಷ್ಟರಲ್ಲಿ ಮಂತ್ರಿವೃದ್ಧನಾದ ವಸುರಕ್ಷಿತನು ಕೆಲವು ಸಾಮಂತರ ಸಹಾಯದಿಂದ 
ಈ ರಾಜಪುತ್ರನಾದ ಭಾಸ್ಕರವರ್ಮನನ್ನೂ ಇವನ ಸೋದರಿ ಹದಿಮೂರುವರ್ಷದ 
ಮಂಜುವಾದಿನಿಯನ್ನೂ ಇವರ ತಾಯಿ ಮಹಾರಾಣಿ ಮಂಜುವಾದಿನಿಯನ್ನೂ ರಕ್ಷಿಸಿ, 
ರಾಜಧಾನಿಯಿಂದ ಗುಪ್ತವಾಗಿ ಕರೆದುಕೊಂಡು ಹೊರಟನು. ದುರ್ದೈವದಿಂದ ಆ ಮಂತ್ರಿ 
ವೃದ್ಧನು ಜ ಸರಪೀಡಿತನಾಗಿ ದಾರಿಯಲ್ಲಿ ಸ್ವರ್ಗಸ್ಥನಾದನು. ನಮ್ಮಂಥ ಕೆಲವು 
ಮಿತ್ರರು ಎದೆಗುಂದದೆ ಇವರನ್ನು ಮಾಹಿಷ್ಕತೀನಗರಕ್ಕೆ ಕರೆದುಕೊಂಡು ಹೋದೆವು. 
ಅಲ್ಲಿ ಅನಂತವರ್ಮನ ಮಲತಾಯಿಯ ಮಗನಾದ ಮಿತ್ರವರ್ಮನಿಗೆ ರಾಣಿಯನ್ನೂ 
ಮಕ್ಕಳನ್ನೂ ಭೇಟಿಮಾಡಿಸಿದೆವು. ಆ ನೀಚನು ಈ ದೇವಿಯ ವಿಷಯದಲ್ಲಿ ಆನ್ಯಥಾ 
ಭಾವನೆಯನ್ನು ತಳದನು. ರಾಣಿಯು ಆಗ ಮಿತ್ರವರ್ಮನನ್ನು ನಿಂದಿಸಿದಳು. 
ದುಷ್ಪನಾದ ಮಿತ್ರವರ್ಮನು ಈ ಬಾಲಕನನ್ನು ವಧಿಸುವ ಆಲೋಚನೆ ಮಾಡಿದನು. 
ಆಗ ರಾಣಿಯು ನನ್ನನ್ನು ಕರೆದು ರಹಸ್ಯವಾಗಿ “ನಾಡೀಜಂಘ, ಈ ಬಾಲಕನನ್ನು ಎಲ್ಲಿ 
ಗಾದರೂ ಕರೆದುಕೊಂಡು ಹೋಗು. ನಾನು ಬದುಕಿದ್ದರೆ ಒಂದು ದಿನ ನಿಮ್ಮನ್ನು 
ಕಂಡೇನು. ನಿನ್ನ ಕ್ಷೇಮವಾರ್ತೆಯನ್ನು ತಿಳಿಸುತ್ತಿರು ಎಂದಳು, ಆಮೇಲೆ ನಾನು 
ಹೇಗೋ ಈ ರಾಜಪು್ರತ್ರನನ್ನ್ನ ರಾಜಮಂದಿರದಿಂದ ಹೊರಗೆ ಕರೆತಂದು ವಿಂಧ್ಯಾಟವಿ 
ಯನ್ನು ಪ್ರವೇಶಿಸಿದೆನು. ಈತನಿಗೆ ಬಾಯಾರಿಕೆಯಾದ್ದರಿಂದ ನೀರನ್ನು ಅರಸುತ್ತ 
ಪ ಸ್ಥಳಕ್ಕೆ ಬಂದೆನು. ಅಯ್ಯಾ, ಅನಾಥನಾದ ಈ ಹುಡುಗನಿಗೆ ನೀನೆ ರಕ್ಷಕನಾಗು” 
ಎಂದು ಹೇಳಿ ನನಗೆ ಕೈ ಮುಗಿದನು. ಆಗ ನಾನು (ವಿಶ್ರುತ) “ಈ ಹುಡುಗನ ತಾಯಿ 


AO 
be 


ಯಾರು ?? ಎಂದು ಆತನನ್ನು ಕೇಳಿದೆನು. ಅವನು “ಪಾಟಲಿಪುತ್ರದಲ್ಲಿದ್ದ ವೈಶ್ರವಣ 
ನೆಂಬ ವಣಿಜನಿಗೆ ಸಾಗರದತ್ತೆಯೆಂಬ ಮಗಳಿದ್ದಳು. ಅವಳಲ್ಲಿ ಕೋಸಲೇಂದ್ರನಾದ 
ಕುಸುಮಧನ ನಿಂದ ಈ ಹುಡುಗನ ತಾಯಿ ಜನಿಸಿದಳು” ಎಂದನು. “ಹಾಗಾದರೆ 
ಇವನ ತಾಯಿಗೂ ನನ್ನ ತಂದೆಗೂ ಮಾತಾಮಹನು ಒಬ್ಬನೇ” ಎಂದು ಹೇಳಿ ನಾನು 
ಆ ಬಾಲಕನನ್ನು ಪ್ರೀತಿಯಿಂದ ಆಲಿಂಗಿಸಿಕೊಂಡೆನು. ಆ ವೃದ್ಧನು “ಸಿಂಧುದತ್ತನ 


ಕಥಾಶೇಷ ೬೧೭ 


ಪುತ್ರರಲ್ಲಿ ನನ್ನ ತಂದೆ ಯಾರು?” ಎಂದು ಕೇಳಲು, "ಸುಶ್ರುತ' ಎಂದು ನಾನು 
ಉತ್ತರಕೊಟ್ಟೆನು. ಅದರಿಂದ ಆ ಪುರುಷನಿಗೆ ಅತ್ಯಾನಂದವಾಯಿತು. 
ಅಷ್ಟರಲ್ಲಿ ಒಬ್ಬ ಕಿರಾತನು ಅಲ್ಲಿಗೆ ಬರಲಾಗಿ ಅವನೊಡನೆ ಮಾತಾಡುತ್ತ 
“ಮಾಹಿಷ್ಮತೀ ವೃತ್ತಾಂತವನ್ನು ಬಲ್ಲೆಯಾ ?” ಎಂದು ಕೇಳಿದೆನು. “ಚಂಡವರ್ಮನ 
“ತಮ್ಮನಾದ ಪ್ರಚಂಡವರ್ಮನಿಗೆ ಮಿತ್ರವರ್ಮನ ಮಗಳಾದ ಮಂಜುವಾದಿನಿಯನ್ನು 
ಕೊಟ್ಟು ಮದುವೆಯಾಗುವುದಂತೆ” ಎಂದು ಆ ಕಿರಾತನು ಹೇಳಿದನು. “ಓಹೋ 
ಧೂರ್ತನಾದ ಮಿತ್ರವರ್ಮನು ಮಂಜುವಾದಿನಿಯಲ್ಲಿ ವಾತ್ಸಲ್ಯವನ್ನು ತೋರಿಸಿ ಅವಳ 
ತಾಯಿಗೆ ತನ್ನ ವಿಷಯದಲ್ಲಿ ನಂಬಿಕೆಯನ್ನು ಹುಟ್ಟಿಸಲು ಈ ಸಂಚು ಹೂಡಿದ್ದಾನೆ. 
ಆಕೆಯ ಮಗನನ್ನು ಕರೆಸಿ ಕೊಲ್ಲಿಸಬೇಕೆಂಬುದೇ ಅವನ ಉದ್ದೇಶ” ಎಂದು ನಾನು 
ನಿಶ್ಚಯಿಸಿದೆನು. ತರುವಾಯ ನಾಡೀಜಂಘನನ್ನು ಕುರಿತು “ಅಯ್ಯಾ, ನೀನು 
ಮಾಹಿಷ್ಮತಿಗೆ ಹೋಗಿ ನನ್ನ ಮತ್ತೂ ಈ ಬಾಲಕನ ಕುಶಲವನ್ನು ರಹಸ್ಯವಾಗಿ 
ವಸುಂಧರಾದೇವಿಗೆ ತಿಳಿಸು ಆ ಮೇಲೆ ಈ ಬಾಲಕನನ್ನು ಹುಲಿ ತಿಂದುಬಿಟ್ಟಿ ತೆಂದು 
ಪ್ರಚಾರಮಾಡು. ಆ ದುಷ್ಟನು ಹೊರಗೆ ಶೋಕವನ್ನು ನಟಿಸುತ್ತ ಒಳಗೆ ಸಂತುಷ್ಟನಾಗಿ 
ದೇವಿಗೆ ಸಮಾಧಾನ ಹೇಳುವನು. ಅವಳು ಮಿತ್ರವರ್ಮನಿಗೆ “ನನ್ನ ಮಗನಿಗೋಸ್ಕರ 
ನಿನ್ನ ಇಚ್ಛೆಯಂತೆ ನಡೆದುಕೊಳ್ಳ ಲಿಲ್ಲ. ನನ್ನ ಪಾಪ ಕೃತ್ಯದಿಂದ ಮಗನು ಸ್ಪ ೈರ್ಗಸ್ಥ 
ನಾದನು. ಇನ್ನು ಮೇಲೆ ನಿನ್ನ ಇಚ್ಛೆಯಂತೆ ನಡೆಯುವೆನು” ಎಂದು ಹೇಳೆಲಿ. ಆತನು 
.. ಕಾಮುಕನಾಗಿ ಅವಳ ಬಳಿಗೆ ಬರುವನು. ಆಗ ವಸುಂಧರಾದೇವಿಯು ಹೀಗೆ ಮಾಡಲಿ. 
. ಇದೋ, ಈ ವತ್ಸನಾಭವೆಂಬ ವಿಷವನ್ನು ನೀರಲ್ಲಿ ಕರಗಿಸಿ ಅದರಲ್ಲಿ ಹಾಮಾಲೆಯನ್ನು 
ಅದ್ದಿ ಇಟ್ಟುಕೊಂಡಿರಲಿ. ಮಿತ್ರವರ್ಮನು ಸಮೀಪಿಸಿದಾಗ : ದೇವಿಯು “ನಾನು 
ಪತಿಪ್ರತೆಯಾಗಿರುವುದು ಸತ್ಯವಾದರೆ ಈ ಹೂಮಾಲೆಯೇ ನಿನಗೆ ಖಡ್ಗವಾಗಲಿ !” 
ಎಂದು ಹೇಳಿ. ಆತನ ಮುಖದ ಮೇಲೂ ಎದೆಯ ಮೇಲೂ ಹೂಮಾಲೆಯಿಂದ 
ಹೊಡೆಯಲಿ ! ಆತನು ವಿಷಜಾ ಶಿಲೆಯಿಂದ ಸತ್ತು ಹೋಗುವನು, ಅನಂತರ, ಈ 
ಔಷಧವನ್ನು ಸೇರಿಸಿದ ನೀರಲ್ಲಿ ಅದ್ದಿ ಮಂಜುವಾದಿನಿಯ ಕೊರಳಿಗೆ ಹಾಕಲಿ. ಅವಳಿಗೆ 
ಯಾವ ತೊಂದರೆಯೂ ಆಗುವುದಿಲ್ಲ. ಅದನ್ನು ಕಂಡು ಪ್ರಜೆಗಳೂ ಅಧಿಕಾರಿಗಳೂ 
ಇವಳು ಮಹಾಪತಿವ್ರತೆಯೇ ಸರಿ. ಪಾತಿವ್ರತ್ಯ ಮಹಿಮೆಯಿಂದಲೇ ಮಿತ್ರವರ್ಮ 
ನೆಂದು ತಿಳಿಯುತ್ತಾರೆ. ಆ ಮೇಲೆ ಪ್ರಚಂಡವರ್ಮನಿಗೆ “ಈ ರಾಜ್ಯವು ಆನಾಯಕ 
ವಾಗಿದೆ. ಈ ಬಾಲಿಕೆಯೊಡನೆ ರಾಜ್ಯಭಾರವನ್ನೂ ಸಿ ಸ್ವೀಕರಿಸಬೇಕು” ಎಂದು ಹೇಳಿ 
ಕಳಿಸಲಿ. ಅಷ್ಟರಲ್ಲಿ ನಾನೂ ಈ ರಾಜಪುತ್ರನೂ ಕಪಾಲಿಕ ವೇಷವನ್ನು ಧರಿಸಿ, ದೇವಿ 
ಯಿಂದಲೇ ಭಿಕ್ಷೆಯನ್ನು ಸ್ವೀಕರಿಸುತ್ತ, ಪಟ್ಟಣದ ಹೊರಗೆ ಶ್ಮಶಾನದ ಬಳಿ ಇರುತ್ತೇವೆ. 
ದೇವಿಯು ಪ್ರಜೆಗಳ ಮುಖಂಡರನ್ನು ಮಂತ್ರಿಗಳನ್ನು ಕರೆಸಿ "ಈ ದಿನ ಸ್ವಪ್ನದಲ್ಲಿ 
ವಿಂಧ್ಯವಾಸಿನೀದೇವಿಯು ಪ್ರತ್ಯಕ್ಷಳಾಗಿ ಆನುಗ್ರಹಿಸಿದಳು. ಅವಳು ಹೀಗೆಂದಳು- 


a 


೬೧೮ ಅಭಿನವ ದಶಕುಮಾರ ಚರಿತೆ 


"ಇಂದಿಗೆ ನಾಲ್ಕನೇ ದಿನ ಪ್ರಚಂಡವರ್ಮನು ಸಾಯುವನು. ಐದನೇ ದಿನ ರೇವಾನದೀ 
ತೀರದಲ್ಲಿರುವ ನನ್ನ ಮಂದಿರಕ್ಕೆ ಪ್ರಜೆಗಳು ಬರಲಿ, ಮಂದಿರವು ನಿರ್ಜನವಾಗಿರುವು 
ದನ್ನು ಪರೀಕ್ಷಿಸಿ ಹೊರಗೆ ಹೋಗಿ ಬಾಗಿಲನ್ನು ಹಾಕಿಕೊಳ್ಳಲಿ. ಆಗ ಮಂದಿರದೊಳ 
ಗಿಂದ ಒಬ್ಬ ದ್ವಿಜಕುಮಾರನು ನಿನ್ನ ಪುತ್ರನೊಂದಿಗೆ ಬಂದು ಒಳಗಿಂದ ಬಾಗಿಲನ್ನು 
ತೆರೆದು ಕಾಣಿಸಿಕೊಳ್ಳುವನು. ಆತನು ಈ ರಾಜ್ಯವನ್ನು ಸಂರಕ್ಷಿಸಿ ನಿನ್ನ ಮಗನನ್ನು ` 
ರಾಜ್ಯದಲ್ಲಿ ಸ್ಥಾಪಿಸುವನು. ನಾನೇ ಹುಲಿಯ ರೂಪದಿಂದ ಬಂದು ನಿನ್ನ ಮಗನನ್ನು 
ಇಷ್ಟು ದಿನ ಅಡಗಿಸಿದ್ದೆ ! ನಿನ್ನ ಮಗಳಾದ ಮಂಜುವಾದಿನಿ ಆ ದ್ವಿಜಾತಿ ಕುಮಾರನನ್ನು 
ಮದುವೆಯಾಗಲಿ ಎಂದು ಹೇಳಿದಳು. : ಎಂಬುದಾಗಿ ತಿಳಿಸಲಿ. ಅಲ್ಲದೆ ಈ 
ವಿಷಯವು ನಿಮ್ಮಲ್ಲಿಯೇ ಹಸ್ಯವಾಗಿರಲಿ ಎಂದೂ ತಿಳಿಸಲಿ” ಎಂದು ನುಡಿದೆನು. 

ಆಗ ನಾಡೀಜಂಘನು ತುಂಬ ಸಂತುಷ್ಟನಾಗಿ ಅಲ್ಲಿಂದ ಮಾಹಿಷ್ಮತಿಗೆ ಹೋಗಿ 
ನಾನು ಹೇಳಿದಂತೆಯೇ ಎಲ್ಲವನ್ನೂ ನಡೆಸಿದನು. ನಾನು ಊಹಿಸಿದಂತೆ ಮಿತ್ರವರ್ಮನು 
ಹೂಮಾಲೆಯ ಪ್ರಹಾರದಿಂದ ಸತ್ತುಹೋದನು. ಪ್ರಜೆಗಳೆಲ್ಲರೂ “ಆಹಾ! 
ಪತಿವ್ರತೆಯ ಪ್ರಭಾವವೇ ! ಹೂಮಾಲೆ ರಾಜನಿಗೆ ಖಡ್ಗಪ್ರಹಾರವಾಯಿತು. ಅದೇ 
ಮಾಲೆ ಮಂಜುವಾದಿನಿಗೆ ಅಲಂಕಾರವಾಯಿತು ! ಈ ಸಾಧ್ವಿಯ ಆಜ್ಞೆ ಯನ್ನು 
ಲಂಘಿಸಿದರೆ, ಮನುಷ್ಯನು ಸುಟ್ಟು ಬೂದಿಯಾದಾನು !” ಎಂದು ಉದ್ಗರಿಸಿದರು. 

ನಾನೂ ಆ ರಾಜಕುಮಾರನೂ ಕಾಪಾಲಿಕ ವೇಷವನ್ನು ಧರಿಸಿ ಮಾಹಿಷ್ಯತಿಗೆ 
ಹೋದೆವು. ಅರಮನೆಗೆ ಹೋಗಿ ವಸುಂಧರಾ ದೇವಿಯನ್ನು ಕಂಡು ಭಿಕ್ಷೆಯನ್ನು 
ಯಾಚಿಸಿದೆನು. ಆಕೆ “ಭಗವನ್‌, ಇದೋ ವಂದನೆಗಳು. ಅನಾಥಳಾದ ನನ್ನನ್ನು 
ಅನುಗ್ರಹಿಸಿರಿ. ನನಗೆ ಒಂದು ಸ ಸಪ್ನ ಕಾಣಿಸಿತು. ಆದು ಸತ್ಯವಾಗುವುದೋ 
ಇಲ್ಲವೊ ?” ಎಂದು ಕೇಳಿದಳು. “ಈ ದಿನವೇ ಅದರ ಫಲ ಕಾಣುವುದು!” ಎಂದೆನು. 
“ಹಾಗಿದ್ದರೆ ಅದು ನನ್ನ ಪುಣ್ಯವೇ ಒಂದು ವೇಳೆ ಅದು ಸುಳ್ಳಾ ದರೆ ಈ ಕಾಪಾಲಿಕನಾದ 
ಬಾಲಕನನ್ನು ನಾನು ವಶಪಡಿಸಿಕೊಳ್ಳುವೆನು” ಎಂದಳು ಹಾಗೆಯೇ ಆಗಲೆಂದು 
ನಾನು ಹೇಳಿ ಭಿಕ್ಷೆಯನ್ನು ಸ್ವೀಕರಿಸಿ ಹೊರಟೆನು. 

ನನ್ನ ಹಿಂದೆ ಬಂದ ನಾಡೀಜಂಘನನ್ನು ಕುರಿತು “ಅಲ್ಟಾಯುವಾದ ಆ ಪ್ರಚಂಡ 
ವರ್ಮನು ಎಲ್ಲಿದ್ದಾನೆ ?” ಎಂದು ಕೇಳಿದೆನು. “ರಾಜ್ಯವು ನನ್ನದಾಯಿತು-ಎಂದು 
ಹರ್ಷೋನ್ಕತ್ತವಾದ ಆ ಪ್ರಚಂಡವರ್ಮನು ಸಂಗೀತಗೋಷ್ಠಿಯಲ್ಲಿದ್ದಾನೆ ಎಂದು 
ತಿಳಿಸಿದನು. “ನೀನು ಉದ್ಯಾನವನದಲ್ಲಿರು” ಎಂದು ಆತನಿಗೆ ತಿಳಿಸಿ ನಾನು ಒಂದು 
ಮಠಕ್ಕೆ ಹೋಗಿ ಸಾಮಾನುಗಳನ್ನು ಅಲ್ಲಿಟ್ಟು ಅವುಗಳನ್ನು ನೋಡಿಕೊಳ್ಳುವಂತೆ 
ರಾಜಪತ್ರನಿಗೆ ತಿಳಿಸಿ, ಅಲ್ಲಿಂದ ಹೊರಟೆನು. ಒಬ್ಬ ನರ್ತಕನ ವೇಷವನ್ನು ಧರಿಸಿ 
ಪ್ರಚಂಡವರ್ಮನ ಗೋಷ್ಠಿಗೆ ಹೋಗಿ ಅದ್ಭುತವಾದ ನೃತ್ಯ ಪ್ರಕಾರವನ್ನು ಪ್ರದರ್ಶಿಸಿ 
ದೆನು. ಹಾಗೆಯೇ ನರ್ತಿಸುತ್ತ ಆತನ ಬಳಿಗೆ ಹೋಗಿ, ಅಡಗಿಸಿಕೊಂಡಿದ್ದ ಚೂರಿ 


 ಕಥಾಶೇಷ NE 


ಯನ್ನು ಒಡನೆಯೇ ಹಿರಿದು ಪ್ರಚಂಡವರ್ಮನ ಎದೆಗೆ ಚುಚ್ಚಿ ಸಾಯಿಸಿದೆನು, , 
“ವಸಂತಭಾನುವಿಗೆ ಜಯವಾಗಲಿ !” ಎಂದು ಉದ್ರೋಷಿಸುತ್ತ ಯಾರ ಕೈಗೂ ಸಿಗದೆ 
ತಪ್ಪಿಸಿಕೊಂಡು ನಾನು ಇಳಿದುಕೊಂಡಿದ್ದ ಮಠಕ್ಕೆ ಹೋಗಿ ನರ್ತಕವೇಷವನ್ನು ತ್ಯಜಿಸಿ 
ಮತ್ತೆ ಕಾಪಾಲಿಕವೇಷವನ್ನು ಧರಿಸಿದೆನು. ಆನಂತರ ಶ್ಮಶಾನಕ್ಕೆ ಹೋದೆನು. 
ತ್ರ ರೇವಾತೀರದಲ್ಲಿದ್ದ ದುರ್ಗಾಮಂದಿರದಲ್ಲಿ ಮೊದಲೇ ರಹಸ್ಯವಾಗಿ ಪ್ರತಿಮೆಯ 
ಬುಡದಲ್ಲಿ ಒಂದು ಬಿಲವನ್ನು ತೋಡಿಸಿ ಬಂಡೆಯಿಂದ ಮುಚ್ಚಿ ಸಿಟ್ಟಿದ್ದೆನು. ಅರಮನೆ 
ಯಿಂದ ಬಂದ ದಿವ್ಯ ವಸ್ತ್ರಾಲಂಕಾರಗಳನ್ನು ನಾನೂ ರಾಜಪುತ್ರನೂ ಧರಿಸಿ ಆ ಬಿಲದಲ್ಲಿ 
ಅಡಗಿ ಕುಳಿತೆವು. ನಾನು ಹಿಂದೆ ತಿಳಿಸಿದ ಪ್ರಕಾರ ಪ್ರಚಂಡವರ್ಮನಿಗೆ ರಾಣಿಯು 
ಉತ್ತರಕ್ತಿಯೆಯನ್ನು ಮಾಡಿಸಿ, ಅಶ್ಮಕ ರಾಜನ ಮೋಸದಿಂದ ಆತನಿಗೆ ದುರಂತ 
ಸಂಭವಿಸಿತೆಂದು ಚಂಡವರ್ಮನಿಗೆ ವಾರ್ತೆಯನ್ನು ಕಳಿಸಿದಳು. ಮಾರನೆಯ ದಿನ 
ಅವಳು ಪ್ರಾತಃಕಾಲವೇ ಮಂತ್ರಿಗಳಿಂದಲೂ ಪೌರವೃದ್ಧರಿಂದಲೂ ಕೂಡಿ ದುರ್ಗಾ 
ಮಂದಿರಕ್ಕೆ ಬಂದು ದೇವಿಯನ್ನು ಪೂಜಿಸಿ, ಸ್ವಪ್ನವೃತ್ತಾಂತವನ್ನು ಪ್ರಕಟಿಸಿ, ಎಲ್ಲರಿಗೆ 
ಮಂದಿರದ ಒಳಭಾಗವನ್ನು ತೋರಿಸಿ, ಹೊರಗೆ ಕಳಿಸಿ ದ್ವಾರವನ್ನು ಮುಚ್ಚಿ ಸಿದಳು. 
.. ಅನಂತರ ನಗಾರಿಯನ್ನು ಹೊಡೆಸಿದಳು, ಧ್ವನಿಯ ಸಂಕೇತವು ಬಂದೊಡನೆ ನಾನು 
| ಬಂಡೆಯನ್ನು ತಳ್ಳಿ ಬಿಲದಿಂದ ಹೊರಗೆ ಬಂದೆನು. ರಾಜಕುಮಾರನನ್ನು ಮೇಲಕ್ಕೆ 
ಎತ್ತಿಕೊಂಡೆನು. ದೇವಿಯನ್ನು ಪೂಜಿಸಿ ದ್ವಾರವನ್ನು ತೆರೆದು ನಾವಿಬ್ಬರೂ ನೆರೆದ 
ಜನಸಂದಣಿಗೆ - ಕಾಣಿಸಿಕೊಂಡೆವು. ಆವ ಲರನ್ನೂ ಸಂಬೋಧಿಸಿ ನಾನು ಗಂಭೀರ 
ವಾಣಿಯಿಂದ ಹೀಗೆಂದೆನು “ಎಲ್ಫೈ ಪೌರಜಾನಪದರೆ ನನ್ನ ಮುಖದಿಂದ ದುರ್ಗಾ 
ದೇವಿಯೇ ಆಜ್ಞಾ ಪಿಸುತ್ತಿದ್ದಾಳೆ : "ಈ ರಾಜಪುತ್ರನನ್ನು ನಾನೇ ವ್ಯಾಘ್ರರೂಪದಿಂದ 
ಬಂದು ಅಡಗಿಸಿ ಇಟ್ಟಿದ್ದೆನು ಇಂದು ಈತನನ್ನು ನಿಮಗೆ ಅರ್ಪಿಸುತ್ತಿದ್ದೇನೆ. 
ಇವನು ನನ್ನ ಮಗನೆಂದೇ ತಿಳಿದು ಗೌರವದಿಂದ ಕಾಣಿರಿ' ಎಂದು. ಅಲ್ಲದೆ ಅಶ್ಮಕರಾಜ 
ನನ್ನು ಸಂಹರಿಸಿ ಈ ಬಾಲಕನನ್ನು ನಾನು ರಕ್ಷಿಸಬೇಕೆಂದೂ ಈತನ ಸೋದರಿಯನ್ನು 
ನಾನು ಮದುವೆಯಾಗಬೇಕೆಂದೂ ದೇವಿಯು ಆಜ್ಞಾ ಪಿಸಿದ್ದಾಳ.” 
ಪ್ರಜೆಗಳೆಲ್ಲರೂ ಆನಂದದಿಂದ ಕರತಾಡನ ಮಾಡಿದರು. ಆ ದಿನವೇ ನಾನು 
ಮಂಜುವಾದಿನಿಯನ್ನು ಮದುವೆಯಾದೆನು. ನನ್ನ ಆತ್ತೆಯಾದ ರಾಣಿಗೆ ಆದ ಸಂಶೋಷ 
ವನ್ನು ವರ್ಣಿಸುವುದು ಅಸಾಧ್ಯವೇ ಸರಿ. ಅನಂತರ ಆ ರಾಜ್ಯದ ಆಡಳಿತವನ್ನು ನಾನು 
ಕೈಗೆ ತೆಗೆದುಕೊಂಡೆನು, ಮಿತ್ರವರ್ಮನ ಮಂತ್ರಿಯಾದ ಆರ್ಯಕೇತುವೆಂಬನನ್ನು 
ನಾನಾ ಉಪಾಯಗಳಿಂದ ಪರೀಕ್ಷಿಸಿ, ಅವನು ಉತ್ತಮನಾದ ರಾಜಭಕ್ತನೂ ವಿಶಾ } 
ಸಾರ್ಹನೂ ಎಂದು ನಿಶ್ಚಯಿಸಿಕೊಂಡೆನು. ಅವನ ನೆರವಿನಿಂದ ರಾಜಸೇನೆಯನ್ನು 
ಬಲಪಡಿಸಿ ಅಶ್ಮಕೇಂದ್ರನಾದ ವಸಂತಭಾನುವಿನೊಡನೆ ಯುದ್ಧವನ್ನು ಹೂಡಿ, ಅವನನ್ನು 
ವಧಿಸಿ, ಆ ರಾಜ್ಯವನ್ನು ವಶಪಡಿಸಿಕೊಂಡೆನು, ಅನಂತರ ವಿದರ್ಭದೇಶಕ್ಕೆ ಬಂದು 


೬೨೨ ಅಭಿನವ ದಶಕುಮಾರ ಚರಿತೆ 


ಭಾಸ್ಕರವರ್ಮನಿಗೆ ಆ ರಾಜ್ಯವನ್ನು ಕೊಟ್ಟು ಅವನನ್ನು ಅವನ :ತಂದೆಯ ಸಿಂಹಾಸನದ 
ಮೇಲೆ ಕುಳ್ಳಿರಿಸಿದೆನು. 

ಅಲ್ಲಿ ಕೆಲವು ದಿನಗಳಿದ್ದು ಭಾಸ್ಕರವರ್ಮನಿಗೆ, ನನ್ನ ಕಾರ್ಯಭಾರವನ್ನು ತ್ರಿಲಿಸಿ 
ರಾಜವಾಹನನೆ, ನಿನ್ನ ಅನ್ವೇಷಣೆಗಾಗಿ ಹೊರಟೆನು. ಅಷ್ಟರಲ್ಲಿ ಅಂಗರಾಜನಾದ 
ಸಿಂಹವರ್ಮನ ಆಹ್ವಾನದಂತೆ ಇಲ್ಲಿಗೆ ಬಂದೆನು. ಪುಣ್ಯವಶದಿಂದ ನನಗೆ ನಿನ್ನ ದರ್ಶನ 
ವಾಯಿತು” ಎಂದು ವಿಶ್ರುತನು ಹೇಳಿದನು. 

ಈ ರೀತಿಯಲ್ಲಿ ಆ ಕುಮಾರರು ತಮ್ಮ ತಮ್ಮ ವೃತ್ತಾಂತಗಳನ್ನು ಹೇಳಲಾಗಿ 
ರಾಜಕುಮಾರನಾದ ರಾಜವಾಹನನು ಆನಂದಿಸಿದನು. ಅವರೆಲ್ಲರೂ ಸಂತೋಷದಿಂದ 
ಸಂಭಾಷಿಸುತ್ತಿರುವಾಗ ಮಹಾರಾಜನಾದ ರಾಜಹಂಸನ ದೂತನೊಬ್ಬನು ಬಂದು 
ರಾಜವಾಹನನಿಗೆ ಒಂದು ಪತ್ರವನ್ನು ಕೊಟ್ಟನು. “ವಾಮದೇವ ಮುನಿಯಿಂದ ನೀವೆಲ್ಲರೂ 
ಸುಖವಾಗಿ ಚಂಪಾನಗರದಲ್ಲಿದ್ದೀರೆಂದು ತಿಳಿದು ಬಂದಿತು. ನೀವು ನಮ್ಮನ್ನಗಲಿ 
ಹದಿನಾರು ವರ್ಷಗಳಾದವು. ಕೂಡಲೇ ಬಂದು ನಮಗೆ ಆನಂದವನ್ನುಂಟುಮಾಡ 
ಬೇಕು” ಎಂದು ಆ ಪತ್ರದ ಸಾರಾಂಶವಾಗಿತ್ತು. ಅದರಂತೆ ರಾಜವಾಹನನು ತನ್ನ 
ಮಿಶ್ರರಾದ ಕುಮಾರರೊಡನೆ ಪುಷ್ಪಪುರಿಗೆ ಹೋಗಿ ತನ್ನ ತಂದೆತಾಯಿಗಳನ್ನು ಕಂಡನು. 
ಎಲ್ಲರಿಗೂ ಪರಮಾನಂದವಾಯಿತು. 


ಅನುಬಂಧ 


ಸುಭಾಷಿತಗಳು 


ಅತಿದುಷ್ಟ ಶಾಸ್ತಿಶಿಷ್ಟ 

ಪ್ರತಿಪಾಲನೆಯಿಲ್ಲದರಸನರಸುತನಂ ಹಾ 

ಸ್ಯತೆವಡೆದು ಹಗರಣಿಗರರ 

ಸುತನಂ ತನಗಕ್ಕುದಲ್ಲಿ ಕಜ್ಜದ ಕೊನೆಯೊಳ* ೧೧-೯೫ 


ಆಯುಃ ಕರ್ಮಂ ವಿತ್ತಾ 

ದಾಯಂ ವಿದ್ಕಾದಿಲಾಭಮೆಂಬಿವು ಮೊದಲೊಳಿ್‌ 

ತಾಯಬಸಿಅಲ್ಲಿಪುಟ್ಟುವ 

ಕಾಯಕ್ಕಾಗಿರ್ದುವಣಿ೨ಯಲುಟದವರಳವೇ ೯-೨೦ 


ಇದುಠಾವಿದು ಠಾವಲ್ಲಿಂ 
ತಿದು ಸೌಮ್ಯಮಸೌಮ್ಯಪದಗುಣಂ ದುರ್ಗುಣ ಮ 
ಪ್ಪುದಿದಾಗದಿದೆಂಬ ವಿವೇ 


ಕದ ಬಗೆಯಂ ಬಗೆಯರಲ್ಲೆ ಕಾಮುಕರಿಳೆಯೊಳ" ೪-೧೦೬ 
ಏನಂ ಮಾಡದೊಸನ್ಮುನಿಪಸಂಗಮಾಪದ್ಭಂಗಂ ೪_೭೬ 
ಏಕಾಕಿನಿಪತಿವಿರಹಿಣಿ 


ಯೇಕಾಂತಸ್ಮಾನಮೊರ್ವ ಪುರುಷಸಮೀಪಂ 
ಪ್ರಾಕೃತಸತಿ ತಾನಾಗಿರ 
ಲಾಕೆಯ ನಿಜ ಬುದ್ಧಿ ಚಲಿಸದಿರ್ಪದೆ ಸತತಂ ೧೧೨೭೬೭ 


ಒಂದೆಡೆಗೆಆಗಿದ ಚಿತ್ತಮ 

ನೊಂದೆಡೆಗೆಟ'ದುಯ್ದೆನೆಂದು ಬಯಸುವ ಮನುಜಂ 

ಬಂದ ತೊಳಿ'ಯುದಕವಮುಂ ಬ 

ಲ್ಪಿಂದಂ ಶೈಲಾಗ್ರಿಮಕ್ಕೆತಿರ್ದದೆ ಮಾಣಂ ೪೯೬ 


೬೨೨ 


ಹ 


೧೦ 


೧೧ 


೧೨ 


೧೩ 


೧೪ 


ಅಭಿನವ ದಶಕುಮಾರ ಚರಿತೆ 


ಕುಡುವನೋ ಕುಡನೋ ಎನುತುಂ 


, ನಡುನಡುಗುತ್ತಂಜಿಬಂದು ಬೇಟ್ಟವನಿಂದಂ 


ಕುಡದಿರ್ಪವನತಿ ಕಷ್ಟಂ 
ಪೊಡವಿಯೊಳ .... 


೫-೨೧ 


ಕುಲಮಂ ನೋಡದಪಾಯವಮಂ ಬಿಡದು ನಿಂದಾಭೀತಿಯಂ ಪೊರ್ದದು 


ಜ ಲಮಪಾ ಪರ ವಾಕ ಮಂ ಬಗೆಯದಾರೇನೆಂದೊಡಂ ಲಜೆ ಯಿಂ 
ಜವ ಬ ಎ ಠಿ ಜ 


ತಲೆಯಂ ಬಾಗದು ದೇಶ ವಿಭ್ರಮಣದಿಂ ಬೆಂಡಾಗದೊಳ್ಳೆತ್ತ ಮೆ 


ಯ್ವಲಮಂ ಪೀರ್ವುದು ಕಾಮಮೆಂದೊಡದನಿನ್ನೇವಣ್ಣಿಪಂಬಣ್ಣಿಪಂ 


ಕೃಪೆಯಿನಗಲ್ಲ ಭೂಪತಿಯ ಪಟ್ಟಣದಿಂ ವನವಾಸವಗ್ಗಳೆಂ 
ಕಪಟಿಯ ಸಂಗದಿಂ ಪುಲಿಯ ಸಂಗಮತೀವ ಸುಖಂದರಿದ್ರದಿಂ 


ಕ್ಷಪಿಪುದಅ3ಂದೆ ಲೇಸು ಮರಣಂ ಸುತರಿಲ್ಲದ ಬಾಲಕ್ಕೆಯಿಂ ಮಹಾ 


ತಪದೊಳನಾರತಂ ತಪವನಾಂಪುದು ಸೌಖ್ಯಮಿದಲ್ಲೆ ಸತ್ಸಥಂ 
ಕೋಪಂ ಸಮನಲ್ತೆ ಜೀವರಾಶಿಯೊಳೆಲ್ಲಂ 


ಜಗದೊಳ್‌ ಪುತ್ರವಿಹೀನರ 
ಮೊಗಮಂ ನೋಡಲೈ ದೋಷಮಕ್ಕು..... 


ತರುಲತೆಗಳ ಖಲಪುಷ್ತಂ 

ಪರೋಪಕಾರಕ್ಕೆ ಸಲ್ವುದಂ ಕಂಡುನರರ್‌ 
ಪರಹಿತಮನೆಸಗದಿರ್ದೊಡೆ 
ಮರದಿಂದತಿಕಷ್ಟರಲ್ಲೆ ಧರಣೀತಳದೊಳ೯ 


ನೆಲೆದಪ್ಪಿದೆಡೆಗಮತಿ ಸಂ 
ಚಲಿಸಿರ್ದೆಡೆಗನ್ಯದೇಶಮಾದೆಡೆಗೆ ಖಳರ" 
ಮುಳಿದೆಡೆಗೆ ಬುದ್ಧಿ ವೇಟಿಲ್‌ 
ಕುಲವಧುವೇ ಕಾರಣಂ ಪರೀಕ್ಷೆಯಿದಲ್ತೆ 


ಪತಿಹಿತಕಾರ್ಯುಮಂ ವಿನಯಭಾಷಿಣಿಯಂ ಕಮನೀಯಲಕ್ಷಣಾ 
ನ್ವಿತೆಯನತೀವ ಶೀಲವತಿಯಂ ಗೃಹಕಾರ್ಯ ನಿಮಗ್ನಚಿತ್ತೈಯಂ 
ಸತತವಿಕಾಸವಕ್ಕೆಯನಸಾರ ಗುಣಾಧಿಕೆಯಂ ಕಳತ್ರಮೆಂ 
ದತಿಶಯದಿಂದೆ ಪಾಲಿಸುವುದಲ್ಲದ ಪೆಂಡಿರನಿಕ್ಕು ಕಿಚ್ಚಿನೊಳ್‌ 


೯-೩೬ 


೩.೩೧ 


೧೨.೧೬೧ 


೧೨-೦೭ 


a ಫ್ಪ 


೧೮ 


೧೯ 


೨೦ 


ವಿವ 


ಪಿವಿ 


೬೨೩ 
ಭಂಡಣದೊಳ" ಜಯಾಪಜಯಮೆಂಬುದು ಸಿದ್ಧಂ ೨-೩೪ 


ಭಾವಿಸೆ ದರಿದ್ರನನಿಶಂ 

ಸೇವಕನತಿಮೂರ್ಯನತಿ ಪ್ರವಾಸಿಮಹಾ ರೋ 

ಗಾವಿಷ್ಟನೆ:ಬಮುನುಜಂ 

ಜೀವನ್ಮ ೃತನಲ್ಲೆ . ... ೮ ೧೩೮ 


ಮದಮುಖಿಗಳ್ಳೆ ದುರ್ವ್ವಸನಿಗಳ್ಗೆ ನಿರಂತರ ಪಾಪಕರ್ಮಿಗ 
ಳ್ಳೊದಗಿದನಾಸ್ತಿಕರ್ಗೆ ಪುಸಿಕರ್ಗೆಕರಂ ಪಿಶುನಪ್ರಿಯರ್ಗೆ ಧ 
ರ್ಮದರುಚಿಯಿಲ್ಲದರ್ಗಖಿಳ ನೀತಿಗಳಂ ಮಿಗೆಪೇಟಲೇಕೆ ಬ 


ರ್ಪದೆ ಹ ದಯಕ್ಕೆ ಪುಣ್ಯಗತಿ ಸಜ್ಜನಸಂಗಮದಿಲ್ಲದಿರ್ಪರೊಳ* ೧೪-೨೯ 
ಮನಮೆಳಸಲ* ಜಠರವಹ್ಲಿಯೇಂ ಕೇವಲವಮೇ ೧೨-೬೦ 
ಮನೋಜನ ಜಾಣ್ಮೆಯನಾರೋ ಮೀಜುವರ್‌ ೮-೨೧೨ 


ಮಬಟ*ಕೊಳ ದು ಕಾಲದೊಳೆಳೆ 
ಫಲವಾಗದು ಧಾನ್ಯವಸ್ತುವಾಹನ ನಿಚಯಂ 
ನೆಲಸದು ಪತಿವ್ರತಾವೂ 


ಕೃಲಂಘನಂ ಗೈಯ್ಯಲರಸ ಕೇಳಿದು ಸತ್ಯಂ ೧೨-೯೬ 
ಮಟ *ಯೂದಕದಬರವಿಂಗಂ 
ಕೊಳದುದಕಮನೆಯ್ದೆ ತುಲುಕಿದೆಗ್ಗ ನತೆಜಿದಿಂ ಹಾನಿಯ 


ಮಾಡಿತ್ತಂ ಪರಲೋಕದೊ 
ಳಾಡುತ್ತನುಭವಿಪರೆಂಬುದು ಪುಸಿಯಿಹದೊಳ್‌ 
ನೋಡಲನುಭವಿಪುದದುದಿಟಂ .. ೧೨-೪೫೯ 


ಯವತಿಯರಂ ೯ವಿತೆಯುವು 

ತ್ಸವದಿಂ ಸ್ವೇಚ್ಛೆಗಳಿನೆಯ್ದ ಲತಿಸುಖಮಕ್ಕುಂ 

ತವಕದ ಬಲ್ಜಿಂದೆಟಿಯಲ* 

ಭುವನದೊಳತಿವಿರಸಮಾಗದಿರ್ಪ್ವದೆ ಕೆಳೆಯಾ ೪೯೪ 


ಎಿಧಾತೃಕಲ್ಪನೆಯನಾ ವನೊ ಮೀಟಿವಂ ೪_೪೧ 


೬೨೪ 


೨೫ 


bl 


೨೭ ಸ್ತ್ರೀನಾಟಕಮಂ ನಂಬುವವನೆ ಗಾವಿಲನಲ್ಲಿ 


೨೨ 


ಸತಿಯರಚಿತ್ರಮನಟಿ೨ಯಲ್‌ 
ಹಿತಾಮಹಂಗರಿದು ಮನುಜರಳವಲ್ತು 


ಸ್ತ್ರೀವಶವಾದವರನ್ವಯ 

ಜೀವನಮಂ ಪೂಪಪುಣ್ಯಮಂ ನೀತಿಗಳಂ 
ತೀವಿದಿಹಪರದ ಸುಖವಂ 

ಭಾವಿಸುವರೆ ಕಾಮತತ್ವಮಚ್ಚರಿಯಲ್ತೆ 


ಸ್ತ್ರೀಗೆ ಕಡುಕೂರ್ತಮನುಜರ 
ಧೋಗತಿಯೊಳ್‌ ಬೀಟ ರ್‌ 


ಅಭಿನವ ದಶಕುಮಾರ ಚರಿತೆ 


೪೯೯ 


೮-೨೧೧ 


೧೧-೭೮ 


೧೧-೮೭ 


ಕಠಿಣ ಪದಗಳ ಅರ್ಥ 


ಅಗುರ್ವು- ಭಯ 
ಅಡರ್‌- ಹತ್ತು 
ಅಣಕ-ಹಾಸ್ಯ, ಅನುಕರಣ 
ಅಣಿಲೆ_ ಅಳಲೇಕಾಯಿ 
ಅಣ್ಕೆ-ಅನುಲೇಪನ, ಗಂಧಹಚ್ಚು ವುದು 
ಅನೋಕಹ-ಮರ 
ಅಲಂಪು- ಹರ್ಷ, ವೆ ಭವ, ಸೊಗಸು 
ಅವ ಳಿಸು-ಹಾರು, ವ್ಯಾಪಿಸು 
ಅಸವಸ- ಬೇಗ, ತ್ವರೆ 
ಅಳಂಕೆ-ವಶ, ಸಾ ಧೀನ 
ಅಳುರ್ವ._ ಹತ್ತಿಉರಿಯುವ, ವ್ಯಾಷಿಸುವ 
ಅಟ್ಕಿಜ-ಮತ್ಸರ, ಪ್ರೀತಿ 
ಆಟಿಸು-ಆಶಿಸು, ತಿರುಗಿಸು 
ಆಸುರ-ಆವೇಶ, ದರ್ಪ, ಅತಿಶಯ, ಆಧಿಕ್ಯ 
ಆಳ್ವೇರಿ_.ಕೋಟೆಯ ಮೇಲಿನ ಸುತ್ತುಗೋಡೆ 
ಇಕೆ ವಾಸಸ್ಥಾನ 
ಇಡುಂಕುರ್ಪ-ಪೊದರು, ಬಳಿ ಗಳ ಗುಂಪು 
ಇಟ್ಯೂಳಿ-ವಶಪಡಿಸುವುದು 
ಉಗ್ಗ ಡಿಸು-ಪ ಶ್ರಕಾಶಪಡಿಸು, ಹೊರಬರು, 

ಘೋಷಿಸಂ 
ಉರ್ಚುವ-ಕಳಚುವ 
ಉದಂಚಿತ-ವ್ಯಾಪಿಸಿದ, ಮೇಲಕ್ಕೆತ್ತಿದ 
ಉಮ್ಮಳಿಸು-ದುಃ ಖಿಸು 
ಉಬ್ಬೆಗ_ ಉದ್ವೇಗ 
ಏರಣಿಗರ್‌-ಅಕ್ಕಸಾಲಿಗರು 
ಏವ. ಅಸೂಯೆ, ಲಜ್ಜೆ 
ಓವರಿ_ ಬೆಟ್ಟದ ಓರೆ, ಆಂತರ್ಗೃಹ 

40 


ಓಸರಿಸದೆ-ಅನುಮಾನಿಸದೆ 

ಅಂಡಲೆ-ಕಾಡು 

ಅಂತರ್ವತ್ನಿ-ಗರ್ಭಿಣಿ 

ಕರ್ಚು-ತೊಳೆ 

ಕಟಕಂ-ಸೇನಾ ಸಮೂಹ 

ಕಡುಪು-ಪರಾಕ್ರಮ, ವೇಗ 

ಕಣ್ಣೆ ಡ್ಡಂ-ಮನೋಹರ 

ಕಣಿಶ-ತೆನೆ 

ಕರ್ಣಿಕೆ-ಬೀಜಕೋಶ 

ಕದಿರ್‌-ಕಿರಣ 

ಕರ್ದುಂಕೆ-ಕುಕ್ಕಲು 

ಕರುಮಾಡ-. ಉಪ್ಪರಿಗೆ 

ಕರೋಟಿ_ ತಲೆಬುರುಡೆ 

ಕವರ್ದು- ಕಸಿದುಕೊಂಡು 

ಕವಿಲ್ತು-ಹರಡಿಕೊಂಡು, ಗುಂಪಾಗಿ 
ನೀಡಿಕೊಂಡು ಹೊಂಬಣ್ಣಕ್ಕೆ ತಿರುಗಿ 

ಕಾಗು-ಕಪ್ಪ K ನೀಲಿ 

ಕಿಅಪು ಶಬ್ದ, ಕಿರುಗುಟ್ಟಿಸುವುದು 

ಕುಧರ-ಬೆಟ ¥ 

ಕುಣಿ:ವ-ದಿ ರಪ 

ಕೂಣಿತ-ಕಡೆಗಣ್‌ ನೋಟ, ಓರೆನೋಟ 

ಕೆತ್ತುವ-ಅದುರುವ 

ಕೆಪ್ಪು-ಕಿವುಡು 

ಕೇವಣಿಸು-ಪೋಣಿಸು 

ಕೇಣಂ..ಮತ್ಸರ 

ಕೌಕ್ಷೇಯ-ಕತ್ತಿ 

ಕಾಟು- ವಾಸನೆ, ನಾತ 


೬೨೬ ಅಭಿನವ ದಶಕುಮಾರ ಚರಿತೆ 


ಖಗ-ಸೂರ್ಯ, ಹಕ್ಕಿ ನಿರಾಕುಳ- ತಡೆಯಿಲ್ಲದ, ತೊಂದರೆಯಿಲ್ಲದ 
ಇವರ ಆರ್ಭಟ, ಬೊಬ್ಬೆ ನಿಸ್ಮುಲ-ಅನುಪಮ 
ಗುಟಕಿ-ಗುಂಡಿ ನೆಗಟ್ಟಿ-ಪ ಪ್ರಸಿದ್ಧ ವಾದ 
ಗೂಳಯ- ಗುಂಪು, ಗೂಡಾರ ಪಡಲ್ವಡಿಸು- ಹಿಮ್ಮೆಟ್ಟಿ ಸು 
ಗೆಂಟು-ದೂರ, ಹತ್ತಿರ ಪದೆಪು- ಆಸೆ, ಪ್ರೀತಿ 
ಘಟಿ ಶೈ ವಳ-ಗಂಧತೇಯಂವವ ಪಸದನಂ-ಅಲಂಕಾರ 
ಚಿಕುರ-ಮುಂಗುರುಳು `ಪಜಿಮೆ. ದುಂಬಿ 

ಚೂಣಿ- ಸೇನೆಯ ಮುಂಭಾಗ ಪಟಂಚಿದರ್‌- ಬಡಿದಾಡಿದರು 
ಚೊಲ್ಲೆಯ- ತುರುಬಿನ ಕೊನೆ ಪಟವರ-ಕೋಳ, ಬೇಡಿ 
ಜಗುಟ್ಟು -ಜಾರಿ ಪಟ. ನಿಂದೆ, ವಸ್ತ್ರ 
ಜೋಡೆ-ಹಾದರಗಿತ್ತಿ ಪಿಚುಮಂದ-ಬೇವಿನಮರ 
ಡಿಳ್ಳ ಹೆದರಿಕೆ, ದಿಗಿಲು ಪಿಂಜರಿತ-ಹೊಂಬಣ್ಣವಾದ, ನಸುಗೆಂಪಾ 
ಡೆಂಕಣಿ- ಧ್ವಜಸ್ತ ೦ಭ ಹೀಲಿ- ನವಿಲುಗರಿ 
ಆ ಕಾಸು ಪ್ರಷ್ಠರ-ಸೊಂಡಲತುದಿ, ನೀರು, ತಾವರೆ 
ತಜಕಿಸಂದು-ನಿಶ್ವ ಯಿಸಿ ಪೊಗರು-ಕಾಂತಿ, ದರ್ಪ 

ತವೆ-ಪೂರ್ಣವಾಗಿ, ನಿಕಶೇಷವಾಗಿ ಪೊಣ್ಮೆ. ಹೊಮ್ಮುವುದು 

ತಿಣ್ಣ-- ಭಾರ, ದಪ್ಪ ಪೊಣರ್ಚು-ಹೋರಾಡು 
ತಿಂತಿಣಿ-ಗುಂಪು, ಹುಣಿಸೇಮರ ಪೊದಟ್ಟು-ಹರಡಿ 

ತಿಅಕ. ಹೂಕೊಯ್ಯುವುದು ಕೂಡಿ ಹಾಕು ಪೋತಕ-ಶಿಶು, ಮರಿ 

ವುದು ಪ್ರತಿಮಾನ-ದಂತಗಳ ನಡುವಿನ ಭಾಗ 
ತೂಪಿಅಉಗಿಯುವುದು, ಊದಿಹಾರಿಸು, ಬಗ್ಗಿ ಪ-ಕೂಗುವ 
ತುಂತುರು ಹನಿ ಹರಡು ಬಟ್ಟೆ-ದಾರಿ, ದಿಕ್ಕು 

ತೆನೆ-ಕೋಟೆ ಗೋಡೆಯ ಎತ್ತರವಾದ ಭಾಗ ಬಂಡು- ಜೇನು 
ತೇರೈಸು- ಒಟ್ಟಾಗು ಬಣಂಬೆ- ರಾಶಿ, ಮೆದೆ 
ತೊಂಗಲ್‌-ಗುಚ್ಛೆ ಬಹಿತ್ರ_ಹಡಗು 
ತೊಡಂಬೆ- ಗೊಂಚಲು ಬಾಸಣಿಸಿ- ಮುಚ್ಚಿ 
ತೊದಳ್‌-ಸುಳ್ಳು ಬಿರ್ದು-ಚಿತಣ 
ದೇಸಿಗ-ಅನಾಥ ಬಿಸವಂದಂ-ಆಶ್ಚರ್ಯಕರ್ಮ 
ನಾಡೆ- ಹೆಚ್ಚಾಗಿ, ಚೆನ್ನಾಗಿ ಬೆಸಲೆ-ಪ್ರಸವಿಸುವುದು 
ನಿಷಂಗ - ಬತ್ತಳಿಕೆ ಬೆಟ್ಟು ಅಕಿ ಹೆದರಿಕೆ 


ನಿಸದ-ನಿಶ್ಚಯ ಬೇರ-ವೈರ 


ಣ ಪದಗಳ ಅರ್ಥ 


ಭ್ಯ 


ವಸ.ದುಃಖ, ಚಿಂತೆ 
' ಬೇಟಿ-ಹೋಮಮಾಡುವ 
ಕ ಭಂಡಣ-ಯುದ್ಧ | 

ಮಡ-_ ಹಿಮ್ಮಡಿ 

' ಮಸಗು-ಬೀಸು, ಹರಡು 


ತ ಮಾಕಂದಂ-ಸೀಮಾವಿನಮರ 

°° ಮಾರ್ಗಣಂ-ಬಾಣ 

7 ಮಾಣಿಕ_-ಹೊರಗಾಗುವುದು 
ಮಾರಾಂಕ- ಶತ್ರು, ಎದುರಾಳಿ 

. ಮಿಟ್ಟೆ-ದಿಣ್ಣೆ 

ಮಿಂಡು- ಹರಯ, ಯೌವನದ ಬಲ:ಹು 


ಘ ವ್ಯರ್ಥ 
ರ:ಕ್‌_ ಕಂತಿ 

ಅಚ್ಚೆ ಹರಟು, ಬಯ್ಯು 
ಆಅೋಡಿಸಿ -ಕಾಡಿಸಿ 

ಲಗ್ಗೆ- ಧಾಳಿ 
ಲಾಕುಳ-ಯೋಗದಂಡ 
ಲೌಡಿಗಾಜಿ . ಶೂರ, ಸೂಳೆಗಾರ 
ವಡ್ಡ -ವೃದ್ಧ, ಮುದುಕ, ಹಿರಿಯ 
ಶಫರ-ಮೀನು 


 ಮಂತಣಂ-ಮಂತಾ)ಲೋಚನೆ-ಕಡೆಗೋಲು 


4 


3 4 


ಶರಾರು-ದು ಿಷ್ಟಮ್ನ ಗ 
ಶಿಲೀಮುಖ- ದುಂಬಿ, ಬಾಣ 
ಶುಂಡಾ-ಸೊಂಡಿಲು 
ಸಮವರ್ತಿ-ಯಮ 


ಸಸಿನಂ-ಸರಿಯಾಗಿ, ಹತ್ತಿರ 
ಸಣಿಂ-ಸರಿಯಾಗಿ, ಕಾಡಿನಲ್ಲಿ ಮೃಗಗಳು 


ಹೋದ ಜಾಡು 
ಸಿಜುಂಬುಳ್‌ 
ಸುಬ್ಬಡದ್ದು ಕೂದಲು ನಿಗರಿಸಿಕೊಂಡು 
ಸೂಟಂ-ಸಲ 
ಣಿ.ಅಂಕುಶ 
ು-ಸ್ಪರ್ಧಿಸು, ಯಂದೃಮಾಡು 
ರೆ.ನರಗಳು, ಬಂಧನ 
ಪು- ಪುಣ್ಯ 
ವೆರಗಾಗಿ-ಆಶ್ಚ ರ್ಯಗೊಂಡು 
ೋೋಗೆ- ನಎಲು 
ೇೀಭ- ಸ್ತಂಭಿಸು, ತಡೆಕಟ್ಟು 
ರಂಭ-ಉದ್ರೇಕ, ಉತ್ಸಾಹ 
ಹಗರಣಿಗರ್‌- ಒಣಜಂಭದವರು, ಸಾರಹೀನರು 
ಹದಿಜು-ಅಣಕದ ಮಾತು 
ಹರಿಗೆ-ಕತ್ತಿ-ಗುರಾಣಿ 
ಹಾವುಗೆ-ಪಾದುಕೆ 
ಹಾಹೆ-ಬೆದರುಬೊಂಬೆ 
ಹೂತಿ-ಕರೆ 


24 
ಛಿ ೪ 
2 


೫ 2೬ 2 


eb ce: 


3 
(೨ 


24 


6) 


ಗ 
ತ. 

& 

So 

ಘ ವಡ 


ರ್‌ 
6 
ಸುಹಿಶ ಹ 

[Aj 

ಕನ 


|| Wb Ik ತ 


